ಮೈಸೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 


(ಕನ್ನಡ ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 


ಸಾದರಪಡಿಸಿದ ಮಹಾಪ್ರಬಂಧ) 


ಸಂಶೋಧಕರು 
ಮಂಜುಶ್ರೀ ಎಸ್‌.ಪಿ. 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಮಾರ್ಗದರ್ಶಕರು 


ಪ್ರೊ. ಎಂ.ಜೆ. ಮಂಜುನಾಥ 
ಕನ್ನಡ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರ, 


ನನು 


ಹೇಮಗಂಗೋತ್ತಿ ಹಾಸನ, ಮೈಸೂರು ವಿಶ್ವವಿದ್ಯಾನಿಲಯ. 


ಸ್‌ 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, 
ಮೈಸೂರು ವಿಶ್ವವಿದ್ಯಾನಿಲಯ 


2016 


ಮೈಸೂರು ವಿಶ್ವವಿದ್ಯಾನಿಲಯ 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, ಮೈಸೂರು-೦೬ 


ನಿರ್ದೇಶಕರ ದೃಢೀಕರಣ ಪತ್ರ 


ಶ್ರೀಮತಿ ಮಂಜುಶ್ರೀ ಎಸ್‌.ಪಿ. ಇವರು ಅರೆಕಾಲಿಕ ಸಂಶೋಧನಾ 
ವಿದ್ಯಾರ್ಥಿನಿಯಾಗಿ ಪ್ರೊ.ಎಂ.ಜಿ.ಮಂಜುನಾಥ, ಕನ್ನಡ ಪ್ರಾಧ್ಯಾಪಕರು, ಸ್ನಾತಕೋತ್ತರ 
ಕೇಂದ್ರ  ಹೇಮಗಂಗೋತ್ತಿ, ಹಾಸನ, ಮೈಸೂರು ವಿಶ್ವವಿದ್ಯಾನಿಲಯ ಇವರ 
ಮಾರ್ಗದರ್ಶನದಲ್ಲಿ "ಮೈಸೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ' ಎಂಬ 
ವಿಷಯದಲ್ಲಿ ಸಂಶೋಧನೆ ನಡೆಸಿ, ಮಹಾಪ್ರಬಂಧವನ್ನು ಸಿದ್ದಪಡಿಸಿ ಪಿಎಚ್‌.ಡಿ. 
ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತ್ತಿದ್ದಾರೆ. 

ಇವರ ಈ ಸಂಶೋಧನೆಯು ಇವರ ಸ್ವಂತ ಪರಿಶ್ರಮದಿಂದ ಕೂಡಿದುದಾಗಿದ್ದು, 
ಇದನ್ನು ಯಾವುದೇ ವಿಶ್ವವಿದ್ಯಾನಿಲಯದ ಎಂ.ಎ. ಎಂ.ಫಿಲ್‌., ಪಿಎಚ್‌.ಡಿ. ಅಥವಾ 
ಸರ್ಟಿಫಿಕೇಟ್‌ ಕೋರ್ಸ್‌ಗಳ ಪದವಿಗಾಗಿ ಭಾಗಶಃವಾಗಿಯಾಗಲಿ, ಪೂರ್ಣ 


ಪ್ರಮಾಣವಾಗಿಯಾಗಲಿ ಸಲ್ಲಿಸಿರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸುತ್ತಿದ್ದೇನೆ. 


ಸ್ಥಳ : ಮೆ ಸೂರು ನಿರ್ದೇಶಕರು 


ದಿನಾಂಕ : 18-01-2016 


ಮೈಸೂರು ವಿಶ್ವವಿದ್ಯಾನಿಲಯ 
ಹ್ರೊ.ಎಂ.ಜೆ.ಮಂಜುನಾಥ ಎಂ.ಎ. ಪಿಚ್‌.ಡಿ 
ಕನ್ನಡ ಪ್ರಾಧ್ಯಾಪಕರು 
ಸ್ನಾತಕೋತ್ತರ ಕೇಂದ್ರ, 
ಹೇಮಗಂಗೋತಿ, ಹಾಸನ. 


ಮಾರ್ಗದರ್ಶಕರ ಧೃಢೀಕರಣ ಪತ್ರ 


ಶ್ರೀಮತಿ ಮಂಜುಶ್ರೀ ಎಸ್‌.ಪಿ. ಇವರು ಅರೆಕಾಲಿಕ ಸಂಶೋಧನಾ 
ವಿದ್ಯಾರ್ಥಿನಿಯಾಗಿ “ಮೈಸೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ" ಎ೦ಬ 
ವಿಷಯದಲ್ಲಿ ಪಿಎಚ್‌.ಡಿ. ಪದವಿಗಾಗಿ ನನ್ನ ಮಾರ್ಗದರ್ಶನದಲ್ಲಿ ಮಹಾಪ್ರಬಂಧವನ್ನು 
ಸಿದ್ದಪಡಿಸಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ  ಸಾದರಪಡಿಸುತ್ತಿದ್ದಾರೆ. ಈ 
ಸಂಶೋಧನೆಯು ಇವರ ಸ್ವಂತ ಪರಿಶ್ರಮದಿಂದ ಕೂಡಿದ್ದು, ಇದನ್ನು ಯಾವುದೇ 
ವಿಶ್ವವಿದ್ಯಾನಿಲಯದ ಎಂ.ಎ. ಎಂ.ಫಿಲ್‌, ಪಿಎಚ್‌.ಡಿ. ಅಥವಾ ಸರ್ಟಿಫಿಕೇಟ್‌ 


ಕೋರ್ಸ್‌ಗಳ ಪದವಿಗಾಗಿ ಭಾಗಶಃವಾಗಿಯಾಗಲಿ, ಪೂರ್ಣ ಪ್ರಮಾಣವಾಗಿಯಾಗಲಿ 


ಸಲ್ಲಿಸಿರುವುದಿಲ್ಲ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ. 


ಸ್ಥಳ: ಮೈಸೂರು ಹ್ರೊ.ಎಂ.ಜಿ.ಮಂಜುನಾಥ 


ದಿನಾಂಕ: 18-01-2016 


ಸಂಶೋಧಕರ ಪ್ರಮಾಣ ಪತ್ರ 


ಶ್ರೀಮತಿ ಮಂಜುಶ್ರೀ ಎಸ್‌.ಪಿ. ಆದ ನಾನು “ಮೈಸೂರು ಜಿಲ್ಲೆಯ ಶಾಸನಗಳ 
ಸಾಂಸ್ಕೃತಿಕ ಅಧ್ಯಯನ” ಎಂಬ ವಿಷಯವನ್ನು ಕುರಿತು ಪ್ರೊ.ಎಂ.ಜಿ.ಮಂಜುನಾಥ, ಕನ್ನಡ 
ಪ್ರಾಧ್ಯಾಪಕರು, ಸಾತಕೋತ್ತರ ಕೇಂದ್ರ, ಹೇಮಗಂಗೋತ್ತಿ, ಹಾಸನ, ಮೈಸೂರು 
ವಿಶ್ವವಿದ್ಯಾನಿಲಯ ಇವರ ಮಾರ್ಗದರ್ಶನದಲ್ಲಿ ಸಂಶೋಧನಾ ಕಾರ್ಯವನ್ನು 
ಕೈಗೊಂಡು ಈ ಮಹಾಪ್ರಬಂಧವನ್ನು ಸಿದ್ದಪಡಿಸಿ ಕನ್ನಡ ಪಿಎಚ್‌.ಡಿ. ಪದವಿಗಾಗಿ 
ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತ್ತಿದ್ದೇನೆ. 


ಈ ಸಂಶೋಧನಾ ಮಹಾಪ್ರಬಂಧವನ್ನು ನನ್ನ 


ಸ್ಪಂತ ಪರಿಶ್ರಮದಿಂದ 

ಪಡಿಸಲಾಗಿದ್ದು, ಇದನ್ನು ಯಾವುದೇ ವಿಶ್ವವಿದ್ಯಾನಿಲಯದ ಎಂ.ಎ. ಎಂ.ಫಿಲ್‌. 
ಪಿಎಚ್‌.ಡಿ. ಅಥವಾ ಸರ್ಟಿಫಿಕೇಟ್‌ ಕೋರ್ಸ್‌ಗಳ ಪದವಿಗಾಗಿ ಬಾಗಶಃವಾಗಿಯಾಗಲಿ, 
ಪೂರ್ಣ ಪ್ರಮಾಣವಾಗಿಯಾಗಲಿ ಸಲ್ಲಿಸಿರುವುದಿಲ್ಲವೆಂದು ಈ ಮೂಲಕ 


ಪ್ರಮಾಣೀಕರಿಸುತ್ತೇನೆ. 


ಮಂಜುಶ್ರೀ ಎಸ್‌.ಪಿ. 
ಸ್ಥಳ : ಮೈಸೂರು ಸಂಶೋಧಕರು 
ದಿನಾಂಕ : 18-01-2016 


KODAGU 
DISTRICT 


ಮಹಾಪ್ರಬಂಧದ ಪರಿವಿಡಿ 


ಪುಟ ಸಂಖ್ಯೆ 
1. ಪೀಠಿಕೆ 1-14 
| 2. ಅಧ್ಯಾಯ-1: ಚಾರಿತ್ರಿಕ ಅಧ್ಯಯನ 15-127 
3. ಅಧ್ಯಾಯ - 2: ಆಡಳಿತ ಪದ್ಧತಿ | 
4. ಅಧ್ಯಾಯ - 3: ಧಾರ್ಮಿಕ ಅಧ್ಯಯನ 179-244 
5. ಅಧ್ಯಾಯ - 4: ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ 245-314 
6. ಅಧ್ಯಾಯ - 5: ಶಾಸನಗಳ ರಾಚನಿಕ ಅಧ್ಯಯನ 315-369 
7. ಸಮಾರೋಪ 370-376 


8. ಅನುಬಂಧಗಳು : 377-415 


> ಗಂಥಸೂಚಿ 
> ನಿಯತಕಾಲಿಕೆಗಳು 


» ಛಾಯಾಚಿತ್ರಗಳು 


ಸಂಕೇತಾಕ್ಷ ರಗಳು 


ಸಂ. : ಸಂಪಾದಕರು 
ಪ್ರಸ.ಂ ೪ ಪ್ರಧಾನ ಸಂಪಾದಕರು 
ಎ.ಕ. ] ಎಪಿಗ್ರಾಫಿಯ ಕರ್ನಾಟಿಕ 


(ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆಯ ಪರಿಷ್ಕೃತ ಸಂಪುಟಗಳು) 


EC. ; Epigraphia Carnatica 


MAR. ಃ Mysore Arcaeological Report 


p. Page 


ಮೈಸೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಪೀಠಿಕೆ 


ಬಹುಕಾಲ ಉಳಿಯುವಂತಹ ವಸ್ತುವಿನ ಮೇಲೆ ಕೊರೆದಿರುವ ಬರಹಗಳ ಮೂಲಕ 
ದಾಖಲಿಸಿದ ವಿಷಯಗಳೆಲ್ಲ ಶಾಸನಗಳೆಂದು ವಿಶಾಲವಾದ ಅರ್ಥವ್ಯಾಪ್ಪಿಯಲ್ಲಿ ಪರಿಭಾವಿಸಲಾಗಿದೆ. 
ಭಾರತದಲ್ಲಿ ಕ್ರಿಸ್ತಪೂರ್ವದಲ್ಲಿ ರಚನೆಯಾದ ಶಾಸನಗಳೂ ಸಹ ಉಪಲಬ್ದವಾಗಿವೆ. ಲಿಖಿತವಾದ 
ದಾಖಲೆಗಳಾಗಿರುವುದರಿಂದ ಅಧಿಕೃತ ನಿಖರತೆ ಶಾಸನಗಳ ಮಹತ್ವವನ್ನು ಹೆಚ್ಚಿಸಿದೆ. 


ಸಂಶೋಧನೆಯು ಪ್ರವೇಶಿಸಿರುವ ಅನೇಕ ನೆಲೆಗಳಲ್ಲಿ ಶಾಸನ ಶಾಸ್ತವೂ ಒಂದು. ಶಾಸನಗಳ 
ಸಂಶೋಧನೆಯಿಂದ ಇತಿಹಾಸಿಕ ಸಂಗತಿಗಳು, ಆ ಮೂಲಕ ಪೂರ್ವಕಾಲದ ಸಂಸ್ಕೃತಿ ಬಹುಮಟ್ಟಿಗೆ 
ಅನಾವರಣಗೊಂಡಿದೆ. ಆದುದರಿಂದಲೇ, ಭಾರತ ದೇಶದ ಇತಿಹಾಸದ ಪುನಾರಚನೆಗೆ ಶಾಸನಗಳೇ 
ಬಹು ಅಮೂಲ್ಯ ಆಧಾರಗಳೆಂದು ಪರಿಗಣಿಸಲಾಗಿದೆ. 


, ಇಂದಿನ ನಗರ ಮತ್ತು 
ಜಿಲ್ಲೆ ಮೂರೂ ಅವಸ್ಥಾಂತರಗಳನ್ನು ಪ್ರತಿನಿಧಿಸುವ ಹೆಸರಾಗಿದೆ. ಕನ್ನಡನಾಡಿನ ಇತಿಹಾಸದಲ್ಲಿ 
ಮಹತ್ತ್ವದ ಪಾತ್ರವಹಿಸಿರುವ ಮೈಸೂರು ಪ್ರಾಕೃತಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸಹ 
ಸಂಪದ್ಧರಿತವಾದ ಜಿಲ್ಲೆಯಾಗಿದೆ. ಭವ್ಯ ಪರಂಪರೆಯ ಇತಿಹಾಸವನ್ನು ಹೊಂದಿರುವ ಮೈಸೂರು 
ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನವನ್ನು ಶಾಸನಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸುವ ಕಾರ್ಯ ಇದುವರೆಗೆ 
ಸಮಗವಾಗಿ ನಡೆಯದಿರುವುದರಿಂದ, ಇಂಥ ಅಧ್ಯಯನದ ಅಗತ್ಯತೆಯನ್ನು ಮನಗಂಡು ಪ್ರಸ್ತುತ 
ಸಂಶೋಧನೆಗೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. 


ಮೈಸೂರು ಎನ್ನುವುದು ಹಿಂದಿನ ಒಂದು ಸಂಸ್ಥಾನ ಅಥವಾ ರಾಜ 


ಭೌಗೋಳಿಕ ವಿವರಗಳು: 


ಮೈಸೂರು ಜಿಲ್ಲೆಯ ಒಟ್ಟು ವಿಸ್ಲೀರ್ಣ 6,854 ಚದರ ಕಿಲೋ ಮೀಟರ್‌ಗಳು. ಮೈಸೂರು 
ಜಿಲ್ಲೆಯು ಹುಣಸೂರು, ಪಿರಿಯಾಪಟ್ಟಣ, ನಂಜನಗೂಡು, ತಿರುಮಕೂಡಲು ನರಸೀಪುರ, 
ಹೆಗ್ಗಡದೇವನ ಕೋಟೆ, ಕೃಷ್ಣರಾಜನಗರ ಮತ್ತು ಮೈಸೂರು ಎಂಬ ಏಳು ತಾಲ್ಲೂಕುಗಳನ್ನು 
ಒಳಗೊಂಡಿದೆ. ಮೈಸೂರು ಜಿಲ್ಲೆಯ ಮೈಸೂರು ತಾಲ್ಲೂಕು, ನಂಜನಗೂಡು ತಾಲ್ಲೂಕು, 
ತಿ.ನರಸೀಪುರ ತಾಲ್ಲೂಕುಗಳು ಬಯಲುನಾಡು ಪ್ರದೇಶಗಳಾಗಿದ್ದು, ಅಲ್ಲಲ್ಲಿ ಕುರುಚಲು ಕಾಡುಗಳನ್ನು 
ಹೊಂದಿದೆ. ಎಚ್‌.ಡಿ.ಕೋಟೆ, ಕೃಷ್ಣರಾಜನಗರ, ಹುಣಸೂರು ಮತ್ತು ಪಿರಿಯಾಪಟ್ಟಣ ತಾಲ್ಲೂಕುಗಳು 
ಬೆಟ್ಟ ಮತ್ತು ಕಾಡು ಪ್ರದೇಶಗಳನ್ನು ಹೊಂದಿದ್ದು, ಅರೆಮಲೆನಾಡು ವರ್ಗಕ್ಕೆ ಸೇರುತ್ತವೆ. 
ಹೆಗ್ಗಡದೇವನಕೋಟಿ ಮತ್ತು ಪಿರಿಯಾಪಟ್ಟಣಗಳಲ್ಲಿ ಪಶ್ಚಿಮಘಟ್ಟ ಸಾಲುಗಳು ಹಬ್ಬಿಕೊಂಡಿವೆ. 
ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ, ಕಪಿಲಾ ಮತ್ತು ಲಕ್ಷ್ಮಣತೀರ್ಥ ಎಂಬ ಮೂರು ಮುಖ್ಯ ನದಿಗಳು 
ಹರಿಯುತ್ತವೆ. ಈ ಜಿಲ್ಲೆಯ ಪ್ರದೇಶಗಳು ಕಪ್ಪುಮಣ, ಕೆಂಪುಮಃಣ್ದ, ಜೇಡಿ ಮಣ್ಣು ಲ್ಯಾಟರೈಟ್‌ 


ಮಣ್ಣು ಮತ್ತು ಮರಳುಮಣ್ಣಿನಿಂದ ಕೂಡಿದೆ. ಮೈಸೂರು ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ 782 
ಮಿಲಿ ಮೀಟರ್‌ ಮಳೆಯಾಗುತ್ತದೆ.! 


ಮೈಸೂರಿನ ಪ್ರಾಚೀನತೆ: 


ಭಾರತದ ಮಹಾಗಂಥವಾದ ಶ್ರೀ ವೇದವ್ಯಾಸವಿರಚಿತ "“ಜಯಾಖ್ಯ” ಅಥವಾ ಇಂದು 
“ಮಹಾಭಾರತ' ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಕೃತಿಯಲ್ಲಿ, ದಕ್ಷಿಣ ಭಾರತದಲ್ಲಿದ್ದ ದೇಶಗಳನ್ನು 
ಹೆಸರಿಸುವ ಸಂದರ್ಭದ ಶ್ಲೋಕವೊಂದು ಈ ಮುಂದಿನಂತಿರುತ್ತದೆ.? 


ಅಥಾಪರೇ ಜನಪದಾ ದಕ್ಷಿಣಾ ಭರತರ್ಷಭ! 
ದವಿಡಾಃ ಕೇರಲಾಃ ಪ್ರಾಚ್ಯಾಃ ಭೂಷಿಕಾ ವನವಾಸಿಕಾಃ 
ಕರ್ಣಾಟಕಾ ಮಹಿಷಕಾಃ ವಿಕಲ್ರಾ ಮೂಷಕಾಸ್ತಧಾ। 
ಯಿಲ್ಲಿಕಾಃ ಕುನ್ನಲಾಶ್ವೈವ ಸೌಹೃದಾ ನವಕಾನನಾಃ 


ಮಹಾಭಾರತ ಕೃತಿಯ ರಚನೆಯ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಇನ್ನೂ ದ್ದಂದ್ರವಿದ್ದರೂ, 
ಸದ್ಯಕ್ಕೆ ಬಹುತೇಕರು ಒಪ್ಪಿರುವ ಸಾಧ್ಯತೆಯ ಅನುಸಾರ ಕ್ರಿಶ. 1 ಎಂದು ಪರಿಗಣಿಸಬಹುದು. ಆ 
ಕಾಲಕ್ಟಾಗಲೇ ದಕ್ಷಿಣ ಭಾರತದಲ್ಲಿ "ಮಹಿಷಕ' ಎಂಬುದು ಒಂದು ದೇಶವಾಗಿತ್ತೆಂದು ಮೇಲ್ಕಂಡ 
ಶ್ಲೋಕದಲ್ಲಿ ಉಲ್ಲೇಖಿಸಿರುವುದರಿಂದ, ಈ ಪ್ರದೇಶದ ಪ್ರಾಚೀನತೆಯನ್ನು ಅರ್ಥೈಸಬಹುದಾಗಿದೆ. 


ಈ ಪ್ರದೇಶವನ್ನು ಇಂದಿನ "ಮೈಸೂರು' ಎಂದು ಗುರುತಿಸಲಾಗಿದೆ. ಪ್ರಾಚೀನ ಕಾಲದಲ್ಲಿ 
"ಮಹಿಷ ಮಂಡಲ” ಅಥವಾ "ಮಹಿಷಕ' ಎಂಬ ಹೆಸರನ್ನು ಮೈಸೂರು ಪ್ರಾಂತ್ಯವು ಹೊಂದಿತ್ತು 
ಐತಿಹಾಸಿಕವಾಗಿ ಹೇಳಬೇಕೆಂದರೆ, ಕರ್ನಾಟಕದ ಇತಿಹಾಸದಲ್ಲಿ  ಮೊದಲನೆಯವನಾಗಿ 
ಕಾಣಿಸಿಕೊಂಡಿರುವ ಅರಸನೆಂದರೆ ಮೌರ್ಯ ವಂಶದವನಾದ ಅಶೋಕ. ಈತನ ಕಾಲ ಕ್ರಿಸಪೂರ್ವ 
3ನೇ ಶತಮಾನ. ಅಶೋಕ ಚಕ್ರವರ್ತಿಯನ್ನು ಬೌದ್ದ ಧರ್ಮಕ್ಕೆ ಪರಿವರ್ತಿಸಿದ "ಮೊಗ್ಗಲೀಪುತ್ತತಿಸ್ಪ' 
ಎಂಬ ಭಿಕ್ಷು, ಅಶೋಕನು ಬೌದ್ಧಧರ್ಮ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಿದ್ದ ಬೌದ್ದ ಸಂಘದ ಅಧ್ಯಕ್ಷನಾಗಿದ್ದ. 
ಇವನು ಕರ್ನಾಟಕದ ಮಹಿಷಮಂಡಲದಲ್ಲಿ ಬೌದ್ಧಧರ್ಮದ ಪ್ರಚಾರಕ್ಕಾಗಿ "ಥೇರ ಮಹಾದೇವ” 
ಎಂಬ ಬೌದ್ದ ಭಿಕ್ಷುವನ್ನು ಮಹಿಷಮಂಡಲಕ್ಕೆ ಕಳುಹಿಸಿದ್ದ ಸಂಗತಿ ಶ್ರೀಲಂಕಾದ "ದೀಪವಂಸ' ಮತ್ತು 
'ಮಹಾವಂಸ' ಎಂಬ ಬೌದ್ಧಧಾರ್ಮಿಕ ಗ್ರಂಥಗಳಿಂದ ತಿಳಿದುಬಂದಿರುತ್ತದೆ. ಇದೇ ವಿಷಯಗಳು 
'ಮಿಲಿಂದಪನ್ನ',  ಥೂಪವಂಶ, ಸದ್ದರ್ಮಸಂಗ್ರಹ ಮತ್ತು ಸಮಂತಪಾಸಾದಿಕಾ ಮುಂತಾದ 
ಗ್ರಂಥಗಳಲ್ಲೂ ಪ್ರಸ್ತಾಪಿಸಲಾಗಿದೆ.5 ಅಶೋಕನ ಕಾಲದಲ್ಲಿ ಇಲ್ಲಿಗೆ ಬೌದ್ದ ಭಿಕ್ಷುಗಳನ್ನು 
ಕಳುಹಿಸಿರುವುದರಿಂದ, ಮೈಸೂರು ಪ್ರದೇಶ ಅವನ ಆಳ್ಳಿಕೆಯ ವ್ಯಾಪ್ತಿಗೆ ಒಳಪಟ್ಟಿದ್ದಿರಬಹುದೆಂದು 
ಊಹಿಸಲವಕಾಶವಿದೆ. ಇದರಿಂದ ಮೈಸೂರು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಒಂದು 
ಪ್ರಾಚೀನವಾದ ಜನವಸತಿಯುಳ್ಳ ಪ್ರದೇಶವಾಗಿತ್ತೆಂದು ತಿಳಿಯಬಹುದಾಗಿದೆ. 


ಕ್ರಿಶ.2ನೇ ಶತಮಾನದಲ್ಲಿ ರಚಿತವಾಗಿರುವ ಪ್ರಾಚೀನ ತಮಿಳು ಗಂಥವಾದ 


'ಅಘನಾನೂರು'ನಲ್ಲಿ ಮೈಸೂರನ್ನು "ಎರುಮೈನಾಡು' ಎಂದು ಪ್ರಸ್ತಾಪಿಸಲಾಗಿದೆ. ಇದಲ್ಲದೆ, ಪ್ರಾಚೀನ 


ತಮಿಳು ಕೃತಿಗಳು ಪುನ್ನಾಡು ವಿಷಯದ ಬಗ್ಗೆ ಉಲ್ಲೇಖಿಸಿವೆ. "ಪುನ್ನಾಡು' ಪ್ರಾಚೀನ ಮೈಸೂರಿಗೆ 
ದಕ್ಷಿಣದಲ್ಲಿದ್ದ ಪ್ರಾಂತ್ಕವೆಂದು ಶಾಸನಗಳಿಂದ ತಿಳಿದುಬಂದಿದೆ.5 


ಐರಾವತಮ್‌ ಮಹಾದೇವನ್‌ ಅವರ “ಅದ್ದಿ ತಮಿಳ್‌ ಎಪಿಗಫಿ” ಸಂಗಹದಲ್ಲಿ 
ಪ್ರಕಟಗೊಂಡಿರುವ ಕ್ರಿಪೂ.!ನೆಯ ಶತಮಾನದ "ಸಿತ್ತನ್ನವಾಸಲ್‌' ತಮಿಳು ಶಿಲಾಶಾಸನದಲ್ಲಿ 


“ಎರುಮಿನಾಟ್ಲು” ಎಂಬ ಪ್ರದೇಶದ ಉಲ್ಲೇಖ ಬರುತ್ತದೆ  "ಎರುಮಿ' ಎಂದರೆ ಎಮ್ಮೆ 
ಎಂಬರ್ಥವಿದ್ದು, ಅಂದು ಮಹಿಷಮಂಡಲವೆಂಬ ಹೆಸರಿದ್ದ ಈ ನಾಡನ್ನು ತಮಿಳು ಶಾಸನದಲ್ಲಿ 
"ಎರುಮಿನಾಟ್ಟು' ಎಂದು ಉಲ್ಲೇಖಿಸಲಾಗಿದೆ. ಇದರಿಂದ ಮೈಸೂರಿನ ಪ್ರಾಚೀನತೆಯನ್ನು ಅಧಿಕೃತವಾಗಿ 
ಅರಿಯಬಹುದಾಗಿದೆ. ಅಶೋಕನ ಕಾಲದ ಶಾಸನಗಳಲ್ಲಿ ಮೈಸೂರು ಜಿಲ್ಲೆಯ ಪಶ್ಚಿಮಕ್ಕಿರುವ 
ಸಹ್ಯಾದ್ರಿ ಪ್ರದೇಶವನ್ನು "ಸತಿಯಪುತ' ಎಂದು ಕರೆದಿದ್ದು, ಇದು ಅಂದು ಮೈಸೂರು ಜಿಲ್ಲೆಯ 
ಪ್ರದೇಶಕ್ಕಿದ್ದ ಇನ್ನೊಂದು ಹೆಸರಿನ ಸಾಹಚರ್ಯವೆಂದು ಡಾ.ಪಿ.ವಿ.ಕೃಷ್ಣಮೂರ್ತಿ ಅವರು 
ಗುರುತಿಸಿದ್ದಾರೆ. 


ಅಧ್ಯಯನದ ವ್ಯಾಪ್ತಿ: 


ಕನ್ನಡ ನಾಡನ್ನು ಆಳಿದ ಕನ್ನಡ ರಾಜವಂಶಗಳಲ್ಲಿ ಪ್ರಪ್ರಥಮ ರಾಜವಂಶವೆಂದು 


[se] 


ಹೆಸರಾಗಿರುವ ಕದಂಬರ ತಾಮಶಾಸನವೊಂದು ಪಿರಿಯಾಪಟ್ಟಣದ ಹಿಟ್ಟಹೆಬ್ಬಾಗಿಲು ಗ್ರಾಮದಲ್ಲಿ 


ಬ 
ದೊರೆತಿರುವುದರಿಂದ, ಮೈಸೂರು ಜಿಲ್ಲೆಯವರೆಗೂ ಕದಂಬರ ಅಳ್ಳಿಕೆ ವಿಸ್ತರಿಸಿದ್ದಿತು ಎಂದು 
ತಿಳಿದುಬರುತ್ತದೆ. ಇದಲ್ಲದೆ, ಹಾಸನ ಜಿಲ್ಲೆಯ ಬೇಲೂರು ತಾಲ್ಲೂಕಿನಲ್ಲಿ ದೊರೆತಿರುವ ಹಲ್ಮಿಡಿ 
ಶಾಸನವು ಸಹ ಮೈಸೂರಿನಲ್ಲಿ ಹಾಗೂ ಅದರ ಗಡಿಭಾಗಗಳಲ್ಲಿ ಕದಂಬರ ಅಳ್ಳಿಕೆ ವಿಸ್ತರಿಸಿದ್ದ 


ಕುರುಹನ್ನು ಸಾಕ್ಷೀಕರಿಸಿದೆ. 


ಕರ್ನಾಟಕ ರಾಜ್ಯ ಸರ್ಕಾರವು ಇತ್ತೀಚಿನ ವರ್ಷಗಳಲ್ಲಿ ಮೈಸೂರು ಜಿಲ್ಲೆಯನ್ನು “ಮೈಸೂರು” 
ಮತ್ತು “ಚಾಮರಾಜನಗರ” ಎಂಬ ಎರಡು ಜಿಲ್ಲೆಗಳಾಗಿ ವಿಭಜಿಸಿದೆ. ಪ್ರಸ್ತುತ ಅಧ್ಯಯನವು ವಿಭಜಿತ 
ಮೈಸೂರು ಜಿಲ್ಲೆಯ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿದೆ. ವಿಭಜಿತ ಮೈಸೂರು ಜಿಲ್ಲೆಯು, 
ಹುಣಸೂರು, ಪಿರಿಯಾಪಟ್ಟಣ, ನಂಜನಗೂಡು, ತಿರುಮಕೂಡಲು ನರಸೀಪುರ, 
ಹೆಗ್ಗಡದೇವನಕೋಟೆ, ಕೃಷ್ಣರಾಜನಗರ ಮತ್ತು ಮೈಸೂರು ಎಂಬ ಏಳು ತಾಲ್ಲೂಕುಗಳನ್ನು 
ಒಳಗೊಂಡಿದೆ. ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದಿಂದ ಪ್ರಕಟಿತವಾಗಿರುವ 
"ಕರ್ನಾಟಕ ಗ್ರಾಮಸೂಚಿ'ಯ ಅನುಸಾರ ಈ ತಾಲ್ಲೂಕುಗಳಲ್ಲಿರುವ ಒಟ್ಟು ಗ್ರಾಮಗಳು ಹಾಗೂ 
"ಎಪಿಗ್ರಾಫಿಯ ಕರ್ನಾಟಿಕ'ದ ಅನುಸಾರ ಶಾಸನಗಳು ದೊರೆತಿರುವ ಗ್ರಾಮಗಳನ್ನು ಗಮನಿಸಿದಾಗ, 


ಮೈಸೂರು ಜಿಲ್ಲೆಯು ಶಾಸನಗಳಿಂದ ಸಂಪದ್ಧರಿತವಾಗಿದೆಯೆಂದು ತಿಳಿದುಬರುತ್ತದೆ. 


ವಿಭಜಿತ ಮೈಸೂರು ಜಿಲ್ಲೆಯ ಪ್ರಕಟಿತ ಶಾಸನಗಳ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಇತಿಹಾಸ, 
ಪರಂಪರೆ ಹಾಗೂ ಸಾಂಸ್ಕೃತಿಕ ವೈಶಿಷ್ಟ್ಯವೇನು ಎಂಬ ಅಂಶಗಳನ್ನು ಅನ್ವೇಷಿಸಿ ಹೊರ ತೆಗೆಯುವುದೇ 
ಈ ಅಧ್ಯಯನದ ಮುಖ್ಯ ಉದ್ದೇಶವಾಗಿದೆ. ಇದುವರೆಗೆ ಪ್ರಕಟವಾಗಿರುವ ವಿಭಜಿತ ಮೈಸೂರು 
ಜಿಲ್ಲೆಯ ಶಾಸನಗಳನ್ನು ವಿಶ್ಲೇಷಿಸಿ ಪೂರಕ ಆಧಾರಗಳೊಡನೆ ಅಭ್ಯಸಿಸಿ, ಅವುಗಳ ಹಿನ್ನೆಲೆಯಲ್ಲಿ 
ಸಾಂಸ್ಕೃತಿಕ ಅಂಶಗಳನ್ನು ಗುರುತಿಸುವುದು ಈ ಮಹಾಪ್ರಬಂಧದ ಧ್ಯೇಯ ಮತ್ತು ಉದ್ದೇಶವಾಗಿದೆ. 


ಅಧ್ಯಯನದ ಮಹತ್ವ: 


ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿರುವ ಇಂದಿನ ಜನತೆ ನೈತಿಕತೆಯ ತಿಳಿವಳಿಕೆ, ಧರ್ಮದ 
ಮೇಲಿನ ನಂಬಿಕೆ, ಜೀವನ ಮೌಲ್ಯಗಳ ಆಲಂಬನೆಯಿಂದ ಮುಕ್ತರಾದಂತೆ ವರ್ತಿಸುತ್ತಿದ್ದಾರೆ. 
ಪರಂಪರೆಯೆಂಬ ತಾಯಿಬೇರಿನ ಮಹತ್ವವನ್ನೇ ಅರಿಯದೆ, ಅನೇಕ ಸಂಸ್ಕೃತಿಗಳ ಸಂಕ್ರಮಣದಿಂದ 
ಸಂಸ್ಕೃತಿ ಪಲ್ಲಟವಾಗಿದೆ. ಇದರಿಂದ ಸ್ಪಸ್ಥ ಸಮಾಜದ ತಳಹದಿ ಕುಸಿಯತೊಡಗಿದೆ. ಸರಳವಾಗಿ 
ಹೇಳಬೇಕೆಂದರೆ, ಇಂದಿನ ಜನಾಂಗಕ್ಕೆ ಅವರ ಮೂಲ ಪರಂಪರೆಯ ಬಗ್ಗೆ ಅರಿವೇ ಇರುವುದಿಲ್ಲ 
ಎಂದು ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಸಾಂಸ್ಕೃಶಿಕ ಅಧ್ಯಯನಗಳು ಮಹತ್ತ್ವದ ಪಾತ್ರ 
ವಹಿಸುತ್ತವೆ. ಹೂರ್ವಜರ ಜೀವನ ವಿಧಾನಗಳು, ಸಾಮಾಜಿಕ ಮೌಲ್ಯಗಳು ಹೇಗೆ ಒಂದು 
ಪರಂಪರೆಯನ್ನು ನಿರ್ಮಿಸಿದ್ದವು ಎಂದು ಅರ್ಥೈಸಿಕೊಳ್ಳಲು ಇವು ಸಹಾಯ ಮಾಡುತ್ತವೆ. ತನ್ಮೂಲಕ 
ಇಂದಿನ ಜನಾಂಗದ ಆಂತರಂಗಿಕವಾದ ವಿಕಾಸಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಡುತ್ತವೆ. 


ಕಿಸ್ತಪೂರ್ವದಿಂದಲೂ ಶ್ರೀಲಂಕಾದ "ದೀಪವಂಸ' ಮತ್ತು "ಮಹಾವಂಸ' ಎಂಬ 
ಬೌದ್ದಧಾರ್ಮಿಕ ಗಂಥಗಳು ಹಾಗೂ ಭಾರತದಲ್ಲಿನ "ಮಹಾಭಾರತ” ಕೃತಿಗಳಲ್ಲಿ ಮತ್ತು ಪ್ರಾಚೀನ 
ತಮಿಳು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಮೈಸೂರು ಪ್ರಾಂತ್ಯಕ್ಕೆ ತನ್ನದೇ ಆದ ಒಂದು ವಿಶಿಷ್ಟ 
ಸಂಸ್ಕೃಶಿಯಿದೆ. ನಿಜವಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸಂಸ್ಕೃತಿಯೆಂಬುದು ಪ್ರಧಾನವಾಗಿ 
ಆಂತರಂಗಿಕವಾದ ವಿಕಾಸಕ್ಕೆ ಸಂಬಂಧಿಸಿದುದು. ಮನುಷ್ಯನಲ್ಲಿರುವ ಮೃಗತ್ತವನ್ನು ಅಳಿಸಿ, ಅಲ್ಲಿ 
ನಿಜವಾದ ಮಾನವೀಯತೆಯನ್ನು ಸ್ಥಾಪಿಸುವುದೇ ಸಂಸ್ಕೃತಿ. ಮೈಸೂರು ಪ್ರದೇಶದಲ್ಲಿ ಬಾಳಿ 
ಬದುಕಿದ ಜನತೆ ಕಾಲಕಾಲದಲ್ಲಿ ಅನುಸರಿಸಿದ ಆಚಾರ-ವಿಚಾರಗಳೇನು, ಅವುಗಳ ಹಿನ್ನೆಲೆಗಳೇನು? 
ಸಾಮಾಜಿಕವಾಗಿ ಅಂದಿನ ಯುಗಧರ್ಮವೇನಿತ್ತು ಎಂಬುದನ್ನು ಮುಖ್ಯವಾಗಿ ವಿಭಜಿತ ಮೈಸೂರು 
ಜಿಲ್ಲೆಯ ಪ್ರಕಟಿತ ಶಾಸನಗಳ ಆಧಾರದಿಂದ ಹಾಗೂ ಪೂರಕ ಸಾಹಿತ್ಯ ಕೃತಿಗಳ ನೆರವಿನಿಂದ 
ಅರಿಯುವುದು ಈ ಅಧ್ಯಯನದ ಉದ್ದೇಶವಾಗಿದೆ. 


“ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ನಿರ್ಮಿಸಲಾರರು”* ಎಂಬುದು ಡಾ.ಬಾಬಾ 
ಸಾಹೇಬ್‌ ಅಂಬೇಡ್ಕರ್‌ ಅವರ ಉಕ್ತಿ ಅದರಂತೆ ತನ್ನ ನಾಡಿನ ಇತಿಹಾಸವನ್ನು ತಿಳಿದಿರಬೇಕಾದುದು 
ಸಾಂಸ್ಕೃತಿಕ ಅಧ್ಯಯನವನ್ನು ಕೈಗೊಂಡ ಪ್ರತಿಯೊಬ್ಬ ಸಂಶೋಧಕನ ಆದ್ಯ ಕರ್ತವ್ಯ, ಅಧಿಕೃತ 
ನಿಖರತೆಯುಳ್ಳ ಶಾಸನಗಳು ನಮ್ಮ ದೇಶದ ಇತಿಹಾಸದ ಪುನಾರಚನೆಗೆ ಇರುವ ನಂಬಲರ್ಹ ಏಕೈಕ 
ಆಧಾರಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಶಾಸನಗಳನ್ನು ಆಧರಿಸಿ, ಈ ಜಿಲ್ಲೆಯನ್ನು 
ಆಳಿದ ರಾಜವಂಶಗಳ ರಾಜಕೀಯ ಚರಿತ್ರೆ ಮೌರ್ಯರು, ಶಾತವಾಹನರು, ಕದಂಬರು. ಪುನ್ನಾಟದ 
ಅರಸರು, ಗಂಗರು, ಬಾದಾಮಿ ಚಾಲುಕ್ಕರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಕರು, ಬಯಲ್ಲಾಡಿನ 
ಕದಂಬರು, ನೊಳಂಬರು. ಚೋಳರು, ಹೊಯ್ದಳರು, ವಿಜಯನಗರದ ಅರಸರು, ಮೈಸೂರು 
ಒಡೆಯರು, ಉಮ್ಮತ್ತೂರಿನ ಪಾಳೆಯಗಾರರು, ಕೊಂಗಾಳ್ಳ ಮತ್ತು ಚಂಗಾಳ್ಳ ಪ್ರಭುಗಳು ಹಾಗೂ ಕೆಳದಿ 
ಅರಸರು ಮುಂತಾದ ಅರಸು ಮನೆತನಗಳ ರಾಜಕೀಯ ಚರಿತ್ರೆಯನ್ನು ಹಾಗೂ ಈ ಮನೆತನಗಳು 
ಮೈಸೂರು ಜಿಲ್ಲೆಯೊಡನೆ ಹೊಂದಿದ್ದ ರಾಜಕೀಯ ಸಂಬಂಧದ ಸ್ವರೂಪವನ್ನು ಕುರಿತು ಇದುವರೆಗೆ 
ಸಮಗವಾದ ಸಂಶೋಧನೆಗಳು ನಡೆದಿರುವುದಿಲ್ಲ. 


ಮೈಸೂರು ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿದ್ದ ಧರ್ಮಗಳ ಬಗ್ಗೆ ಇದುವರೆಗೂ ಅಧ್ಯಯನ ನಡೆದಿಲ್ಲ. 
ಈ ಪ್ರದೇಶದಲ್ಲಿ ಪ್ರಾಚೀನ ಧರ್ಮಗಳಾದ ಬೌದ್ಧ, ಜೈನ ಧರ್ಮಗಳು ಅಸ್ತಿತ್ವದಲ್ಲಿದ್ದ ಕಾಲ, 


ಜನಸಾಮಾನ್ಯರಲ್ಲಿ ಅದರ ಬಳಕೆಯ ವ್ಯಾಪ್ತಿಗಳ ವಿಷಯದ ಬಗ್ಗೆ ಯಾವುದೇ ಅಧ್ಯಯನ 
ನಡೆದಿರುವುದಿಲ್ಲ. ಮೈಸೂರಿನ ಇತಿಹಾಸವನ್ನು ಅವಲೋಕಿಸುವಾಗ ಅದರ ನೆರೆಹೊರೆಯ ಜಿಲ್ಲೆಗಳ 
ಭೌಗೋಳಿಕ ವ್ಯಾಪ್ತಿಯನ್ನು ಮೀರಿ ವಿವೇಚಿಸಲು ಸಾಧ್ಯವಿಲ್ಲ. ಬದಲಿಗೆ ಇಂದಿನ ಮೈಸೂರು 
ಜಿಲ್ಲೆಯು ಒಂದು ಭೌಗೋಳಿಕ ಮಿತಿಯನ್ನು ಹೊಂದಿದ್ದರೂ, ಅಂದಿನ ಕಾಲದಲ್ಲಿ ಅದರ 
ಸುತ್ತಮುತ್ತಲಿನ ಅಂದರೆ ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳು ಸಹ ಮೈಸೂರು ಜಿಲ್ಲೆಯ ವ್ಯಾಪ್ತಿಗೇ 
ಒಳಪಟ್ಟಿದ್ದವು. ಆದುದರಿಂದ ಈ ಜಿಲ್ಲೆಗಳ ಇತಿಹಾಸವನ್ನು ನಿರ್ಲಕ್ಷಿಸಿ ಇಂದಿನ ಮೈಸೂರು ಜಿಲ್ಲೆಯ 
ಸಮಗ್ರ ಚಿತ್ರಣದ ಅಧ್ಯಯನವನ್ನು ಪೂರ್ಣಗೊಳಿಸುವುದು ಸಾಧ್ಯವಿಲ್ಲ. ಈ ಜಿಲ್ಲೆಗಳ ಸಂಗತಿಗಳನ್ನು 
ಪೂರಕವಾಗಿ ಬಳಸಿಕೊಂಡು ಮೈಸೂರು ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನವನ್ನು 
ಪೂರೈಸಬೇಕಾಗುತ್ತದೆ. 


ಈ ಹಿನ್ನೆಲೆಯಿಂದ ಮುಂದಿನ ಕೆಲವು ಅಂಶಗಳನ್ನು ಗಮನಿಸಬಹುದಾಗಿದೆ. ಅಧ್ಯಯನದ 
ಉದ್ದೇಶ ಮತ್ತು ವ್ಯಾಪ್ತಿ ಶೀರ್ಷಿಕೆಯ ಆರಂಭದಲ್ಲಿಯೇ ತಿಳಿಸಿದಂತೆ ಅಶೋಕ ಚಕ್ರವರ್ತಿಯನ್ನು 
ಬೌದ್ಧಧರ್ಮಕ್ಕೆ ಪರಿವರ್ತಿಸಿದ "ಮೊಗ್ಗಲೀಪುತ್ತತಿಸ' ಎಂಬ ಭಿಕ್ಷು "ಮಹಾದೇವ' ಎಂಬ ಬೌದ್ದ 
ಭಿಕ್ಷುವನ್ನು ಮಹಿಷಮಂಡಲಕ್ಕೆ ಕಳುಹಿಸಿದ್ದ ವಿಷಯದಿಂದ ಮೈಸೂರಿನಲ್ಲಿ ಬೌದ್ಧಧರ್ಮದ ಅಸ್ತಿತ್ವವನ್ನು 
ಮೊದಲಿಗೆ ಗುರುತಿಸಬಹುದಾಗಿದೆ. ಜೊತೆಗೆ, ಯಾವುದೇ ಅರಸನಾಗಲೀ, ಚಕ್ರವರ್ತಿಯಾಗಲಿ 
ಧರ್ಮಪ್ರಚಾರದಂತಹ ಕಾರ್ಯವನ್ನು ಕೈಗೊಳ್ಳುವುದು ತನ್ನ ಅಧೀನಕ್ಕೊಳಪಟ್ಟ ಅಥವಾ ತನ್ನ ವ್ಯಾಪಿಗೆ 
ಒಳಪಟ್ಟ ಪ್ರದೇಶಗಳಲ್ಲಿಯೇ ಆಗಿರುತ್ತದೆ. ಏಕೆಂದರೆ ತನ್ನ ಆಳ್ಗಿಕೆಯ ವ್ಯಾಪ್ತಿಗೊಳಪಟ್ಟ ಪ್ರದೇಶದಲ್ಲಿ 
ಅವನು ಸರ್ವತಂತ್ರ ಸ್ಪತಂತ್ರನಾಗಿರುತ್ತಾನೆ. ಈ ಸಿದ್ಧಾಂತದ ಮೇಲೆ ವಿಶ್ಲೇಷಿಸಿದಾಗ, ಅಶೋಕನು 
ಧರ್ಮಪಚಾರಕ್ಕೆ ಮೈಸೂರಿಗೆ ಬೌದ್ದಭಿಕ್ಷುಗಳನ್ನು ಕಳುಹಿಸಿರುವುದನ್ನು ಗಮನಿಸಿದಾಗ, ಮೈಸೂರು ಸಹ 
ಅವನ ಆಳ್ಗಿಕೆಯ ಪರಿಧಿಗೆ ಒಳಪಟ್ಟಿತ್ತೆಂದು ಪರಿಭಾವಿಸಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ 
ಮೈಸೂರಿನಲ್ಲಿ ಸಹಜವಾಗಿ ಬೌದ್ಧಧರ್ಮದ ಇರುವಿಕೆಯಿತ್ತೆಂಬುದನ್ನು ಊಹಿಸಬಹುದಾಗಿದೆ. 
ಚಾಮರಾಜನಗರ ಜಿಲ್ಲಯ ಕನಕಗಿರಿ ಕ್ಷೇತಕ್ಕ ಬೌದ್ದ ನಾಗಾರ್ಜುನ ಭೇಟಿ ನೀಡಿದ ವಿಷಯ 
ಶಾಸನವೊಂದರಲ್ಲಿ ದಾಖಲಾಗಿದೆ. ಈ ಆಧಾರದಿಂದ ಕನಕಗಿರಿ ಅಥವಾ ಇಂದಿನ ಮಲೆಯೂರು 


ಒಂದು ಪ್ರಸಿದ್ಧ ಬೌದ್ದ ಕೇಂದ್ರವಾಗಿದ್ದಿತೆಂದು ಊಹಿಸಬಹುದಾಗಿದೆ. ಹಾಗೆಯೇ ಅಗರ 
ಮಾಂಬಳ್ಳಿಯಲ್ಲಿದ್ದ ಬೌದ್ದ ಚೈತ್ಯಾಲಯದ ಕಟ್ಟಡ ಇಂದು ಲಕ್ಷ್ಮೀನರಸಿಂಹಸ್ಥಾಮಿ ದೇವಾಲಯವಾಗಿ 
ಬದಲಾಗಿರುವುದಕ್ಕೆ ದಾಖಲೆಗಳಿವೆ. ಇಂದಿನ ಮಂಡ್ಯ ಜಿಲ್ಲೆಯ ವ್ಯಾಪ್ಪಿಗೊಳಪಟ್ಟಿರುವ 


ಕೃಷ್ಣರಾಜಸಾಗರದ ಅಣೆಕಟ್ಟೆಯೊಳಗೆ ಮುಳುಗಿಹೋಗಿದ್ದ ವೇಣುಗೋಪಾಲಸ್ವಾಮಿ ದೇವಾಲಯದ 
ಪ್ರಾಕಾರದಲ್ಲಿ ದೊಡ್ಡದಾದ ಬುದ್ದ ವಿಗ್ರಹವಿದೆ. ಬೌದ್ಧಧರ್ಮದ ಪ್ರಭಾವ ಇರದ ಪ್ರದೇಶಗಳಲ್ಲಿ 
ಸಾಮಾನ್ಯವಾಗಿ ಇಷ್ಟು ದೊಡ್ಡ ಬುದ್ಧ ಮೂರ್ತಿ ಇರುವ ಸಾಧ್ಯತೆಗಳು ಇಲ್ಲವೆಂದೇ ಹೇಳಬಹುದು. 
ಮೈಸೂರಿಗೆ ಅತಿ ಸಮೀಪದಲ್ಲಿರುವ ಈ ಪ್ರದೇಶದಲ್ಲಿ ಬೌದ್ಧಧರ್ಮ ಪ್ರಚಲಿತವಾಗಿತ್ತೆಂದರೆ, ಮೈಸೂರು 
ಜಿಲ್ಲೆಯಲ್ಲಿಯೂ ಸಹ ಈ ಧರ್ಮ ಇದ್ದಿರಬಹುದಾದ ಸಾಧ್ಯತೆಗಳು ಅಧಿಕವಾಗಿದೆ. ಈ 
ಹಿನ್ನೆಲೆಯಲ್ಲಿ, ಇದರಿಂದ ಮೈಸೂರು ಜಿಲ್ಲೆಯಲ್ಲಿ ಅಸಿತ್ವದಲ್ಲಿದ್ದ ಬೌದ್ಧಧರ್ಮದ ಬಗ್ಗೆ ಇನ್ನಷ್ಟು 
ಅಧ್ಯಯನಗಳು ನಡೆಯಬೇಕಾದ ಅವಶ್ಯಕತೆಯಿದೆ. 


ಮೈಸೂರಿನ ಕೃಷ್ಣರಾಜನಗರ ತಾಲ್ಲೂಕಿನ ಚಿಕ್ಕಹನಸೋಗೆ ಗಾಮದಲ್ಲಿ ಜೈನ ಧರ್ಮ 
ಪ್ರಚಲಿತವಾಗಿದ್ದ ಕಾಲಘಟ್ಟದ ಅನೇಕ ಶಾಸನಗಳು ದೊರೆತಿವೆ. ಹೆಗ್ಗಡದೇವನ ಕೋಟಿ ತಾಲ್ಲೂಕಿನ 


ಇಂದಿನ ಕಿತ್ತೂರು ಹಿಂದೆ ಕೀರ್ತಿಪುರವೆಂದು ಪ್ರಸಿದ್ಧವಾಗಿತ್ತು ಪ್ರಸಿದ್ಧ ಜೈನ ಆಚಾರ್ಯರಾದ 
ಪುನ್ನಾಟ ಸಂಘದ ಭದಬಾಹುಗಳು ಶ್ರವಣಬೆಳಗೊಳಕ್ಕೆ ತೆರಳುವ ಮೊದಲು ಕೀರ್ತಿಪುರಕ್ಕೆ 
ಬಂದಿದ್ದರೆನ್ನುವ ವಿಷಯ ಒಂದು ಶಾಸನದಲ್ಲಿ ದೊರೆಯುತ್ತದೆ. ಜೈನಾಚಾರ್ಯರಾದ ಪೂಜ್ಯಪಾದರ 
ಉಲ್ಲೇಖ ಶಾಸನವೊಂದರಲ್ಲಿ ದೊರೆಯುತ್ತದೆ. 


ಸಾಗರಕಟ್ಟೆಯಲ್ಲಿ ಪ್ರಾಚೀನವಾದ ಜೈನಶಾಸನವೊಂದು ದೊರೆತಿದೆ. ನಂಜನಗೂಡು 
ತಾಲ್ಲೂಕಿನ ಕೆಲಸೂರು ಗ್ರಾಮ ಪ್ರಸಿದ್ಧ ಜೈನ ಕೇಂದವಾಗಿದ್ದುದಕ್ಕೆ ದಾಖಲೆಗಳಿವೆ. ಹೀಗೆ ಜೈನಧರ್ಮ 
ಮೈಸೂರು ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿದ್ದ ಬಗ್ಗೆ ಸರಿಯಾದ ಅಧ್ಯಯನಗಳು ನಡೆಯಬೇಕಾಗಿದೆ. 
ಇದಲ್ಲದೆ, ವೈದಿಕ, ಶೈವ, ಕಾಳಾಮುಖ, ಕಾಪಾಲಿಕ, ನಾಥಪಂಥ, ವೀರಶೈವ, ಶ್ರೀವೈಷ್ಣವ, ಮಾಧ್ಧ 
ಗಾಣಪತ್ಯ ಮತ್ತು ಸೌರಮತ ಪಂಥಗಳು ಮೈಸೂರು ಜಿಲ್ಲೆಯಲ್ಲಿ ಅಸ್ತಿತ್ವ ಹೊಂದಿದ್ದ ಬಗ್ಗೆ 
ಅಧ್ಯಯನದ ಮೂಲಕ ಚರ್ಚಿಸಬೇಕಾಗಿದೆ. ಮೈಸೂರಿನ ಆರಾಧ್ಯ ದೇವತೆಯಾದ ಚಾಮುಂಡೇಶ್ವರಿ 
ದೇವಿಯನ್ನೂ ಒಳಗೊಂಡಂತೆ ಸಪ್ತ ಮಾತೃಕೆಯರ ಆರಾಧನೆಯ ಮೂಲಕ ಮೈಸೂರಿನಲ್ಲಿ 
ಅಸಿತ್ವದಲ್ಲಿದ್ದ ಮಾತೃದೇವತಾರಾಧನೆಯ ಬಗ್ಗೆ ಅಧ್ಯಯನ ನಡೆಸುವ ಅವಶ್ಯಕತೆಯಿದೆ. 


ಅರಸುಮನೆತನ ಅಥವಾ ಉನ್ನತವರ್ಗದವರು ಕೈಗೊಳ್ಳುತ್ತಿದ್ದ ದೇವಾಲಯ-ಕೆರೆಕಟ್ಟೆ 
ನಿರ್ಮಾಣ, ಭೂದಾನದಂಥ ಧರ್ಮಕಾರ್ಯಗಳು ಮತ್ತು ಜನಸಾಮಾನ್ಯರು ಶಕ್ತ್ಯಾನುಸಾರ 
ನಡೆಸುತ್ತಿದ್ದ ದೇವರ ನಂದಾದೀಪಕ್ಕೆ ಎಣ್ಣೆ-ಬತ್ತಿ ದಾನದಂತಹ ಧರ್ಮಕಾರ್ಯಗಳು; ವಿವಿಧ 
ಧಾರ್ಮಿಕ ಕೇಂದ್ರಗಳು ಹಾಗೂ ಮಠಮಾನ್ಯಗಳು ನಡೆಸುತ್ತಿದ್ದ ಅನ್ನದಾನ-ಆಹಾರ ದಾಸೋಹದಂಥ 
ವಿವಿಧ ಕಾರ್ಯಗಳು ಈ ಜಿಲ್ಲೆಯ ಶಾಸನಗಳಲ್ಲಿ ದಾಖಲಿಸಲ್ಲಟ್ಟಿವೆ. ಈ ಹಿನ್ನೆಲೆಯಲ್ಲಿ ಮೈಸೂರು 
ಜಿಲ್ಲೆಯ ಧಾರ್ಮಿಕ ಅಧ್ಯಯನವನ್ನು ಸಮಗ ರೂಪದಲ್ಲಿ ಕೈಗೊಳ್ಳಬೇಕಾದ ಅನಿವಾರ್ಯತೆಯಿದೆ. 


ಶಾಸನಗಳ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ 
ಸಾಮಾಜಿಕ ವ್ಯವಸ್ಥೆ, ವರ್ಣವ್ಯವಸ್ಥೆ, ವರ್ಗವ್ಯವಸ್ಥೆ, ಜಾತಿಪದ್ಧತಿ. ಸಮಾಜದಲ್ಲಿ ಸ್ತೀಯರ ಸ್ಥಾನಮಾನ, 
ಆರ್ಥಿಕ ಪರಿಸ್ಥಿತಿ, ಜೀವನ ವಿಧಾನ ಹಾಗೂ ಅನುಸರಿಸುತ್ತಿದ್ದ ವಿದ್ಯಾಭ್ಯಾಸ ಪದ್ಧತಿ ಮತ್ತಿತರ 
ಅಂಶಗಳ ಬಗ್ಗೆ ಸರಿಯಾದ ಅಧ್ಯಯನ ಇದುವರೆಗೂ ನಡೆದಿಲ್ಲವೆಂದೇ ಹೇಳಬಹುದು. 

ಸಾಮಾಜಿಕ ಹೆಗ್ಗಳಿಕೆಗಳಾಗಿ ಗುರುತಿಸಿಕೊಂಡಂತಹ "“ಕೀಳ್ಗುಂಟೆ ಪದ್ದತಿ”ಯಂಥ ಆತ್ಮಬಲಿ 
ಪ್ರಕಾರಕ್ಕೆ ಸೇರಿದ ಕೆಲವು ಆಚರಣೆಗಳು ಈ ಜಿಲ್ಲೆಯಲ್ಲಿ ಪ್ರಚಲಿತವಾಗಿದ್ದುದನ್ನು ದೊಡ್ಡಹುಂಡಿಯ 
ಶಾಸನದಿಂದ ಅರಿಯಬಹುದಾಗಿದೆ. ಇದೇ ರೀತಿ ಕೆಲವು ಅತಿ ಅಪರೂಪವಾದ 
ವಿಷಯಗಳನ್ನು/ಘಟನೆಗಳನ್ನು ದಾಖಲು ಮಾಡಿರುವ ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 
ಇಂತಹ ಘಟನೆಗಳಿಗೆ ಪ್ರೇರಣೆಯಾಗಿರಬಹುದಾದ ಅಂದಿನ ಸಾಮಾಜಿಕ ಜೀವನ ವಿಧಾನಗಳ 
ಹಿನ್ನೆಲೆಯಲ್ಲಿ ಇವುಗಳನ್ನು ಅಭ್ಯಸಿಸಬೇಕಾಗಿದೆ. 


8% 
ಅಗಹಾರಗಳಿಂದ ಆರಂಭವಾಗಿದೆಯೆಂದು ಕೆಲವು ಶಾಸನಾಧಾರಗಳಿಂದ ತಿಳಿದುಬಂದಿರುತ್ತದೆ. ಇದರ 
ಮುಂದುವರಿಕೆಯಾಗಿ ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಪೌಢ ವಿದ್ಯಾಭ್ಯಾಸಕ್ಕೆ ಬ್ರಹ್ಮಪುರಿ ಮತ್ತು 


ಈಗಾಗಲೇ ಪ್ರಾಚೀನ ಕರ್ನಾಟಕದಲ್ಲಿನ ಪ್ರಾಥಮಿಕ ವಿದ್ಯಾಭ್ಯಾಸ ಪದ್ಧತಿಯು 


ತದನಂತರ ಘಟಿಕಾಸ್ಥಾನಗಳು ಉನ್ನತ ವಿದ್ಯಾಕೇಂದಗಳಾಗಿದ್ದವು. ಮೈಸೂರು ಜಿಲ್ಲೆಯಲ್ಲಿ ಇಂತಹ 
ವಿದ್ಯಾಭ್ಯಾಸ ಕೇಂದಗಳಾಗಿ ಗುರುತಿಸಿಕೊಂಡ ಪ್ರದೇಶಗಳ ಬಗ್ಗೆ ಹಾಗೂ ಕಾಲಾನುಕಮದಲ್ಲಿ ಈ 
ಜಿಲ್ಲೆಯ ಜನರ ವಿದ್ಯಾಭ್ಯಾಸದ ಮಟ್ಟ ಇವುಗಳ ಬಗ್ಗೆ ಅಧ್ಯಯನಗಳು ನಡೆಯಬೇಕಾಗಿದೆ. 


ಮೈಸೂರು ಜಿಲ್ಲೆಯಲ್ಲಿನ ವಿವಾಹ ಪದ್ಧತಿಯ ಬಗ್ಗೆ ಸಹ ಅನೇಕ ಕುತೂಹಲಕರ ಅಂಶಗಳು 
ಈ ಜಿಲ್ಲೆಯ ಶಾಸನಗಳಲ್ಲಿ ದಾಖಲಿಸಲ್ಲಟ್ಟಿವೆ. ಉದಾಹರಣೆಗೆ ವಿವಾಹ ಸಂದರ್ಭದಲ್ಲಿ ಉಂಟಾದ 
ಕೆಲ ಅಹಿತಕರ ಘಟನೆ ಹಾಗೂ ಸಂಭವಿಸಿದ ಕಾಳಗಗಳಿಂದ ಮೃತಪಟ್ಟ ವೀರರ ನೆನಪಿಗಾಗಿ 
ನಿಲ್ಲಿಸಿರುವ ವೀರಗಲ್ಲುಗಳಿಂದ ಈ ವಿಷಯಗಳು ತಿಳಿದುಬಂದಿರುತ್ತದೆ. ಹಾಗೆಯೇ ವಿವಾಹ 
ಸಂದರ್ಭದಲ್ಲಿ ನೀಡುವ ಕನ್ಯಾದೆರೆಯ ಬಗ್ಗೆ ಸಹ ಕೆಲವು ಶಾಸನಗಳು ಉಲ್ಲೇಖಿಸಿವೆ. 


ವ್ಯಾಪಾರ-ವಾಣಿಜ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯಲ್ಲಿ ಹಲವು 
ಶಾಸನೋಲ್ಲೇಖಗಳು ಲಭ್ಯವಿದ್ದು, ಇದರಿಂದ ಈ ಜಿಲ್ಲೆಯ ಜನರ ವ್ಯಾಪಾರ ವಹಿವಾಟುಗಳು, 
ಸಾಮಗಿಗಳನ್ನು ಅಳಯಲು ಬಳಸುತ್ತಿದ್ದ ಅಳತೆ ಮಾಪಕಗಳು ಹಾಗೂ ವಿವಿಧ ವ್ಯಾಪಾರಗಳಿಗೆ 
ತೆರಬೇಕಾಗಿದ್ದ ಸುಂಕ, ವಿಧಿಸಲ್ಪಡುತ್ತಿದ್ದ ತೆರಿಗೆ, ತೆರಿಗೆಗಳ ವಿವಿಧ ಸ್ಪರೂಪಗಳು ಹಾಗೂ ತೆರಿಗೆ 
ವಿನಾಯಿತಿಗೆ ಒಳಪಡುತ್ತಿದ್ದ ಧರ್ಮಕಾರ್ಯಗಳು, ಇವುಗಳ ಬಗ್ಗೆಯೂ ಸಹ ಅಧ್ಯಯನ 
ನಡೆಯಬೇಕಾದ ಅವಶ್ಯಕತೆಯಿದೆ. 


ಅಂದಿನ ಜನಸಾಮಾನ್ಯರ ವಿವಿಧ ಸಾಂಪ್ರದಾಯಿಕ ಆಚರಣೆಗಳು, ಅವರಿಂದ 
ಆಚರಿಸಲ್ಲಡುತ್ತಿದ್ದ ಹಬ್ಬ-ಹರಿದಿನಗಳು, ಸಾಮಾಜಿಕ ವಿಪತ್ತುಗಳ ಸಮಯದಲ್ಲಿ ಅವರ ಪರಸ್ಪ 
ಸಹಾಯ-ಸಹಾನುಭೂತಿಗಳು, ಪ್ರಾಕೃತಿಕ ವಿಪತ್ತಿನ ಸಮಯದಲ್ಲಿ ಅನುಸರಿಸುತ್ತಿದ್ದ 
ಪರಿಹಾರೋಪಾಯಗಳು ಇವುಗಳನ್ನು ಶಾಸನಾಧಾರದಿಂದ ವಿಶ್ಲೇಷಿಸಬೇಕಾಗಿದೆ. ಮೈಸೂರು 
ಜಿಲ್ಲೆಯಲ್ಲಿ ದೊರೆತಿರುವ ಶಾಸನಗಳಲ್ಲಿ ದಾನಶಾಸನಗಳು ಅತಿಹೆಚ್ಚು ಪ್ರಮಾಣದಲ್ಲಿದ್ದು, ನಂತರದ 
ಸ್ಥಾನ ಸ್ನಾರಕ ಶಾಸನಗಳಿಗೆ ಸಲ್ಲುತ್ತದೆ. "ತುರುಗೋಳ್‌' ಮತ್ತು "ಪೇಬ್ಣಯ್ಯಲ್‌'ಗಳ ವಿರುದ್ದ ಕಾದಾಡಿ 
ಮಡಿದ ವೀರರ ನೆನಪಿಗಾಗಿ ಹಾಕಿಸಿದ ಶಾಸನಗಳು ಜಿಲ್ಲೆಯಲ್ಲಿ ಯಥೇಚ್ಛವಾಗಿವೆ. ಈ 
ಹಿನ್ನೆಲೆಯಲ್ಲಿ, ಅಂದಿನ ಸಾಮಾಜಿಕ ಪಿಡುಗುಗಳಾಗಿದ್ದ ಕಳ್ಳತನ, ದರೋಡೆ, ಪಶುಗಳು ಮತ್ತು 
ಸ್ತೀಯರ ಮೇಲಿನ ಆಕ್ರಮಣ ಹಾಗೂ ಅಪಹರಣಗಳು ಮತ್ತು ಕಾಳಗ, ಯುದ್ದಗಳಂಥ ಸಮಯದಲ್ಲಿ 


ಜನರ ಪ್ರತಿಕ್ರಿಯೆ ಹಾಗೂ ಸಹಭಾಗಿತ್ವಗಳನ್ನು ಕುರಿತು ಅಧ್ಯಯನ ನಡೆಸಬೇಕಾಗಿದೆ. 


ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ಸುಮಾರು 1450 ಶಾಸನಗಳಲ್ಲಿ ಬಳಕೆಯಾಗಿರುವ 
ಭಾಷೆ ಸಾಹಿತ್ಯಕ ಅಂಶಗಳು ಮತ್ತು ಛಂದೋಬಂಧಗಳನ್ನು ಕುರಿತು ಇದುವರೆಗೆ ಅಧ್ಯಯನ 
ನಡೆದಿರುವುದಿಲ್ಲ. ಶಾಸನಗಳ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸುವವರು ಶಾಸನಕವಿಗಳು. 
ಪ್ರಖ್ಯಾತ ಅರಸರ ಆಸ್ಥ್ಸಾನಗಳಲ್ಲಿದ್ದ ಕೆಲವು ಕವಿಗಳು ಶಾಸನರಚನೆಯಲ್ಲಿ ಸಿದ್ದಹಸ್ತರಾಗಿದ್ದರು. 
ಅಂದಿನ ಕಾಲದಲ್ಲಿ ಇವರ ಪ್ರತಿಭೆಗೆ ತಕ್ಕ ಮಾನ್ಯತೆಯೂ ದೊರೆಯುತ್ತಿದ್ದು, ಭೂಮಿ, ಸ್ವರ್ಣ ಮತ್ತು 
ವರಹಗಳ ರೂಪದಲ್ಲಿ ಇವರಿಗೆ ಪುರಸ್ವಾರಗಳೂ ಲಭ್ಯವಾಗುತ್ತಿದ್ದ ವಿಷಯಗಳು ಶಾಸನಗಳಿಂದಲೇ 
ತಿಳಿದುಬಂದಿದೆ. ವಿಷಾದದ ಸಂಗತಿಯೆಂದರೆ, ಶಾಸನರಚನೆಯಲ್ಲಿ ಮುಖ್ಯಪಾತ್ರವನ್ನು ವಹಿಸುವ 
ಶಾಸನಕವಿಗಳು, ಬಹುಪಾಲು ಶಾಸನಗಳಲ್ಲಿ ತಮ್ಮ ಹೆಸರನ್ನು ದಾಖಲಿಸದೇ ಅಜ್ಞಾತರಾಗಿಯೇ 


ಉಳಿದಿರುವುದು. ಈ ಕಾರಣದಿಂದ ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ತಮ್ಮ ಹೆಸರನ್ನು 
ದಾಖಲಿಸಿರುವಂಥ ಶಾಸನಕವಿಗಳ ಸಂಖ್ಯೆ ಅತಿ ಕಡಿಮೆಯಿರುವುದು ಕಂಡುಬರುತ್ತದೆ. 


ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಶಾಸನಗಳನ್ನು ರಚಿಸಿರುವ ಶಾಸನಕವಿಗಳು, 
ಶಾಸನೋಕ್ತ ಕವಿಗಳ ಬಗ್ಗೆ ಸಹ ಅಧ್ಯಯನ ನಡೆಯಬೇಕಾಗಿದೆ. ಸತಿಪದ್ಧತಿಯ ಬಗ್ಗೆ ಸಂಪೂರ್ಣ 
ವಿವರಗಳನ್ನು ಹೊಂದಿರುವ ಶಿಲ್ಲಸಹಿತವಾದ ಬೆಳತೂರಿನ ದೇಕಬ್ಲೆಯ ಶಾಸನವು ಸಾಹಿತ್ಯದ 
ದೃಷ್ಟಿಯಿಂದ ಅತ್ಯಂತ ಮಹತ್ವದ ಶಾಸನವಾಗಿದೆ. ಈ ಶಾಸನವನ್ನು ಅತ್ಯಂತ ಕಾವ್ಯಾತ್ಮಕವಾಗಿ 
ರಚಿಸಿರುವವನು "ಮಲ್ಲ'ನೆಂಬ ಅಜ್ಞಾತ ಕವಿ. ಮಹಾಕವಿಗಳಂಥ ಪ್ರತಿಭೆಯಿದ್ದೂ, ಅಜ್ಞಾತವಾಗಿ 
ಉಳಿದುಹೋಗಿರುವ ಇಂಥ ಶಾಸನ ಕವಿಗಳ ಬಗ್ಗೆ ಇದುವರೆಗೂ ಸಂಪೂರ್ಣ ಅಧ್ಯಯನ 


ನಡೆದಿರುವುದಿಲ್ಲ. 


ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಮೇಲ್ಕಂಡ ಎಲ್ಲ ದೃಷಿಯಿಂದಲೂ ಮೈಸೂರು ಜಿಲ್ಲೆಯ 
ಶಾಸನಗಳನ್ನು ಸಮಗವಾಗಿ ಅಭ್ಯಸಿಸಿ, ಅವುಗಳಲ್ಲಿನ ಸಾಂಸ್ಕೃತಿಕ ಅಂಶಗಳನ್ನು ವಿಶ್ಲೇಷಿಸುವ 
ಉದ್ದೇಶದಿಂದ ಈ ವಿಷಯವನ್ನು ಸಂಶೋಧನೆಗೆ ಆಯ್ಕೆಮಾಡಿಕೊಳ್ಳಲಾಗಿದೆ. 


ಪ್ರಸ್ತುತ ವಿಷಯದ ಬಗ್ಗೆ ಇದುವರೆಗೂ ನಡೆದಿರುವ ಅಧ್ಯಯನದ ಸಮೀಕ್ಷೆ: 


ಕರ್ನಾಟಕ ಶಾಸನಶಾಸ್ತ್ರ ಪಿತಾಮಹರಾದ ಬಿ.ಎಲ್‌.ರೈಸ್‌ರವರು ಎಪಿಗ್ರಾಫಿಯ ಕರ್ನಾಟಿಕದ 3 
ಹಾಗೂ 4ನೇ ಸಂಪುಟಗಳಲ್ಲಿ ಇಂದಿನ ಮಂಡ್ಯ ಜಿಲ್ಲೆಯನ್ನೊಳಗೊಂಡಿದ್ದ ಅಂದಿನ ಮೈಸೂರು 
ಜಿಲ್ಲೆಯ ಶಾಸನಗಳನ್ನು 1894 ಹಾಗೂ 1898ರಲ್ಲಿ ಪ್ರಕಟಿಸಿದ್ದರು. ಅನಂತರ ಶ್ರೀ 
ಆರ್‌.ನರಸಿಂಹಾಚಾರ್‌, ಡಾ.ಶಾಮಾಶಾಸ್ತಿ ಮತ್ತು ಡಾ.ಎಂ.ಎಚ್‌.ಕೃಷ್ಣರವರು, ರೈಸ್‌ರವರು ಈಗಾಗಲೇ 
ಪ್ರಕಟಿಸಿದ್ದ ಕೆಲವು ಶಾಸನಗಳನ್ನು ಪರಿಷ್ಠರಿಸಿದುದಲ್ಲದೆ, ಅನೇಕ ಹೊಸ ಶಾಸನಗಳನ್ನು ಸಂಗಹಿಸಿ 


ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 14ರಲ್ಲಿ ಮತ್ತು 1923ರ ನಂತರದ ಪುರಾತತ್ವ ಇಲಾಖೆಯ 
ವಾರ್ಷಿಕ ವರದಿಗಳಲ್ಲಿ (ಮೈಸೂರ್‌ ಆರ್ಕಿಯಾಜಿಕಲ್‌ ರಿಪೋರ್ಟ್‌ ಸಂಪುಟಗಳಲ್ಲಿ) ಪ್ರಕಟಿಸಿದ್ದಾರೆ. 


ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಎಪಿಗ್ರಾಫಿಯ 
ಕರ್ನಾಟಿಕ ಮಾಲೆಯ 3ನೇ ಸಂಪುಟದಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲ್ಲೂಕಿನ 
224 ಶಾಸನಗಳು, ಮೈಸೂರು ಜಿಲ್ಲೆ ನಂಜನಗೂಡು ತಾಲ್ಲೂಕಿನ 402 ಹಾಗೂ ಹೆಗ್ಗಡದೇವನ 
ಕೋಟೆ ತಾಲ್ಲೂಕಿನ 160 ಶಾಸನಗಳನ್ನು ಪ್ರಕಟಿಸಲಾಗಿದೆ. ಎಪಿಗ್ರಾಫಿಯ ಕರ್ನಾಟಿಕದ 4ನೇ 
ಸಂಪುಟದಲ್ಲಿ ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ ತಾಲ್ಲೂಕುಗಳ ಶಾಸನಗಳನ್ನು 
ಹೊರತುಪಡಿಸಿ, ಹುಣಸೂರು ತಾಲ್ಲೂಕಿನ 43 ಮತ್ತು ಪಿರಿಯಾಪಟ್ಟಣ ತಾಲ್ಲೂಕಿನ 148 
ಶಾಸನಗಳನ್ನು ಪ್ರಕಟಿಸಲಾಗಿದೆ. 


ಎಪಿಗ್ರಾಫಿಯ ಕರ್ನಾಟಿಕದ 5ನೇ ಸಂಪುಟದಲ್ಲಿ ಕೃಷ್ಣರಾಜನಗರ ತಾಲ್ಲೂಕಿನ 119. 
ಮೈಸೂರು ತಾಲ್ಲೂಕಿನ 225 ಮತ್ತು ತಿರುಮಕೂಡಲು ನರಸೀಪುರ ತಾಲ್ಲೂಕಿನ 323 ಒಟ್ಟು 667 
ಶಾಸನಗಳು ಪ್ರಕಟವಾಗಿವೆ. ಹೀಗೆ ವಿಭಜಿತ ಮೈಸೂರು ಜಿಲ್ಲಯಲ್ಲಿ ಪ್ರಕಟವಾಗಿರುವ ಒಟ್ಟು 


ಶಾಸನಗಳ ಸಂಖ್ಯೆ 1420. ಈ ಶಾಸನಗಳು ಕನ್ನಡ, ಸಂಸ್ಕೃತ, ಇಂಗ್ಲೀಷ್‌, ತೆಲುಗು, ಪರ್ಷಿಯನ್‌, 
ಅರೇಬಿಕ್‌ ಹಾಗೂ ಉರ್ದು ಭಾಷೆಗಳಲ್ಲಿ ರಚನೆಯಾಗಿವೆ. 


ಎಪಿಗ್ರಾಫಿಯ ಕರ್ನಾಟಿಕದಲ್ಲಷ್ಟೇ ಅಲ್ಲದೆ, ಪ್ರಬುದ್ಧ ಕರ್ನಾಟಕ, ಸಾಧನೆ, ಮಾನವಿಕ 


I) ಯ) 


ಕರ್ನಾಟಕ, ಕನ್ನಡ ನುಡಿ, ಕನ್ನಡ ಸಾಹಿತ್ಯ ಪರಿಷತ್ತತ್ರಿಕೆ, ಇತಿಹಾಸ ದರ್ಶನ, ಲೋಚನ, ಶಾಸನ 


ಅಧ್ಯಯನ, ಎಪಿಗ್ರಾಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ ಮತ್ತು ಕ್ಪಾರ್ಟರ್ಲೀ ಜರ್ನಲ್‌ ಆಫ್‌ ಮಿಧಿಕ್‌ 
ಸೊಸೈಟಿಯಂಥ ನಿಯತಕಾಲಿಕೆಗಳಲ್ಲೂ ಈ ಜಿಲ್ಲೆಯ ಕೆಲವು ಶಾಸನಗಳು ಪ್ರಕಟವಾಗಿವೆ. ಇದಲ್ಲದೆ, 
ಇತ್ತೀಚೆಗೆ ದೊರೆತಿರುವ ಎರಡು ಹೊಸ ಶಾಸನಗಳು ಸಹ ಸೇರ್ಪಡೆಗೊಂಡು, ವಿಭಜಿತ ಮೈಸೂರು 


ಜಿಲ್ಲೆಯ ಒಟ್ಟು ಪ್ರಕಟಿತ ಶಾಸನಗಳ ಸಂಖ್ಯೆ ಸುಮಾರು 1435. 


ಶಾಸನಗಳನ್ನು ಆಧರಿಸಿ ಅನೇಕ ಸಂಶೋಧನಾ ಪ್ರಬಂಧಗಳು ರಚನೆಯಾಗಿವೆ. ಅವುಗಳಲ್ಲಿ 
ಎಂ.ಚೆದಾನಂದ ಮೂರ್ತಿಯವರ "ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ" ಅತ್ಯಂತ ಮಹತ್ವದ 
ಕೃತಿ. ಕ್ರಿಶ.450ರ ಕಾಲಘಟ್ಟದಿಂದ ಆರಂಭಿಸಿ, ಕ್ರಿಶ. 1150ರ ಕಾಲಘಟ್ಟದವರೆಗೆ ರಚಿತವಾಗಿದ್ದ 
ಕರ್ನಾಟಕದ ಶಾಸನಗಳ ಸಮಗ್ರ ಮತ್ತು ವ್ಯವಸ್ಥಿತವಾದ ಅಧ್ಯಯನದ ಮಾದರಿಯನ್ನು ಈ 
ಸಂಶೋಧನಾ ಪ್ರಬಂಧದಲ್ಲಿ ಕಾಣಬಹುದಾಗಿದೆ. ಈ ಕೃತಿಯಲ್ಲಿ ಶಾಸನಗಳಲ್ಲಿನ ಅಂದಿನ ಕಾಲದ 
ಕೆಲವು ಪಾರಿಭಾಷಿಕ ಪದಗಳನ್ನು ಬಿಡಿಸಿ ಅರ್ಥೈಸಲು ಮಾಡಿರುವ ಪ್ರಯತ್ನ ಶ್ಲಾಘನೀಯವಾಗಿದೆ. 
ಒಟ್ಟು ಹದಿನಾಲ್ಕು ಅಧ್ಯಾಯಗಳನ್ನು ಹೊಂದಿರುವ ಈ ಕೃತಿಯಲ್ಲಿ ಜೈನ, ಬೌದ್ಧ, ಶೈವ ಮತ್ತು ವೈಷ್ಣವ 
ಧರ್ಮಗಳ ಬಗ್ಗೆ ಹಾಗೂ ದೇವಸ್ಥಾನವನ್ನು ಒಂದು ಸಾಮಾಜಿಕ ಸಂಸ್ಥೆಯಾಗಿ, ವಿದ್ಯಾಭ್ಯಾಸ ಪದ್ಧತಿ 
ಮತ್ತು ಯುದ್ದಕಲೆ, ಆತ್ಮಬಲಿಯ ಪ್ರಕಾರಗಳು, ಆಡಳಿತ, ಆರ್ಥಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಗಳ 
ಬಗ್ಗೆ ಕರ್ನಾಟಕದಲ್ಲಿ ದೊರೆತ ಶಾಸನಗಳನ್ನು ಆಧರಿಸಿ ಅಧ್ಯಯನ ನಡೆಸಲಾಗಿದೆ. ಅನುಬಂಧದಲ್ಲಿ 
ಅರವತ್ತನಾಲ್ಕು ಕಲೆಗಳನ್ನು ಕುರಿತ ಲೇಖನವನ್ನು ಪ್ರಕಟಿಸಲಾಗಿದೆ. ಮೈಸೂರು ಜಿಲ್ಲೆಯ ಕೆಲವು 
ಶಾಸನಗಳನ್ನು ಮಾತ್ರ ವಿಶ್ಲೇಷಣೆಗೆ ಪ್ರಾಸಂಗಿಕವಾಗಿ ಕೆಲವೆಡೆ ಬಳಸಿಕೊಳ್ಳಲಾಗಿದೆ. ಈ 
ಮಹಾಪ್ರಬಂಧದಲ್ಲಿ ವಿಶ್ಲೇಷಿಸಿರುವ ಎಲ್ಲ ಶಾಸನಗಳು ಕಿ.ಶ.450ರಿಂದ 1150ರೊಳಗಿನ ಕಾಲಮಿತಿಗೆ 
ಬದ್ದವಾಗಿವೆ. 


ಶಾಸನಗಳನ್ನು ಆಧರಿಸಿ ಅನೇಕ ಸಂಶೋಧನಾ ಪ್ರಬಂಧಗಳು ರಚನೆಯಾಗಿವೆ. ಅವುಗಳಲ್ಲಿ 
ಕೆಲವನ್ನು ಈ ಮುಂದಿನಂತೆ ಹೆಸರಿಸಬಹುದಾಗಿದೆ. ಡಾ.ಚನ್ನಕ್ಕ ಎಲಿಗಾರ ಅವರು "ಶಾಸನಗಳಲ್ಲಿ 
ಕರ್ನಾಟಕದ ಸ್ತೀ ಸಮಾಜ” ಎಂಬ ಸಂಶೋಧನಾ ಪ್ರಬಂಧವನ್ನು ರಚಿಸಿದ್ದು, ಹದಿನಾಲ್ಕು 
ಅಧ್ಯಾಯಗಳಿಂದ ಕೂಡಿದ ಈ ಸಂಪ್ರಬಂಧವು., ಕರ್ನಾಟಕದ ಶಾಸನಗಳಲ್ಲಿ ದೊರೆಯುವ 
ಮಹಿಳೆಯರ ಚಿತ್ರಣದ ಮೂಲಕ ಆಯಾ ಕಾಲಘಟ್ಟದ ಸಮಾಜಗಳಲ್ಲಿ ಮಹಿಳೆಯರು ಬಾಳಿ 
ಬದುಕಿದ ರೀತಿನೀತಿಗಳನ್ನು ಹಾಗೂ ಆಚರಣೆ-ಸಂಪ್ರದಾಯಗಳನ್ನು ಕಟ್ಟಿಕೊಟ್ಟಿದೆ. ಅಶೋಕನ 
ಶಾಸನಗಳ ಕಾಲದಿಂದ ಆರಂಭಿಸಿ ವಿಜಯನಗರ ಸಾಮ್ರಾಜ್ಯದ  ಉದಯಕಾಲದವರೆಗಿನ 
ಶಾಸನಗಳನ್ನು ಪೂರ್ವೋತ್ತರ ಮೇರೆಗಳಾಗಿ ಮಾಡಿಕೊಂಡ ಚೌಕಟ್ಟನೊಳಗೆ ಮಹಿಳಾ ಜೀವನದ 
ಸರ್ವಘಟ್ಟಗಳನ್ನೂ ಈ ಮಹಾಪ್ರಬಂಧದಲ್ಲಿ ವಿಶ್ಲೇಷಿಸಲಾಗಿದೆ. ಇದರಲ್ಲಿ ಪ್ರಾಸಂಗಿಕವಾಗಿ ಸ್ತೀ 
ವಿದ್ಯಾಭ್ಯಾಸ ಪದ್ಧತಿ, ವಿವಾಹ, ಸತಿಪದ್ಧತಿ ಮುಂತಾದ ಆಚರಣೆಗಳನ್ನು ವಿಶ್ಲೇಷಿಸುವಾಗ ಮೈಸೂರು 
ಜಿಲ್ಲೆಯ ಕೆಲವು ಶಾಸನಗಳನ್ನು ಉದಾಹರಣೆಯಾಗಿ ಬಳಸಿಕೊಳ್ಳಲಾಗಿದೆ. 


10 


ಡಾ.ಆರ್‌.ಶೇಷಶಾಸ್ತೀ ಅವರು ರಚಿಸಿರುವ "ಕರ್ನಾಟಕದ ವೀರಗಲ್ಲುಗಳು' ಎಂಬ 
ಮಹಾಪ್ರಬಂಧವು 1982ರಲ್ಲಿ ಪ್ರಕಟಗೊಂಡಿದ್ದು, ಇದು ಕರ್ನಾಟಕದಲ್ಲಿ ಆವರೆಗೆ ದೊರೆತಿದ್ದ 
ವೀರಗಲ್ಲುಗಳ ಬಗ್ಗೆ ಮಾಡಿದ ಅಧ್ಯಯನವಾಗಿದೆ. ನಂತರ, ಡಾ.ಬಿ.ಎಸ್‌.ಶೇಠೆ ಅವರು 1991ರಲ್ಲಿ 
ಪ್ರಕಟಿಸಿರುವ ಅವರ ಸಂಶೋಧನಾ ಮಹಾಪ್ರಬಂಧದ ಹೆಸರು "ಕರ್ನಾಟಕದಲ್ಲಿ ಸತಿಪದ್ಧತಿ. ಈ 
ಮಹಾಪ್ರಬಂಧವು ಹತ್ತು ಅಧ್ಯಾಯಗಳಿಂದ ಕೂಡಿದ್ದು, ಕರ್ನಾಟಕದಲ್ಲಿ ಸತಿಪದ್ಧಶಿಯ ಉಗಮ, 
ಕಾರಣ, ಘಟನೆಗಳು, ಸಂದರ್ಭ, ವಿಧಿ-ವಿಧಾನಗಳು ಹಾಗೂ ಮಾಸ್ತಿಕಲ್ಲುಗಳ ಬಗ್ಗೆ ಅಧ್ಯಯನ ನಡೆಸಿ 
ವಿವರಗಳನ್ನು ದಾಖಲಿಸಿದೆ. ಇದರಲ್ಲಿ ಸತಿಪದ್ಧತಿಯ ಪೂರ್ಣ ವಿವರದ ಕಾವ್ಯಾತ್ಮಕ ಗುಣದ 
ಹೆಗ್ಗಡದೇವನ ಕೋಟಿ ತಾಲ್ಲೂಕಿನ ಬೆಳತೂರು ಗ್ರಾಮದ ದೇಕಬ್ಬೆ ಶಾಸನವನ್ನು ಸಂದರ್ಭೋಚಿತವಾಗಿ 
ಅಲ್ಲಲ್ಲಿ ಬಳಸಿಕೊಳ್ಳಲಾಗಿದೆ. 


ಡಾ.ಎಚ್‌.ತಿಪ್ಲೇರುದಸ್ಟಾಮಿಯವರ "ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ” ಕೃತಿಯು, ಬಹುತೇಕ 
ಶಾಸನಗಳನ್ನು ಆಧರಿಸಿಯೇ ಕರ್ನಾಟಕದಲ್ಲಿ ಆಚರಣೆಯಲ್ಲಿದ್ದ ವಿವಿಧ ಸಂಸ್ಕೃತಿಗಳನ್ನು ಅರಿಯುವ 
ಪ್ರಯತ್ನ ಮಾಡಿದುದಾಗಿದೆ. ಇದರಲ್ಲಿ ಮೈಸೂರು ಜಿಲ್ಲೆಯ ಶಾಸನಗಳನ್ನು ಕೆಲವೆಡೆ 
ಉಲ್ಲೇಖಿಸಲಾಗಿದೆ. ಡಾ. ರಮಾನಂದ ಅವರ "ವಿಜಯನಗರ ಕಾಲದ ಶಾಸನಗಳ ಸಾಂಸ್ಕೃಶಿಕ 
ಅಧ್ಯಯನ" ಎಂಬ ಪಿಎಚ್‌.ಡಿ. ಮಹಾಪ್ರಬಂಧದಲ್ಲಿ ವಿಜಯನಗರದ ಶಾಸನಗಳನ್ನು ಮಾತ್ರ ಆಧರಿಸಿ 
ವಿಶ್ಲೇಷಿಸಲಾಗಿದೆ. ಇದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ವಿಜಯನಗರದ ಅರಸರ ಕಾಲದ 
ಶಾಸನಗಳನ್ನು ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ಸಿ.ಯು.ಮಂಜುನಾಥ ಅವರ "ಕರ್ನಾಟಕ 
ಶಾಸನಗಳು ಮತ್ತು ಸಂಸ್ಕೃತಿ” ಮಹಾಪ್ರಬಂಧದಲ್ಲಿ ಮೈಸೂರು ಜಿಲ್ಲೆಯ ಕೆಲವು ಶಾಸನಗಳನ್ನು 
ವಿಷಯಾನುಸಾರವಾಗಿ ಗಮನಿಸಲಾಗಿದೆ. ಇಂತಹ ಹಲವು ಸಂಶೋಧನಾ ಕಾರ್ಯಗಳು 
ಶಾಸನಾಧ್ಯಯನ ಕ್ಷೇತ್ರದಲ್ಲಿ ನಡೆದಿವೆ. ಇದಲ್ಲದೇ. ಡಾ.ಬಿ.ಆರ್‌.ಹಿರೇಮಠ ಅವರ "ಶಾಸನಗಳಲ್ಲಿ 
ಕರ್ನಾಟಕದ ವರ್ತಕರು” ಮಹಾಪ್ರಬಂಧದಲ್ಲಿ ಮೈಸೂರು ಜಿಲ್ಲೆಯ ಕೆಲವು ಶಾಸನಗಳನ್ನು ಮಾತ್ರ 
ಗಮನಿಸಲಾಗಿದೆ. 


ಡಾ.ಎಂ.ಜಿ.ಮಂಜುನಾಥ ಅವರ »"ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ" 
ಮಹಾಪ್ರಬಂಧವು ಕರ್ನಾಟಕದ ಶಾಸನಗಳನ್ನು ಮತ್ತು ಜೈನಧಾರ್ಮಿಕ ಸಾಹಿತ್ಯಗಳನ್ನು ಆಕರವಾಗಿ 
ಇಟ್ಟುಕೊಂಡು ವಿವರಣಾತ್ಮಕ, ವಿಶ್ಲೇಷಣಾತ್ಮಕ, ರಾಚನಿಕ ಮತ್ತು ಧಾರ್ಮಿಕ ಅಧ್ಯಾಯಗಳಾಗಿ 
ವಿಭಜಿಸಿಕೊಂಡ ಸಂಶೋಧನಾ ವಿಧಾನದ ಮೂಲಕ ನಡೆಸಿದ ಅಧ್ಯಯನವಾಗಿದೆ. ಜೈನ ಧರ್ಮದ 
ಎಲ್ಲ ವಿವರಗಳನ್ನೂ ಇಲ್ಲಿ ವ್ಯವಸ್ಥಿತವಾಗಿ ಕಲೆಹಾಕಿ, ಶಿಸ್ತುಬದ್ಧವಾಗಿ ವಿಶ್ಲೇಷಿಸಲಾಗಿದೆ. ಈ 
ಕೃತಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ಜೈನಧಾರ್ಮಿಕ ಶಾಸನಗಳನ್ನು ಸಾಂದರ್ಭಿಕವಾಗಿ 
ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಡಾ.ಎಂ.ಜಿ.ಮಂಜುನಾಥ ಅವರ “ಕನ್ನಡದ ಪ್ರಾಚೀನ ಶಾಸನಗಳು” 
ಸಂಶೋಧನಾ ಲೇಖನಗಳ ಸಂಗ್ರಹದ ಕೃತಿಯಲ್ಲಿ, ಮೈಸೂರು ಜಿಲ್ಲೆಯ ಹೆಗ್ಗಡದೇವನ ಕೋಟಿ 
ತಾಲ್ಲೂಕಿನ ಬೆಳತೂರಿನ ದೇಕಬ್ಲೆ ಶಾಸನವನ್ನು ವಿಶ್ಲೇಷಿಸಲಾಗಿದೆ. 


ಡಾ.ಪ್ರಸನ್ನಕುಮಾರ್‌ ಅವರ "ಮೈಸೂರು ಜಿಲ್ಲೆಯ ದಾನಶಾಸನಗಳು” ಒಂದು ಅಪ್ರಕಟಿತ 
ಮಹಾಪ್ರಬಂಧ. ಇದರಲ್ಲಿ ಅವರು ಮೈಸೂರು ಜಿಲ್ಲೆಯ ದಾನಶಾಸನಗಳ ವ್ಯಾಪ್ತಿಗೆ ಮಾತ್ರ ತಮ್ಮ 
ಸಂಶೋಧನೆಯನ್ನು ಮಿತಿಗೊಳಿಸಿಕೊಂಡಿದ್ದಾರೆ. ಮೇಲ್ಕಂಡ ಸಂಶೋಧನಾ ಮಹಾಪ್ರಬಂಧಗಳೇ 


11 


ಅಲ್ಲದೇ, ಶಾಸನಗಳ ಬಗ್ಗೆ ಕೆಲವು ಬಿಡಿ ಲೇಖನಗಳ ಸಂಗ್ರಹದ ಡಾ.ಎಚ್‌.ಎಂ.ನಾಗರಾಜರಾವ್‌ 
ಅವರ “ಶಿವಶೋಧ” ಕೃತಿಯನ್ನು ಗಮನಿಸಬಹುದಾಗಿದೆ. ಇದರಲ್ಲಿ ನಾಲ್ಕು ಲೇಖನಗಳು ಮೈಸೂರು 
ಜಿಲ್ಲೆಯ ಶಾಸನಗಳನ್ನು ಆಧರಿಸಿವೆ. ಈ ಕೃತಿಯಲ್ಲಿ ಎಪಿಗ್ರಾಫಿಯ ಕರ್ನಾಟಿಕದಲ್ಲಿ ಪ್ರಕಟವಾಗಿರದ 
ಕೆಲವು ಹೊಸ ಶಾಸನಗಳನ್ನು ಪರಿಚಯಿಸಲಾಗಿದೆ. 


ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆಯು ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ, 
ನಂಜನಗೂಡು, ಕೃಷ್ಣರಾಜನಗರ, ತಿರುಮಕೂಡಲು ನರಸೀಪುರ, ಹೆಗ್ಗಡದೇವನ ಕೋಟೆ 
ತಾಲೂಕುಗಳ ಗ್ಯಾಸೆಟಿಯರ್‌ ಅನ್ನು 2011ರಲ್ಲಿ ಪ್ರಕಟಿಸಿರುತ್ತದೆ. ಈ ಪ್ರಕಟಣೆಗಳಲ್ಲಿ ತಾಲೂಕಿನ 
ಇತಿಹಾಸವನ್ನು ವಿಶ್ಲೇಷಿಸುವಾಗ ಶಾಸನಾಧಾರಗಳನ್ನು ಬಳಸಿಕೊಳ್ಳಲಾಗಿದೆ. 1987ರಲ್ಲಿ 
ಪ್ರಕಟವಾಗಿರುವ ತಾಲ್ಲೂಕು ದರ್ಶನ ಮಾಲಿಕೆಯಲ್ಲಿಯೂ ಸಹ ಮೈಸೂರು ಜಿಲ್ಲೆಯ ತಾಲ್ಲೂಕುಗಳ 
ಸ್ಥಳ ಚರಿತ್ರೆಗಳನ್ನು ಪರಿಚಯಿಸುವಾಗ ಶಾಸನಗಳ ಆಧಾರಗಳನ್ನು ಪರಿಗಣಿಸಲಾಗಿದೆ. 


ಮೇಲ್ಕಂಡ ಎಲ್ಲ ಸಂಶೋಧನಾ ಮಹಾಪ್ರಬಂಧಗಳು, ಸಂಶೋಧನಾ ಗಂಥಗಳು ಮತ್ತು 
ಲೇಖನಗಳನ್ನು ವಿಶ್ಲೇಷಿಸಿದಾಗ, ಶಾಸನ ಕ್ಷೇತ್ರದಲ್ಲಿ ನಿಗದಿತ ವಿಷಯಗಳಿಗೆ ಸಂಬಂಧಿಸಿದಂತೆ 
ಸಂಶೋಧನೆಗಳು ನಡೆದಿದೆಯಾದರೂ, ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ಶಾಸನಗಳ ಸಮಗ್ರ 
ವಿಶ್ಲೇಷಣೆ ಇದುವರೆಗೂ ನಡೆದಿಲ್ಲದಿರುವುದು ಕಂಡುಬರುತ್ತದೆ. ಕೇವಲ ಆಕರಗಳ ಸಂಗಹ, 
ಸಂಪಾದನೆ ಮತ್ತು ಪ್ರಕಟಣೆ ಮಾತ್ರ ಈ ನಿಟ್ಟಿನಲ್ಲಿ ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ “ಮೈಸೂರು 
ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ” ಎಂಬ ವಿಷಯವನ್ನು ನನ್ನ ಸಂಶೋಧನೆಗೆ ಆಯ್ತೆ 
ಮಾಡಿಕೊಂಡು, ತನ್ಮೂಲಕ ಮೈಸೂರು ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನವನ್ನು ಶಾಸನಗಳ 
ಆಧಾರದಿಂದ ವಿಶ್ಲೇಷಿಸಿ, ಈ ದಿಸೆಯಲ್ಲಿ ಉಂಟಾಗಿರುವ ಕೊರತೆಯನ್ನು ನೀಗಿಸುವ ಪ್ರಯತ್ನ 
ಮಾಡಲಾಗಿದೆ. 


ಅಧ್ಯಯನದ ಅನುಕೂಲತೆಯ ದೃಷ್ಟಿಯಿಂದ ಮಹಾಪ್ರಬಂಧವನ್ನು ಐದು ಅಧ್ಯಾಯಗಳಾಗಿ 
ವಿಂಗಡಿಸಲಾಗಿದೆ. 


1. ಚಾರಿತ್ರಿಕ ಅಧ್ಯಯನ 

2. ಆಡಳಿತ ಪದ್ಧತಿ 

3. ಧಾರ್ಮಿಕ ಅಧ್ಯಯನ 

4. ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ 

5. ಶಾಸನಗಳ ರಾಚನಿಕ ಅಧ್ಯಯನ 
ಅಧ್ಯಾಯ ಒಂದು: ಚಾರಿತ್ರಿಕ ಅಧ್ಯಯನ 


ಮೈಸೂರು ಜಿಲ್ಲೆಯನ್ನು ಆಳಿದ ರಾಜವಂಶಗಳ ರಾಜಕೀಯ ಚರಿತ್ರೆಯ ಬಗ್ಗೆ ಇಲ್ಲಿ 
ದೊರೆತಿರುವ ಶಾಸನಗಳಿಂದ ವಿಶ್ಲೇಷಿಸಲಾಗಿದೆ. ಮೌರ್ಯರು, ಶಾತವಾಹನರು. ಕದಂಬರು, 
ಪುನ್ನಾಟದ ಅರಸರು, ಗಂಗರು, ಬಾದಾಮಿ ಚಾಲುಕ್ಕರು, ರಾಷ್ಟಕೂಟರು, ಕಲ್ಯಾಣ ಚಾಲುಕ್ಕರು, 


12 


ಬಯಲ್ಲಾಡಿನ ಕದಂಬರು, ನೊಳಂಬರು, ಚೋಳರು, ಹೊಯ್ದಳರು, ವಿಜಯನಗರದ ಅರಸರು, 
ಮೈಸೂರು ಒಡೆಯರು, ಹೈದರಾಲಿ ಮತ್ತು ಟಿಪ್ಪುಸುಲ್ತಾನರು, ಉಮ್ಮತ್ತೂರಿನ ಪಾಳೆಯಗಾರರು, 
ಕೊಂಗಾಳ್ಳ ಮತ್ತು ಚಂಗಾಳ್ವ ಪ್ರಭುಗಳು ಹಾಗೂ ಕೆಳದಿ ಅರಸರು ಮುಂತಾದ ಅರಸು ಮನೆತನಗಳ 
ರಾಜಕೀಯ ಚರಿತ್ರೆಯನ್ನು ಹಾಗೂ ಈ ಮನೆತನಗಳು ಮೈಸೂರು ಜಿಲ್ಲೆಯೊಡನೆ ಹೊಂದಿದ್ದ 
ರಾಜಕೀಯ ಸಂಬಂಧದ ಸ್ವರೂಪವನ್ನು ಕುರಿತು ಚರ್ಚಿಸಲಾಗುವುದು. 


ಅಧ್ಯಾಯ ಎರಡು: ಆಡಳಿತ ಪದ್ದತಿ 


ಆಯಾ ಕಾಲಘಟ್ಟಗಳ ಆಡಳಿತಕ್ಕೆ ಸಂಬಂಧಿಸಿದ ಅಧಿಕಾರ ಶ್ರೇಣಿಗಳನ್ನು ರಾಜನಿಂದ 
ಆರಂಭಿಸಿ ಗಾಮುಂಡರವರೆಗೂ ವಿಶ್ಲೇಷಿಸಲಾಗುವುದು. ರಾಜನ ಸ್ಥಾನಮಾನ, ಉತ್ತರಾಧಿಕಾರ, 
ರಾಣಿಯರು, ರಾಜಕುಮಾರರು, ಮಹಾಪು್ರಧಾನರು, ಸಾಮಂತರುಗಳು, ದಂಡನಾಯಕರು, 
ಮಹಾಪಸಾಯ್ತರು, ಸಂಧಿವಿಗಹಿಗಳು, ಬಾಹತ್ತರ ನಿಯೋಗಾಧಿಪತಿಗಳು, ಮಹಾಜನರು, 
ಗಾಮುಂಡರು ಮತ್ತು ಇತರೆ ಅಧಿಕಾರಿಗಳು ಹಾಗೂ ಇವರ ಅಧಿಕಾರವ್ಯಾಪ್ತಿ ಮತ್ತು ಕರ್ತವ್ಯಗಳ ಬಗ್ಗೆ 
ವಿಶ್ಲೇಷಿಸಲಾಗುವುದು. ವಿಶೇಷವಾಗಿ, ಉನ್ನತಾಧಿಕಾರ ಹೊಂದಿದ್ದ ಅಧಿಕಾರಿಗಳು ನಿರ್ವಹಿಸುತ್ತಿದ್ದ 
ಒಂದಕ್ಕಿಂತ ಹೆಚ್ಚು ಅಧಿಕಾರ ಶ್ರೇಣಿಗಳ ಬಗ್ಗೆ ಸಹ ಚರ್ಚಿಸಲಾಗುವುದು. ಇದರೊಡನೆ 
ಸೈನ್ಯಾಡಳಿತದ ಬಗ್ಗೆ ಶಾಸನಾಧಾರಗಳಿಂದ ಚರ್ಚಿಸಲಾಗುವುದು. ಇದಲ್ಲದೆ, ಆಡಳಿತದ 
ಅನುಕೂಲಕ್ಕಾಗಿ ವಿಕೇಂದ್ರೀಕರಣಗೊಳಿಸಿದ ಪ್ರಾಂತ್ಕಾಡಳಿತ ವಿಭಾಗಗಳನ್ನು ಸಹ ಗುರುತಿಸಲಾಗುವುದು. 


ಅಧ್ಯಾಯ ಮೂರು: ಧಾರ್ಮಿಕ ಅಧ್ಯಯನ 


ಮೈಸೂರು ಜಿಲ್ಲೆಯಲ್ಲಿ ಮೌರ್ಯರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ, 
ಕಾಲದಿಂದ ಕಾಲಕ್ಕೆ ಉಚ್ಛ್ರಾಯದಲ್ಲಿದ್ದ ಬೌದ್ಧ, ಜೈನ, ಶೈವ, ವೈಷ್ಣವ ಧರ್ಮಗಳ ಚರಿತ್ರೆಯನ್ನು 
ವಿಶ್ಲೇಷಿಸಲಾಗುವುದು. ಈ ಧರ್ಮಗಳಿಗೆ ಇದ್ದ ರಾಜಪೋಷಣೆ, ಜನಸಾಮಾನ್ಯರ ಒಲವುಗಳನ್ನು 
ಶಾಸನಾಧಾರಗಳಿಂದ ಚರ್ಚಿಸಲಾಗುವುದು. ಈ ನಾಲ್ಕು ಪ್ರಮುಖ ಧರ್ಮಗಳಷ್ಟೇ ಅಲ್ಲದೆ, ಶೈವದ 
ಶಾಖೆಗಳಾದ ಕಾಪಾಲಿಕ, ಕಾಳಾಮುಖ, ನಾಥಪಂಥ, ವೀರಶೈವ; ವೈಷ್ಣವ ಧರ್ಮದ ಮಾಧ್ವ ಮತ್ತು 
ಶ್ರೀವೈಷ್ಣವ ಪರಂಪರೆಗಳು ಹಾಗೂ ಗಾಣಪತ್ಯ, ಸೌರಮತ, ಮಾತೃದೇವತಾರಾಧನೆಗಳ ಪದ್ಧತಿಯ 
ಅಸ್ಪಿತ್ತಗಳನ್ನು ಗುರುತಿಸಲಾಗುವುದು. ಇದಲ್ಲದೆ, ಶಾಸನೋಕ್ತ ಗ್ರಾಮದೇವತೆಯರು ಮತ್ತು 
ರಾವಳೇಶ್ವರನ ಆರಾಧನೆಯ ಬಗ್ಗೆ ಸಹ ಚರ್ಚಿಸಲಾಗುವುದು. 


ಅಧ್ಯಾಯ ನಾಲ್ಕು: ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ 


ಈ ಅಧ್ಯಾಯದಲ್ಲಿ ವರ್ಣವ್ಯವಸ್ಥೆ, ಜಾತಿಪದ್ಧತಿ. ಸ್ತೀಯರ ಸ್ಥಾನಮಾನ, ವಿದ್ಯಾಭ್ಯಾಸ, 
ವಿವಾಹ ಪದ್ಧತಿ, ಕೃಷಿ ಮತ್ತು ನೀರಾವರಿ ಪದ್ಧತಿಗಳು, ನ್ಯಾಯಪದ್ಧತಿ, ವರ್ತಕರು-ವ್ಯಾಪಾರ 
ವಹಿವಾಟುಗಳು, ಲೇವಾದೇವಿ ವ್ಯವಹಾರಗಳು, ಸಾಲಸೌಲಭ್ಯಗಳು, ಅಳತೆ ಮತ್ತು ಮಾಪನಗಳು, 
ಭೂಮಿಯ ವ್ಯವಹಾರಗಳನ್ನು ಕುರಿತು ಚರ್ಚಿಸಲಾಗುವುದು. ಶಾಸನೋಲ್ಲೇಖಗಳಿಂದ ದಲಿತರು 


ಅಂದಿನ ಸಮಾಜದಲ್ಲಿ ಹೊಂದಿದ್ದ ಸ್ಥಾನಮಾನಗಳನ್ನು ಗುರುತಿಸಲಾಗುವುದು. ಶಾಸನಗಳಲ್ಲಿನ 


13 


ಸಾಮಾಜಿಕ ಮೌಲ್ಯಗಳನ್ನು ವೀರಗಲ್ಲು, ಸತಿಪದ್ಧತಿ. ಕೀಳ್ಗುಂಟೆ ಪದ್ಧತಿ, ಲೆಂಕವಾಳಿ, ಸಿಡಿದಲೆ 
ಕಲ್ಲುಗಳು ಮತ್ತು ಧಾರ್ಮಿಕ ಬಲಿದಾನದ ಶಾಸನಗಳಾದ ನಿಸಿದಿಗಲ್ಲುಗಳಿಂದ ವಿಶ್ಲೇಷಿಸಲಾಗುವುದು. 
ಆರ್ಥಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ತೆರಿಗೆ ಪದ್ಧತಿಯ ಬಗ್ಗೆ  ಕಾಲಾನುಕ್ರಮಣಿಕೆಯಲ್ಲಿ 
ಚರ್ಚಿಸಲಾಗುವುದು. ಇದರೊಡನೆ ಸಾಂಸ್ಥಿಕ ಪರಂಪರೆಯಾಗಿದ್ದ ದೇವಾಲಯಗಳು ಉದ್ಯೋಗ 
ಸೃಷ್ಟಿಯ ಕೇಂದಗಳಾಗಿ ಕಾರ್ಯನಿರ್ವಹಿಸಿದ ಅಂಶಗಳನ್ನು ಗುರುತಿಸಲಾಗುವುದು. 


ಅಧ್ಯಾಯ ಐದು: ಶಾಸನಗಳ ರಾಚನಿಕ ಅಧ್ಯಯನ 


ಈ ಅಧ್ಯಾಯದಲ್ಲಿ ಶಾಸನಗಳ ರಚನೆಗೆ ಸಂಬಂಧಿಸಿದಂತೆ ಶಾಸನ ಶಿಲ್ಪಗಳು, ಶಾಸನಗಳಲ್ಲಿ 
ವಿಷಯಾನುಪೂರ್ನ್ವಿ, ಶಾಸನೋಕ್ತ ರಾಜಲಾಂಛನ ಮತ್ತು ರಾಜಮುದೆಗಳು, ಶಾಸನಗಳಲ್ಲಿನ 
ಪ್ರಾರ್ಥನಾ ಶ್ಲೋಕಗಳು, ಕಾಲಗಣನೆಗೆ ಅನುಸರಿಸಿದ ಪದ್ಧತಿ, ಶಾಸನಗಳ ಫಲಶ್ರುತಿ ಶ್ಲೋಕಗಳು 
ಮತ್ತು ಶಾಪಾಶಯಗಳನ್ನು ಕುರಿತು ಚರ್ಚಿಸಲಾಗುವುದು. ಸ್ಥಾರಕ ಶಾಸನ ಪ್ರಕಾರಗಳಾದ ವೀರಗಲ್ಲು, 
ಮಾಸಿಗಲ್ಲು, ನಿಸಿದಿ ಕಲ್ಲುಗಳ ಸ್ವರೂಪ ಹಾಗೂ ಶಾಸನ ಕವಿಗಳು, ಲಿಪಿಕಾರರು ಹಾಗೂ 
ಕಂಡರಣೆಕಾರರುಗಳನ್ನು ವ್ಯಕ್ತಿಗತವಾಗಿ ಗುರುತಿಸಲಾಗುವುದು. ಇದಲ್ಲದೆ, ಶಾಸನಗಳ 
ಭಾಷೆ-ಪರಿಭಾಷೆ, ಶಾಸನ ರಚನೆಗೆ ಉಪಯೋಗಿಸಿರುವ ಭಾಷೆ ಮತ್ತು ಲಿಪಿಗಳು, ಶಾಸನಗಳಲ್ಲಿ 
ಬಳಕೆಯಾಗಿರುವ ಸಾಹಿತ್ಯಕ ಅಂಶಗಳು, ಶಾಸನ ಛಂದಸ್ಸುಗಳನ್ನು ವಿಶ್ಲೇಷಿಸಲಾಗುವುದು. 
ಅಧ್ಯಯನದ ಫಲಿತಗಳನ್ನು ಸಮಾರೋಪದಲ್ಲಿ ನಿರೂಪಿಸಲಾಗುವುದು. ಹಾಗೆಯೇ, ಮುಂದಿನ 
ಸಂಶೋಧಕರಿಗೆ ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಇರುವ ಅವಕಾಶಗಳ ಬಗ್ಗೆ ಉಲ್ಲೇಖಿಸಲಾಗುವುದು. 


% % % % % 


14 


ಕೊನೆಟಿಪ್ಪಣಿಗಳು 
ಕನ್ನಡ ವಿಷಯ ವಿಶ್ವಕೋಶ, 2005, ಪುಟ 697. 


4 ಶ್ರೀಮನ್ಮಹಾಭಾರತಃ: ಸಂಪುಟ 12, ಭೀಷ್ಮಪರ್ವ, ಅಧ್ಯಾಯ 9, ಶ್ಲೋಕ 58-59, ಪುಟ 84. 


. ಕನ್ನಡ ವಿಷಯ ವಿಶ್ವಕೋಶ, 2005, ಪಟ 61. 


. ಡಾ.ಮಂಜುಳಾ ಹುಲ್ಲಹಳ್ಳಿ : ನಂಜನಗೂಡು ತಾಲೂಕು ಗ್ಯಾಸೆಟಿಯರ್‌, ಪಮಟ-ಗ1. 
. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಯಳಂದೂರು-167: 
ಮಾಂಬಳ್ಳಿ. ಹುಟ 367. 


. ಐರಾವತಮ್‌ ಮಹಾದೇವನ್‌: ಅರ್ಲಿ ತಮಿಳ್‌ ಎಪಿಗ್ರಫಿ, ಸಿತ್ತನ್ನವಾಸಲ್‌-49, ಪುಟ-10. 


. ಡಾ.ಆರ್‌.ಗೋಪಾಲ್‌(ಸಂ.): ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಪುಟ 180. 


15 


ಅಧ್ಯಾಯ —- ಒಂದು 


ಚಾರಿತ್ರಿಕ ಅಧ್ಯಯನ 


ಮೈಸೂರು ಜಿಲ್ಲೆಯ ಪ್ರಾಗಿತಿಹಾಸ: 

ಮಾನವನ ಸಂಸ್ಕೃತಿಯ ವಿಕಾಸದ ಹಂತದಲ್ಲಿ ಬರವಣಿಗೆಯನ್ನು ಕಲಿತುಕೊಳ್ಳುವುದಕ್ಕಿಂತ 
ಹಿಂದಿನ ಕಾಲಘಟ್ಟವನ್ನು ಇತಿಹಾಸ ಪೂರ್ವಕಾಲ ಎಂದು ಗುರುತಿಸಲಾಗಿದೆ. ಆದಿಮಾನವನು 
ಹಂತಹಂತವಾಗಿ ನಾಗರಿಕತೆಯೆಡೆಗೆ ಸಾಗಿದ ಕಾಲವನ್ನು ಐದು ಘಟ್ಟಗಳಲ್ಲಿ ವಿಂಗಡಿಸಲಾಗಿದೆ. 
ಪ್ರಾಚ್ಛಸಂಶೋಧಕರು ಗುರುತಿಸಿರುವಂತೆ, ಹಳೆಯ ಶಿಲಾಯುಗ ಸಂಸ್ಕೃತಿ ಕಾಲವು ಕ್ರಿಪೂ. 
40,000ದಿ೦ಂದ 10,000 ವರ್ಷಗಳವರೆಗೆ; ಮಧ್ಯ (ಸೂಕ್ಷ) ಶಿಲಾಯುಗ ಸಂಸ್ಕೃತಿಯ ಕಾಲವು 
ಕ್ರಿಪೂ. 10,000ರ೦ದ 2,500ರವರೆಗೆ; ನೂತನ ಶಿಲಾಯುಗ ಸಂಸ್ಕೃತಿಯು ಕ್ರೆಪೂ. 2,500ರಿಂದ 
1000ರವರೆಗೆ ಮತ್ತು ಶಿಲಾ-ತಾಮ್ರಯುಗ ಸಂಸ್ಕೃಶಿಯು ಕ್ರಿಪೂ. 1,300ರ೦ದ 800ರವರೆಗೆ ಹಾಗೂ 


ಬೃಹತ್‌ ಶಿಲಾಯುಗ ಅಥವಾ ಕಬ್ಬಿಣಯುಗ ಸಂಸ್ಕೃತಿಯು ಕ್ರಿಪೂ. 1200 - 250ರವರೆಗೆ 
ಅಸ್ತಿತ್ವದಲ್ಲಿತ್ತು ನಂತರ ಇತಿಹಾಸಕಾಲವು ಆರಂಭವಾಯಿತೆಂದು ಗುರುತಿಸಲಾಗಿದೆ. 

ಮೈಸೂರಿನ ಪ್ರದೇಶಗಳಲ್ಲಿ ಇತಿಹಾಸ ಪೂರ್ವಕಾಲದ ನೆಲೆಗಳ ಶೋಧ ವಿರಳವಾಗಿದ್ದರೂ, 
ಮೈಸೂರು ತಾಲ್ಲೂಕಿನ ಹಳೆ ಶಿಲಾಯುಗದ ನಿವೇಶನಗಳಲ್ಲಿ ಮೈಸೂರು ನಗರವೂ ಒಂದು. 
ಹಾಗೆಯೇ, ತಾಮ್ರಯುಗದ ನಾಗರೀಕತೆಯಲ್ಲಿ ಈ ತಾಲ್ಲೂಕಿನ ಸೋಮನಹಳ್ಳಿ ಹಾಗೂ ವರಕೋಡು 


16 


ಬೆಟ್ಟಗಳು ಮತ್ತು ನವಶಿಲಾಯುಗ ಹಾಗೂ ಕಬ್ಬಿಣಿಯುಗ ಸಂಸ್ಕೃತಿಗಳಿಗೆ ಆಯರಹಳ್ಳಿ ಲಕ್ಷ್ಮೀಪುರ 


ಮತ್ತು ಮೈಸೂರು ನಗರಗಳು ನೆಲೆಯಾಗಿತ್ತೆಂದು ತಿಳಿದುಬರುತ್ತದೆ! ಹುಣಸೂರು ತಾಲ್ಲೂಕಿನ 
ಚನ್ನಸೋಗೆಯಲ್ಲಿ ಪ್ರಾಚೀನ ಶಿಲಾಯುಗದ ಅವಶೇಷಗಳು, ಬೂದಿತಿಟ್ಟು ಹಾಗೂ ರಂಗೇನಕೊಪ್ಪಲಿನಲ್ಲಿ 
ನೂತನ ಶಿಲಾಯುಗದ ಅವಶೇಷಗಳು ಮತ್ತು ಹೆಬ್ಬನಕುಪ್ರೆ, ಚಿಲ್ಬುಂದ, ಚೆನ್ನಸೋಗೆ ಮುಂತಾದೆಡೆ 


ಬೃಹತ್‌ ಶಿಲಾಯುಗ ಕಾಲದ ವಸತಿನೆಲೆ ಮತ್ತು ಸಮಾಧಿಗಳು ಪತ್ತೆಯಾಗಿವೆ. 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಹೆಮ್ಮಿಗೆಯಲ್ಲಿ ಹಳೆಯ ಶಿಲಾಯುಗ, ಮಧ್ಯ 
ಶಿಲಾಯುಗ, ನೂತನ ಶಿಲಾಯುಗ ಮತ್ತು ಶಿಲಾ-ತಾಮ್ರಯುಗದ ಕುರುಹುಗಳು ಕಂಡುಬಂದಿವೆ. 
ಬನ್ನೂರು, ತಲಕಾಡು, ತಿ.ನರಸೀಪುರ, ಬೆನಕನಹಳ್ಳಿಗಳಲ್ಲಿ ನೂತನ ಶಿಲಾಯುಗ ಮತ್ತು 
ಶಿಲಾ-ತಾಮ್ರಯುಗದ ಅವಶೇಷಗಳು ಮತ್ತು ವಸತಿನೆಲೆಗಳು ಪತ್ತೆಯಾಗಿದ್ದು, ಮುತ್ತಲವಾಡಿಯಲ್ಲಿ 
ದೊರೆತಿರುವ ಅವಶೇಷಗಳನ್ನು ಆಧರಿಸಿ, ಕಾರ್ಬನ್‌ ಕಾಲನಿರ್ಣಯ ವಿಧಾನದ ಮೂಲಕ 
ನವಶಿಲಾಯುಗ ಮಾನವರ ಕಾಲವನ್ನು ಕಿ.ಪೂ.1900-900 ಎಂದು ನಿರ್ಧರಿಸಲಾಗಿದೆ. ಇದೊಂದು 
ಮಹತ್ವದ ಸಂಶೋಧನೆಯಾಗಿದೆ. ಮುತ್ತಲವಾಡಿ, ಬನ್ನೂರು ಮತ್ತು ಕಾವೇರಿಪುರಗಳಲ್ಲಿ ಬೃಹತ್‌ 
ಶಿಲಾಯುಗದ ಅವಶೇಷಗಳು ದೊರೆತಿವೆ. ಇಲ್ಲಿ ಇತಿಹಾಸ ಆರಂಭ ಕಾಲದ (ಕ್ರಿಶ.1ನೆಯ 
ಶತಮಾನದಿಂದ ಕ್ರಿ.ಶ.3ನೆಯ ಶತಮಾನದವರೆಗಿನ) ಅವಶೇಷಗಳೂಡನೆ ತಲಕಾಡಿನ ನಿವೇಶನದಲ್ಲಿ 
ದೊರೆತಿರುವ ರೋಮನ್‌ ನಾಣ್ಯದಿಂದ ಆ ದಿನಗಳಲ್ಲಿ ಈ ಪ್ರದೇಶ ರೋಮನ್ನರೊಡನೆ ಹೊಂದಿದ್ದ 


ಸಂಪರ್ಕಕ್ಕೆ ಸಾಕ್ಷ್ಯವನ್ನು ಒದಗಿಸಿದೆ.3 


ಪಿರಿಯಾಪಟ್ಟಣ ತಾಲ್ಲೂಕಿನ ಕೊಪ್ಪ, ಬೆಣಗಾಲು ಮುಂತಾದೆಡೆ ಬೃಹತ್‌ ಶಿಲಾಯುಗ ಹಾಗೂ 
ನವಶಿಲಾಯುಗದಿಂದ ಇತಿಹಾಸದ ಪೂರ್ವಕಾಲದವರೆಗೂ ಇದ್ದ ಸಂಸ್ಕೃತಿಯ ಅವಶೇಷಗಳು 
ಪತ್ತೆಯಾಗಿವೆ. ಇಲ್ಲಿರುವ ಕಲ್ಲೋರಿಗಳು ಮೂರು ಸಾವಿರ ವರ್ಷಗಳಷ್ಟು ಹಿಂದಿನ ಬೃಹತ್‌ 
ಶಿಲಾಯುಗ ಸಂಸ್ಕೃತಿಯ ಮುಖ್ಯ ನೆಲೆಗಳೆಂದು ಡಾ.ಎ.ವಿ. ನರಸಿಂಹಮೂರ್ತಿ ಅವರು 
ಅಭಿಪ್ರಾಯಪಟ್ಟಿದ್ದಾರೆ. ನಂಜನಗೂಡು ತಾಲ್ಲೂಕಿನ ಏಚಗಾನಹಳ್ಳಿಯಲ್ಲಿ ನವಶಿಲಾಯುಗದ 
ಗುರುತುಗಳೂ; ಸುತ್ತೂರು, ತರದೆಲೆ, ಎಡತಲೆ, ದೊಡ್ಡಹೊಮ್ಮ ತಗಡೂರು, ಉಪ್ಪಿನಹಳ್ಳಿ, ಆಲತ್ತೂರು 
ಮೋಳೆ, ಹೆಬ್ಯ, ಕೆಂಬಾಳು, ಗೌಡರಹಳ್ಳಿ, ರಾಂಪುರ ಮುಂತಾದ ಪ್ರದೇಶಗಳಲ್ಲಿ ನವ ಮತ್ತು ಬೃಹತ್‌ 
ಶಿಲಾಯುಗ ಸಂಸ್ಕೃಶಿಯ ಮಾನವರ ಚಟುವಟಿಕೆಯ ಕುರುಹುಗಳು ದೊರೆತಿವೆ.5 


ಈ ಹಿನ್ನೆಲೆಯಲ್ಲಿ, ಮೈಸೂರು ಜಿಲ್ಲೆಯ ಪ್ರದೇಶಗಳು ಪ್ರಾಚೀನ ಅಥವಾ ಆದಿಶಿಲಾಯುಗ, 
ಮಧ್ಯ ಶಿಲಾಯುಗ, ನವಶಿಲಾಯುಗ ಮತ್ತು ಬೃಹತ್‌ ಶಿಲಾಯುಗ ಅಥವಾ ಕಬ್ಬಣಿಯುಗ ಸಂಸ್ಕೃತಿಯ 
ಜನರ ವಸತಿತಾಣವಾಗಿತ್ತು ಎಂದು ಅರಿಯಬಹುದಾಗಿದೆ. ಒಟ್ಟಾರೆಯಾಗಿ ಸುಮಾರು ನಾಲ್ಕೂವರೆ 
ಸಾವಿರ ವರ್ಷಗಳಿಂದಲೂ ಈ ಪ್ರದೇಶದಲ್ಲಿ ಜನವಸತಿಯಿತ್ತೆಂದು ಖಚಿತವಾಗಿ ಹೇಳಬಹುದು. 


ಇತಿಹಾಸಕಾಲ 


ನದಿಗಳಿಂದಲೂ, ಪ್ರಾಕೃತಿಕ ಸಂಪತ್ತಿನಿಂದಲೂ ಸಂಪದ್ಧರಿತವಾಗಿದ್ದ ಪ್ರಾಚೀನ ಮೈಸೂರು 
ಭೂಪುದೇಶದಲ್ಲಿ ಸಹಜವಾಗಿಯೇ ಆದಿಮಾನವ ನೆಲೆಯನ್ನು ಕಂಡುಕೊಂಡಿದ್ದ. ಅಂತೆಯೇ, 


17 


ನಾಗರಿಕತೆಯ ಪೂರ್ಣ ವಿಕಸನದೊಂದಿಗೆ ಸಂಘಟಿತ ಮಾನವ ಸಂಸ್ಕೃತಿಯೊಡನೆ 
ಜೀವಿಸಲಾರಂಭಿಸಿದ ಕಾಲದಿಂದ ಪ್ರಭುಗಳ ಅಳ್ಳಿಕೆ ಆರಂಭವಾಗಿ ಇತಿಹಾಸಕಾಲ ಆರಂಭವಾಯಿತು. 
ಸದ್ಯದಲ್ಲಿ ಕರ್ನಾಟಕದಲ್ಲಿ ಲಭ್ಯವಿರುವ ಆಧಾರಗಳಿಂದ  ಕ್ರಿಪೂ.6ನೆಯ ಶತಮಾನದಲ್ಲಿ 
ಉತ್ತರಭಾರತದಲ್ಲಿ ಮಗಧರಾಜ್ಯ ಸ್ಥಾಪಿಸಿದ ನಂದರಿಂದ ಕರ್ನಾಟಕದ ಇತಿಹಾಸ ಆರಂಭವಾಗುತ್ತದೆ. 
ಇಂದಿನ ಕರ್ನಾಟಕದ ಉತ್ತರ ಭಾಗ ಅಂದರೆ ಕುಂತಳ ರಾಜ್ಯವೆಂದು ಕರೆಯಲಾಗುತ್ತಿದ್ದ ಬಾಗವು 


ನಂದರ ಆಳ್ಗಿಕೆಗೊಳಪಟ್ಟಿತ್ತೆಂದು ಶಿಕಾರಿಪುರದ ಶಾಸನದಿಂದ ತಿಳಿದುಬರುತ್ತದೆ.6 ಆದರೆ, ಈ ನಂದರು 
ಪ್ರಾಚೀನ ನಂದರೇ ಎಂಬ ಬಗ್ಗೆ ವಿದ್ವಾಂಸರಲ್ಲಿ ಇನ್ನೂ ಜಿಜ್ಞಾಸೆಯಿರುವುದರಿಂದ, ಇದುವರೆಗೂ ಈ 
ವಿಷಯವನ್ನು ಇದಮಿತ್ನಂ ಎಂದು ನಿರ್ಣಯಿಸಲಾಗಿರುವುದಿಲ್ಲ. ಆದುದರಿಂದ, ಕರ್ನಾಟಕದ 
ಚರಿತ್ರೆಯನ್ನು ಮೌರ್ಯರಿಂದ ಆರಂಭಿಸಬೇಕಾಗಿದೆ. 


ಮೌರ್ಯರು: 


ಕನ್ನಡ ನಾಡಿನ ಆಳ್ಗಿಕೆಯ ಪ್ರಾಚೀನ ಉಲ್ಲೇಖ ಮೌರ್ಯರಿಂದಲೇ ಆರಂಭವಾಗುವುದರಿಂದ 
ಕರ್ನಾಟಕದ ರಾಜಕೀಯ ಚರಿತ್ರೆಯನ್ನು ಮೌರ್ಯರಿಂದ ಅವಲೋಕಿಸಬೇಕಾಗಿರುತ್ತದೆ. 
ಉತ್ತರಭಾರತದಲ್ಲಿ ಕ್ರಿಪೂ.6ನೇ ಶತಮಾನದಲ್ಲಿ ನಂದರು ಮಗಧರಾಜ್ಯವನ್ನು ಸ್ಥಾಪಿಸಿದರು. 
ಕಿಸಪೂರ್ವ 324ರಲ್ಲಿ ಚಂದಗುಪ್ತಮೌರ್ಯನು ನಂದಸಂತತಿಯನ್ನು ಕೊನೆಗಾಣಿಸಿ, ಮೌರ್ಯ 
ಸಾಮ್ರಾಜ್ಯವನ್ನು ಸ್ಥಾಪಿಸಿದನು.  ಪಾಟಲೀಪುತ್ತವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಆಳುತ್ತಿದ್ದ ಚಂದಗುಪವಮೌರ್ಯನ ಮೊಮ್ಮಗನಾದ ಅಶೋಕನು ಕ್ರಿಪೂ.273ರಲ್ಲಿ 
ಸಿಂಹಾಸನಾರೂಢನಾಗಿ ಕ್ರಿಪೂ.232ರವರೆಗೂ ಆಳಿಕೆ ನಡೆಸಿದನು. ಇವನು ಕಳಿಂಗ ಯುದ್ದದ 
ಸಾವುನೋವುಗಳಿಂದ ಮನಃಪರಿವರ್ತನೆಗೊಂಡು ಅಹಿಂಸಾವಾದಿಯಾಗಿ ಬದಲಾದ ವಿಷಯ 
ಇತಿಹಾಸದ ಪುಟಗಳಿಂದ ತಿಳಿದುಬರುತ್ತದೆ. ಇದರಿಂದ ಅಶೋಕ ಚಕ್ರವರ್ತಿ ಸಹಜವಾಗಿ 


ಅಹಿಂಸಾಧರ್ಮವನ್ನು ಪ್ರತಿಪಾದಿಸುತ್ತಿದ್ದ ಬೌದ್ಧಧರ್ಮದ ಅನುಯಾಯಿಯಾದ. 


ಅಶೋಕನನ್ನು ಬೌದ್ಧಧರ್ಮಕ್ಕೆ ಪರಿವರ್ತಿಸಿದ “ಮೊಗ್ಗಲೀಪುತ್ತತಿಸ್ತ” ಎಂಬ ಬೌದ್ಧಭಿಕ್ಕುವಿನ 
ನೇತೃತ್ನದಲ್ಲಿ ಸಂಘವೊಂದನ್ನು ಸ್ಥಾಪಿಸಿದ್ದು. ಥೇರ  ಮಹಾದೇವನೆಂಬ ಬೌದ್ದಭಿಕ್ಷುವನ್ನು 
ಮಹಿಷಮಂಡಲಕ್ಕೆ ಬೌದ್ಧಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿದ್ದ ವಿಷಯ ಸಿಂಹಳದ "ದೀಪವಂಸ' ಮತ್ತು 
'ಮಹಾವಂಸ' ಎಂಬ ಬೌದ್ದಧಾರ್ಮಿಕ ಗ್ರಂಥಗಳಿಂದ ತಿಳಿದುಬರುತ್ತದೆ. ಇದಲ್ಲದೆ, ಚಿತ್ರದುರ್ಗ 
ಜಿಲ್ಲೆಯ ಮೊಳಕಾಲ್ಲುರು ತಾಲ್ಲೂಕಿನ ಬ್ರಹ್ಮಗಿರಿ ಜಟಿಂಗ ರಾಮೇಶ್ವರ, ಸಿದ್ಧಾಪುರ ಹಾಗೂ 
ರಾಯಚೂರಿನ ಮಸ್ತಿ, ಗುಲ್ಬರ್ಗ ಜಿಲ್ಲೆಯ ಸನ್ನತಿ, ಕೊಪ್ಪಳದ ಪಾಲ್ಕಿಗುಂಡು, ಗವಿಮಠ ಮುಂತಾದ 
ಕಡೆಗಳಲ್ಲಿ ಅಶೋಕ ಚಕ್ರವರ್ತಿಯ ಶಿಲಾಶಾಸನಗಳು ದೊರೆತಿದ್ದು, ಇವುಗಳಲ್ಲಿ ಕೆಲವು ಶಾಸನಗಳು 


ಆಡಳಿತ ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಪ್ರದೇಶದ ಆಡಳಿತಾಧಿಕಾರಿಗಳಿಗೆ ಅಶೋಕ 
ಚಕ್ರವರ್ತಿಯು ಕಳುಹಿಸಿದ್ದ ನಿರೂಪಗಳಾಗಿರುತ್ತವೆ.? ಇದುವರೆಗೂ ಅಶೋಕನ ಸುಮಾರು 17 
ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ. ಅಶೋಕನ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿಯೂ 
ವಿಸ್ತರಿಸಿತ್ತೆಂಬುದು ಚರಿತ್ರೆಯಿಂದ ತಿಳಿದುಬರುತ್ತದೆ. ಈ ದೃಷ್ಟಿಯಿಂದ ವಿಶ್ಲೇಷಿಸಿದಾಗ, ಮೈಸೂರು 
ಸಹ ಅಶೋಕನ ಆಳ್ಗಿಕೆಗೆ ಒಳಪಟ್ಟಿತ್ತೆಂದು ಹೇಳಬಹುದು. 


18 


ಮೌರ್ಯರ ಕಾಲದಲ್ಲಿ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ "ಕಳ್ಳಪ್ತು' ಎಂಬ ಹೆಸರಿತ್ತು, 
ಅಶೋಕನ ಮೊಮ್ಮಗನಾದ ಚಂದಗುಪ್ತ ಮೌರ್ಯ ಅಥವಾ ಸಂಪ್ರತಿ ಚಂದಗುಪ್ತನು 
ಜೈನಮತಾವಲಂಬಿಯಾಗಿ ಜೈನಯತಿಗಳಾದ ಅಂತಿಮ ಶ್ರುತಕೇವಲಿ ಭದಬಾಹು ಮುನಿಗಳೊಡನೆ 
ಕಳ್ಳಪುುವಿಗೆ ತೆರಳುವ ಮೊದಲು ಪುನ್ನಾಟದ ರಾಜಧಾನಿ ಕೀರ್ತಿಪುರವನ್ನು ಅಂದರೆ ಇಂದಿನ 
ಹೆಗ್ಗಡದೇವನ ಕೋಟಿ ತಾಲ್ಲೂಕಿನ ಕಿತ್ತೂರು ಗ್ರಾಮವನ್ನು ಸಂದರ್ಶಿಸಿದ್ದ ಎಂಬ ಸಾಹಿತ್ಯಕ ಹೇಳಿಕೆಯ 
ಆಧಾರದಿಂದ ಮೈಸೂರು ಮೌರ್ಯರ ಆಳ್ಳಿಕೆಯ ವ್ಯಾಪಿಗೆ ಸೇರಿತ್ತು ಎಂದು ಹೇಳಲು ಅವಕಾಶವಿದೆ. 
ಮುಂದೆ, ಮೌರ್ಯ ಸಾಮ್ರಾಜ್ಯದ ಪತನಾನಂತರ ದಕ್ಷಿಣಭಾರತದಲ್ಲಿ ಮೌರ್ಯರ ಅಧಿಪತ್ಯವಿದ್ದ 


ಪ್ರದೇಶಗಳನ್ನು ಅವರ ಸಾಮಂತರಾದ ಶಾತವಾಹನರು ಸ್ವತಂತ್ರವಾಗಿ ಆಳಿದರೆಂಬುದು ಗಮನಾರ್ಹ. 


ಶಾತವಾಹನರು: 


ಮೌರ್ಯರ ಸಾಮಂತರಾಗಿದ್ದ ಶಾತವಾಹನರು  ಕ್ರಿಪೂ.230ರಲ್ಲಿ  ಮೌರ್ಯರಿಂದ 
ಸ್ಪತಂತ್ರಗೊಂಡು ದಕ್ಷಿಣಭಾರತವನ್ನು ಸುಮಾರು 390 ವರ್ಷಗಳ ಕಾಲ ಆಳಿದರು. ಶಾತವಾಹನ 
ಸಂತತಿಯ ಸ್ಥಾಪಕನೆಂದು ಸಿಮುಖನನ್ನು ಲಭ್ಯವಿರುವ ಆಧಾರಗಳಿಂದ ಗುರುತಿಸಲಾಗಿದೆ. ಈ 
ವಂಶದ ಪ್ರಮುಖ ದೊರೆಗಳೆಂದರೆ, ಸಿಮುಖ ಶಾತವಾಹನ, ಕಣ್ಣ ಅಥವಾ ಕೃಷ್ಣ ಒಂದನೇ 
ಶಾತಕರ್ಣಿ, ಒಂದನೇ ಪುಲಮಾಯಿ, ಹಾಲರಾಜ, ಗೌತಮೀಪುತ್ರ ಶಾತಕರ್ಣಿ, ವಾಸಿಷ್ಠಪುತ್ರ 


ಶಾತಕರ್ಣಿ ಮತ್ತು ಯಜ್ಜಶ್ರೀ ಶಾತಕರ್ಣಿ. ಕ್ರಿಸ್ತಶಕ 220ರ ಸುಮಾರಿಗೆ ಶಾತವಾಹನರ ಆಳ್ವಿಕೆ 
ಅಂತ್ಯಗೊಂಡಿತು.8 


ಕರ್ನಾಟಕದ ಅದರಲ್ಲೂ ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶಗಳನ್ನು ಆಳಿದ 
ಶಾತವಾಹನರು ಮೈಸೂರು ಪ್ರದೇಶವನ್ನು ಆಳಿರುವ ಬಗ್ಗೆ ಇದುವರೆಗೆ ಯಾವುದೇ 
ಶಾಸನೋಲ್ಲೇಖಗಳು ಅಥವಾ ಸಾಹಿತ್ಯಕ ಆಧಾರಗಳು ದೊರೆತಿಲ್ಲ. ಆದರೆ, ಪಾಗೈತಿಹಾಸಿಕ 
ನೆಲೆಗಳಿಂದ ವಿಶ್ಲೇಷಿಸುವುದಾದರೆ, ಮೈಸೂರು ಜಿಲ್ಲೆ ಮತ್ತು ನಗರಗಳಲ್ಲಿ ಕೈಗೊಂಡ ಉತ್ಸನನಗಳ 
ಸಮಯದಲ್ಲಿ ಶಾತವಾಹನರ ಕಾಲಘಟ್ಟದ್ದೆಂದು ಗುರುತಿಸಲಾದ ಇಟ್ಟಿಗೆಗಳು, ನೆಲಕ್ಕೆ ಹಾಕುವ ಹೆಂಚಿನ 
ಭಾಗಗಳು, ಕೆಂಪು ಮತ್ತು ಕಪ್ತು ಬಣ್ಣದ ಮಡಿಕೆ ಬಾಗಗಳು ದೊರೆತಿವೆ5 ಶಾತವಾಹನರು 
ಕರ್ನಾಟಕದ ಉತ್ತರಭಾಗದ ಪ್ರದೇಶಗಳನ್ನು ಆಳುತ್ತಿದ್ದ ಸಮಯದಲ್ಲೇ, ಮೈಸೂರು ಭಾಗಗಳನ್ನು 
ಪುನ್ನಾಟರು ಆಳುತ್ತಿದ್ದ ಉಲ್ಲೇಖ ದೊರೆತಿವೆ. ಆ ಸಮಯದಲ್ಲಿ ಮೈಸೂರು ಜಿಲ್ಲೆಯನ್ನೊಳಗೊಂಡ 
ಹೆಗ್ಗಡದೇವನಕೋಟೆ ಪ್ರದೇಶವನನ್ನು “ಪುಂರಾಷ್ಟ್ರ" ಎಂದು ಕರೆಯಲಾಗುತ್ತಿತ್ತು ಈ ವಿಷಯದ 
ಬಗ್ಗೆ ಅಧಿಕೃತ ದಾಖಲೆಗಳು ಸಿಗುವವರೆಗೂ, ಮೌರ್ಯರ ನಂತರ ಅವರ ಸಾಮಂತರಾದ 
ಶಾತವಾಹನರ ಸ್ವತಂತ್ರ ಆಳ್ಗಿಕೆಯ ಅಡಿ ಪುನ್ನಾಟರು ಸಾಮಂತರಾಗಿದ್ದರೋ ಅಥವಾ ಶಾತವಾಹನರ 
ನೇರ ಅಳ್ಗಿಕೆಗೆ ಮೈಸೂರು ಒಳಪಟ್ಟಿತ್ತು ಎಂಬುದರ ಬಗ್ಗೆ ಖಚಿತವಾಗಿ ಹೇಳಲು ಸೂಕ್ತ ಆಧಾರಗಳು 
ಉಪಲಬ್ಬವಿಲ್ಲ. 


ಕದಂಬರು: 


19 


ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ಮೂರು ಶತಮಾನಗಳ 
ಕಾಲ ಕನ್ನಡ ನಾಡನ್ನು ಆಳಿದ ಪ್ರಥಮ ಕನ್ನಡ ರಾಜವಂಶವೆಂಬ ಹೆಗ್ಗಳಿಕೆ ಕದಂಬರದು. 
ಕದಂಬಕುಲದ ಮೂಲಪುರುಷ ಮಯೂರವರ್ಮ. ಶಾಸನಾಧಾರಗಳಿಂದ ಕದಂಬ 
ವಂಶಾವಳಿಯನ್ನು ಈ ಮುಂದಿನಂತೆ ಗುರುತಿಸಲಾಗಿದೆ. ಮಯೂರವರ್ಮನ ಆಳ್ಲಿಕೆಯ ಕಾಲ ಕ್ರಿ.ಶ. 
ಸುಮಾರು 325ರಿಂದ 345, ಇವನ ನಂತರ ಇವನ ಮಗ ಕಂಗವರ್ಮ ಕ್ರಿಶ. 345ರಿಂದ 365, 
ಇವನ ಮಗ ಭಗೀರಥವರ್ಮ ಕ್ರಿ.ಶ. 365ರಿಂದ 385. ಭಗೀರಥವರ್ಮನ ಮೊದಲನೆಯ ಮಗ 
ರಘುವರ್ಮ (ಕ್ರಿಶ.385ರಿಂದ 405), ಎರಡನೆಯ ಮಗ ಕಾಕುಸ್ಥವರ್ಮ. ಕಾಕುಸ್ಥವರ್ಮನ 
ಆಳ್ಳಿಕೆಯ ಕಾಲ ಕ್ರಿಶ.405ರಿಂದ 430ರವರೆಗಿತ್ತು. ಕಾಕುಸ್ಥವರ್ಮನ ನಂತರ ದಾಯಾದಿ 
ಕಲಹಗಳಿಂದ ಕದಂಬ ರಾಜ್ಯ ಎರಡು ಶಾಖೆಗಳಾಗಿ ಒಡೆದಿದ್ದು, ಒಂದು ಶಾಖೆ ಬನವಾಸಿಯನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ರಘುವರ್ಮನ ಮಗನಾದ ಶಾಂತಿವರ್ಮನು ಕ್ರಿಶ.430ರಿಂದ 
455ರವರೆಗೆ ಆಳಿದ್ದು, ಇನ್ನೊಂದು ಶಾಖೆ ತ್ರಿಪರ್ವತ ಅಥವಾ ಉಚ್ಚಂಗಿಯನ್ನು ಕಾಕುಸ್ಥವರ್ಮನ 
ಎರಡನೇ ಮಗ ಮತ್ತು ಶಾಂತಿವರ್ಮನ ತಮ್ಮನಾದ 1ನೇ ಕೃಷ್ಣವರ್ಮನು ಕ್ರಿ.ಶ.430ರಿಂದ 
460ರವರೆಗೆ ಆಳಿದನು. ಇದು ಕದಂಬರ ಪ್ರತ್ಯೇಕ ಶಾಖೆಯಾಗಿ ಬೆಳೆದು, ಕ್ರಿ.ಶ.655ರವರೆಗೂ ಆಳ್ಲಿಕೆ 
ನಡೆಸಿ ಮಧುವರ್ಮನೊಂದಿಗೆ ಅಂತ್ಯವಾಯಿತು. ಬನವಾಸಿಯ ಕದಂಬಶಾಖೆ ಶಾಂತಿವರ್ಮನ 
ನಂತರ ಆತನ ಮಗ ಮೃಗೇಶವರ್ಮ  ಕ್ರಿಶ.455ರಿಂದ 480ರವರೆಗೆ, ಈತನ ಸಹೋದರ 
ಶಿವಮಾಂಧಾತ್ರಿವರ್ಮ ಕ್ರಿ.ಶ.480ರಿಂದ 485ರವರೆಗೆ ನಂತರ ಮೃಗೇಶವರ್ಮನ ಮಗ ರವಿವರ್ಮ 
(ಕ್ರಿ.ಶ.485ರಿಂದ 518). ರವಿವರ್ಮನ ಮಗ ಹರಿವರ್ಮನ ಕ್ರಿ.ಶ.518ರಿಂದ 530ರವರೆಗಿನ ಆಳ್ಗಿಕೆಯಲ್ಲಿ 


ಮುಕ್ತಾಯಗೊಂಡಿತು.!0 ಬನವಾಸಿಯ ಈ ಮೂಲ ಕದಂಬ ಶಾಖೆಯು ಕ್ರಿ.ಶ.11ನೇ ಶತಮಾನದಲ್ಲಿ 
ಕದಂಬರ ಉಪಶಾಖೆಗಳಾಗಿ ಹಾನುಗಲ್‌, ಕರಡಿಕಲ್ಲು, ಬಯಲ್ಲಾಡು ಮತ್ತು ಗೋವೆಯಲ್ಲಿ ಸ್ಥಾಪಿಸಿ, 
ಕಲ್ಯಾಣ ಚಾಲುಕ್ಕರ ಸಾಮಂತರಾಗಿ ಅಳ್ಳಿಕೆ ನಡೆಸಿದುದನ್ನು ಗಮನಿಸಬಹುದು. 


ಕರ್ನಾಟಕದ ಉತ್ತರಭಾಗದಲ್ಲಿ ಕದಂಬರು ಅಳ್ಳಿಕೆ ನಡೆಸುತ್ತಿದ್ದ ಕಾಲದಲ್ಲಿ, ಕರ್ನಾಟಕದ ದಕ್ಷಿಣ 
ಭಾಗವನ್ನು ಅವರ ಸಮಕಾಲೀನರಾದ ಗಂಗರು ಆಳುತ್ತಿದ್ದ ಬಗ್ಗೆ ಇತಿಹಾಸದಿಂದ ತಿಳಿದುಬರುತ್ತದೆ. 
ಆರಂಭದಲ್ಲಿ ಗಂಗ, ಕದಂಬರ ಸಂಬಂಧದ ಬಗ್ಗೆ ಯಾವುದೇ ವಿವರಗಳು ತಿಳಿದುಬರುವುದಿಲ್ಲ. 
ಆದರೆ, ನಂತರ ಗಂಗ ದೊರೆ ಹರಿವರ್ಮನ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಪಲ್ಲವರಾಜನಾದ 
ಸಿಂಹವರ್ಮನು ಸ್ಪತಃ ಹಾಜರಿದ್ದು ಆ ಕಾರ್ಯವನ್ನು ನೆರವೇರಿಸಿದ ವಿಷಯ ಶಾಸನಗಳಿಂದ 
ತಿಳಿದುಬರುತ್ತದೆ.!! ಇದರಿಂದ ಗಂಗರು ಮೊದಲಿಗೆ ಕದಂಬರ ಶತ್ರುಗಳಾದ ಪಲ್ಲವರೊಡನೆ 
ಸ್ನೇಹದಿಂದ ಇದ್ದುದನ್ನು ಗುರುತಿಸಬಹುದಾಗಿದೆ. ಗಂಗದೊರೆ ಹರಿವರ್ಮನ ಕಾಲ ಕ್ರಿ.ಶ.375ರಿಂದ 
400. ಈ ಕಾಲದಲ್ಲಿ ಕದಂಬ ಸಾಮ್ರಾಜ್ಯವನ್ನು ಆಳುತ್ತಿದ್ದವರು ಕ್ರಮವಾಗಿ ಭಗೀರಥವರ್ಮ 
(ಕ್ರಿ.ಶ.365ರಿಂದ 385) ಮತ್ತು ರಘುವರ್ಮ (ಕಿ.ಶ.385-405).  ರಘುವರ್ಮನ ಸೋದರನಾದ 
ಕಾಕುಸ್ಥವರ್ಮನು ಪಲ್ಲವರನ್ನು ಸೋಲಿಸಿದ ವಿಷಯ ಹಲ್ಮಿಡಿ ಶಾಸನದಿಂದ ತಿಳಿದುಬಂದಿದೆ. 
ನಂತರ, ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕದಂಬ ಕಾಕುಸ್ಥವರ್ಮನು ಗಂಗರ ಸಂಬಂಧವನ್ನು 
ಬೆಳೆಸಿದ್ದು, ತನ್ನ ಮಗಳನ್ನು ಗಂಗ ವಿಷ್ಣುಗೋಪನ (ಕಿ.ಶ.420-440) ಮಗನಾದ ಮುಮ್ಮಡಿ ಮಾಧವ 
ಅಥವಾ ತಡಂಗಾಲ ಮಾಧವನಿಗೆ ವಿವಾಹ ಮಾಡಿ ಕೊಟ್ಟ ವಿಷಯ ತಿಳಿದುಬರುತ್ತದೆ. ಇಂತಹ 


ವೈವಾಹಿಕ ಸಂಬಂಧವನ್ನು ಎರಡೂ ರಾಜಮನೆತನಗಳು ಹೊಂದಿದ್ದರೂ, ಮುಂದಿನ ತಲೆಮಾರಿನಲ್ಲಿ 


20 


ಈ ಸ್ನೇಹ ಮಸುಕಾಗಿ, ಯುದ್ದಗಳು ಸಂಭವಿಸಿರುವುದನ್ನು ಕಾಕುಸ್ಥವರ್ಮನ ಮಗನಾದ ಕೃಷ್ಣವರ್ಮನ 
ಸೋದರನಾದ ಶಾಂತಿವರ್ಮ, ಈತನ ಮಗ ಮೃಗೇಶವರ್ಮನ ಕಾಲದಲ್ಲಿ ಕಾಣಬಹುದಾಗಿದೆ. ಈ 
ಸಮಯದಲ್ಲಿ ಕದಂಬರು ಗಂಗರಾಜ್ಯದ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದ ಸಂಗತಿ 
ಶಾಸನಗಳಿಂದ ತಿಳಿದುಬರುತ್ತದೆ. 


ಇದುವರೆಗೂ ಮೈಸೂರು ಜಿಲ್ಲೆಯಲ್ಲಿ ಕದಂಬರ  ಆಳ್ಸಿಕೆಯನ್ನು ಸಮರ್ಥಿಸುವ 
ಶಾಸನಾಧಾರಗಳು ದೊರೆತಿಲ್ಲವೆಂದೇ ಭಾವಿಸಲಾಗಿತ್ತು. ಮೈಸೂರು ಜಿಲ್ಲೆಯ ಗಡಿಭಾಗವಾದ 
ಬೇಲೂರಿನ ಹಲ್ಲಿಡಿ ಗ್ರಾಮದಲ್ಲಿ ದೊರೆತಿರುವ ಹಲ್ಲಿಡಿ ಶಾಸನದಿಂದ ಹಾಸನ ಜಿಲ್ಲೆಯವರೆಗೂ 
ಕದಂಬರ ಆಳ್ಗಿಕೆ ವಿಸ್ಪರಿಸಿದ್ದರಿಂದ ಮೈಸೂರು ಜಿಲ್ಲೆಯಲ್ಲಿಯೂ ಬಹುಶಃ ಕದಂಬರ ಲಳ್ಳಿಕೆ 
ಇದ್ದಿರಬಹುದಾದ ಸಾಧ್ಯತೆಯ ಬಗ್ಗೆ ತರ್ಕಿಸಲಾಗಿತ್ತು. ನಂತರ ಪಿರಿಯಾಪಟ್ಟಣ ತಾಲ್ಲೂಕಿನ 
ಹಿಟ್ಲಹೆಬ್ಬಾಗಿಲು ಗ್ರಾಮದಲ್ಲಿ ಕದಂಬ ಶಿವಮೃಗೇಶವರ್ಮನ ಏಳನೆಯ ಆಳಿಕೆಯ ವರ್ಷದ 
ತಾಮ್ರಶಾಸನ? ದೊರೆತರೂ ಸಹ ಶಾಸನದಲ್ಲಿ ಉಕ್ತವಾಗಿರುವ ದೊರೆಯು ಪ್ರತಿಗಹಿಯಾದ 
ಸರ್ವಸ್ತಾಮಿಗೆ ದಾನ ನೀಡಿದ ಗಾಮವಾದ ಕಿರುನೀರಿಲ್ಲಿ ಗ್ರಾಮವನ್ನು ಗುರುತಿಸಲಾಗದೇ, ಈ 
ತಾಮಶಾಸನವು ತುಂಗಭದ್ರೆಯ ತೀರಪ್ರದೇಶದ ಸುತ್ತಮುತ್ತಲಿನ ಯಾವುದೋ ಸ್ಥಳದಿಂದ 
ಬಂದಿದ್ದಿರಬಹುದೆಂದು ವಿದ್ವಾಂಸರು ತರ್ಕಿಸಿದ್ದರು.! 


ಈ ಹಿನ್ನೆಲೆಯಲ್ಲಿ, ಕದಂಬ ಮೃಗೇಶವರ್ಮನು ಸರ್ವಸ್ಥಾಮಿಗೆ ರಾಜಧಾನಿ 
ಬನವಾಸಿಯಿಂದಲೇ ದಾನನೀಡಿರುವ "ಕಿರುನೀರಿಲ್ಲಿ' ಗ್ರಾಮವನ್ನು ಗುರುತಿಸುವ ಪ್ರಯತ್ನ 
ಮಾಡಲಾಗಿದೆ. "ಕರ್ನಾಟಕ ಗ್ರಾಮಸೂಚಿ'ಯಲ್ಲಿ ಪಿರಿಯಾಪಟ್ಟಣ ತಾಲ್ಲೂಕಿನ ಗ್ರಾಮಗಳ ಪಟ್ಟಿಯಲ್ಲಿ 
ಗುರುತಿಸಲ್ಪಟ್ಟಿರುವ “ಕಿರೆನೆಲ್ಲ” ಗ್ರಾಮವೇ ಶಾಸನದಲ್ಲಿ ಉಕ್ತವಾಗಿರುವ ಕಿರುನೀರಿಲ್ಲಿ ಎಂದು 
ಹೇಳಬಹುದಾಗಿದೆ.!4 ಯಾವುದೇ ಅರಸ ತನ್ನ ಅಧೀನದಲ್ಲಿರುವ ಭೂಮಿಯನ್ನು ಮಾತ್ರ ದಾನ 
ನೀಡಲು ಅವಕಾಶವಿರುತ್ತದೆ. ಈ ಶಾಸನದ ಕಾಲವನ್ನು ಮೃಗೇಶವರ್ಮನ ಆಳ್ಗಿಕೆಯ 7ನೇ ವರ್ಷ 
ಎಂದು ಸೂಚಿಸಿರುವ ಹಿನ್ನೆಲೆಯಲ್ಲಿ ಕ್ರಿಶ.462 ಎಂದು ಗುರುತಿಸಬಹುದಾಗಿದೆ. ಜೊತೆಗೆ, ಈ 
ಶಾಸನಕ್ಕೆ ಸಮಕಾಲೀನವಾದ ಮೃಗೇಶವರ್ಮನ ಮತ್ತೊಂದು ಶಾಸನ ಬನವಾಸಿಯ ಸ್ಪಂಭಶಾಸನ. 
ಈ ಶಾಸನವು ಮೃಗೇಶವರ್ಮನ ಪರಾಕ್ರಮವನ್ನು ಚಿತ್ರಿಸುವ ಸಂದರ್ಭದಲ್ಲಿ, “ಗಂಗರಾಜನ ಸೈನ್ಯದ 
ರೋಷಾವಿಷ್ಟ ದುರಹಂಕಾರವನ್ನು ಇಳಿಸಿದ”ನೆಂದು (ಯೋ ಗಂಗಬಲಂ ತುಂಗ ಮದಾವಲೇಪಮ್‌) 
ಉಲ್ಲೇಖಿಸಿದೆ. 


ಮೃಗೇಶವರ್ಮನ ಎಂಟನೆಯ  ಆಳ್ಗಿಕೆಯ ವರ್ಷದಲ್ಲಿ ಎಂದರೆ, ಕ್ರಿಶ.463ರಲ್ಲಿ 
ಹೊರಡಿಸಿರುವ ಹಲಸಿಯ ತಾಮಪಟಗಳಲ್ಲಿ “ಮೃಗೇಶವರ್ಮನು ಪಲ್ಲವರಿಗೆ ಪ್ರಳಯಕಾರಿಯಾಗಿ, 
ಗಂಗರ ಮೂಲೋತ್ಪಾಟಕನಾದ” (ಸ್ತಯಂ ಭಯಂ ದರಿದ್ರಾಪಿ ಶತುಭ್ಯೋದಾದ್ದಹಾಭಯಂ: ತುಂಗ 
ಗಂಗ ಕುಲೋತ್ಲಾದಿ ಪಲ್ಲವ ಪ್ರಳಯಾನಲಃ) ಎಂದು ವರ್ಣಿಸಲಾಗಿದೆ. ಇದರಿಂದ ಗಂಗರಾಜ್ಯವನ್ನು 
ಕದಂಬ ಅರಸರು ಜಯಿಸಿದ ವಿಷಯ ತಿಳಿದುಬರುತ್ತದೆ. ಹಿಟ್ಟಹೆಬ್ಬಾಗಿಲು ಶಾಸನದಲ್ಲಿ 
ಉಕ್ತವಾಗಿರುವಂತೆ, ಮೃಗೇಶವರ್ಮನ ಸ್ವಭುಜಬಲ ಪರಾಕ್ರಮದಿಂದ ಸಮರ ಸಂಕಟದಲ್ಲಿ ಜಯಿಸಿದ 
ವಿಶಾಲವಾದ ರಾಜ್ಯವನ್ನು ಆಳುತ್ತಿದ್ದನೆಂದಿದೆ. 


21 


ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ಈ ಏಕೈಕ ಶಾಸನದಿಂದ ಮೈಸೂರು ಜಿಲ್ಲೆಯು ಸಹ 
ಕದಂಬರ ನೇರ ಆಳ್ಲಿಕೆಗೆ ಒಳಪೆಟ್ಟಿತ್ತೆಂದು ತಿಳಿಯಬಹುದಾಗಿದೆ. ಇದಲ್ಲದೇ, ಚಿತ್ರದುರ್ಗ ಜಿಲ್ಲೆಯ 
ಚಂದವಳ್ಳಿಯ ಬಳಿಯಲ್ಲಿ ದೊರೆತಿರುವ ಪ್ರಾಕೃತ ಶಾಸನದಲ್ಲಿ, ಮಯೂರವರ್ಮನು ತೈಕೂಟ, 
ಆಭೀರ, ಪಲ್ಲವ, ಸೇಂದಕ ಮತ್ತು ಪುನ್ನಾಟ ರಾಜರನ್ನೆಲ್ಲ ಗೆದ್ದು ಚಂದವಳ್ಳಿಯ ಹತ್ತಿರ ಒಂದು 
ಕೆರೆಯನ್ನು ಕಟ್ಟಿಸಿರುವುದನ್ನು ದಾಖಲಿಸಿದೆ.16 ಈ ಶಾಸನವು ಮೈಸೂರು ಜಿಲ್ಲೆಯ ಹೆಗ್ಗಡದೇವನ 
ಕೋಟೆಯ  ಕೀರ್ತಿಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು, ಈ ಪ್ರದೇಶವನ್ನಾಳಿದ 
ಪುನ್ನಾಟರನ್ನು ಹೆಸರಿಸಿರುವುದರಿಂದ ಅಂದಿನ ಮೈಸೂರು ಪ್ರದೇಶವು ನಿಸ್ನಂಶಯವಾಗಿ ಕದಂಬರ 
ಆಳ್ಳಿಕೆಗೊಳಪಟ್ಟಿತ್ತು ಎಂದು ಹೇಳಬಹುದು. ಇದರಿಂದ, ತುಂಗಭದ್ರಾ ನದಿಯ ತೀರಪ್ರದೇಶದಿಂದ 
ಕಪಿಲಾನದಿಯವರೆಗೂ ಹಬ್ಬಿದ್ದ ಕದಂಬ ರಾಜ್ಯದ ವೈಶಾಲ್ಯತೆಯನ್ನು ತಿಳಿಯಬಹುದಾಗಿದೆ. 


ಪುನ್ನಾಟರು: 


ಪುನ್ನಾಟವು ಮೈಸೂರಿನಿಂದ ದಕ್ಷಿಣಕ್ಕಿದ್ದ ಒಂದು ಪ್ರಾಚೀನ ರಾಜ್ಯ ಪುನ್ನಾಟ ರಾಜ್ಯವು 


ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪಿತವಾಗಿ ಸುಮಾರು 6ನೇ ಶತಮಾನದವರೆಗೆ 


ಉಳಿದುಬಂದಿತ್ತೆಂದು ತಿಳಿದುಬರುತ್ತದೆ.!? ಈ ಮನೆತನದ ಅರಸರು ಕದಂಬ ಮತ್ತು 
ಗಂಗವಂಶಜರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದುದಾಗಿ ಶಾಸನಗಳಿಂದ ತಿಳಿದುಬರುತ್ತದೆ. 
ಸಂಪ್ರತಿ ಚಂದಗುಪ್ತಮೌರ್ಯನ ಗುರುಗಳಾದ ಜೈನಮುನಿ ಭದಬಾಹುವಿನ ನೇತೃತ್ವದಲ್ಲಿ ಕಿ.ಪೂ. 
ಮೂರನೇ ಶತಮಾನದಲ್ಲಿ ಜೈನರು ಉತ್ತರದಿಂದ ಕ್ಷಾಮದ ಕಾರಣಕ್ಕೆ ಪುನ್ನಾಟಕ್ಕೆ ವಲಸೆ ಬಂದ 
ಉಲ್ಲೇಖ ಕ್ರಿ.ಶ.931ರಲ್ಲಿ ರಚನೆಯಾದ ಹರಿಷೇಣನ ಬೃಹತ್‌ ಕಥಾಕೋಶದಲ್ಲಿದೆ. ಕ್ರಿಶ.1ನೇ 
ಶತಮಾನದಲ್ಲಿದ್ದ ಗೀಕ್‌ ಭೂಗೋಳಶಾಸ್ತ್ರಜ್ಞ ಟಾಲೆಮಿಯು "ಪಚ್ಚೆರತ್ಸ' ದೊರೆಯುವ ನಾಡು 
“ಪೌನ್ನಾಟ'ವೆಂದು ಉಲ್ಲೇಖಿಸಿದ್ದಾನೆ. ಇದಲ್ಲದೆ. ಗಂಗದೊರೆ ಅವಿನೀತನ ಶಾಸನವೊಂದರಲ್ಲಿ 
ಪುನ್ನಾಟ 6000 ಪ್ರದೇಶವು ಕೀರ್ತಿಪುರವನ್ನು ರಾಜಧಾನಿಯಾಗಿ ಹೊಂದಿದ್ದ ನಾಡೆಂದು 
ಉಲ್ಲೇಖಗೊಂಡಿದೆ.!9 ಹೆಗ್ಗಡದೇವನಕೋಟೆಯ ಇಂದಿನ ಕಿತ್ತೂರೇ ಅಂದಿನ ಕೀರ್ತಿಪುರವಾಗಿತ್ತೆಂದು 


ವಿದ್ವಾಂಸರು ಗುರುತಿಸಿದ್ದಾರೆ.0 ಇದರಿಂದ "ಪುನ್ನಾಟ'ದ ಪ್ರಾಚೀನತೆಯನ್ನು ಅರಿಯಬಹುದಾಗಿದೆ. 


ಪುನ್ನಾಟದ ಅರಸರು ಕಾವೇರಿ ಮತ್ತು ಕಪಿಲಾ ನದಿಗಳಿಂದ ಕೂಡಿದ ಪ್ರದೇಶವನ್ನು 
ಆಳುತ್ತಿದ್ದರೆಂದು ಶಾಸನಗಳ ಮುಖಾಂತರ ತಿಳಿದುಬರುತ್ತದೆ. ಇವರು ಆಳುತ್ತಿದ್ದ ಪ್ರದೇಶಕ್ಕೆ 
“ಪುಂರಾಷ್ಟ್ರ*ವೆ೦ಬ ಹೆಸರಿತ್ತು. ಪುನ್ನಾಟವು ಕಾವೇರಿ ನದಿ ಹರಿದು ಬರುವ ಕೊಡಗಿನ 
ಕುಶಾಲನಗರದಿಂದ ಹಿಡಿದು ರಾಮನಾಥಪುರ, ಎಡತೊರೆ ಸೇರಿದಂತೆ ಈ ಕಡೆಗೆ ಕಪಿಲಾ ನದಿ 
ಹರಿಯುವ ಹೆಗ್ಗಡದೇವನಕೋಟೆ, ನಂಜನಗೂಡು, ತಿರುಮಕೂಡಲು ನರಸೀಪುರ ನಂತರ 
ಹುಣಸೂರು, ಪಿರಿಯಾಪಟ್ಟಣಗಳನ್ನೊಳಗೊಂಡ ವಿಸ್ತಾರವಾದ ನಾಡಾಗಿತ್ತು ಎಂಬ 
ಅಭಿಪ್ರಾಯವಿದೆ.?1 ಈ ಅಭಿಪ್ರಾಯಕ್ಕೆ ಪೂರಕವಾಗಿ ಪ್ರೊದೇಜಗೌ ಅವರು “ಪಿರಿಯಾಪಟ್ಟಣದ 
ಸುತ್ತಮುತ್ತಲ ಪ್ರದೇಶಕ್ಕೆ ಹಿಂದೆ "ಪುನ್ನಾಟ' ಎಂಬ ಹೆಸರಿತ್ತು ಎಂದು ಹೇಳಿ, ಪಿರಿಯಾಪಟ್ಟಣ 
ತಾಲ್ಲೂಕಿನಲ್ಲಿರುವ ಪೂನಾಡಹಳ್ಳಿಯೇ ಪುನ್ನಾಟದ ಅವಶೇಷ ರೂಪವಾಗಿರಬಹುದೆಂದು” ಹೇಳಿದ್ದಾರೆ. 
ಜನಪದ ವೀರಕಾವ್ಯ "ಪಿರಿಯಾಪಟ್ಟಣ ಕಾಳಗ'ದಲ್ಲಿ ಪಿರಿಯಾಪಟ್ಟಣವನ್ನು ಗಂಡುಭೂಮಿ ಎಂದು 


22 


ಉಲ್ಲೇಖಿಸಿರುವುದರಿಂದ, "ಪುಂರಾಷ್ಟ' ಎಂಬ ಪದ ಗಂಡುಭೂಮಿ ಎಂಬರ್ಥದಲ್ಲಿ ಬಳಸಿರುವ ಬಗ್ಗೆ 


ಡಾ.ಪಿ.ಕೆ. ರಾಜಶೇಖರ್‌ ಅವರು ತರ್ಕಿಸಿದ್ದಾರೆ. ಹಿಂದೆ, ಹೆಗ್ಗಡದೇವನ ಕೋಟೆ, ಗುಂಡ್ಲುಪೇಟೆ 
ಭೂವಲಯವು ಪಚ್ಚಿ ಹರಳು ಮತ್ತು ಪದ್ಮರಾಗಗಳಿಗೆ ಪ್ರಸಿದ್ಧವಾಗಿದ್ದು, ಈ ಕಾರಣದಿಂದ ಈ ನಾಡಿಗೆ 
ಪೊನ್ನಿನವಾಡ ಎಂಬ ಹೆಸರಿದ್ದು, ಕಾಲಾನುಕ್ರಮದಲ್ಲಿ ಪೊನ್ನಿನವಾಡ ಎಂಬುದು ಪುನ್ನಾಡ, ಪುನ್ನಾಟ 


ಆಗಿರಬಹುದೆಂದು ಹೇಳಬಹುದು.?3 


ಇದುವರೆಗೂ ಕರ್ನಾಟಕದಲ್ಲಿ ಪುನ್ನಾಟರಿಗೆ ಸಂಬಂಧಿಸಿದ ಎರಡು ಸಂಸ್ಕೃತ ಶಾಸನಗಳು 
ಮಾತ್ರ ದೊರೆತಿರುತ್ತದೆ. ಒಂದು ಶಾಸನವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನಲ್ಲಿ, 
ಮತ್ತೊಂದು ಶಾಸನವು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲ್ಲೂಕಿನಲ್ಲಿ ದೊರೆತಿದೆ. 
ಯಳಂದೂರು ಶಾಸನದಲ್ಲಿನ ಪುಂರಾಷ್ಟದ ವರ್ಣನೆ ಅದ್ಭುತವಾಗಿದೆ. ಈ ವಂಶದ ಅರಸರ 


ವಂಶಾವಳಿಯನ್ನು ನಂಜನಗೂಡು ತಾಲ್ಲೂಕಿನ ಬಸವನಪುರ? ಮತ್ತು ಯಳಂದೂರು ತಾಲ್ಲೂಕಿನ 


ಮಾಂಬಳ್ಳಿಯಲ್ಲಿ೨5 ದೊರೆತಿರುವ ಶಾಸನಗಳಿಂದ ಈ ಮುಂದಿನಂತೆ ಗುರುತಿಸಲಾಗಿದೆ. ಪುನ್ನಾಟರ 
ಪ್ರಥಮ ಅರಸ ಮಿಕ, ಈತನ ಮಗ ತಾಮಕಾಶ್ಯಪ, ಇವನ ಮಗ ರಾಜಾದಿತ್ಯ ರಾಜಾದಿತ್ಯನ 
ನಂತರದ ಅರಸರ ವಿವರ ತಿಳಿದುಬಂದಿಲ್ಲ. ನಂತರ ವಿಷ್ಣುದಾಸ, ಈತನ ಪುತ್ರ ಈ ವಂಶದ ಪ್ರಸಿದ್ಧ 
ಅರಸ ರಾಷ್ಟ್ರವರ್ಮ, ಈತನ ಪತಶ್ಲಿ ಕದಂಬ ಕಾಕುಸ್ಥವರ್ಮನ ಪುತ್ರಿ ಪ್ರಭಾವತಿ. ಇವರಿಬ್ಬರ 
ಮೊದಲನೇ ಪುತ್ತ ಪೃಥ್ವೀಪತಿ, ಎರಡನೆಯ ಪುತ್ರ ಮೊದಲನೇ ಸ್ಥಂಧವರ್ಮ, ಇವನ ಪತ್ನಿ ಕದಂಬ 
ಸಿಂಹವರ್ಮನ ಪುತ್ರಿ ಮತ್ತು ಮೂರನೇ ಪುತ್ರ ನಾಗದತ್ತ ನಾಗದತ್ತನ ಮಗ ಭುಜಂಗ, ಭುಜಂಗನ 
ಪುತ್ರ ಇಮ್ಮಡಿ ಸ್ಫಂಧವರ್ಮ. ಈತನ ಆಳ್ಗಿಕೆಯ ಕಾಲ ಕ್ರಿಶ.525ರಿಂದ 550. ಪ್ರಸ್ತುತ ಶಾಸನದ 
ಕಾಲವನ್ನು ಕ್ರಿ.ಶ.550 ಎಂದು ಗುರುತಿಸಲಾಗಿದೆ. ಇದು ಇಮ್ಮಡಿ ಸ್ಫಂಧವರ್ಮನ ಕಾಲದಲ್ಲಿ ಹುಟ್ಟಿದ 
ಶಾಸನವಾದರೂ, ಆತನಿಗಿಂತ ಸುಮಾರು ನೂರು ವರ್ಷಗಳ ಹಿಂದೆ ಕ್ರಿ.ಶ.455ರಿಂದ 470ರವರೆಗೆ 
ಆಳಿಹೋದ ಪೃದ್ಧೀಪತಿಯ ವಿವರವನ್ನೂ ಕೊಡುತ್ತದೆ. 


ಕಾಲಾನಂತರದಲ್ಲಿ, ಎರಡನೇ ಸೃಂಧವರ್ಮನ ಪುತ್ರ ರವಿದತ್ತ ತಂದೆಗಿಂತ ಮೊದಲೇ 
ಮರಣಹೊಂದಿದ್ದ ಕಾರಣ, ಸೃಂಧವರ್ಮನ ಮಗಳು ಜೇಷ್ಲಾದೇವಿಯನ್ನು ಪತ್ನಿಯಾಗಿ ಹೊಂದಿದ್ದ 
ಗಂಗವಂಶದ ಅವಿನೀತನ ಮಗ ದುರ್ವಿನೀತ ಸೃಂಧವರ್ಮನ ನಂತರ ಪುನ್ನಾಟ ಸಾಮ್ರಾಜ್ಯಕ್ಕೆ 
ದೌಹಿತ್ರ ಪದ್ಧತಿಯಿಂದ ಅಧಿಪತಿಯಾದ. ಹೀಗೆ, ಪುನ್ನಾಟವು ಗಂಗಸಾಮ್ರಾಜ್ಯದಲ್ಲಿ ವಿಲೀನವಾಯಿತು. 


ಇದರೊಂದಿಗೆ ಪುನ್ನಾಟದ ಅರಸರ ಅಧಿಪತ್ವವು ಕ್ರಿಸ್ತಶಕ 550ಕ್ಕೆ ಅಂತ್ಯಗೊಂಡಿತು. 
ತಲಕಾಡಿನ ಗಂಗರು: 


ಸುಮಾರು ಏಳು ಶತಮಾನಗಳಷ್ಟು ದೀರ್ಪಕಾಲ ಕರ್ನಾಟಕವನ್ನಾಳಿದ ಏಕೈಕ ರಾಜವಂಶ 
ಗಂಗರದು. ಕರ್ನಾಟಕದ ಉತ್ತರ ಭಾಗವು ಕದಂಬರ ಆಳ್ಳಿಕೆಗೊಳಪಟ್ಟಿದ್ದ ಕಾಲದಲ್ಲಿಯೇ, ಅಂದರೆ, 
ಕ್ರಿಶ.44ನೇ ಶತಮಾನದಿಂದಲೇ ಗಂಗರು ಕರ್ನಾಟಕದ ದಕ್ಷಿಣ ಭಾಗವನ್ನು ಆಳುತ್ತಿದ್ದ ಸಂಗತಿ 
ಶಾಸನಗಳಿಂದ ವಿದಿತವಾಗುತ್ತದೆ. ಗಂಗವಂಶದ ಮೂಲಪುರುಷ ಅಥವಾ ಸಂಸ್ಥಾಪಕನೆಂದು 
ಗುರುತಿಸಲ್ಪಟ್ಟಿರುವ ದಡಿಗ ಅಥವಾ ಕೊಂಗುಣಿವರ್ಮನ ಆಳ್ಲಿಕೆಯ ಕಾಲವನ್ನು ಕ್ರಿ.ಶ.325ರಿಂದ 350 


23 


ಎಂದು ಗುರುತಿಸಲಾಗಿದೆ. ಇದೇ ಸಮಯದಲ್ಲೇ ಕದಂಬರ ಮಯೂರವರ್ಮನು ಬನವಾಸಿಯನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ಳಿಕೆ ನಡೆಸುತ್ತಿದ್ದ ಸಂಗತಿ ಇತಿಹಾಸದಿಂದ ತಿಳಿದುಬರುತ್ತದೆ. 
ಗಂಗರಷ್ಟು ದೀರ್ಪ್ವಕಾಲ ರಾಜ್ಯಭಾರ ನಡೆಸಿದ ರಾಜವಂಶಗಳು ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದಲ್ಲೇ 


ಇಲ್ಲವೆಂದು ಹೇಳಬಹುದು.?7 ಗಂಗರ ವಂಶಾವಳಿಯ ಬಗ್ಗೆ, ಅವರ ಮೂಲನೆಲೆಯ ಬಗ್ಗೆ ಹಾಗೂ 
ಅವರ ಧರ್ಮದ ಬಗ್ಗೆ ಆಗಿರುವಷ್ಟು ಗಂಭೀರ ಚರ್ಚೆಗಳು, ಬಹುಶಃ ಬೇರಾವುದೇ ರಾಜಮನೆತನದ 


ಬಗ್ಗೆ ಆಗಿಲ್ಲವೆಂದೇ ಹೇಳಬಹುದು.8 


ಮೊದಲಿಗೆ ಗಂಗರು ತಮ್ಮ ರಾಜಧಾನಿಯನ್ನಾಗಿ ಇಂದಿನ ಮೈಸೂರು ಜಿಲ್ಲೆಯ ತಲಕಾಡನ್ನು 
ಹೊಂದಿದ್ದರು ಎಂಬ ಅಭಿಪ್ರಾಯಗಳು, ಚರ್ಚೆಗಳು ಸುಮಾರು ಎಂಬತ್ತರ ದಶಕದ 
ಮಧ್ಯಭಾಗದವರೆಗೂ ನಡೆದಿದ್ದವು. ಇದಕ್ಕೆ ಆಧಾರವಾಗಿ ಮೈಸೂರು ಜಿಲ್ಲೆಯ ಮೈಸೂರು 
ತಾಲ್ಲೂಕಿನಲ್ಲಿ ದೊರೆತಿರುವ ಗಂಗ ಮೊದಲನೇ ಮಾಧವನ ಕ್ರಿಶ.359ರ ತಾಮಶಾಸನವನ್ನು 
ಉದಾಹರಿಸಲಾಗಿತ್ತು ಆದರೆ, ಗಂಗರ ಆರಂಭದ ಆಳ್ಗಿಕೆಯ ವರ್ಷಗಳಲ್ಲಿ ಕೊವಳಾಲಪುರ ಅಂದರೆ 
ಇಂದಿನ ಕೋಲಾರವನ್ನು ರಾಜಧಾನಿಯಾಗಿ ಹೊಂದಿದ್ದರೆಂಬುದನ್ನು ಕೋಲಾರ ಜಿಲ್ಲೆಯ 
ಚಲುವನಹಳ್ಳಿಯಲ್ಲಿ ದೊರೆತಿರುವ ತಾಮಶಾಸನಗಳಿಂದ ನಿರ್ಧರಿಸಬಹುದಾಗಿದೆ. ಇದರಲ್ಲಿ 
ಮೊದಲನೇ ತಾಮಶಾಸನವು ಇಮ್ಮಡಿ ಮಾಧವ ಅಥವಾ ಸಿಂಹವರ್ಮನ ಕಾಲದ್ದಾಗಿದ್ದು, ಪ್ರಥಮ 
ಗಂಗದೊರೆ ಕೊಂಗುಣಿವರ್ಮ ಧರ್ಮ ಮಹಾಧಿರಾಜ ಮತ್ತು ಇವನ ಪುತ್ರ ಮೊದಲನೇ 
ಮಾಧವ ಮಹಾರಾಜ ಹಾಗೂ ಇವನ ಪುತ್ರ ಕೃಷ್ಣವರ್ಮ ಮಹಾರಾಜರನ್ನು ಸ್ತುತಿಸಿದ್ದು, ನಂತರ 
ಇಮ್ಮಡಿ ಮಾಧವ ಅಥವಾ ಸಿಂಹವರ್ಮನು ನೀಡಿರುವ ಬ್ರಹ್ಮದೇಯವನ್ನು ಕುರಿತಾಗಿದೆ. ಪ್ರಸ್ತುತ 
ಬಹುತೇಕ ಒಪ್ಪಿತವಾಗಿರುವ ಗಂಗ ವಂಶಾವಳಿಯ ಅನುಸಾರ ಇಮ್ಮಡಿ ಮಾಧವನ ಆಳ್ಗಿಕೆಯ ಕಾಲ 
ಕ್ರಿಶ. 400ರಿಂದ 420. ಎರಡನೇ ತಾಮಶಾಸನವು ಮುಮ್ಮಡಿ ಮಾಧವನ ಕಾಲದ್ದಾಗಿದ್ದು, ಈ 
ಶಾಸನದಲ್ಲಿ ಗಂಗರ ಮೊದಲನೇ ದೊರೆ ಕೊಂಗುಣಿವರ್ಮ, ಆತನ ಮಗ ಒಂದನೇ ಮಾಧವ, 
ಮಾಧವನ ಮೊಮ್ಮಗ ವಿಷ್ಣುಗೋಪ ಹಾಗೂ ವಿಷ್ಣು ಗೋಪನ ಮಗ ಮುಮ್ಮಡಿ ಮಾಧವನ 
ಪ್ರಶಸ್ತಿಗಳನ್ನು ಉಲ್ಲೇಖಿಸಿದೆ: ಇದು ಮುಮ್ಮಡಿ ಮಾಧವನ ಆಳಿಕೆಯ ಒಂದನೇ ವರ್ಷದ 
ತಾಮ್ರಶಾಸನವೆಂದು ಹೇಳಿರುವುದರಿಂದ, ಮುಮ್ಮಡಿ ಮಾಧವನಿಗೆ ಇತಿಹಾಸಜ್ಞರು ನಿಗದಿಪಡಿಸಿರುವ 
ಕಾಲ ಕ್ರಿಶ.440ರಿಂದ 469 ಆಗಿರುವುದರಿಂದ ಈ ಶಾಸನದ ಕಾಲವನ್ನು ಕ್ರಿಶ.441 ಎಂದು 
ನಿರ್ಧರಿಸಬಹುದಾಗಿದೆ. 


ಮೇಲಿನ ಎರಡೂ ಶಾಸನಗಳಲ್ಲಿ, ಕುವಳಾಲ ವಿಷಯ ಅಥವಾ ಕುವಳಾಲ ರಾಷ್ಟ್ರದಲ್ಲಿನ 
ರಾಜಧಾನಿ ಕುವಳಾಲದಲ್ಲಿರುವ ಕೆರೆಯಿಂದ ಕೆಳಭಾಗದಲ್ಲಿರುವ ಭೂಮಿಯನ್ನು ಬ್ರಹ್ಮದೇಯವಾಗಿ 
ನೀಡಿರುವ ದಾಖಲೆಯಿದೆ. ಗಂಗ ರಾಜ್ಯಸ್ಥಾಪನೆಯಾದ ಕಾಲಕ್ಕೆ ಕೋಲಾರ ಅಥವಾ ಅಂದಿನ 
ಕುವಳಾಲ ರಾಜಧಾನಿಯಾಗಿದ್ದು, ಕಾಲಾಂತರದಲ್ಲಿ ಗಂಗರ ಮೂರನೆಯ ದೊರೆ ಹರಿವರ್ಮನ 


ಕಾಲದಲ್ಲಿ "ತಳವನಪುರ' ಅಥವಾ "ತಲಕಾಡು' ರಾಜಧಾನಿಯಾಯಿತು.30 ಏಳನೆಯ ಶತಮಾನಕ್ಕೆ 
ಮೊದಲು ಗಂಗರಸರ ಅರಮನೆಯು ಇಂದಿನ ಚೆನ್ನಪಟ್ಟಣದ ಪಶ್ಚಿಮಕ್ಕಿರುವ ಮಂಕುಂದ 
ಎಂಬಲ್ಲಿದ್ದಿತು; ತರುವಾಯ ಇಂದಿನ ಬೆಂಗಳೂರು ಜಿಲ್ಲೆಯ ಮಣ್ಣೆ ಅಥವಾ ಅಂದಿನ ಮಾನ್ಯಪುರಕ್ಕೆ 


ಸ್ಥಾನಾಂತರ ಹೊಂದಿತ್ತು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ.51 ಈ ಹಿನ್ನೆಲೆಯಲ್ಲಿಯೇ ಗಂಗ 


24 


ಅರಸರು "ಕುವಳಾಲಪುರವರಾಧೀಶ್ವರ', ಎ೦ಬ ಬಿರುದನ್ನು ಹೊಂದಿದ್ದುದನ್ನು ಗಮನಿಸಬಹುದಾಗಿದೆ. 
ಈ ಎಲ್ಲ ಅಂಶಗಳು ಗಂಗರ ರಾಜಧಾನಿಯ ಬಗೆಗಿದ್ದ ಅನುಮಾನಗಳನ್ನು ಪರಿಹರಿಸುವಲ್ಲಿ 
ನೆರವಾಗಿವೆ. 


ನಂಜನಗೂಡು ತಾಲ್ಲೂಕಿನಲ್ಲಿ ದೊರೆತಿರುವ ಹೊಯ್ದಳ ನರಸಿಂಹನ ಕ್ರಿ.ಶ.1148ರ ಕೂಡ್ಲಾಪುರ 


ಶಾಸನದಲ್ಲಿ ಈ ಮೊದಲೇ ಕೊಂಗಣಿವರ್ಮನಿಂದ ನೀಡಲಾಗಿದ್ದ ದಾನವನ್ನು ಉಲ್ಲೇಖಿಸಲಾಗಿದೆ.3 
“ಪ್ರಥಮ ಗಂಗ”ನಾದ ಕೊಂಗಣಿವರ್ಮ ಮಹಾರಾಜನು ತನ್ನ ಆಳಿಕೆಯ 25ನೇ ವರ್ಷದಲ್ಲಿ ನೀಡಿದ್ದ 
ದಾನವನ್ನು ಹೊಯ್ದಳ ಒಂದನೇ ನರಸಿಂಹನು ನವೀಕರಿಸಿದ್ದಾನೆ. ಅಂದರೆ, ಮೊದಲು ದಾನ 
ನೀಡಿದ ಕಾಲವು ಕ್ರಿ.ಶ.350ಕ್ಕೆ ಸರಿಹೊಂದುತ್ತದೆ. 


ಮೈಸೂರು ಜಿಲ್ಲೆಯಲ್ಲಿ ಗಂಗರ ಸುಮಾರು ಅರವತ್ತು ಶಾಸನಗಳು ದೊರೆತಿರುತ್ತವೆ. ಇದರಲ್ಲಿ, 


ಮೈಸೂರಿನಲ್ಲಿ ದೊರೆತಿರುವ ಮೊದಲನೇ ಮಾಧವನ ಶಾಸನವೇ ಅತ್ಯಂತ ಪ್ರಾಚೀನವಾದದ್ದು353 ಈ 
ಶಾಸನವು ಮಾಧವನ ಒಂಬತ್ತನೇ ಆಳಿಕೆಯ ವರ್ಷದಲ್ಲಿ ಹಾಕಿಸಿರುವುದಾಗಿ 
ಉಲ್ಲೇಖಿಸಲಟ್ಟಿರುವುದರಿಂದ ಹಾಗೂ ಮಾಧವನಿಗೆ ಇತಿಹಾಸತಜ್ಞರು ಗುರುತಿಸಿರುವ ಆಳ್ಳಿಕೆಯ ಕಾಲ 
ಕ್ರಿ.ಶ.350ರಿಂದ 375 ಆಗಿರುವುದರಿಂದ, ಈ ಶಾಸನದ ಕಾಲವನ್ನು ಕ್ರಿಶ359 ಎಂದು 
ಗುರುತಿಸಬಹುದಾಗಿದೆ. ಈ ಶಾಸನವು ಕಂಡಸಲ ಗ್ರಾಮವನ್ನು ಬ್ರಹ್ಮದೇಯವಾಗಿ ನೀಡಿರುವ 
ವಿಷಯವನ್ನೊಳಗೊಂಡಿದೆ. 


ನಂಜನಗೂಡು ತಾಲ್ಲೂಕಿನ ತಗಡೂರಿನಲ್ಲಿ ದೊರೆತಿರುವ ತಾಮ್ರಶಾಸನದಲ್ಲಿ34 ಮಾಧವನ 
ಮಗ ಹರಿವರ್ಮನು "ತಳವನಪುರ'ದಿಂದ ಅಳ್ಗಿಕೆ ಮಾಡುತ್ತಿದ್ದನೆಂದು ಉಲ್ಲೇಖಿಸಿದೆ. ಹರಿವರ್ಮನ 
ಆಳ್ಳಿಕೆಯ ಕಾಲ ಕ್ರಿಶ.375ರಿಂದ 400. ಆದರೆ, ಈ ಶಾಸನದಲ್ಲಿ ಕಾಲವನ್ನು ನಮೂದಿಸಿಲ್ಲ. 
ಲಿಪಿಸ್ತರೂಪದ ಆಧಾರದಿಂದ ಈ ಶಾಸನವು ಕ್ರಿಶ.880ರಲ್ಲಿ ರಚನೆಯಾಗಿದೆಯೆಂದು ಗುರುತಿಸಲಾಗಿದೆ. 
ಆದುದರಿಂದ, ಈ ಶಾಸನವನ್ನು ಕೂಟಶಾಸನವೆಂದು ಪರಿಗಣಿಸಲಾಗಿದೆ. 
ಕೂಟಶಾಸನವೆಂದುಕೊಂಡರೂ ಇದರಲ್ಲಿ ಮಹತ್ವಪೂರ್ಣ ಅಂಶಗಳು ದಾಖಲಾಗಿವೆ. 


ಹರಿವರ್ಮನ  ಆಳ್ಗಿಕೆಯ ಕಾಲದಲ್ಲಿ ಹೆಂಜೇರು ಎಂಬಲ್ಲಿ ನಡೆದ ಕಾಳಗದಲ್ಲಿ 
ಕೋರಾತ್ಯಗಾವುಣ್ಣನ ಪತ್ರನಾದ ಕೊಚ್ಚಟಕೊತ್ತಗಾವುಣ್ಣನು ಶತ್ರುವಿನೊಡನೆ ವೀರಾವೇಶದಿಂದ 
ಹೋರಾಡಿ, ಶತ್ರುವನ್ನು ಸಂಹರಿಸಿ ರಾಣೀವಾಸದ ಭಂಡಾರವನ್ನು ಕಿತ್ತುಕೊಂಡು ಹಿಂದಿರುಗಿಸಿದ 
ಸಾಹಸಕ್ಕಾಗಿ ತೊರೆ ಬಡಗರೆನಾಡಿನಲ್ಲಿದ್ದ ಅಪ್ಟೊಗಾಲವನ್ನು ದೊರೆಯು ಸರ್ವಮಾನ್ಯವಾಗಿ ನೀಡಿದ 
ವಿಷಯವನ್ನು ಶಾಸನವು ಒಳಗೊಂಡಿದೆ. ತೊರೆ ಬಡಗರೆನಾಡು ಎಂದರೆ ಇಂದಿನ ನಂಜನಗೂಡು. 
ಹರಿವರ್ಮನು ಈ ಯುದ್ದದಲ್ಲಿ ಸೋಲಿಸಿ ಸಂಹರಿಸಿದ ಶತ್ರು ಯಾರು ಎಂಬುದು 
ತಿಳಿದುಬರುವುದಿಲ್ಲ. ಮುಂದೆ, ಇಮ್ಮಡಿ ನೀತಿಮಾರ್ಗನೆಂದು ಬಿರುದಾಂಕಿತನಾಗಿದ್ದ ಎರೆಯಪ್ಪನ 
ಕಾಲದಲ್ಲಿ “ಪೆಂಜೇರು” ಎಂಬ ಸ್ಥಳದಲ್ಲಿ ನಡೆದ ಕಾಳಗದಲ್ಲಿ ನೊಳಂಬ ಮಹೇಂದನನ್ನು ಕೊಂದ 
ಪ್ರಸ್ತಾಪ ಬರುತ್ತದೆ. ಹೆಂಜೇರು, ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಇಂದಿನ 
ಹೇಮಾವತಿಯಾಗಿದೆ. "ಕೊಂಗುದೇಶ ರಾಜಕ್ಕಳ್‌' ಗ್ರಂಥದ ಪ್ರಕಾರ ಹರಿವರ್ಮನು “ಶ್ರೀಮನ್‌ 
ಹರಿವರ್ಮ ಮಹಾರಾಜಾಧಿರಾಜ” ಎಂಬ ಸಾರ್ವಭೌಮ ಸೂಚಕ ಬಿರುದನ್ನು ಹೊಂದಿದ್ದುದಾಗಿ 


25 


ತಿಳಿದುಬರುತ್ತದೆ.35 ಇದರಿಂದ, ಆ ಸಮಯದಲ್ಲಿ ಪ್ರಬಲರಾಗಿದ್ದ ಕದಂಬ ಮತ್ತು ಪಲ್ಲವ ವಂಶಗಳ 
ಅಧೀನರಾಗಿ ಗಂಗರು ಇರಲಿಲ್ಲವೆಂದೂ, ಅವರು ಸ್ಪತಂತ್ರರಾಗಿ ರಾಜ್ಯಭಾರ ಮಾಡುತ್ತಿದ್ದು, ಪಲ್ಲವರ 
ಸ್ನೇಹವನ್ನು ಹೊಂದಿದ್ದರೆಂದು ಅರಿಯಬಹುದಾಗಿದೆ. 


ಚಾಮರಾಜನಗರದಲ್ಲಿ ದೊರೆತಿರುವ ಕುಲಗಾಣ ತಾಮಶಾಸನದಲ್ಲಿ ಗಂಗ ವಂಶಾವಳಿಯನ್ನು 
ಕ್ರಮವಾಗಿ ಈ ಮುಂದಿನಂತೆ ಸೂಚಿಸಲಾಗಿದೆ. ಕೊಂಗುಣಿವರ್ಮ, ಇವನ ಮಗ ಮಾಧವ, 
ಮಾಧವನ ಮಗ ವಿಷ್ಣುವರ್ಮಗೋಪ, ಈತನ ಮಗ ಇಮ್ಮಡಿ ಮಾಧವ, ಇವನ ಪುತ್ರ ಅವಿನೀತ, 
ಅವಿನೀತನ ಮಗ ದುರ್ವಿನೀತ, ಈತನ ಮಗ ಮುಷ್ಟರ, ಮುಷ್ಟರನ ಮಗ ಶ್ರೀವಿಕ್ರಮ, ಶೀವಿಕ್ರಮನ 
ಮಕ್ಕಳು ಶಿವಕುಮಾರ ಮತ್ತು ಶ್ರೀವಲ್ಲಭ. ಶಿವಮಾರನನ್ನು ಈ ಶಾಸನದಲ್ಲಿ ಶಿವಕುಮಾರನೆಂದು 
ಮತ್ತು ಕೊಂಗುಣಿವೃದ್ದರಾಜನೆಂದು ಹಾಗೂ ಅವನಿಮಹೇಂದನೆಂದು ಕರೆಯಲಾಗಿದೆ. ಹಾಗೆಯೇ 
ಪಾಣಾಟ, ಪುನ್ನಾಟಗಳ ಅಧಿಪತಿಯೆಂದು ವರ್ಣಿಸಿದೆ. ಕೊಡಗುನಾಡಿನಲ್ಲಿರುವ ಕೆಲ್ಲಿಪುಸೂರಿನ 
ಜಿನಾಲಯಕ್ಕೆ ಅಂದರೆ, ನಂಜನಗೂಡು ತಾಲ್ಲೂಕಿನ ಇಂದಿನ ಕೆಲಸೂರಿನ ಚಂದ್ರನಾಥ ಬಸದಿಗೆ 
ನೀಡಿರುವ ಭೂದಾನದ ವಿಷಯದ ನಿರೂಪಣೆ ಈ ಶಾಸನದಲ್ಲಿದೆ. ಪ್ರಸ್ತುತ ಶಾಸನದಲ್ಲಿ ಒಂದನೇ 


ಶಿವಮಾರನನ್ನು “ಪೃಥುವೀಕೊಂಗುಣಿಮುತ್ತರಸ”ನೆಂದು ಸಹ ಕರೆಯಲಾಗಿದೆ.39 


ಒಂದನೇ ಶಿವಮಾರನು ದುರ್ವಿನೀತನ ಮಗನಾದ ಮುಷ್ಟರನ ಮೊಮ್ಮಗ, ಶ್ರೀವಿಕಮನ ಮಗ 
ಮತ್ತು ಭೂವಿಕ್ರಮನ ಸಹೋದರ. ಇವನಿಗೆ ಇತಿಹಾಸತಜ್ಞರು ಗುರುತಿಸಿರುವ ಕಾಲ ಕ್ರಿಶ.679ರಿಂದ 
725. ಗಂಗಸಾಮ್ರಾಜ್ಯವನ್ನು ಸುಮಾರು 46 ವರ್ಷಗಳ ಕಾಲ ಆಳಿದ ಶಿವಮಾರನಿಗೆ "ಶಿಷ್ಟಪ್ರಿಯ', 
"ಸ್ಥಿರವಿನೀತ ಪೃಥಧಿವೀಕೊಂಗಣಿ', "ನವಕಾಮ'ನೆಂಬ ಬಿರುದುಗಳಿದ್ದವು. ಈತನಿಗೆ ಎರೆಗಂಗನೆಂಬ 
ಮಗನಿದ್ದು, ಅವನು "ತೋರನಾಡು' 500, ಕೊಂಗಾಳನಾಡು 2000, ಮಲೆನಾಡು 1000 ಎಂಬ 
ಪ್ರಾಂತ್ಯಗಳಿಗೆ ಮಾಂಡಲಿಕನಾಗಿದ್ದು, ಪಾನೆಕೋಡುಪಾಡಿಯ ದೇವಾಲಯಗಳಲ್ಲಿದ್ದ ನಿನಾದಿ ಮತ್ತು 
ಕೇಸಡಿ ಎಂಬ ಪ್ರಧಾನ ಅರ್ಚಕರಿಗೆ ದಾನ ನೀಡಿರುವ ವಿಷಯ ತಿಳಿದುಬರುತ್ತದೆ. ಇವನು 


ತಂದೆಗಿಂತ ಮೊದಲೇ ಮರಣ ಹೊಂದಿದ್ದನು.37 ಮೈಸೂರು ಜಿಲ್ಲೆಯಲ್ಲಿ ಒಂದನೇ ಶಿವಮಾರನ 
ಆಳ್ಳಿಕೆಯನ್ನು ಉಲ್ಲೇಖಿಸುವ ನಾಲ್ಕು ಶಾಸನಗಳು ದೊರೆತಿರುತ್ತವೆ. 


ನಂಜನಗೂಡಿನ ಕೆಂಬಲ್ಲುವಿನಲ್ಲಿ ದೊರೆತಿರುವ ಶಾಸನವು ಅಪೂರ್ಣವಾಗಿದ್ದು, ಇದರಲ್ಲಿ 


ಶಿವಮಾರನ ಮಗನ ಮರಣವನ್ನು ಹೇಳಲು ಹೊರಟು ಅರ್ಧಕ್ಕೆ ನಿಲ್ಲಿಸಿದಂತಿದೆ.35 ಶಾಸನವು “ಎಳೆ” 
ಎಂಬುದರಿಂದ ಮುಕ್ತಾಯಗೊಳ್ಳುತ್ತದೆ. ಈ “ಎಳೆ' ಎಂಬುದು ತಂದೆಗಿಂತ ಮೊದಲೇ 


ಮರಣಹೊಂದಿದ್ದ ಎಳೆಗಂಗನ್ನು ಅಥವಾ ಎರೆಗಂಗನನ್ನು ಪ್ರಸ್ತಾಪಿಸುತ್ತಿದ್ದಿರಬಹುದೆಂದು 
ಬಾ.ರಾ.ಗೋಪಾಲ್‌ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದುವರಿಯುತ್ತಾ, ಶಾಸನದಲ್ಲಿ 


ಶಿವಮಾರನು ಕೊಂಗುಣಿ ಅರಸನೆಂಬ ಬಿರುದನ್ನು ಧರಿಸಿರುವುದರಿಂದ ಹಾಗೂ ಈ ಬಿರುದನ್ನು 
ಮೊದಲನೇ ಶಿವಮಾರನು ಧರಿಸಿದ್ದ ಆಧಾರದ ಮೇಲೆ, ಪ್ರಸ್ತುತ ಶಾಸನವನ್ನು ಶ್ರೀಪುರುಷನ 
ತಾತನಾದ ಒಂದನೇ ಶಿವಮಾರನದೆಂದು ಗುರುತಿಸಲಾಗಿದೆ.3 ಕ್ರಿಶ. ಎಂಟನೇ ಶತಮಾನದ 
ಮೂಡಹಳ್ಳಿ ಶಾಸನವು ಸಹ ಶಿವಮಾರನ ಹೆಸರನ್ನು ಮಾತ್ರ ಉಲ್ಲೇಖಿಸಿದ್ದು, ಶಾಸನ 
ತುಟಿತವಾಗಿರುವುದರಿಂದ ಉಳಿದ ಅಂಶಗಳು ತಿಳಿದುಬರುವುದಿಲ್ಲ.40 ಬಹುಶಃ ಇದು 


26 


ಎಡೆತೊರೆನಾಡಿನ ಯಾವುದೋ ಗ್ರಾಮದ ಭೂಮಿಯನ್ನು ದಾನ ಮಾಡಿರುವ ವಿಷಯಕ್ಕೆ 
ಸಂಬಂಧಪಟ್ಟಿರಬಹುದೆಂದು ತೋರುತ್ತದೆ. ದೇಬೂರು ಶಾಸನದಲ್ಲಿ ಶಿವಮಾರನ ಆಳ್ಳಿಕೆಯ 
ಕಾಲದಲ್ಲಿ ಪುನ್ನಾಡು 6000ದ ಅಧಿಕಾರಿಯು ಎರೆಯ ಮರ್ಯಾದೆಯಾಗಿ ಭತ್ತದ ಗದ್ದೆಯನ್ನು 


ದಾನನೀಡಿರುವ ವಿಷಯ ಉಕ್ತವಾಗಿದೆ.*! ಹುಣಸೂರು ತಾಲ್ಲೂಕಿನ ಹರವೆಯ ಶಾಸನವೊಂದರಲ್ಲಿ 
ಶಿವಮಾರನ ಹೆಸರನ್ನು ಮತ್ತು ನೀರ್ಗುನ್ಹ್ನ ನಾಡನ್ನು ಪ್ರಸ್ತಾಪಿಸಲಾಗಿದೆ. ಶಾಸನ 
ತುಟಿತವಾಗಿರುವುದರಿಂದ ಹೆಚ್ಚನ ವಿಷಯ ತಿಳಿದುಬರುವುದಿಲ್ಲ. ಕ್ರಿಶ. 8ನೇ ಶತಮಾನದ 


ಲಿಪಿಸ್ತರೂಪದಲ್ಲಿರುವುದರಿಂದ ಒಂದನೇ ಶಿವಮಾರನ ಕಾಲದ ಶಾಸನವೆಂದು ಪರಿಗಣಿಸಲಾಗಿದೆ.42 


ಶಿವಮಾರನ ನಂತರ ಅವನ ಮೊಮ್ಮಗ, ಎರೆಯಂಗನ ಮಗ ಶ್ರೀಪುರುಷನು ಗಂಗ 
ಸಾಮ್ರಾಜ್ಯದ ಅಧಿಪತಿಯಾದನು. ಇತಿಹಾಸತಜ್ಞರು ಗುರುತಿಸಿರುವಂತೆ ಇವನ ಕಾಲ ಕ್ರಿಶ.725ರಿಂದ 
788. ಇವನು ಗಂಗವಂಶದ ಶಕಪುರುಷರಲ್ಲೊಬ್ಬನೆಂದು ಖ್ಯಾತನಾಗಿದ್ದಾನೆ. ಇವನ ಕಾಲದಲ್ಲಿ 
ಶಾಂತಿ ಸಮೃದ್ಧಿಯನ್ನು ಹೊಂದಿದ್ದ ಗಂಗರಾಜ್ಯಕ್ಕೆ "ಶೀರಾಜ್ಯ' ಎಂಬ ಪ್ರಶಸ್ತಿ ಪ್ರಾಪವಾಯಿತು. 
ಶೀಷುರುಷನು "ಪೃಥುವೀಕೊಂಗಣಿ', "ಕೊಂಗುಣಿ ಮುತ್ತರಸ', "ಶ್ರೀವಲ್ಲಭ'. "ರಣಭಾಜನ' "ಕಡ್ಡಾಣೆ' 
ಮತ್ತು "ಕೊಂಗುಣಿ ರಾಜಾಧಿರಾಜ ಪರಮೇಶ್ವರ ಶ್ರೀಪುರುಷ? ಎಂಬ ಬಿರುದುಗಳನ್ನು ಹೊಂದಿದ್ದನು. 
ಇದಲ್ಲದೆ, ಪಲ್ಲವರೊಡನೆ ಸಂಭವಿಸುತ್ತಿದ್ದ ಯುದ್ದಗಳಲ್ಲಿ ಇವನ ಮಗನೂ ಮತ್ತು ದಂಡನಾಯಕನೂ 
ಆದ ಸಿಯಗೆಲ್ಲನೊಡನೆ ಕೂಡಿ ಹೋರಾಟದಲ್ಲಿ ಭಾಗವಹಿಸಿದ್ದ ಸಮಯದಲ್ಲಿ, “ವಿಳಂದೆ” ಎಂಬ 
ಪ್ರದೇಶದಲ್ಲಿ ನಡೆದ ಕಾಳಗದಲ್ಲಿ ಪಲ್ಲವರನ್ನು ಜಯಿಸಿ, ಪ್ರತಾಪಿ ಕಾಡುವೆಟ್ಟಿಯನ್ನು ರಣರಂಗದಲ್ಲಿ 
ಕೊಂದು. ಅವನಿಗಿದ್ದ "ಪೆರ್ಮಾನಡಿ' ಮತ್ತು "ಭೀಮಕೋಪ' ಎಂಬ ಬಿರುದುಗಳನ್ನು ತಾನೇ 
ಧರಿಸಿಕೊಂಡನು.4 ಈತನ ಮಗ ಸಿಯಗೆಲ್ಲನು ರಟ್ಟರೊಡನೆ ಕಾಗೆಮೊಗೆಯೂರು ಸ್ಥಳದಲ್ಲಿ ನಡೆದ 


ಕಾಳಗದಲ್ಲಿ ಮೃತನಾದನು. ಶ್ರೀಪುರುಷನ ಆಳಿಕೆಯ ಕಾಲದ ಸುಮಾರು 19 ಶಾಸನಗಳು 
ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 


ಕೃಷ್ಣರಾಜನಗರ ತಾಲ್ಲೂಕಿನ ಸಾಲಿಗ್ರಾಮದಲ್ಲಿ ದೊರೆತಿರುವ ಶಾಸನದಲ್ಲಿ ಶೀಷುರುಷನವರೆಗಿನ 


ಗಂಗರ ವಂಶಾವಳಿಯನ್ನು ನೀಡಲಾಗಿದೆ. ಈ ಶಾಸನವನ್ನು ಶ್ರೀಪುರುಷನ ಆಳ್ಲಿಕೆಯ ಮೊದಲನೇ 
ವರ್ಷದ ಕಾಲದಲ್ಲಿ ಹಾಕಿಸಿರುವುದಾಗಿ ನಮೂದಿಸಿರುವುದರಿಂದ, ಶಾಸನದ ಕಾಲವನ್ನು ಕ್ರಿಶ. 725 
ಎಂದು ಗುರುತಿಸಬಹುದಾಗಿದೆ. ಈ ಶಾಸನದಲ್ಲಿ ಶ್ರೀಪುರುಷನ ತಾತನಾದ ಒಂದನೆಯ 
ಶಿವಮಾರನನ್ನು ಸಹ ಶ್ರೀಪುರುಷನೆಂದೇ ಹೆಸರಿಸಲಾಗಿದೆ. ಇದುವರೆಗೆ ದೊರೆತಿರುವ ಶ್ರೀಪುರುಷನ 
ಅಥವಾ ಶಿವಮಾರನ ಇನ್ನಾವುದೇ ಶಾಸನಗಳಲ್ಲಿ ಒಂದನೇ ಶಿವಮಾರನನ್ನು ಶೀಷುರುಷನೆಂದು 
ಕರೆದಿರುವುದು ಕಂಡುಬಂದಿರುವುದಿಲ್ಲ. ಇದರಿಂದ ಶ್ರೀಪುರುಷ ಎಂಬುದು ಒಂದನೇ ಶಿವಮಾರನ 
ಬಿರುದಾಗಿದ್ದು, ಆತನ ಮೊಮ್ಮಗನಿಗೆ ಈ ಬಿರುದನ್ನೇ ಹೆಸರಾಗಿ ಇಟ್ಟಿರುವ ಸಾಧ್ಯತೆಯಿದೆಯೆಂದು 


ಬಾ.ರಾ.ಗೋಪಾಲ್‌ ಅಭಿಪ್ರಾಯ ಪಟ್ಟಿದ್ದಾರೆ. ಮೈಸೂರು ತಾಲ್ಲೂಕಿನ ಬೆಲವತ್ತ ಶಾಸನದಲ್ಲಿ 
ಮಹಾಪ್ರಭು ಗೋವಪಯ್ಯನ ಸಮಾಧಿ ಮರಣದ ನಿಮಿತ್ತ ಶೀಪುರುಷನು ಕಲ್ದಾಡಾಗಿ ಕೆಲವು 
ಕೊಡುಗೆಗಳನ್ನು ಕೊಟ್ಟ ವಿಷಯವನ್ನು ನಿರೂಪಿಸಲಾಗಿದೆ.47 ಮೈಸೂರು ತಾಲ್ಲೂಕಿನ ಕ್ರಿಶ.8ನೇ 
ಶತಮಾನದ ಒಂದು ಶಾಸನವು ಅಪರೂಪದ ವಿಷಯ ನಿರೂಪಣೆಯಿಂದ ಗಮನ ಸೆಳೆಯುತ್ತದೆ. 


27 


ಶ್ರೀಪುರುಷನ ಆಳ್ಗಿಕೆಯ ಅವಧಿಯಲ್ಲಿ, ಅವನ ಅಧೀನದಲ್ಲಿ ಎಡೆತೊರೆನಾಡು 1000ವನ್ನು ಆಳುತ್ತಿದ್ದ 
ಅರಟ್ಟಿಗಳ ಅರಸ ಚೊತ್ತಮ್ಮನ್‌ ಸೇನೆ ಹೋಗುವಾಗ ಒಂದು ದಿನ, ಬರುವಾಗ ಒಂದು ದಿನ 


ಊಟೋಪಚಾರದ ವ್ಯವಸ್ಥೆಗಾಗಿ ದಾನ ನೀಡಿದ ವಿಷಯವನ್ನು ದಾಖಲಿಸಿದೆ.48 


ಶ್ರೀಪುರುಷನು ರಾಜ್ಯವಾಳುತ್ತಿದ್ದಾಗ ಕೂಡಲೂರನ್ನು ಅರಟ್ಟಿತೀರಾರ್‌ ಸಿಂಗದೀಕ್ಷರ ಬಾಳಾಳ್‌ 
ಆಳುವಾಗ ಗೊಟ್ಟೆಮಡಿ ಒಡೆಯಾರ್‌ರು ತಳವಾರ ವೃತ್ತಿಗೆ ಭೂದಾನ ನೀಡಿದ ವಿಷಯವನ್ನು 


ದೇವಲಾಪುರದ ಕ್ರಿಶ.8ನೇ ಶತಮಾನದ ಶಾಸನವು ಉಲ್ಲೇಖಿಸಿದೆ.49 ಕೆಲವು ಶಾಸನಗಳು 
ತ್ರುಟಿತವಾಗಿದ್ದು, ಯಾವುದೋ ಕೊಡುಗೆ ನೀಡಿರುವುದನ್ನು ದಾಖಲಿಸಿರುವುದು ಮಾತ್ರ 
ತಿಳಿದುಬರುತ್ತದೆ. ಆದರೆ, ಹೆಚ್ಚಿನ ವಿಷಯ ಸ್ಪಷ್ಟವಾಗುವುದಿಲ್ಲ. ಈ ಎಲ್ಲಾ ಶಾಸನಗಳಲ್ಲಿ 
ಶ್ರೀಪುರುಷನ ಹೆಸರು ಸ್ಪಷ್ಟವಾಗಿದೆ5 ತಲಕಾಡಿನ ಕ್ರಿಶ.726ರ ಶಾಸನವು ಶ್ರೀಪುರುಷನನ್ನು 
ಪೃಧಿವೀ-ಕೊಂಗುಣಿ-ಮುತ್ತರಸನೆಂದು ಕರೆದಿದ್ದು, ತಲಕಾಡಿನ ಪರಮಗೂಳನ ಮಗ ಅರಕೇಸಿಯು 


ಅರಸನ ಅಪ್ಪಣೆ ಪಡೆದು ತೆರಿಗೆಗಳನ್ನು ರದ್ದು ಮಾಡಿದ ವಿಷಯವನ್ನು ದಾಖಲಿಸಿದೆ.5! 
ಹೆಗ್ಗಡದೇವನ ಕೋಟೆಯ ಕ್ರಿ.ಶ.8ನೇ ಶತಮಾನದ ಸರಗೂರು ಶಾಸನವು ಕಿಸುಗೊಳದ ಒಡೆಯನಾದ 
ಬಿಣಾಮ್ಮನಿಗೆ ತನ್ನ ಜನ್ಮನಕ್ಷತ್ರದ ದಿವಸ 12 ಜನ ಬ್ರಾಹ್ಮಣರಿಗೆ ಒಪ್ಪೊತ್ತಿನ ಊಟಕ್ಕಾಗಿ ದಡ್ಡುಗವಾಡಿ 
ಗ್ರಾಮವನ್ನು ಬ್ರಹ್ಮದೇಯವಾಗಿ ನೀಡಿರುವುದನ್ನು ದಾಖಲಿಸಿದೆ.5 ಇದಲ್ಲದೆ, ಮಹಾಸಾಮಂತನಾದ 
ಮುದುಗೊಂಣಿಯದಿಯರಸನು ಅರಸನ ಅನುಮತಿಯನ್ನು ಪಡೆದು ಪೆರ್ವಟ್ಟಿಯೂರ್‌ ಮತ್ತು 
ಮರ್ದೂರ್‌ ಎಂಬ ಗ್ರಾಮಗಳನ್ನು ಕೆಸುಗೊಳದ ಮಹಾಜನರಿಗೆ ಬಹ್ನ್ಮದೇಯವಾಗಿ ನೀಡಿದ 
ವಿಷಯವನ್ನು ನಿರೂಪಿಸಿದೆ. 


ಶ್ರೀಪುರುಷನ ನಂತರ ಗಂಗಸಾಮ್ರಾಜ್ಯದ ಪಟ್ಟಕ್ಕೆ ಬಂದವನು ಇಮ್ಮಡಿ ಶಿವಮಾರ. ಇವನಿಗೆ 
ಸೈಗೊಟ್ಟ ಶಿವಮಾರನೆಂದೂ ಹೆಸರಿದ್ದು, ಕ್ರಿ.ಶ.788ರಿಂದ 79೪6ರವರೆಗೆ ಆಳ್ಗಿಕೆ ನಡೆಸಿದನೆಂದು 
ತಿಳಿದುಬರುತ್ತದೆ. ಇವನ ಕಾಲದಲ್ಲಿ ಗಂಗವಂಶ ಅನೇಕ ವಿಫ್ಲವಗಳಿಂದ ದಗ್ಗವಾಗಿದ್ದಿತು. ಇದೇ 
ಸಮಯದಲ್ಲಿ ರಾಷ್ಟ್ರಕೂಟ ಮುಮ್ಮಡಿ ಗೋವಿಂದನು ಸಾಮ್ರಾಟನಾದುದನ್ನು ಸಹಿಸದ ಸಹೋದರ 
ಧುವನು ದಂಗೆಯೆದ್ದ ಫಲವಾಗಿ, ಅವನನ್ನು ನಿಗ್ರಹಿಸುವ ಸಲುವಾಗಿ ಅವನ ಪರವಾಗಿ ನಿಂತ 
ದಕ್ಷಿಣದ ರಾಜರುಗಳನ್ನೆಲ್ಲ ಗೋವಿಂದನು ಯುದ್ದದಲ್ಲಿ ಜಯಿಸಿದ ಸಂದರ್ಭದಲ್ಲಿ ಶಿವಮಾರನ್ನು 
ಸೆರೆಯಲ್ಲಿಟ್ಟಿದ್ದನು. ನಂತರ, ಅವನ ಅಣ್ಣ ರಣಾವಲೋಕ ಸ್ಪಂಭನು ತಮ್ಮನ ವಿರುದ್ಧ ದಂಗೆಯೆದ್ದು 
ಯುದ್ದ ಸಾರಿದನು. ಈ ಮೊದಲೇ ಸೈಗೊಟ್ಟ ಶಿವಮಾರನನ್ನು ಬಂಧಿಸಿ ಸೆರೆಯಲ್ಲಿಟ್ಟಿದ್ದ ಮುಮ್ಮಡಿ 
ಗೋವಿಂದನು ಗಂಗವಾಡಿಯ ನಿಜಪಭುವಾದ ಶಿವಮಾರನ್ನು ಬಂಧಮುಕ್ತಗೊಳಿಸಿ ಗಂಗವಾಡಿಗೆ 
ಮರಳಿ ಕಳುಹಿಸಿದನು. 


ಶಿವಮಾರನು ಗೋವಿಂದನಿಗೆ ಕೃತಜ್ಞವಾಗಿ ಅವನ ಪರವಹಿಸುವ ಬದಲು ಅವನ ಅಣ್ಣನಾದ 
ಸಂಭನ ಪಕ್ಷಕ್ಕೆ ಸೇರಿ ಗೋವಿಂದನನ್ನು ಪ್ರತಿಭಟಿಸಿದನು. ಇದರಿಂದ ಕೆರಳಿದ ಗೋವಿಂದನು 
ಅಣ್ಣನಾದ ಸ್ವ್ತಂಭನನ್ನು ಸೋಲಿಸಿ, ಸೆರೆಗಟ್ದದೆ, ಪುನಃ ಗಂಗವಾಡಿಯ ಮಂಡಲೇಶ್ವರ ಪದವಿಯನ್ನು 
ದಯಪಾಲಿಸಿ, ಸೈಗೊಟ್ಟ ಶಿವಮಾರನ ಅವಿಧೇಯತೆಯನ್ನು ಶಿಕ್ಷಿಸುವ ಸಲುವಾಗಿ ಅವನನ್ನು ಮತ್ತೆ 
ಸೆರೆಯಲ್ಲಿಟ್ಟನು. ರಾಷ್ಟ್ರಕೂಟ ಸಂಭನು ಗೋವಿಂದನಿಗೆ ಕೊನೆಯವರೆಗೂ ವಿಧೇಯನಾಗಿ ಉಳಿದನು. 


28 


ಕೆಲಕಾಲದ ನಂತರ ಗೋವಿಂದರಾಜನು ಶಿವಮಾರನನ್ನು ಸೆರೆಯಿಂದ ಮುಕ್ತಗೊಳಿಸಿ, ತಾನೇ ಸ್ವತಃ 
ಗಂಗವಾಡಿಗೆ ಬಂದು ಅವನಿಗೆ ಕಿರೀಟಧಾರಣೆ ಮಾಡಿಸಿದನೆಂದು ಇತಿಹಾಸಕಾರರು 
ಅಭಿಪ್ರಾಯಪಟ್ಟಿದ್ದಾರೆ.55 ತನ್ನ ಜೀವಿತಕಾಲದಲ್ಲಿ ಇಷ್ಟೊಂದು ಸಂದಿಗ್ಗತೆಗಳನ್ನು ಎದುರಿಸಿಯೂ 
ಶಿವಮಾರನು ರಾಜ್ಯದ ಆಡಳಿತವನ್ನು ಸುಧಾರಿಸಲು ಕ್ರಮ ಕೈಗೊಂಡಿದ್ದನು. ಇವನಿಗೆ "ಭೀಮಕೋಪ' 
ಎ೦ಬ ಬಿರುದೂ ಇತ್ತು ಶಿವಮಾರನು ಉದ್ದಾಮ ಪಂಡಿತನೂ ಆಗಿದ್ದು, 'ಗಜಾಷ್ಟಕ”, “ಸೇತುಬಂಧ” 
ಎ೦ಬ ಕೃತಿಗಳನ್ನು ರಚಿಸಿರುವುದಾಗಿ ತಿಳಿದುಬಂದಿದೆ. 


ಇಮ್ಮಡಿ ಶಿವಮಾರನಿಗೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ನಾಲ್ವು 
ಶಾಸನಗಳು ದೊರೆತಿವೆ. ಈ ನಾಲ್ಕು ದಾನಶಾಸನಗಳಲ್ಲಿ, ನಂಜನಗೂಡಿನ ಒಂದು ಶಾಸನದಲ್ಲಿ 
ಶಿವಮಾರನನ್ನು ಅಸಗ ಗಂಗನೆಂದು ಉಲ್ಲೇಖಿಸಿದ್ದು, ಇವನ ಮಗ ಪಿಳ್ಳುವಿಗಂಗನು ನೀಡಿದ 


ಭೂದಾನವನ್ನು ನಿರೂಪಿಸಿದೆ.54 ಇಲ್ಲಿ ಉಲ್ಲೇಖಿತನಾಗಿರುವ ಪಿಳ್ಳುವಿಗಂಗನು ಶಿವಮಾರನ ಮಗ 
1ನೇ ಪೃಥ್ಣೀಪತಿಯೆಂದು ಗುರುತಿಸಲಾಗಿದೆ. 


ಶಿವಮಾರನ ನಂತರ ಒಂದನೇ ರಾಚಮಲ್ಲನು  ಕ್ರಿಶ.816ರಿಂದ ೫843ರವರೆಗೆ 
ಗಂಗಸಿಂಹಾಸನದ ಉತ್ತರಾಧಿಕಾರಿಯಾಗಿ ಆಳ್ಳಿಕೆ ನಡೆಸಿದ. ಬಹು ವರ್ಷಗಳಿಂದ ರಾಷ್ಟ್ರಕೂಟರ 
ಅಧೀನದಲ್ಲಿದ್ದ  ಗಂಗಸಾಮ್ರಾಜ್ಯದ ಸಮಗತೆಯನ್ನು ಬಹುಮಟ್ಟಿಗೆ ಮರಳಿ ಗಳಿಸಿದ ಕೀರ್ತಿ 
ರಾಜಮಲ್ಲನದು. ಈತ ನೊಳಂಬ ಸಿಂಹಪೋತನ ಮೊಮ್ಮಗಳನ್ನು ವರಿಸಿದ್ದು, ತನ್ನ ಮಗಳು 


ಜಾಯಬ್ದೆಯನ್ನು ನೊಳಂಬಾಧಿರಾಜ ಪೊಳಲಜೋರನಿಗೆ ವಿವಾಹ ಮಾಡಿಕೊಟ್ಟಿದ್ದನು.55 
ಕೃಷ್ಣರಾಜನಗರದಲ್ಲಿ ದೊರೆತಿರುವ ಒಂದನೇ ರಾಚಮಲ್ಲನ ಏಕೈಕ ಶಾಸನ ಕ್ರಿ.ಶ.819ರ ಪೆರ್ಜರಂಗಿ 


ದಾನಶಾಸನ56 ಈ ಶಾಸನದಲ್ಲಿ ಗಂಗ ವಂಶಾವಳಿಯನ್ನು ಕೊಂಗಣಿವರ್ಮನಿಂದ ಆರಂಭಿಸಿ, 
ರಾಚಮಲ್ಲನವರೆಗೂ ನೀಡಲಾಗಿದೆ. ಪ್ರಸ್ತುತ ಶಾಸನದಲ್ಲಿ ಪೆರ್ಜ್ಗರಂಗಿ ಗಾಮವನ್ನು ನಾಗದೇವ 
ಭಟ್ಟನಿಗೆ ರಾಚಮಲ್ಲನ ಮೊದಲನೆಯ ಆಳ್ಗಿಕೆಯ ವರ್ಷದಲ್ಲಿ ಸೂರ್ಯಗ್ರಹಣ ದಿನದಂದು ದಾನವಾಗಿ 
ನೀಡಿರುವ ವಿಷಯವನ್ನು ನಿರೂಪಿಸಲಾಗಿದೆ. ಈ ಶಾಸನದ ಕಾಲವನ್ನು ಶಕವರ್ಷ 741 ಎಂದು 
ನಮೂದಿಸಲಾಗಿದೆ. ಇದರ ಪ್ರಕಾರ ಈ ಶಾಸನವು ಕ್ರಿಶ.819ರಲ್ಲಿ ರಚನೆಯಾಗಿದೆಯೆಂದು 
ತಿಳಿದುಬರುತ್ತದೆ. ರಾಚಮಲ್ಲನ ಮೊದಲನೆಯ ಆಳ್ಗಿಕೆಯ ವರ್ಷದಲ್ಲಿ ಅಂದರೆ, ಕ್ರಿಶ.816 ಅಥವಾ 
817ರಲ್ಲಿ ನೀಡಿದ ದಾನದ ಬಗ್ಗೆ ಕ್ರಿಶ.819ರಲ್ಲಿ ಶಾಸನ ಹಾಕಿಸಿರುವ ಸಾಧ್ಯತೆಯಿದೆ. 


ಒಂದನೇ ರಾಚಮಲ್ಲನ ನಂತರ ಪಟ್ಟಕ್ಕೆ ಬಂದವನು ಎರೆಗಂಗ. ಈತ ಗುಣಪ್ರಶಸ್ತಿ 
ಸೂಚಕವಾದ “ನೀತಿಮಾರ್ಗ” ಎಂಬ ಬಿರುದನ್ನು ಧರಿಸಿಕೊಂಡ. ಇವನಿಂದ ಮುಂದೆ ಬಂದ 
ಗಂಗರಾಜರು ಈ ಬಿರುದನ್ನು ಅನ್ನಯಿಸಿಕೊಂಡಿರುತ್ತಾರೆ. ಇವನಿಗೆ "ರಣವಿಕಮಾದಿತ್ಯ' ಎಂಬ 


ಇನ್ನೊಂದು ಬಿರುದಿದ್ದಿತು.5' ಈತನ ಆಳಿಕೆಯ ಕಾಲ ಕ್ರಿಶ. 843ರಿಂದ 870. ಮೈಸೂರು 
ಜಿಲ್ಲೆಯಲ್ಲಿ ಈತನಿಗೆ ಸಂಬಂಧಿಸಿದಂತೆ ಮೂರು ಶಾಸನಗಳು ದೊರೆತಿವೆ. ಇವು ಸಾಮಾಜಿಕ ಮತ್ತು 
ಧಾರ್ಮಿಕ ಅಂಶಗಳನ್ನೊಳಗೊಂಡ ಶಾಸನಗಳಾಗಿರುವುದರಿಂದ ಮುಂದಿನ ಅಧ್ಯಾಯಗಳಲ್ಲಿ 
ವಿಶ್ಲೇಷಿಸಲಾಗುವುದು. ಈತನು ರಾಷ್ಟಕೂಟ ಅಮೋಘವರ್ಷನೊಡನೆ ರಾಜರಮಡು ಎಂಬಲ್ಲಿ 
ಅಪ್ರತಿಮ ಸಾಹಸದಿಂದ ಹೋರಾಡಿ, ಕ್ರಿ.ಶ.868ರಲ್ಲಿ ರಾಷ್ಟಕೂಟ ಚಕ್ರವರ್ತಿಯು ಪರಾಭವ 


29 


ಹೊಂದುವಂತೆ ಮಾಡಿದನು. ಇದರಿಂದ ನೃಪತುಂಗ ಅಮೋಘವರ್ಷನು ಗಂಗರೊಡನೆ ಇದ್ದ 
ವೈರಭಾವವನ್ನು ತ್ಯಜಿಸಿ ಸ್ನೇಹಸಂಬಂಧವನ್ನು ಆಶಿಸಿ, ತನ್ನ ಮಗಳಾದ ಚಂದ್ರೋಬಲಬ್ಲೆಯನ್ನು 
ಎರೆಯಂಗನ ಮಗ ಮತ್ತು ರಾಚಮಲ್ಲನ ತಮ್ಮನಾದ ಯುವರಾಜ ಬೂತುಗನಿಗೆ ವಿವಾಹ 
ಮಾಡಿಕೊಟ್ಟನು.59 


ನೀತಿಮಾರ್ಗ ಎರೆಯಂಗನ ಮಗ ಇಮ್ಮಡಿ ರಾಚಮಲ್ಲನು ತಂದೆಯ ನಂತರ 
ಗಂಗಸಾಮ್ರಾಜ್ಯದ ಅಧಿಪತಿಯಾದನು. ಈತನ ಆಳ್ಗಿಕೆಯ ಕಾಲ ಕ್ರಿಶ.870ರಿಂದ 919. ಈತ 
ಗಂಗಸಾಮ್ರಾಜ್ಯದ ಪ್ರಖ್ಯಾತ ಅರಸ. ಇವನು ಪಟ್ಟಕ್ಕೆ ಬಂದಕೂಡಲೇ “ಸತ್ಯವಾಕ್ಯ”ನೆಂಬ ಬಿರುದನ್ನು 
ಧರಿಸಿದನು. ಇದರಿಂದ ಮುಂದೆ ಸಿಂಹಾಸನಾರೂಢರಾದ ಗಂಗರಸರು ಕ್ರಮವಾಗಿ "ನೀತಿಮಾರ್ಗ' 
ಮತ್ತು "ಸತ್ಯವಾಕ್ಕ' ಎಂಬ ಬಿರುದುಗಳನ್ನು ಕ್ರಮ ತಪ್ಪದಂತೆ ಧರಿಸಿರುವುದು ಕಂಡುಬರುತ್ತದೆ. ಇವನ 
ಆಳ್ಗಿಕೆಯ ಅವಧಿಯಲ್ಲಿ ನೊಳಂಬಾಧಿರಾಜ ಮಹೇಂದನನ್ನು ಇವನ ತಮ್ಮ ಯುವರಾಜ ಬೂತುಗನು 
ಸೋಲಿಸಿದನು.  ರಾಜಮಲ್ಲನ ಪ್ರಜಾರಂಜಕವಾದ ಮತ್ತು ಶಾಂತಿಪ್ರದವಾದ ಆಡಳಿತಕ್ಕೆ ಬೂತುಗನ 
ಶಕ್ತಿ, ನಿಷ್ಟೆ ಮತ್ತು ಪ್ರಭಾವಗಳೇ ಕಾರಣವೆಂದರೂ ತಪ್ಪಾಗಲಾರದು. 


ಬೂತುಗನು ತನ್ನಣ್ಣ ರಾಚಮಲ್ಲನಿಗಿಂತ ಮೊದಲೇ ಮರಣಿಸಿದ ಕಾರಣ, ಬೂತುಗ ಮತ್ತು 
ಅಮೋಘವರ್ಷ ನೃಪತುಂಗನ ಮಗಳಾದ ಚಂದ್ರೋಬಲಬ್ಲೆಯ ಮಗನಾದ ಎರೆಗಂಗನು 
ಯುವರಾಜನಾಗಿದ್ದು, ದೊಡ್ಡಪನಾದ ರಾಚಮಲ್ಲ ಸತ್ಯವಾಕ್ಕನೊಡನೆ ರಾಜ್ಯಭಾರದಲ್ಲಿ 
ಸಹಕರಿಸುತ್ತಿದ್ದನು. ಇದುವರೆಗೂ ಇವನ ಹತ್ತು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 
ಕರ್ನಾಟಕದಲ್ಲಿಯೇ ಅತಿ ವಿರಳವಾದ ಕೀಳ್ಲುಂಟೆ ಶಾಸನವು ಇವನ ಕಾಲದ್ದಾಗಿದೆ.0 ಈ ಶಾಸನವು 
ಚಾರಿತ್ರಿಕವಾಗಿ ಅತ್ಯಂತ ಮಹತ್ನದ ಶಾಸನ. ಇಮ್ಮಡಿ ರಾಚಮಲ್ಲನ ತಂದೆ ನೀತಿಮಾರ್ಗ 
ಎರೆಯಂಗನ ಮರಣವನ್ನು ಇದು ಸೂಚಿಸಿದೆ. ಅರಸ ಮರಣಹೊಂದಿದ ಕೂಡಲೇ ಆತನ ಮನೆಯ 
ಸೇವಕ ಅಗರಯ್ಯ ತಾನೂ ಸಹ ಅರಸನ ದೇಹದೊಡನೆಯೇ ಸಜೀವದಹನ ಹೊಂದಿದ ಸ್ನರಣಾರ್ಥ 
ಇಮ್ಮಡಿ ರಾಚಮಲ್ಲನು ಗುಲ್ಲಪಾಡಿ ಗ್ರಾಮವನ್ನು ದತ್ತಿ ನೀಡಿ ಶಾಸನ ಹಾಕಿಸಿದ ಸಂಗತಿಯನ್ನು ಇದು 
ಒಳಗೊಂಡಿದೆ. ಕೂರಗಲ್ಲಿನ ವೀರಗಲ್ಲು ಶಾಸನವು ಇಮ್ಮಡಿ ರಾಚಮಲ್ಲನನ್ನು “ಪೆರ್ಮಾನಡಿ' ಎಂದು 


ಹೆಸರಿಸಿದೆ! ಈ ಶಾಸನವು ಬೂತುಗನ ಮಗ ಎರೆಯಪ್ಪನು ಕೊಂಗಲ್ಲಾಡು-8000ವನ್ನು 
ಆಳುತ್ತಿದ್ದರೆ, ತಮ್ಮನಾದ ಬೂತುಗನ ರಾಣಿ ಪರಮಬ್ದೆಯು ಕೂರ್ಗಲ್ಲನ್ನು ಆಳುತ್ತಿದ್ದ ಉಲ್ಲೇಖವಿದೆ. 


ಹುಸುಕೂರಿನ ಶಾಸನದಲ್ಲಿ, ಬೂತುಗನು ಯುವರಾಜನಾಗಿದ್ದಾಗ ಕೊಂಗಲ್ಲಾಡು ಮತ್ತು 
ಪುನ್ನಾಡುಗಳ ಆಡಳಿತವನ್ನು ನಿರ್ವಹಿಸುತ್ತಿದ್ದು, ಅರಸನ ಆದೇಶದ ಅನುಸಾರವಾಗಿ ಕೋಟಿಯೊಂದರ 
ಮುತ್ತಿಗೆಯನ್ನು ನಡೆಸಿದ್ದು, ಶಾಸನ ತ್ರುಟಿತವಾಗಿರುವುದರಿಂದ ಕೋಟಿಯ ಹೆಸರು ತಿಳಿದುಬರುವುದಿಲ್ಲ, 
ಗಟ್ಟವಾಡಿಯ ಶಾಸನವನ್ನು ಇಮ್ಮಡಿ ರಾಚಮಲ್ಲನ ಐದನೇ ಆಳ್ಗಿಕೆಯ ವರ್ಷದಲ್ಲಿ ಹಾಕಿಸಿದ್ದು, ಈ 
ದಾನಶಾಸನದ ಕಾಲವನ್ನು ಕ್ರಿ.ಶ.8875 ಎಂದು ನಿರ್ಣಯಿಸಬಹುದಾಗಿದೆ. ಇದೇ ಗಟ್ಟವಾಡಿಯ 
ಶಾಸನದಲ್ಲಿ ಇಮ್ಮಡಿ ರಾಚಮಲ್ಲ ಮತ್ತು ಎರೆಯಂಗರನ್ನು ಹೆಸರಿಸುತ್ತಾ, ಅರಸನು ಪಟ್ಟಕ್ಕೆ ಬಂದ 
22ನೇ ವರ್ಷದಲ್ಲಿ ಅಂದರೆ, ಕ್ರಿಶ.892ರಲ್ಲಿ ಉತ್ತರಿಗಳ್ಳದ ಕೋಟೆ ಯುದ್ದವು ನೊಳಂಬರೊಂದಿಗೆ 
ನಡೆದಿದ್ದು, ಈ ಯುದ್ದದಲ್ಲಿ ಮಡಿದ ವೀರನಿಗೆ ಇಗ್ಗಲಿ ಮತ್ತು ದುದುಗೆರೆ ಗ್ರಾಮಗಳನ್ನು ಕಲ್ಲಾಡಾಗಿ 


30 


ನೀಡಿದ ವಿವರಗಳನ್ನು ಶಾಸನ ನೀಡುತ್ತದೆ. ಇದೇ ಶಾಸನದಲ್ಲಿ ಒಂದನೇ ನೊಳಂಬ ಮಹೇಂದನು 
ಮುಂದೆ ನೀತಿಮಾರ್ಗ ಎರೆಗಂಗನಿಂದ ಹತನಾದ ವಿಷಯ ಶಿಳಿದುಬರುತ್ತದೆ.6 


ರಾಚಮಲ್ಲನ ನಂತರ ಅದಾಗಲೇ ಯುವರಾಜಾಭಿಷಿಕ್ತನಾಗಿದ್ದ ಬೂತುಗನ ಮಗ ಎರೆಗಂಗನು 
ತನ್ನ ದೊಡ್ಡಪ್ಪನಾದ ರಾಚಮಲ್ಲನಿಂದಲೇ ಗಂಗರಾಜ್ಯಾಭಿಷಿಕ್ಷನಾದ. ಇತಿಹಾಸತಜ್ಞರು ಗುರುತಿಸಿರುವಂತೆ 
ಈತನ ಆಳ್ಳಿಕೆಯ ಕಾಲ ಕ್ರಿಶ.886ರಿಂದ 920. ಈ ಅವಧಿಯನ್ನು ಎರಡು ಭಾಗಗಳಾಗಿ 
ವಿಭಜಿಸಿದಲ್ಲಿ, ಕ್ರಿಶ.886ರಿಂದ 5907ರವರೆಗೆ ಇವನು ಇಮ್ಮಡಿ ರಾಚಮಲ್ಲನು ಗಂಗ 
ರಾಜ್ಯಾಧಿಪತಿಯಾಗಿದ್ದ ಕಾಲದಲ್ಲಿ ನುಗುನಾಡು, ನವಲೆನಾಡು ಮತ್ತು ಕೊಂಗಲ್ಲಾಡುಗಳ 
ಮಂಡಲೇಶ್ವರನಾಗಿದ್ದು, ನಂತರ ಕ್ರಿ.ಶ.9೨07ರಲ್ಲಿ ಸಮಸ್ತ ಗಂಗರಾಜ್ಯಾಧಿಪತಿಯಾದನೆಂದು 


ಪರಿಭಾವಿಸಬಹುದಾಗಿದೆ.83 ಇವನಿಗೆ "ಕೊಮರವೆಡಂಗ', “ಕಾಮದ” “ಮಹೇಂದ್ರಾಂತಕ' ಎಂಬ 
ಬಿರುದುಗಳಿದ್ದವು. ಚಾಲುಕ್ಕ ವಂಶೀಯ ನಿಜಗಲಿಯ ಮಗಳು ಜಾಕಬ್ಬೆ ಇವನ ರಾಣಿಯಾಗಿದ್ದಳು. 
ಇವನ ಆಳ್ಗಿಕೆಯ ಕಾಲದ ಮಹತ್ಲಾಧನೆಯೆಂದರೆ, "ಪೆಂಜೇರು' ಎಂಬ ಸ್ಥಳದಲ್ಲಿ ನಡೆದ ಭೀಕರ 
ಕಾಳಗದಲ್ಲಿ ನೊಳಂಬಾಧಿರಾಜ "ತಿಭುವನಧೀರ', "ಮಹಾವಲಿ ಕುಲ ವಿಧ್ವಂಸನ' ಮುಂತಾಗಿ 
ಬಿರುದಾಂಕಿತನಾಗಿದ್ದ ಒಂದನೆಯ ಮಹೇಂದನನ್ನು ಎರೆಯಪ್ಪನು ಕೊಂದದ್ದು. ಈ ಕಾರ್ಯದಿಂದ 
ಇವನಿಗೆ "ಮಹೇಂದ್ರಾಂತಕ' ಎಂಬ ಬಿರುದು ಪ್ರಾಪ್ತವಾಗಿರುತ್ತದೆ. 


ಇವನಿಗೆ ಸಂಬಂಧಿಸಿದಂತೆ ಐದು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುತ್ತದೆ. 


ತಿರುಮಕೂಡಲು ನರಸೀಪುರದ ಶಾಸನದಲ್ಲಿ "ನೊಳಂಬಾತಕ ಪೆರ್ಮಾನಡಿ' ಎಂದು 
ಹೆಸರಿಸಿರುವುದು ನೀತಿಮಾರ್ಗ ಎರೆಗಂಗನನ್ನೇ ಎಂದು ಬಾ.ರಾ.ಗೋಪಾಲ್‌ ಅವರು ವ್ಯಕ್ತಪಡಿಸಿರುವ 
ಅಭಿಪ್ರಾಯ ಸಮಂಜಸವಾಗಿರುತ್ತದೆ. ಇದಕ್ಕೆ ಆಧಾರವಾಗಿ ಅವರು 2ನೇ ನೀತಿಮಾರ್ಗ ಎರೆಗಂಗನು 
ನೊಳಂಬ ಮಹೇಂದನನ್ನು ಕ್ರಿ.ಶ.895-96ರಲ್ಲಿ ಸಂಹರಿಸಿದ್ದರಿಂದ ಇವನಿಗೆ "ಮಹೇಂದ್ರಾಂತಕ' ಎಂಬ 
ಬಿರುದು ಪ್ರಾಪ್ತವಾಗಿದ್ದು, ಈ ಬಿರುದು "ನೊಳಂಬಾತಕ' ಎಂದು ಸಹ ಉಲ್ಲೇಖಿಸಲ್ಲಟ್ಟಿರಬೇಕೆಂದು 
ಅವರು ತರ್ಕಿಸಿದ್ದಾರೆ. ಕವಿ ಗುಣವರ್ಮನು ಉಲ್ಲೇಖಿಸಿರುವ "ಮಹೇಂದ್ರಾಂತಕ' ಇಮ್ಮಡಿ 


ನೀತಿಮಾರ್ಗ ಎರೆಗಂಗನೇ ಆಗಿರುವುದನ್ನು ಸಹ ಬಾ.ರಾ.ಗೋಪಾಲ್‌ ಅವರು ಉದಾಹರಿಸಿದ್ದಾರೆ.6 
ಈ ಶಾಸನದಲ್ಲಿ ಅಳಿಸಿಹೋಗಿರುವ ಭಾಗದಲ್ಲಿ ಗಂಗರಾಜನೊಬ್ಬನು ತೀರಿಕೊಂಡ ನಿಮಿತ್ತ 
ನೊಳಂಬಾಂತಕ ಪೆರ್ಮಾನಡಿ, ವಕಮಾದಿತ್ಯ ಮತ್ತು ಉದಯಾದಿತ್ಯರು ದತ್ತಿ ಬಿಟ್ಟ ವಿವರವನ್ನು 
ಒಳಗೊಂಡಿರುವುದರಿಂದ, ಇದರಲ್ಲಿ ತೀರಿಕೊಂಡ ಗಂಗರಸನು ನೀತಿಮಾರ್ಗ ಎರೆಯಂಗನ 
ದೊಡ್ಡಪ್ಪನಾದ ಇಮ್ಮಡಿ ರಾಚಮಲ್ಲನೇ ಇರಬಹುದಾದ ಸಾಧ್ಯತೆಗಳಿವೆ. ಶಾಸನ 
ತ್ತುಟಿತವಾಗಿರುವುದರಿಂದ ಇದು ಹೀಗೇ ಎಂದು ಹೇಳಲು ಸಾಧ್ಯವಿಲ್ಲ. 


ನಂಜನಗೂಡಿನ ಶಾಸನವೊಂದರಲ್ಲಿ ಕೇಸವಯ್ಯನೆಂಬ ವೀರನು ರಣಾಂಗಣದಲ್ಲಿ 
ಹೋರಾಡುವಾಗ ಇಂದಮರಸನ ದುಂಡಿಗೆಯನ್ನು (ಬ್ರೇಸ್‌ಲೆಟ್‌) ಕಿತ್ತು ಅದನ್ನು ಭಗವಂತನೆಂಬ 
ಮೇಲಧಿಕಾರಿಗೆ ಎರೆಯಪ್ಪನಿಗೆ ಕೊಡುವಂತೆ ತಿಳಿಸಿ ಒಪಿಸಿ ಮರಳಿ ಯುದ್ದರಂಗಕ್ಕೆ ಬಂದು 


w 


ಹೋರಾಟ ಮುಂದುವರಿಸಿ, ಮೃತನಾದನೆಂಬ ವಿಷಯ ನಿರೂಪಿತವಾಗಿದೆ. 66 ಇದು, ಇಮ್ಮಡಿ 
ನೀತಿಮಾರ್ಗ ಎರೆಯಂಗನು ಕೈಗೊಂಡ ಹಲವು ಯುದ್ಧಗಳಲ್ಲಿ ಒಂದಾಗಿರುತ್ತದೆ. 


31 


ಹೆಗ್ಗಡದೇವನ ಕೋಟಿಯ ಜಿನ್ನಹಳ್ಳಿ ಶಾಸನದಲ್ಲಿ 2ನೇ ನೀತಿಮಾರ್ಗ ಎರೆಯಂಗನ 


ಕಾಲದಲ್ಲಿ ನಡೆದ ನೊಳಂಬಾಧಿರಾಜನೊಡನೆ ತುರುಂದವೊಳಲ ಕದನವನ್ನು ಉಲ್ಲೇಖಿಸಲಾಗಿದೆ.6? 
ಇನ್ನುಳಿದ ಇವನ ಶಾಸನಗಳು ಸಾಮಾಜಿಕ ಮತ್ತಿತರ ಅಂಶಗಳನ್ನು ಒಳಗೊಂಡಿರುವುದರಿಂದ, 
ಅವುಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. ನೀತಿಮಾರ್ಗನಿಗೆ ನರಸಿಂಹದೇವ, 
ರಾಜಮಲ್ಲ ಮತ್ತು ಬೂತುಗರೆಂಬ ಮೂವರು ಮಕ್ಕಳಿದ್ದು, ಇವರಲ್ಲಿ ನರಸಿಂಹದೇವನು 'ಸತ್ಯವಾಕ್ಕ'. 
“ವೀರವೆಡಂಗ' ಎಂಬ ಬಿರುದುಗಳನ್ನು ಹೊಂದಿದ್ದು, ಧನುರ್ವಿದ್ಯೆ ಗಜಶಾಸ್ತ್ರ ರಾಜನೀತಿ, ನಾಟ್ಯ 
ಕಾವ್ಯ, ವೈದ್ಯ, ಸಂಗೀತಾದಿ ಶಾಸ್ತ್ರಗಳಲ್ಲಿ ಸಿದ್ದಹಸ್ತನಾಗಿದ್ದು, ಕ್ರಿ.ಶ.920ರಿಂದ 933ರವರೆಗೆ ಆಳ್ವಿಕೆ 
ನಡೆಸಿದನೆಂದು ತಿಳಿದುಬರುತ್ತದೆ.68 ನರಸಿಂಹದೇವನ ನಂತರ ಪಟ್ಟಕ್ಕೆ ಬಂದವನು ಮುಮ್ಮಡಿ 
ರಾಚಮಲ್ಲ. ಇವನ ಆಳ್ಗಿಕೆಯ ಕಾಲವನ್ನು ಕ್ರಿ.ಶ.933ರಿಂದ 936 ಎಂದು ಇತಿಹಾಸತಜ್ಞರು 
ಗುರುತಿಸಿದ್ದಾರೆ. ಮುಮ್ಮಡಿ ರಾಚಮಲ್ಲನು ಸಿಂಹಾಸನಾಧಿಷ್ಠಿತನಾದೊಡನೆ ನೊಳಂಬಾಧಿರಾಜನಾದ 
ಪೊಳಲಚೋರನ ಮಗ ಅಯ್ಯಪ್ತನೊಡನೆ ಸಂಭವಿಸಿದ ಯುದ್ದಗಳಲ್ಲಿ ಭಾಗವಹಿಸುವ 
ಸಂದರ್ಭದಿಂದ ಗಂಗರಾಜ್ಯದ ಶಾಂತಿ ಕದಡಿತು. ರಾಜಕೀಯ ತಳಮಳದಿಂದ ಕೂಡಿದ ಇವನ 
ಕಾಲದ ಮೂರು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. ಹೆಗ್ಗಡದೇವಕೋಟೆಯ ಇವನ 


ಶಾಸನವು ಅಂದಿನ ರಾಜಕೀಯ ಪರಿಸ್ಥಿತಿಯನ್ನು ಸಮರ್ಥವಾಗಿ ಬಿಂಬಿಸಿದೆ ಮುಮ್ಮಡಿ 
ರಾಚಮಲ್ಲನು ಅರಸನಾದ ನಂತರ, ಅವನ ತಮ್ಮ ಇಮ್ಮಡಿ ಬೂತುಗನ ಪರವಾಗಿದ್ದ ಬಹುಶಃ 
ದಾಯಾದಿಯಾಗಿರಬಹುದಾದ ಭುವನಾದಿತ್ಯನು ಗಂಗರಾಜ್ಯದಲ್ಲಿ ಪಾಲನ್ನು ನೀಡುವಂತೆ ಕೇಳಿದನು. 
ಇದನ್ನು ಐವರು ಸಾಮಂತರು ಮತ್ತು ಪೆರ್ಗಡೆಗಳು ವಿರೋಧಿಸಿ, ಗಂಗರಾಜ್ಯವನ್ನು ರಾಚಮಲ್ಲನಲ್ಲದೆ 
ಇನ್ನಾರೂ ಆಳಲು ಸಾಧ್ಯವಿಲ್ಲವೆಂದುದರಿಂದ, ಮಾಗುಂಡಿಯಲ್ಲಿ ಕದನ ಘಟಿಸಿದ್ದನ್ನು ನಿರೂಪಿಸಿದೆ. 


ಮುಮ್ಮಡಿ ರಾಚಮಲ್ಲನ ನಂತರ ಗಂಗ ಸಾಮ್ರಾಜ್ಯವನ್ನು ಕ್ರಿ.ಶ.936ರಿಂದ 961ರವರೆಗೂ 
ಆಳಿದ ಇಮ್ಮಡಿ ಬೂತುಗನು ಅಮೋಘವರ್ಷನೆಂದು ಬಿರುದಾಂಕಿತನಾಗಿದ್ದ ರಾಷ್ಟ್ರಕೂಟ ಮುಮ್ಮಡಿ 
ಕೃಷ್ಣನ ಸಹೋದರಿ ರೇವಕನಿರ್ಮಡಿಯನ್ನು ವಿವಾಹವಾಗಿ, ಮರುಳದೇವನೆಂಬ ಮಗನನ್ನು 
ಹೊಂದಿದ್ದನು. ರೇವಕನಿರ್ಮದಡಿಗೆ "ಚಾಗವೆಡಂಗಿ' ಎಂಬ ಬಿರುದಿತ್ತು. ಇಮ್ಮಡಿ ಬೂತುಗನು "ಗಂಗ 
ನಾರಾಯಣ”, "ಗಂಗ ಗಾಂಗೇಯ”, "ನನ್ನಿಯ ಗಂಗ', "ಶೂದ್ರಕ' ಮತ್ತು "ಸಗರ ತಿಣೇತ್ರ'ನೆಂಬ 
ಬಿರುದುಗಳನ್ನು ಹೊಂದಿದ್ದನು. ಇವನ ಆಳ್ಗಿಕೆಯ ಕಾಲದಲ್ಲಿ ಗಂಗರಾಜ್ಯವು ಶಾಂತಿ ಸುಭಿಕ್ಷೆಗಳಿಂದ 
ಕೂಡಿತ್ತು! ಇವನ ಮಗ ಮರುಳದೇವನು ಕ್ರಿ.ಶ.9೨61ರಲ್ಲಿ ಪಟ್ಟಕ್ಕೆ ಬಂದು ಕೇವಲ ಎರಡು ವರ್ಷ 
ರಾಜ್ಯವಾಳಿದ. ಮರುಳದೇವ ಪುಣಿಸೆ ಗಂಗನಿಗೆ "ಗಂಗ ಮಾರ್ತಾಂಡ', "ಗಂಗಚಕ್ರಾಯುಧ', 
“ಕಾಮದ”, "ಕಲಿಯುಗ ಭೀಮ”, "ಕೀರ್ತಿ ಮನೋಭವ' ಎಂಬ ಬಿರುದುಗಳಿದ್ದವು. ಬೂತುಗನ 
ಮಗಳು ಹಾಗೂ ಮರುಳದೇವನ ಸಹೋದರಿ, ಮುಮ್ಮಡಿ ಕೃಷ್ಣನ ಮಗ ನಾಲ್ಕನೆಯ 
ಅಮೋಘವರ್ಷನನ್ನು ವಿವಾಹವಾದಳು.  ಮರುಳದೇವನು ಮುಮ್ಮಡಿ ಕೃಷ್ಣನ ಮಗಳನ್ನು ವರಿಸಿ, 


ಬೇರಾವ ರಾಜನಿಗೂ ದೊರೆಯದ “ಮದನಾವತಾರ ಛತ್ರ' ಗೌರವವನ್ನು ಪಡೆದನು.'! 
ಮರುಳದೇವನ ನಂತರ, ಆತನ ಕಿರಿಯ ಸಹೋದರ ಅಂದರೆ ಇಮ್ಮಡಿ ಬೂತುಗನಿಗೆ 


ಕಲ್ಲಬ್ಬರಸಿ ಎಂಬ ರಾಣಿಯಲ್ಲಿ ಜನಿಸಿದ ಸತ್ಯವಾಕ್ಕ ಕೊಂಗಣಿವರ್ಮ ಪೆರ್ಮಾನಡಿ ಮಾರಸಿಂಹನು 
ಗಂಗರಾಜ್ಯದ ಪಟ್ಟಕ್ಕೇರಿದನು. ಇತಿಹಾಸತಜ್ಞರು ಗುರುತಿಸಿರುವಂತೆ ಈತನ ಆಳ್ಳಿಕೆಯ ಕಾಲ 


32 


ಕಿ.ಶ.963ರಿಂದ 975. ಗಂಗರ ಚರಿತ್ರೆಯಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಈತ "ಚಲದುತ್ತರಂಗ', 
“ಧರ್ಮಾವತಾರ', ಜಗದೇಕವೀರ', "ನೊಳಂಬ ಕುಲಾಂತಕ', "ಗಂಗ ಚೂಡಾಮಣಿ, "ಗಂಗರ ಸಿಂಹ, 
'ಗಂಗವಜ', "ಗಂಗ ಕಂದರ್ಪ”, "ವಿದ್ಯಾಧರ' ಮತ್ತು 'ಗುತ್ತಿಯ ಗಂಗ' ಎಂಬ ಬಿರುದುಗಳನ್ನು 
ಹೊಂದಿದ್ದನು. ಇವನೂ ಸಹ ರಾಷ್ಟಕೂಟರೊಡನೆ ಹೊಂದಿದ್ದ ಸ್ನೇಹ ಸಂಬಂಧದ ದ್ಯೋತಕವಾಗಿ 
ಸ್ಪತಃ ಮುಮ್ಮಡಿ ಕೃಷ್ಣನೇ ಉತ್ತರದ ದಿಗ್ದಿಜಯಕ್ಕೆ ಹೊರಡುವ ಮೊದಲು ಮಾರಸಿಂಪನಿಗೆ 
ಪಟ್ಟಾಭಿಷೇಕ ನೆರವೇರಿಸಿದನೆಂಬ ಪ್ರತೀತಿಯಿದೆ. ಇವನ ಕಾಲದಲ್ಲಿ ಸಾಮ್ರಾಜ್ಯದೊಳಗಣ 
ಅಂತಃಕಲಹಗಳಿಂದ ರಾಷ್ಟ್ರಕೂಟರ ಪತನವಾಯಿತು. 


ಮುಮ್ಮಡಿ ಕೃಷ್ಣನ ಮೊಮ್ಮಗನಾದ ನಾಲ್ಕನೆಯ ಇಂದ್ರನ ಪರವಾಗಿ ಮಾರಸಿಂಹನು 
ಆಹವಮಲ್ಲ ತೈಲಪನೊಡನೆ ಹೋರಾಡಿದರೂ ಸಹ ಕುಂದಿದ ಬಲದ ಪ್ರಯುಕ್ತ ಸಫಲನಾಗಲಿಲ್ಲ. 
ಗಂಗರಾಜ್ಯದ ಉತ್ಕರ್ಷಕ್ಕೆ ರಾಷ್ಟ್ರಕೂಟರನ್ನು ನೆಚ್ಚಿದ್ದ ಮಾರಸಿಂಹನು ಅವರ ಪತನದಿಂದ 
ವಿಚಲಿತನಾದರೂ ಧೃತಿಗೆಡಲಿಲ್ಲ. ಅವನಿರುವವರೆಗೂ ಗಂಗರಾಜ್ಯದ ಸಮಗ್ರತೆಗೆ ಧಕ್ಕೆಯೊದಗಿರಲಿಲ್ಲ. 
ಮಾರಸಿಂಹನ ತರುವಾಯ ಗಂಗರಾಜ್ಯಕ್ಕೆ ಸಮರ್ಥ ನಾಯಕತ್ವ ಒದಗಿ ಬರಲಿಲ್ಲ.” ಮೈಸೂರು 
ಜಿಲ್ಲೆಯಲ್ಲಿ ಮಾರಸಿಂಹನ ಆರು ಶಾಸನಗಳು ದೊರೆತಿವೆ.  ಶಿರುಮಕೂಡಲು ನರಸೀಪುರದಲ್ಲಿ 
ದೊರೆತಿರುವ ಕ್ರಿಶ.೨63ರ ಕಾಲಘಟ್ಟದ ಶಾಸನವು ಇಮ್ಮಡಿ ಮಾರಸಿಂಹನ ಆಳ್ಗಿಕೆಯನ್ನು ಮತ್ತು 
ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನನ್ನು ಉಲ್ಲೇಖಿಸಿದೆ.” 


ಮೈಸೂರು ತಾಲ್ಲೂಕಿನಲ್ಲಿ ದೊರೆತಿರುವ ಅಪೂರ್ಣ ಶಾಸನವೊಂದು ಮಾರಸಿಂಹವರ್ಮನನ್ನು 
ಮತ್ತು ಅಕಾಲವರ್ಷನನ್ನು ಹೆಸರಿಸಿದೆ./4 ರಾಷ್ಟಕೂಟ ಮುಮ್ಮಡಿ ಕೃಷ್ಣನಿಗೆ ಅಕಾಲವರ್ಷನೆಂಬ 
ಬಿರುದಿತ್ತು. ತಿ.ನರಸೀಪುರದ ಶಾಸನವು ಸತ್ಯವಾಕ್ಕ ಪೆರ್ಮಾನಡಿಯ ಆಳ್ಗಿಕೆಯ ಆರನೇ ವರ್ಷಕ್ಕೆ 
ಸೇರಿದ್ದು, ವಿಭವ ಸಂವತ್ಸರವನ್ನು ಉಲ್ಲೇಖಿಸಿದ್ದು, 10ನೇ ಶತಮಾನದ ಲಿಪಿಯಲ್ಲಿದೆ.' ನ? ವಿಭವ 
ಸಂವತ್ಸರವು ಕ್ರಿಶ. 848, 908 ಮತ್ತು 968ರಲ್ಲಿ ಬಂದಿದ್ದು, ಕಿ.ಶ.848ರಲ್ಲಿ ಇಮ್ಮಡಿ ಎರೆಗಂಗನು 
ಆಳುತ್ತಿದ್ದು, ಅವನಿಗೆ ನೀತಿಮಾರ್ಗನೆಂಬ ಬಿರುದಿದ್ದಿತೇ ಹೊರತು ಸತ್ಕವಾಕ್ಕನೆಂದಲ್ಲ. ಇಲ್ಲಿ 
ಸೂಚಿತನಾಗಿರುವ ರಾಜನು ಬಹುಶಃ ಇಮ್ಮಡಿ ಮಾರಸಿಂಹನೇ ಆಗಿದ್ದು, ಅವನ ಆಳಿಕೆಯ ಆರನೇ 
ವರ್ಷವು 968-69ನೇ ವರ್ಷಕ್ಕೆ ಸರಿಹೊಂದುತ್ತದೆಯೆಂದು ಬಾ.ರಾ.ಗೋಪಾಲ್‌ ಅವರು ಅಭಿಪ್ರಾಯ 


ಪಟ್ಟಿರುತ್ತಾರೆ.'9 ಇಮ್ಮಡಿ ಮಾರಸಿಂಹನು ಕ್ರಿ.ಶ.೨975ರಲ್ಲಿ ಬಂಕಾಪುರದ ಅಜಿತಸೇನಾಚಾರ್ಯರ 
ಸನ್ನಿಧಿಯಲ್ಲಿ ಮೂರು ದಿನಗಳ ಸಲ್ಲೇಖನ ವ್ರತವನ್ನು ಕೈಗೊಂಡು ಇಹಲೋಕ ತ್ಯಜಿಸಿದನು.? 


ಇಮ್ಮಡಿ ಮಾರಸಿಂಹನ ತರುವಾಯ ಪಟ್ಟಕ್ಕೆ ಬಂದವನು ಈತನ ಹಿರಿಯ ಮಗ ನಾಲ್ಕಡಿ 
ರಾಚಮಲ್ಲ. ಇವನ ಆಳಿಕೆಯ ಕಾಲ ಕ್ರಿ.ಶ.974ರಿಂದ 999. ಮಾರಸಿಂಹನ ಮರಣದ ತರುವಾಯ 
ಅವನು ಪತ್ತಿಕ್ಕಿದ್ದ ಸಾಮಂತರಾಜರುಗಳಲ್ಲ ಸ್ವತಂತ್ರರಾಗಲು ಹವಣಿಸಿ ದಂಗೆಯೆದ್ದರು. ಆದರೆ, 
ನಾಲ್ಮಡಿ ರಾಚಮಲ್ಲನ ಸಮರ್ಥ, ನಿಷ್ಠ ದಂಡನಾಯಕ ಮತ್ತು ಮಂತ್ರಿಯಾದ ಚಾಮುಂಡರಾಯನು 
ಅವರುಗಳನ್ನೆಲ್ಲ ನಿಗಹಿಸಿ, ರಾಚಮಲ್ಲನು ನಿಷ್ಠಂಟಕವಾಗಿ ರಾಜ್ಯಭಾರ ನಡೆಸಲು ಅನುವು 
ಮಾಡಿಕೊಟ್ಟನು. ಇವನ ಎರಡು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 


33 


ನಂಜನಗೂಡಿನಲ್ಲಿ ದೊರೆತಿರುವ ಶಾಸನವು? ಚಂದಗಹಣದ ದಿನ ನೀಡಿರುವ ದಾನವನ್ನು 
ಉಲ್ಲೇಖಿಸಿದೆ. 


ಪಿರಿಯಾಪಟ್ಟಣದಲ್ಲಿ ದೊರೆತಿರುವ ಶಾಸನದಲ್ಲಿ ಸತ್ಯವಾಕ್ಕ  ಪೆರ್ಮಾನಡಿಯು 
ಗಂಗವಾಡಿ-32000 ಪ್ರದೇಶವನ್ನಾಳುತ್ತಿದ್ದನೆಂದು ಹೇಳಲಾಗಿದೆ. ಈ ಶಾಸನದಿಂದ ಗಂಗವಾಡಿಯು 
96000 ಪ್ರದೇಶದಿಂದ 32000 ಪ್ರದೇಶಕ್ಕ ಸೀಮಿತವಾಗಿರುವುದನ್ನು ಗುರುತಿಸಬಹುದಾಗಿದೆ. ಈ 
ಶಾಸನದ ಕಾಲ ಕ್ರಿಶ976-77. ಇಲ್ಲಿ ಸೂಚಿಸಿರುವ ಅರಸನು ಇಮ್ಮಡಿ ರಾಚಮಲ್ಲನೆಂದು 


ಬಾ.ರಾ.ಗೋಪಾಲ್‌ ಅವರು ಹೇಳಿದ್ದಾರೆ.” ಆದರೆ, ಇಮ್ಮಡಿ ರಾಚಮಲ್ಲನಿಗೆ ಇತಿಹಾಸತಜ್ಞರು 
ನಿಗದಿಪಡಿಸಿರುವ ಕಾಲ ಕ್ರಿ.ಶ.870ರಿಂದ 919. ನಾಲ್ಕಡಿ ರಾಚಮಲ್ಲನ ಆಳ್ಗಿಕೆಯ ಕಾಲ 974ರಿಂದ 
999, ಇವನಿಗೆ ಸಹ 'ಸತ್ಯವಾಕ್ಕ ಪೆರ್ಮಾನಡಿ' ಎಂಬ ಬಿರುದಿತ್ತು ಆದುದರಿಂದ ಈ ಶಾಸನದಲ್ಲಿ 
ಸೂಚಿತನಾಗಿರುವ ಗಂಗರಸ ನಾಲ್ಕಡಿ ರಾಚಮಲ್ಲನೆಂದು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. 


ಇದೊಂದು ದಾನಶಾಸನವಾಗಿದ್ದು, ಇದನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು.8 


ಗೋವಿಂದರನ ಶಾಸನವೊಂದು ಚಾಮರಾಜನಗರದ ಎಲ್ಲೂರಿನಲ್ಲಿ ದೊರೆತಿದ್ದು, ಈ 
ಶಾಸನದಲ್ಲಿ ನಮೂದಿಸಿರುವ ಶಕವರ್ಷವು ಕ್ರಿ.ಶ.999-1000ಕ್ಕೆ ಸರಿಹೊಂದುತ್ತದೆ. ನೀತಿಮಾರ್ಗ 
ಪೆರ್ಮಾನಡಿಯೆಂಬ ಹೆಸರಿನಿಂದ ಪರಿಚಿತನಾದ ಗೋವಿಂದರನು ಇಮ್ಮಡಿ ಬೂತುಗನ ಮಗ ಮತ್ತು 
ಇಮ್ಮಡಿ ಮಾರಸಿಂಹನ ಕಿರಿಯ ಸಹೋದರ. ಪ್ರಸ್ತುತ ಶಾಸನದಲ್ಲಿ ಗೋವಿಂದರನನ್ನು "ನೀತಿಮಾರ್ಗ 
ಕೊಂಗುಣಿವರ್ಮ ಧರ್ಮಮಹಾರಾಜಾಧಿರಾಜ ಕೊವಳಾಲಪುರವರೇಶ್ವರ ನಂದಗಿರಿನಾಥ 
ಜಯದಂಕಕಾರ ಕೊಮರವೆಡಂಗ ಪೆರ್ಮಾನಡಿ' ಎಂದು ಕೀರ್ತಿಸಲಾಗಿದೆ. ಗೋವಿಂದರನೂ ಆತನ 
ಪತ್ನಿಯಾದ ನೊಳಂಬ ವಂಶೋದ್ಧವೆ ಪಲ್ಲವಕುಲತಿಲಕೆ ತ್ರಿಭುವನವೀರನೊಳಂಬನ ಅಗಜೆ 
ಪೃಥುವಬ್ದರಸಿಯೂ ಸೇರಿ ದತ್ತಿ ಬಿಟ್ಟ ವಿಷಯವನ್ನು ಶಾಸನವು ನಿರೂಪಿಸಿದೆ! ಗೋವಿಂದರನ 
ತಂದೆ ಇಮ್ಮಡಿ ಮಾರಸಿಂಹನು ಪದೇ ಪದೇ ಅವಿಧೇಯತೆಯನ್ನು ತೋರ್ಪಡಿಸುತ್ತಿದ್ದ 
ನೊಳಂಬರನ್ನು ದಂಡಿಸಿ, ನೊಳಂಬವಾಡಿಯನ್ನು ವಿಧೇಯ ರಾಜ್ಯವಾಗಿ ಮಾರ್ಪಡಿಸಿದ್ದನು.5? 
ಇದರಿಂದ ಇವನು "ನೊಳಂಬ ಕುಲಾಂತಕ”ೌನೆಂಬ ಬಿರುದು ಹೊಂದಿದ್ದುದನ್ನು ಈ ಹಿಂದೆಯೇ 
ಗಮನಿಸಲಾಗಿದೆ. 


ಬಹುಶಃ ಗೋವಿಂದರನು ನೊಳಂಬ ರಾಜಕುಮಾರಿಯನ್ನು ಈ ಹಿನ್ನೆಲೆಯಲ್ಲಿಯೇ 
ವರಿಸಿರಬಹುದಾದ ಸಾಧ್ಯತೆಯಿದೆ. ಈ ಶಾಸನದಲ್ಲಿ ಗೋವಿಂದರನನ್ನು ಮಹಾರಾಜಾಧಿರಾಜ ಎಂದು 
ಹೇಳಿರುವುದರಿಂದ ಅವನು ಗಂಗವಾಡಿಯನ್ನು ಆಳುತ್ತಿದ್ದುದರಲ್ಲಿ ಸಂಶಯವಿಲ್ಲ. ಆದರೆ, 
ಗೋವಿಂದರನು ಯಾರ ನಂತರ ಗಂಗಸಿಂಹಾಸನಾಧೀಶನಾದ? ಇವನ ಆಳ್ಳಿಕೆಯ ಕಾಲವೇನು? 
ಎಂಬುದನ್ನು ನಿರ್ಧರಿಸುವುದಕ್ಕೆ ದೊರೆತಿರುವ ಶಾಸನಾಧಾರಗಳು ಸಾಲದಾಗಿವೆ. ಪ್ರಸ್ತುತ ಶಾಸನದ 
ಕಾಲವನ್ನು ಆಧರಿಸಿ, ಬಹುಶಃ ಇವನು ನಾಲ್ಕಡಿ ರಾಚಮಲ್ಲನ ನಂತರ ರಕ್ಕಸಗಂಗನಿಗೆ ಮೊದಲು 
ಪಟ್ಟಕ್ಕೆ ಬಂದಿರಬಹುದೆಂದು ಊಹಿಸಬಹುದಾಗಿದೆ. ಈತನ ಅಣ್ಣ ನಾಲ್ಕಡಿ ರಾಚಮಲ್ಲನ ಮಗನಾದ 
ರಕ್ಕಸಗಂಗನ ಕಾಲದಲ್ಲಿಯೇ ಗಂಗಸಾಮ್ರಾಜ್ಯದ ಅವನತಿಯಾಗಿರುವುದು ತಿಳಿದಿರುವ 
ವಿಷಯವಾದ್ದರಿಂದ ಅವನಿಗಿಂತ ಮೊದಲೇ ಗೋವಿಂದರನು ರಾಜ್ಯಭಾರ ನಡೆಸಿರಬಹುದು. 


34 


ಗೋವಿಂದರನ ವಿಷಯವನು ಸಷೀಕರಿಸುವ ಶಾಸನಾಧಾರಗಳು ದೊರೆಯುವವರೆಗೂ ಈ ಬಗ್ಗೆ 


೩ ಬಲ 


ಖಚಿತವಾಗಿ ಹೇಳಲಾಗುವುದಿಲ್ಲ. 


ನಾಲ್ಕನೇ ರಾಚಮಲ್ಲನ ನಂತರ ರಕ್ಕಸಗಂಗನು ಗಂಗ ಸಾಮ್ರಾಜ್ಯದ ಅಧಿಪತಿಯಾದನು. 
ಇವನ ಆಳ್ಗಿಕೆಯ ಕಾಲ ಕ್ರಿಶ999ರಿಂದ 1024 ಆದರೆ, ರಕ್ಕಸಗಂಗನ ಸ್ವತಂತ್ರ ಪ್ರಭುತ್ನವು 
ಕ್ರಿ.ಶ.1004ರಲ್ಲಿ ಜೋಳ ರಾಜಾದಿತ್ಕನಿಂದ ಕೊನೆಗೊಂಡಿತು. ನಂತರದ ದಿನಗಳಲ್ಲಿ ಗಂಗರು 
ಚೋಳರ ಸಾಮಂತರಾಗಿ ಕೆಲಕಾಲ ಮತ್ತು ಹೊಯ್ದಳರ ಸಾಮಂತರಾಗಿ ಕೆಲಕಾಲ ರಾಜ್ಯಭಾರ 
ನಡೆಸಿದರು. ಕೊನೆಕೊನೆಗೆ ಗಂಗವಂಶೀಯರು ಆ ಪ್ರದೇಶದ ಪ್ರತಿನಿಧಿಗಳ ಸ್ಥಾನಕ್ಕಷ್ಟೇ 
ಸೀಮಿತರಾಗಿದ್ದರು. ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿ ಗಂಗರಾಜನು ಆಳುತ್ತಿದ್ದ ಪುಟ್ಟ 
ಪ್ರಾಂತ್ಯವು ಸಹ ನಿರ್ನಾಮಗೊಂಡು, ತಲಕಾಡಿನ ಶ್ರೀರಂಗರಾಯನ ರಾಜ್ಯದಲ್ಲಿ ಪಾಳೆಯಗಾರಿಯಾಗಿ 


ಲೀನವಾಯಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟದ್ದಾರೆ.53 


ಗಂಗಸಾಮ್ರಾಜ್ಯವು ದೀರ್ಫ್ಥಕಾಲ ದಕ್ಷಿಣ ಕರ್ನಾಟಕವನ್ನು ಪಟ್ಟಾಗಿ ಆಳಿದ ಪ್ರಯುಕ್ತ 
ಕರ್ನಾಟಕದ ಬಹುತೇಕ ರಾಜಮನೆತನಗಳ ಉನ್ನತಿ, ಅವನತಿಗಳಿಗೆ ಸಾಕ್ಷಿಯಾಗಿದೆ. ಗಂಗರೂ 
ಕದಂಬರೂ ಒಂದೇ ಕಾಲದಲ್ಲಿಯೇ ತಮ್ಮ ರಾಜ್ಯಗಳನ್ನು ಸ್ಥಾಪಿಸಿಕೊಂಡ ವಿಷಯವನ್ನು ಹಿಂದೆಯೇ 
ಗಮನಿಸಲಾಗಿದೆ. ಗಂಗರಾಜರು ಕದಂಬ, ಬಾದಾಮಿ ಚಾಲುಕ್ಕ, ರಾಷ್ಟಕೂಟ, ಕಲ್ಯಾಣ ಚಾಲುಕ್ಕ 
ನೊಳಂಬ, ಚೋಳ, ಕಳಚುರ್ಯ, ಹೊಯ್ದಳ ಮುಂತಾದ ಮಹಾಸಾಮ್ರಾಜ್ಯಗಳ ಉನ್ನತಿ 
ಅವನತಿಗಳನ್ನು ಸಾಕ್ಷೀಕರಿಸಿದ್ದಾರೆ. ವಿಜಯನಗರವನ್ನು ಹೊರತುಪಡಿಸಿ, ಈ ಪ್ರತಿಯೊಂದು 
ಸಾಮ್ರಾಜ್ಯಗಳೂ ಒಂದಾನೊಂದು ಕಾಲದಲ್ಲಿ ಗಂಗರ ಪ್ರಭಾವಕ್ಕೆ ಒಳಗಾಗಿವೆಯೆಂದೇ 
ಹೇಳಬಹುದಾಗಿದೆ. ಇಷ್ಟು ದೀರ್ಪಕಾಲ ಆಳಿದ ರಾಜವಂಶವು ಕರ್ನಾಟಕದ ಚರಿತ್ರೆಯಲ್ಲಿ 
ಗಂಗವಂಶವೊಂದೇ ಆಗಿರುತ್ತದೆ. 


ಬಾದಾಮಿಯ ಚಾಲುಕ್ಕರು: 


ಸಮಗ್ರ ಕರ್ನಾಟಕದಲ್ಲಿ ಸುಮಾರು ಇನ್ನೂರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಅಪಾರ 
ವೈಭವದಿಂದ ರಾಜ್ಯಭಾರ ಮಾಡಿ ಸಾರ್ವಭೌಮ ಪದವಿಗೆ ಪಾತ್ರರಾದ ಕರ್ನಾಟಕ ರಾಜರಲ್ಲಿ 
ಬಾದಾಮಿಯ ಚಾಲುಕ್ಕರೇ ಮೊದಲಿಗರು.84 ರಣರಾಗನ ಮಗನಾದ ಒಂದನೆಯ ಪುಲಿಕೇಶಿಯು ಈ 
ಮನೆತನದಲ್ಲಿ ಪ್ರಸಿದ್ದಿಗೆ ಬಂದ ಅಗಗಣ್ಯನಾಗಿದ್ದು, ಇವನ ಆಳ್ಲಿಕೆಯ ಕಾಲವು ಕ್ರಿ.ಶ.540ರಿಂದ 566 
ಎಂದು ಗುರುತಿಸಲ್ಪಟ್ಟಿದೆ. ಇವನಿಗೆ "ಸತ್ಕಾಶ್ರಯ', “ರಣವಿಕ್ರಮ”, "ಶೀ ಪೃಥ್ಧೀವಲ್ಲಭ', "ಶೀ ವಲ್ಲಭ” 
ಮತ್ತು "ವಲ್ಲಭ' ಎಂಬ ಬಿರುದುಗಳಿದ್ದವು. ಅಂದಿನ ವಾತಾಪಿ ಅಥವಾ ಇಂದಿನ ಬಾದಾಮಿ ಇವನ 
ರಾಜಧಾನಿಯಾಗಿತ್ತು ಈತನ ಪತ್ನಿ ಬತ್ತೂರ ವಂಶದ ದುರ್ಲಭಾದೇವಿ5 ಒಂದನೆಯ 
ಹುಲಿಕೇಶಿಯ ನಂತರ ಇವನ ಹಿರಿಯ ಮಗನಾದ ಕೀರ್ತಿವರ್ಮನು ಚಾಲುಕ್ಕ ಸಿಂಹಾಸನಾಧೀಶನಾಗಿ 
ಕ್ರಿಶ.566ರಿಂದ ೨596ರವರೆಗೆ ಆಳಿಕೆ ನಡೆಸಿದನು. ಇವನಿಗೆ "ಕೀರ್ತಿರಾಜ', "ಕತ್ತಿ ಅರಸ”, 
"ಪಹೂಗವರ್ಮ'” ಎಂಬ ನಾಮಾಂತರಗಳಿದ್ದು, "ಸತ್ಯಾಶ್ರಯ', "ಉರು ರಣಪರಾಕ್ರಮ', "ವಲ್ಲಭ' ಮತ್ತು 
"ಕೀರ್ತಿ ವಲ್ಲಭ” ಎಂಬ ಬಿರುದುಗಳಿದ್ದವು.3 ಕೀರ್ತಿವರ್ಮನ ನಂತರ ಆತನ ತಮ್ಮ ಮಂಗಳೇಶನು 


35 


ಚಾಲುಕ್ಕಾಧೀಶನಾದನು. ಇವನು ಕ್ರಿ.ಶ.596ರಿಂದ 610ರವರೆಗೆ ಆಳ್ಸಿಕೆ ನಡೆಸಿದನು. ಇವನಿಗೆ 
"ರಣವಿಕ್ರಮ' ಮತ್ತು "ಪರಮ ಭಾಗವತನೆಂಬ' ಬಿರುದುಗಳಿದ್ದವು. 


ಮಂಗಳೇಶನ ನಂತರ ಚಾಲುಕ್ಯ ಸಾಮ್ರಾಜ್ಯದ ಅಧಿಪತಿಯಾದವನು ಇಮ್ಮಡಿ ಪುಲಿಕೇಶಿ. 
ಈತನ ಆಳ್ಗಿಕೆಯ ಕಾಲವನ್ನು ಕ್ರಿ.ಶ.610ರಿಂದ 642 ಎಂದು ಗುರುತಿಸಲಾಗಿದೆ. ಚಾಲುಕ್ಯ ರಾಜರಲ್ಲಿ 
ಈತ ಪ್ರಖ್ಯಾತ ಸಾರ್ವಭೌಮನಾಗಿದ್ದನು. ಇವನಿಗೆ "ಸತ್ಯಾಶ್ರಯ, "ವಲ್ಲಭ', “ವಲ್ಲಭರಾಜ', 
"ವಲ್ಲಭೇಂದ' "ಮಹಾರಾಧಿರಾಜ', "ಪರಮೇಶ್ವರ', "ಭಟ್ಟಾರಕ್‌, "ಪರಮ ಭಾಗವತ” ಮತ್ತು 
"ಪೃಥ್ವೀವಲ್ಲಭ' ಎ೦ಬ ಬಿರುದುಗಳಿದ್ದವು. ಗಂಗ ದುರ್ವಿನೀತನ ಮಗಳು ಇಮ್ಮಡಿ ಪುಲಿಕೇಶಿಯ 
ಪತ್ನಿಯಾಗಿದ್ದಳು. ಇವರ ಮಗ ಒಂದನೆಯ ವಿಕ್ರಮಾದಿತ್ಯ. ಪಲ್ಲವ ನರಸಿಂಹವರ್ಮನ 
ಆಕಮಣದಿಂದ ಪುಲಿಕೇಶಿಯ ವಿಸ್ತಾರವಾದ ರಾಜ್ಯವು ಕೆಲಕಾಲದವರೆಗೆ ತನ್ನ ಪ್ರಾಬಲ್ಯದಿಂದ 
ವಂಚಿತವಾಗಬೇಕಾಯಿತು. 


ಇಮ್ಮಡಿ ಪುಲಿಕೇಶಿಯ ನಂತರ ಆತನ ಮಗನಾದ ಒಂದನೆಯ ವಿಕ್ರಮಾದಿತ್ಯನು 
ಕ್ರಿಶ.655ರಿಂದ 68ರವರೆಗೆ ಚಾಲುಕ್ಯ ಸಾಮ್ರಾಜ್ಯವನ್ನು ಆಳಿದನು. ಇವನಿಗೆ ಮೊದಲು ಇಮ್ಮಡಿ 
ಪುಲಿಕೇಶಿಯ ಹಿರಿಯ ಪುತ್ರರಾದ ಆದಿತ್ಯವರ್ಮ ಮತ್ತು ಚಂದ್ರಾದಿತ್ಯರು ಕ್ರಿಶ.642ರಿಂದ 655ರವರೆಗೆ 
ಹೆಸರಿಗೆ ಮಾತ್ರ ರಾಜರಾಗಿ ಆಳಿರಬಹುದಾದ ಸಂಭಾವ್ಯತೆಯಿದೆ. ವಿಕ್ರಮಾದಿತ್ಯನಿಗೆ “ಸತ್ಯಾಶ್ರಯ”, 
"ರಣರಸಿಕ', "ಅನಿವಾರಿತ', "ರಾಜಮಲ್ಲ', "ಶ್ರೀ ಪೃಥ್ಧೀವಲ್ಲಭ', “ಮಹಾರಾಜಾಧಿರಾಜ', "ಪರಮೇಶ್ವರ 
ಮತ್ತು “ಭಟ್ಟಾರಕ” ಎಂಬ ಬಿರುದುಗಳಿದ್ದವು.' ಇವನ ತರುವಾಯ ಈತನ ಮಗನಾದ ವಿನಯಾದಿತ್ಯ 


"ರಾಜಾಶ್ರಯ' ಮತ್ತು "ಯುದ್ದಮಲ್ಲ' ಎಂಬ ಬಿರುದುಗಳೊಡನೆ ಆಳಿದ್ದುದಾಗಿ ತಿಳಿದುಬರುತ್ತದೆ.83 
ವಿನಯಾದಿತ್ಯನ ನಂತರ ಆತನ ಮಗ ವಿಜಯಾದಿತ್ಯನು ಕ್ರಿಶ.696ರಿಂದ 733ರಷ್ಟು 
ದೀರ್ಪಕಾಲದವರೆಗೆ ಶಾಂತಿಯುತವಾಗಿ ರಾಜ್ಯಭಾರ ನಡೆಸಿದನು. ಇವನಿಗೆ "ಸತ್ಕಾಶ್ರಯ', "ಸಮಸ್ತ 
ಭುವನಾಶ್ರಯ', "ಶ್ರೀ ಪೃದ್ಧೀವಲ್ಲಭ' ಮತ್ತು "ಪರಮ ಭಟ್ಟಾರಕೌನೆಂಬ ಬಿರುದುಗಳಿದ್ದವು. 
ವಿನಯಾದಿತ್ಯನ ತರುವಾಯ ಆತನ ಮಗ ಇಮ್ಮಡಿ ವಿಕಮಾದಿತ್ಯನು ಚಾಲುಕ್ಕ ಸಾಮ್ರಾಟನಾಗಿ 
ಅಧಿಕಾರಕ್ಕೆ ಬಂದು ಕ್ರಿ.ಶ.733ರಿಂದ 745ರವರೆಗೆ ಆಳ್ಗಿಕೆ ನಡೆಸಿದನು. 


ಇಮ್ಮಡಿ ವಿಕಮಾದಿತ್ಯ್ಸನು ವಿದೇಶೀಯರಾದ ಅರಬರ ಆಕ್ರಮಣವನ್ನು ಯಶಸ್ವಿಯಾಗಿ 
ಎದುರಿಸಿ ಅವರನ್ನು ಪರಾಭವಗೊಳಿಸಿದ ಹಿರಿಮೆಯನ್ನು ಹೊಂದಿದ್ದಾನೆ. ಈತನಿಗೆ ಹೈಹಯಕುಲದ 
ಸಹೋದರಿಯರಾದ ಲೋಕಮಹಾದೇವಿ ಮತ್ತು ತೈಲೋಕ್ಯ್ಕಮಹಾದೇವಿ ಎಂಬ ರಾಣಿಯರಿದ್ದರು. 
ಇವರು ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ ಮತ್ತು ತೈಲೋಕೇಶ್ವರ ಎಂಬ ಎರಡು ದೇವಾಲಯಗಳನ್ನು 
ನಿರ್ಮಿಸಿದ್ದಾರೆ. ಇಮ್ಮಡಿ ವಿಕಮಾದಿತ್ಯನು ತನ್ನ ಪೂರ್ವಜರಾದ ಪುಲಿಕೇಶಿ ಮತ್ತು 
ವಿಕಮಾದಿತ್ಯರಂತೆ ಚಾಲುಕ್ಕ ವಂಶದ ಶಕಪುರುಷನಾಗಿದ್ದನು. ಮೈಸೂರು ಜಿಲ್ಲೆಯ ತಿ.ನರಸೀಪುರ 
ತಾಲ್ಲೂಕಿನ ಕ್ರಿಶ.8-9ನೇ ಶತಮಾನದ ಶಾಸನವು ವಿಕಮಾದಿತ್ಯನೆಂಬ ರಾಜನನ್ನು ಉಲ್ಲೇಖಿಸಿದೆ.89 
ವಿಕಮಾದಿತ್ಯ ಅರಸನು ವಡಕರೆನಾಡು-300ನ್ನು ಆಳುತ್ತಿದ್ದು, ಸುಗ್ಗಿಯ ಕಾಲದಲ್ಲಿ ಅರಮನೆಯ 
ಭಟಮಾನ್ಯದಿಂದ ಒಂದು ಪೊನ್‌ ಕೊಡುಗೆಯಾಗಿ ನೀಡಿರುವುದನ್ನು ಶಾಸನವು ದಾಖಲಿಸಿದೆ. ಲಿಪಿ 
ಮತ್ತು ಭಾಷಾ ಸ್ವರೂಪದ ಆಧಾರದಿಂದ ಕ್ರಿಶ.ಸುಮಾರು 8ನೇ ಶತಮಾನದ ಶಾಸನವೆಂದು 
ವಿದ್ದಾಂಸರು ಶಾಸನದ ಕಾಲವನ್ನು ನಿರ್ಧರಿಸಿದ್ದಾರೆ. ಇಮ್ಮಡಿ ವಿಕ್ರಮಾದಿತ್ಯನು ಕ್ರಿಶ.733ರಿಂದ 


36 


745ರವರೆಗೆ ಅಂದರೆ 8ನೇ ಶತಮಾನದ ಅರ್ಧಕಾಲದವರೆಗೆ ಆಳ್ಗಿಕೆ ನಡೆಸುತ್ತಿದ್ದುದರಿಂದ ಪ್ರಸ್ತುತ 
ಶಾಸನವು ಇವನದೇ ಎಂದು ಗುರುತಿಸಲಾಗಿದೆ. ಶಾಸನೋಕ್ತ ವಿಕ್ರಮಾದಿತ್ಯನು 
ವಡಗರೆನಾಡು-300ನ್ನು ಆಳುತ್ತಿದ್ದನೆಂದು ಹೆಸರಿಸಿರುವುದರಿಂದ, ಈತ ಬಾದಾಮಿ ಚಾಲುಕ್ಕ 
ಸಿಂಹಾಸನಾರೂಢನಾಗುವ ಮೊದಲು ಯುವರಾಜನಾಗಿದ್ದಾಗ, ಕುಮಾರನಾಡೆಂದು ಕರೆಸಿಕೊಳ್ಳುವ ಈ 
ಪ್ರದೇಶದಲ್ಲಿ ಆಡಳಿತದ ಅನುಭವಕ್ಕಾಗಿ ನಿಯೋಜಿತನಾಗಿದ್ದನೆಂದು ಅರ್ಥೈಸಬಹುದು. ಮೈಸೂರು 
ಜಿಲ್ಲೆಯಲ್ಲಿ ಬಾದಾಮಿ ಚಾಲುಕ್ಕರ ಶಾಸನ ದೊರಕಿಲ್ಲವೆಂಬ ಕೊರತೆಯನ್ನು ಈ ಶಾಸನವು ನೀಗಿಸಿದೆ. 


ಇದರೊಡನೆ, ವರುಣ ಹಾಗೂ ಕುಕ್ಕರಹಳ್ಳಿಯಲ್ಲಿ ದೊರೆತಿರುವ ದುರ್ಗ ಗೊಗ್ಗಿ5! ಮತ್ತು 


ನರಸಿಂಗರೌ? ಶಾಸನಗಳಲ್ಲಿ ಅವರನ್ನು ಜಾಳುಕ್ಕ ವಂಶೋದ್ಧವರೆಂದು ಹಾಗೂ ಸಾಮಂತ 
ದೊರೆಗಳೆಂದು ಉಲ್ಲೇಖಿಸಿರುವುದರಿಂದ ಪ್ರಾಯಶಃ ಕ್ರಿಶ.733ರಲ್ಲಿ ಇಮ್ಮಡಿ ವಿಕ್ರಮಾದಿತ್ಯನು 
ಬಾದಾಮಿ ಚಾಳುಕ್ಯ ಸಾಮ್ರಾಟನಾದ ನಂತರ ಇವರೆಲ್ಲರೂ ಕ್ರಮವಾಗಿ ಈ ಪ್ರದೇಶದ ರಾಜ್ಯಪಾಲರಾಗಿ 
ಆಳ್ಲಿಕೆ ಮಾಡುತ್ತಿದ್ದರೆಂದು ತೋರುತ್ತದೆ. ಈ ಹಿನ್ನೆಲೆಯಲ್ಲಿ, ಮೈಸೂರಿನ ಪ್ರದೇಶವು ಬಾದಾಮಿ 


ಚಾಲುಕ್ಕರ ನೇರ ಆಳ್ಗಿಕೆಗೊಳಪಟ್ಟಿತ್ತೆಂದು ಹೇಳಬಹುದಾಗಿದೆ. 


ಇಮ್ಮಡಿ ವಿಕಮಾದಿತ್ಯನ ನಂತರ ಇವನ ಮಗನಾದ ಎರಡನೇ ಕೀರ್ತಿವರ್ಮನು ಚಾಲುಕ್ಕ 
ರಾಜ್ಯಾಧಿಪತಿಯಾದನು. ಇವನ ಆಳ್ಗಿಕೆಯ ಕಾಲ ಕ್ರಿಶ.745ರಿಂದ 1757ರವರೆಗೆ ಎಂದು 
ಗುರುತಿಸಲಾಗಿದೆ. ಇವನು ಹಿಂದಿನ ಚಾಲುಕ್ಕ ಪ್ರಭುಗಳಷ್ಟು ಸಮರ್ಥನಾಗಿರಲಿಲ್ಲವೆಂದು ಚರಿತ್ರೆಯಿಂದ 


ತಿಳಿದುಬರುತ್ತದೆ ಇವನ ಸಾಮಂತನಾಗಿದ್ದ ರಾಷ್ಟಕೂಟ ದಂತಿದುರ್ಗನು ಇಮ್ಮಡಿ 
ಕೀರ್ತಿವರ್ಮನನ್ನು ಯುದ್ಧದಲ್ಲಿ ಪರಾಭವಗೊಳಿಸಿ, ರಾಷ್ಟಕೂಟ ಸಾಮ್ರಾಜ್ಯದ ಉತ್ಕರ್ಷಕ್ಕೆ 
ಕಾರಣನಾದನು. ತನ್ಮೂಲಕ ಬಾದಾಮಿ ಚಾಲುಕ್ಕರ ಪತನಕ್ಕೆ ನಾಂದಿ ಹಾಡಿದನು. 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ವಿಜಯಪುರದ  ಕ್ರಿಶ9ನೇ ಶತಮಾನದ 
ಶಾಸನವು, ಎರೆಯಪ್ಪನು ಗಂಗ ಸಾಮ್ರಾಜ್ಯವನ್ನು ಆಳುತ್ತಿದ್ದಾಗ, ಶೌಚ ಮಣಲೆಯರು ನನ್ನಿ 


ಮಳಲೂರಿನ ರಾಜ್ಯಪಾಲರಾಗಿದ್ದ ಸಂದರ್ಭದಲ್ಲಿ, ಅನುಮತಿ ಪಡೆಯದೆ ವಾಸಿಸುತ್ತಿದ್ದ ಕಿರುವೆಳ್ಳಗರದ 
ಹನ್ನೆರಡು ಒಕ್ಕಲುಗಳಿಗೆ ಅನುಮತಿಯೊಡನೆ ಚಿನ್ನವನ್ನು ಮತ್ತು ಫಲವತ್ತಾದ ಭೂಮಿಯನ್ನು ರಣಪಾರ 


ಮತ್ತು ಮಣಲೆಯರಸರ ಅನುಮತಿಯೊಂದಿಗೆ ನೀಡಿದ ವಿಷಯವನ್ನು ದಾಖಲಿಸಿದೆ೨4 ಇಲ್ಲಿ 
ಪ್ರಮುಖವಾಗಿ ಗಮನಿಸಬೇಕಾದ ವಿಷಯವೆಂದರೆ, ರಣಪಾರನು ಬಾದಾಮಿ ಚಾಲುಕ್ಕರ 
ವಂಶಿಕನೆಂದು,, ಬಾದಾಮಿ ಚಾಲುಕ್ಕರ ಪತನಾನಂತರ ಗಂಗರ ಸಾಮಂತನಾಗಿದ್ದನೆಂದು 
ಡಾ.ಎಂ.ಜಿ.ನಾಗರಾಜ್‌ ಅವರು ಗುರುತಿಸಿದ್ದಾರೆ. ಇದರಿಂದ, ರಣಪಾರನು ಗಂಗದೊರೆ ಎರೆಯಪ್ಪನ 
ಆಳ್ಳಿಕೆಯ ಕಾಲದಲ್ಲಿ ತಿರುಮಕೂಡಲು ನರಸೀಪುರದ ವಿಜಯಪುರ ಪ್ರದೇಶವನ್ನು ಆಳುತ್ತಿದ್ದನೆಂದು 
ತಿಳಿದುಬರುತ್ತದೆ. 


ಎರಡು ಶತಮಾನಗಳಿಗೂ ಅಧಿಕ ಕಾಲ ಮೀರಿದ ರಾಜ್ಯಭಾರದಲ್ಲಿ, ಎರಡು 
ಶತಮಾನಗಳವರೆಗೆ ನಿರಂತರವಾಗಿ ಸಾರ್ವಭೌಮತ್ತವನ್ನು ಕಾಪಾಡಿಕೊಂಡು ಬಂದು, ಕರ್ನಾಟಕದ 
ಇತಿಹಾಸದಲ್ಲಿ ಮೊದಲ ಬಾರಿಗೆ ಉತ್ತರ ಭಾರತ ಮಾತ್ರವಲ್ಲದೆ, ವಿದೇಶಗಳೊಡನೆ ಸಹ ಸೌಹಾರ್ದ 
ಸಂಬಂಧ ಹೊಂದಿದ್ದ ಹಾಗೂ ವಿದೇಶೀಯರ ಆಕ್ರಮಣವನ್ನು ಸಹ ಸಮರ್ಥವಾಗಿ ಎದುರಿಸಿದ 


37 


ಕರ್ನಾಟಕದ ಪ್ರಥಮ ರಾಜರಾಗಿ ಗುರುತಿಸಲ್ಲಟ್ಟವರು ಬಾದಾಮಿಯ ಚಾಲುಕ್ಕರು. ಭಾರತದ 
ಉತ್ತರ-ದಕ್ಷಿಣ ಪಥೇಶ್ವರರೆಂದು ಹೆಸರಾದವರು. ಇವರ ಶಾಸನಗಳೊಂದೂ ಇದುವರೆಗೆ ಮೈಸೂರು 
ಜಿಲ್ಲೆಯಲ್ಲಿ ದೊರೆತಿಲ್ಲ. ಆದರೆ, ಇವರು ಕರ್ನಾಟಕವನ್ನಾಳುತ್ತಿದ್ದ ಕಾಲದಲ್ಲಿ, ಮೈಸೂರು ಜಿಲ್ಲೆಯನ್ನು 
ಆಳುತ್ತಿದ್ದ ಗಂಗರು ಇವರ ಸಾಮಂತರಾಗಿದ್ದು, ಇವರೊಡನೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದ 
ಅಂಶವನ್ನು ಈಗಾಗಲೇ ಗಮನಿಸಲಾಗಿದೆ. 


ರಾಷ್ಟ್ರಕೂಟರು: 


ಕ್ರಿಶ.579ರಿಂದ 630ರವರೆಗೆ ಬಾದಾಮಿಯ ಚಾಲುಕ್ಕರ ಅಧಿಕಾರಿಗಳಾಗಿ, ನಂತರ ಕ್ರಿ.ಶ. 
630ರ೦ದ 735ರವರೆಗೆ ಸಾಮಂತರಾಗಿ ತಮ್ಮ ಅರಸಾಳಿಕೆಯನ್ನು ಆರಂಭಿಸಿದ ರಾಷ್ಟ್ರಕೂಟರು, 
ದಂತಿದುರ್ಗನ ಕಾಲದಿಂದ ಅಂದರೆ ಕ್ರಿಶ. ಸುಮಾರು 750ರಿಂದ ಸ್ವತಂತ್ರ ರಾಜರಾಗಿ ತಮ್ಮ 
ಆಳ್ಳಿಕೆಯನ್ನು ಕರ್ನಾಟಕದಲ್ಲಿ ಆರಂಭಿಸಿದರು. ಕ್ರಿಶ.760ರಿಂದ ದಕ್ಷಿಣಾಪಥ ಸಮಸವೂ ರಾಷ್ಟಕೂಟರ 
ಚಕ್ರಾಧಿಪತ್ಯವನ್ನು ಅಂಗೀಕರಿಸಿತ್ತು. ದಕ್ಷಿಣ ಭಾರತ ಮಾತ್ರವಲ್ಲದೆ, ಉತ್ತರದವರೆಗೂ ತಮ್ಮ 
ಅಧಿಪತ್ಯವನ್ನು ಅಲಕಾಲದವರೆಗಾದರೂ ಸ್ಥಾಪಿಸಿ ಉತ್ತರ ಮತ್ತು ದಕ್ಷಿಣ ಪಥೇಶ್ವರರಾಗಿ ಮೆರೆದವರು 
ರಾಷ್ಟ್ರಕೂಟರು. ಸಂಪೂರ್ಣ ಭಾರತವನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡು ಉತ್ತರದ ರಾಜರ 
ಪಬುತ್ತಕ್ಕೆ ಸವಾಲೊಡ್ಡಿ ಅವರನ್ನು ಮಣಿಸಿದವರು. ಇವರು ಮಾನ್ಯಖೇಟವನ್ನು (ಇಂದಿನ ಗುಲ್ಬರ್ಗಾ 
ಜಿಲ್ಲೆಯ ಮಳಖೇಡ) ತಮ್ಮ ರಾಜಧಾನಿಯಾಗಿ ಹೊಂದಿದ್ದರು.  ಕ್ರಿ.ಶ.967ರಲ್ಲಿ ಉಚ್ಛಾಯದ 
ತುದಿಗೇರಿದ್ದ ರಾಷ್ಟಕೂಟ ಸಾಮ್ರಾಜ್ಯವು ಎರಡು ಶತಮಾನಗಳಿಗೂ ಮೀರಿದ ಆಳ್ಳಿಕೆಯ ನಂತರ 
ಕ್ರಿ.ಶ.೦973ರಲ್ಲಿ ಪತನಗೊಂಡಿತು. ಸಮಕಾಲೀನನಾದ ಅರಬ್‌ ಲೇಖಕ ಸುಲೇಮಾನ್‌ನ ಪ್ರಕಾರ ಆಗಿನ 


ಪ್ರಪಂಚದ ನಾಲ್ಕು ಮಹಾಸಾಮ್ರಾಜ್ಯಗಳಲ್ಲಿ ರಾಷ್ಟಕೂಟ ಸಾಮ್ರಾಜ್ಯ ಒಂದಾಗಿತ್ತು೨' 
CY) pe) 


ಮೊದಮೊದಲ ರಾಷ್ಟ್ರಕೂಟ ಅರಸರ ಕಾಲದಲ್ಲಿ ಲಟ್ಟಲೂರು ಇವರ ರಾಜಧಾನಿಯಾಗಿತ್ತು. 
ದಂತಿದುರ್ಗನ ಕಾಲದಲ್ಲಿ ಎಲ್ಲೋರ ರಾಜಧಾನಿಯಾಗಿದ್ದು, ಅಮೋಘವರ್ಷ ನೃಪತುಂಗನ ಅಥವಾ 
ಶರ್ವನ ಕಾಲದಲ್ಲಿ ಇಂದಿನ ಗುಲ್ಬರ್ಗ ಜಿಲ್ಲೆಯ ಮಾನ್ಯಖೇಟವನ್ನು ರಾಜಧಾನಿಯನ್ನಾಗಿ 
ಹೊಂದಲಾಗಿತ್ತು. ಉತ್ತರಭಾರತದ ಜೈತ್ರಯಾತೆಯ ಕಾಲದಲ್ಲಿ ಮಯೂರಖಿಂಡಿ, ಕಂಧರಪುರ 
ಮತ್ತು ಪ್ರಶಿಷ್ಠಾನಪುರಗಳು ಸಹ ಸ್ವಲ್ಲಕಾಲ ಇವರ ರಾಜಧಾನಿಗಳಾಗಿದ್ದುವೆಂದು ತಿಳಿದುಬರುತ್ತದೆ. 


ರಾಷ್ಟ್ರಕೂಟರ ನಾಲ್ಕು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. ಹೆಗ್ಗಡದೇವನ 
ಕೋಟೆ ತಾಲ್ಲೂಕಿನಲ್ಲಿ ದೊರೆತಿರುವ ಶಾಸನವು "ಧಾರಾವರ್ಷ', "ಶ್ರೀವಲ್ಲಭನೆಂದು 
ಬಿರುದಾಂಕಿತನಾಗಿದ್ದ ಧುವ ನಿರುಪಮನ ಪುತ್ರ ಮತ್ತು ಮುಮ್ಮಡಿ ಗೋವಿಂದನ ಹಿರಿಯ 
ಸಹೋದರನಾದ ಸ್ತಂಭನನ್ನು ಹೆಸರಿಸಿದೆ.56 ಧ್ರುವ ನಿರುಪಮನು ಕ್ರಿ.ಶ.780ರಿಂದ 793ರವರೆಗೆ ಆಳ್ಗಿಕೆ 
ನಡೆಸಿದ ರಾಷ್ಟ್ರಕೂಟರ ಪ್ರಸಿದ್ಧ ಚಕ್ರವರ್ತಿ. ಇವನಿಗೆ ಸಂಭ, ಕರ್ಕ, ಗೋವಿಂದ ಮತ್ತು ಇಂದರೆಂಬ 
ನಾಲ್ಪರು ಪುತ್ತರಿದ್ದುದಾಗಿ ಚರಿತ್ರೆಯಿಂದ ತಿಳಿದುಬರುತ್ತದೆ. ಇವರಲ್ಲಿ ಕರ್ಕನ ಬಗ್ಗೆ ಯಾವ 
ವಿಷಯವೂ ತಿಳಿದುಬರುವುದಿಲ್ಲ. ಉಳಿದ ಮೂವರು ಪುತ್ರರಲ್ಲಿ ಸ್ತಂಭನಿಗೆ ಗಂಗವಾಡಿಯ 
ಮಾಂಡಲಿಕ ಪದವಿಯನ್ನು, ಮೂರನೆಯ ಗೋವಿಂದನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮತ್ತು 


38 


ಇಂದನಿಗೆ ಧುವ ನಿರುಪಮನ ಅಧೀನದಲ್ಲಿದ್ದ ಮಾಳವ, ಗುಜರಾತ್‌ ರಾಜ್ಯಗಳ ಮಾಂಡಲಿಕ 
ಪದವಿಯನ್ನು ಅನುಗ್ರಹಿಸಿದ ವಿಷಯ ಶಾಸನಗಳಿಂದ ಅರಿವಿಗೆ ಬಂದಿರುತ್ತದೆ.” 


ಇದನ್ನು ಸಮರ್ಥಿಸುವಂತೆ ಕೃಷ್ಣರಾಜನಗರ ತಾಲ್ಲೂಕಿನಲ್ಲಿ ದೊರೆತಿರುವ ಶಾಸನವು 
ಗೋವಿಂದನನ್ನು "ಮಹಾಸಾಮಂತಾಧಿಪತಿ'ಯೆಂಬ ಬಿರುದಿನಿಂದ ಸಂಬೋದಧಿಸಿರುತ್ತದೆ. ಈ 
ಶಾಸನದ ಕಾಲವನ್ನು ಧುವ ನಿರುಪಮನ ಆಳಿಕೆಯ ಕಾಲದಲ್ಲಿ, ಪ್ರಭೂತವರ್ಷನೆಂದು 
ಕರೆಸಿಕೊಳ್ಳುತ್ತಿದ್ದ ಯುವರಾಜ ಮುಮ್ಮಡಿ ಗೋವಿಂದನು ಕೆಲವು ಪ್ರಾಂತ್ಯಗಳನ್ನು ಆಳುತ್ತಿದ್ದುದರಿಂದ 


ಕ್ರಿಶ.790 ಎಂದು ಗುರುತಿಸಬಹುದಾಗಿದೆ.98 


ಧಾರಾವರ್ಷ ಶ್ರೀವಲ್ಲಭನ ಆಳ್ಗಿಕೆಯ ಕಾಲದಲ್ಲಿ ಕಂಭರಸನೆಂದು ಪ್ರಖ್ಯಾತನಾದ ಸ್ವಂಭನು 
ಗಂಗವಾಡಿ 96,000 ನಾಡನ್ನು ಆಳುತ್ತಿದ್ದ ಉಲ್ಲೇಖವಿದೆ. ತಂದೆ ಧ್ರುವ ನಿರುಪಮನು ಕ್ರಿ.ಶ.793ರಲ್ಲಿ 
ಕಾಲವಾದ ನಂತರ, ಅದಾಗಲೇ ತಂದೆಯಿಂದ ಯುವರಾಜ್ಯಾಭಿಷಿಕ್ಷನಾಗಿದ್ದ ಮುಮ್ಮಡಿ ಗೋವಿಂದನು 
ರಾಷ್ಟಕೂಟ ಸಾಮ್ರಾಜ್ಯದ ಸಾಮ್ರಾಟನಾದನು. ಇದನ್ನು ಸಹಿಸದ ಹಿರಿಯ ಸಹೋದರನಾದ 
ಸ್ತಂಭನು ತಮ್ಮನ ವಿರುದ್ಧ ಮಿತ್ರರಾಜಸಾಮಂತರುಗಳ ಸೈನ್ಯ ಸಹಾಯದಿಂದ ದಂಗೆಯೆದ್ದನು. 
ಮುಮ್ಮಡಿ ಗೋವಿಂದನು ತನ್ನ ರಾಜನೀತಿ ಮತ್ತು ಚಾಣಾಕ್ಷತೆಗಳಿಂದ ಈ ದಂಗೆಯನ್ನು 
ಅಡಗಿಸಿದುದೇ ಅಲ್ಲದೆ, ಹಿರಿಯ ಸಹೋದರನನ್ನು ಕ್ಷಮಿಸಿ, ಅವನನ್ನು ಬಂಧಿಸದೇ ಪುನಃ 
ಗಂಗವಾಡಿಯ ಮಾಂಡಲಿಕನನ್ನಾಗಿ ನಿಯುಕ್ತಗೊಳಿಸಿದನು. ಬಹುಶಃ ಸಹೋದರನಿಂದ 
ಉಪಕೃತನಾದ ಸ್ಪಂಭನು ನಂತರ ಮುಮ್ಮಡಿ ಗೋವಿಂದನಿಗೆ ಕೃತಜ್ಞವಾಗಿ ವಿಧೇಯನಾಗಿರುವಂತೆ 
ಶಾಸನಗಳಿಂದ ತಿಳಿದುಬಂದಿರುತ್ತದೆ. ನಂಜನಗೂಡು ತಾಲ್ಲೂಕಿನಲ್ಲಿ ದೊರೆತಿರುವ ಕ್ರಿಶ. 808ರ 


ಶಾಸನದಿಂದ್‌ ಈ ವಿಷಯವು ದೃಢಪಡುತ್ತದೆ. 


ಪ್ರಸ್ತುತ ತಾಮಶಾಸನದಲ್ಲಿ ರಾಷ್ಟಕೂಟರ ವಂಶವಾಹಿನಿಯಲ್ಲಿ ಒಂದನೇ ಕೃಷ್ಣರಾಜ, ಅವನ 
ಮಗ ಇಮ್ಮಡಿ ಗೋವಿಂದ, ಗೋವಿಂದನ ಸಹೋದರ ಧ್ರುವ ನಿರುಪಮ ಮತ್ತು ಇವನ ಮಗ 
ಮುಮ್ಮಡಿ ಗೋವಿಂದನ ಮಹತ್ವದ ರಾಜಕೀಯ ಸಾಧನೆಗಳನ್ನು ನಿರೂಪಿಸಲಾಗಿದೆ. ಪ್ರಭೂತವರ್ಷ 
ಗೋವಿಂದರಾಜನ ಸಹೋದರನಾದ ಸಂಭನು ರಣಾವಲೋಕ ಕಂಬಯ್ಯನೆಂದು ಕೀರ್ತಿತನಾಗಿದ್ದು, 
ಪುನ್ನಾಡು, ಎಡೆನಾಡುಗಳಿಗೆ ಅಧಿಪತಿಯಾಗಿದ್ದನೆಂದು ತಿಳಿದುಬರುತ್ತದೆ. ಇದರಿಂದ ಕಂಭರಸನು 
ತಂದೆಯಿದ್ದಾಗ ಆಳುತ್ತಿದ್ದ ಗಂಗವಾಡಿ 96,000 ಪ್ರದೇಶದ ಅಧಿಪತ್ಯಕ್ಕೆ ಬದಲಾಗಿ, ಪುನ್ನಾಡು 6000 
ಮತ್ತು ಎಡೆನಾಡುಗಳಿಗೆ ಮಾತ್ರ ಅಧಿಪತ್ಯವು ಸೀಮಿತಗೊಂಡಿರುವುದನ್ನು ಗಮನಿಸಬಹುದಾಗಿದೆ. ಈ 
ಶಾಸನದಲ್ಲಿ ಪ್ರಮುಖವಾಗಿ ಸಂಭನ ಮಗನಾದ ಶಂಕರಗಣ್ಣನ ಉಲ್ಲೇಖವಿದೆ. ತಿ.ನರಸೀಪುರದ 
ಕೂಡಲೂರಿನಲ್ಲಿ ದೊರತಿರುವ ಕ್ರಿಶ963ರ ಶಾಸನವೊಂದು ರಾಷ್ಟಕೂಟ ಮುಮ್ಮಡಿ ಕೃಷ್ಣನ 


ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.100 


ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ ಈ ನಾಲ್ಕು ಶಾಸನಗಳು ಮಾತ್ರ ಮೈಸೂರು ಜಿಲ್ಲೆಯಲ್ಲಿ 
ದೊರೆತಿದ್ದರೂ, ಬಾದಾಮಿ ಚಾಲುಕ್ಕರ ನಂತರ, ಪ್ರಥಮವಾಗಿ ಉತ್ತರಭಾರತದ ಚಕ್ರಾಧಿಪತ್ಯವನ್ನು 
ಪಡೆದ ರಾಷ್ಟಕೂಟ ಧ್ರುವ ನಿರುಪಮನ ಸಾಧನೆಗಳನ್ನು ಮತ್ತು ಈ ಸಾಧನೆಗಳನ್ನು ತನ್ನ ರಾಜಕೀಯ 
ಚಾಣಾಕ್ಷತೆ ಹಾಗೂ ಮುಂದಾಲೋಚನೆ ಮತ್ತು ಶೌರ್ಯ ಪರಾಕ್ರಮಗಳಿಂದ ಕಾಪಿಟ್ಟುಕೊಂಡು 


39 


ಮುಂದುವರಿಸಿಕೊಂಡು ಬಂದ ಮುಮ್ಮಡಿ ಗೋವಿಂದನ ಹಾಗೂ ಮುಮ್ಮಡಿ ಕೃಷ್ಣನ ಉಲ್ಲೇಖಗಳಿಂದ 
ಠಃ ಶಾಸನಗಳು ರಾಜಕೀಯವಾಗಿ ಮಹತ್ನ್ಸಪೂರ್ಣವೆನಿಸಿದ ಶಾಸನಗಳಾಗಿವೆ. 


ಗಂಗರಾಜರನ್ನು ಸಾಮಂತರಾಗಿ ಹೊಂದಿದ್ದರೂ, ಮೊದಲಿನಿಂದ ಕೊನೆಯವರೆಗೆ ಅವರ 
ಹಿರಿಮೆಯನ್ನು ಗುರುತಿಸಿ, ಗೌರವಿಸಿಕೊಂಡು ಬಂದು ಅವರಿಂದ ಉಪಕಾರ, ಪ್ರತ್ಯುಪಕಾರಗಳನ್ನು 
ಪಡೆದವರು ರಾಷ್ಟಕೂಟರು. ಗಂಗರಸ ಇಮ್ಮಡಿ ಮಾರಸಿಂಹನ ಕಾಲದಲ್ಲಿ, ಮುಮ್ಮಡಿ ಕೃಷ್ಣನ ನಂತರ 
ರಾಷ್ಟ್ರಕೂಟ ಸಾಮ್ರಾಜ್ಯ ತನ್ನೊಳಗಿನ ಅಂತಃಕಲಹಗಳಿಂದ ಜರ್ಕುರಿತವಾಯಿತು. ಈ ಅಂತಃಕಲಹದ 
ಪ್ರಯೋಜನವನ್ನು ಪಡೆದ ರಾಷ್ಟಕೂಟರ ಸಾಮಂತನಾಗಿದ್ದ ಕಲ್ಯಾಣ ಚಾಲುಕ್ಯ ಆಹವಮಲ್ಲ ತೈಲಪನು 
ಸಾಮ್ರಾಟನಾಗುವ ಮಹತ್ತಾಕಾಂಕ್ಷೆಯಿಂದ ಹಾಗೂ ಬಾದಾಮಿ ಚಾಲುಕ್ಕರ ವೈಭವವನ್ನು 
ಮರುಕಳಿಸುವ ಧ್ಯೇಯದಿಂದ ರಾಷ್ಟ್ರಕೂಟರ ಮೇಲೆ ಸಮರ ಸಾರಿ ಜಯಶೀಲನಾದ. ಇದರಿಂದ, 
ಸಮಸ್ತ ಭಾರತವನ್ನು ತನ್ನ ಸಾಮ್ರಾಟರಾದ ಧ್ರುವ ನಿರುಪಮ ಮತ್ತು ಮುಮ್ಮಡಿ ಗೋವಿಂದರ 
ಕಾಲದಲ್ಲಿ ಅಂಕೆಯಲ್ಲಿಟ್ಟುಕೊಂಡಿದ್ದ ರಾಜಮನೆತನ, ಮುಮ್ಮಡಿ ಕರ್ಕನ ಕಾಲದಲ್ಲಿ ಆಹವಮಲ್ಲ 
ತೈಲಪನಿಂದ ಪತನಹೊಂದಿ ಕರ್ನಾಟಕದಲ್ಲಿ ಕಲ್ಯಾಣ ಚಾಲುಕ್ಯರ ಹೊಸ ಶಕೆಯ ಉದಯಕ್ಕೆ ಅನುವು 
ಮಾಡಿಕೊಟ್ಟು ನೇಪಥ್ಯಕ್ಕೆ ಸರಿಯುವಂತಾಯಿತು. 


ನೊಳಂಬರು: 


ಕ್ರಿ.ಶ.735ರಿಂದ 1049ರವರೆಗೆ ಕರ್ನಾಟಕದ ಪಶ್ಚಿಮ ಭಾಗವನ್ನಾಳಿದ ನೊಳಂಬರು ತಮ್ಮನ್ನು 
ಪಲ್ಲವ ವಂಶಜರೆಂದು ಕರೆದುಕೊಂಡಿದ್ದಾರೆ. ಕಂಚಿಯ ಪಲ್ಲವರಾಜ "ತ್ರಿಣಯನ'ನು ಇವರ 
ಮೂಲಪುರುಷನೆಂದು ಹೇಮಾವತಿಯ ಸ್ತಂಭಶಾಸನದಲ್ಲಿ ಹೇಳಲಾಗಿದೆ. ಈ ಶಾಸನದ ಅನುಸಾರ 
ನೊಳಂಬರ ಮೊದಲ ರಾಜನು "ಮಂಗಲ' ಅಥವಾ "ನೊಳಂಬಾಧಿರಾಜ'. ಈತನ ಮಗ 
ಸಿಂಹಹೋತ, ಸಿಂಹಹೋತನ ಮಗ  ಪೊಳಾಲಚೋರ. ಬಹುಶಃ ಇವರದು ಭಿನ್ನವಾದ 
ಪಲ್ಲವಶಾಖೆಯಿರಬಹುದೆಂದು ವಿದ್ಧಾಂಸರು ಊಹಿಸಿದ್ದಾರೆ. ನೊಳಂಬರು ಮೊದಲಿಗೆ 
"ನೊಳಂಬಾಳಿಗೆ-1000 ಪ್ರದೇಶದಲ್ಲಿ ಆಳ್ಗಿಕೆಯನ್ನು ಆರಂಭಿಸಿದರು. ಇದು ಈಗಿನ ಆಂಧ್ರಪ್ರದೇಶದ 
ಅನಂತಪುರ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳ ಪ್ರಾಂತ್ಯದ ಪ್ರದೇಶಗಳನ್ನೊಳಗೊಂಡಿತ್ತು. 


ಇವರ ರಾಜ್ಯವು ಪೂರ್ವದಲ್ಲಿ ಪೆನ್ನಾರ್‌ ನದಿಯನ್ನೂ, ಪಶ್ಚಿಮದಲ್ಲಿ ಹಗರಿ ನದಿಯನ್ನೂ 
ಗಡಿಗಳನ್ನಾಗಿ ಹೊಂದಿತ್ತು. ನಂತರದ ಕಾಲದಲ್ಲಿ ನೊಳಂಬರ ರಾಜ್ಯಕ್ಷೇತ್ರವು ವಿಸ್ತರಿಸುತ್ತಾ ಹೋಗಿ, 
10ನೇ ಶತಮಾನದ ಅಂತ್ಕದಲ್ಲಿ ನೊಳಂಬವಾಡಿ-32000 ಪ್ರದೇಶವಾಗಿತ್ತು ಈ ಪ್ರದೇಶವು ಇಂದಿನ 


ತುಮಕೂರು, ಚಿತ್ರದುರ್ಗ, ಕೋಲಾರ ಮತ್ತು ಬೆಂಗಳೂರು ಜಿಲ್ಲೆಗಳಿಂದ ಕೂಡಿತ್ತು!01 ಇವರ 
ರಾಜಧಾನಿ ಇಂದಿನ ಆಂಧಪ್ರದೇಶದ ಹೆಂಜೇರು ಅಥವಾ ಹೇಮಾವತಿ ಎಂದು ಗುರುತಿಸಲಾಗಿದೆ. 
ಗಂಗರಾಜನಾದ ಒಂದನೆಯ ರಾಜಮಲ್ಲನು ಸಿಂಹಪೋತನ ಮೊಮ್ಮಗಳನ್ನು ವಿವಾಹವಾಗಿದ್ದನು. 
ಮೊದಲಿಗೆ ನೊಳಂಬರು ಗಂಗ, ಚಾಲುಕ್ಕ ಮುಂತಾದ ರಾಜಮನೆಗಳೊಡನೆ ವೈವಾಹಿಕ 
ಸಂಬಂಧವನ್ನು ಹೊಂದಿದ್ದರು. 


ಗಂಗರ ಸಾಮಂತರಾಗಿ ಕ್ರಿಶ. 9ನೇ ಶತಮಾನದ ಆದಿಯವರೆಗೂ ಆಳ್ಲಿಕೆ ನಡೆಸಿದ ಇವರು, 
ಇಮ್ಮಡಿ ಮಹೇಂದನ ಕಾಲದಲ್ಲಿ ನೊಳಂಬವಾಡಿ-32,000ವನ್ನು ಆಳುತ್ತಿದ್ದ ರಕ್ಕಸಗಂಗನೆಂಬ 


40 


ಬಿರುದನ್ನು ಹೊಂದಿದ್ದ ನಾಲ್ಕನೇ ರಾಜಮಲ್ಲನ ಅಧಿಕಾರಿಯಾಗಿದ್ದ ಪುಲಿಗನನ್ನು ಸೋಲಿಸಿ, 
ನೊಳಂಬವಾಡಿಯನ್ನು ತನ್ನ ವಶಕ್ಕೆ ಪಡೆದ. ನಂತರ, ಗಂಗವಾಡಿಯ ದಕ್ಷಿಣ ತುದಿಯಾದ ಕೊಡಗು 
ಜಿಲ್ಲೆಯವರೆಗೂ ತನ್ನ ಪ್ರಾಬಲ್ಕವನ್ನು ವಿಸ್ತರಿಸುವುದರೊಂದಿಗೆ, ಅಂದಿನ ಮೈಸೂರು ಜಿಲ್ಲೆಯ 
ಭಾಗವಾಗಿದ್ದ ಮಂಡ್ಕದವರೆಗೂ ತಮ್ಮ ರಾಜ್ಯವನ್ನು ವಿಸ್ತರಿಸಿ, ತಾವು ಸ್ವತಂತ್ರ ರಾಜರೆಂದು 
ಘೋಷಿಸಿಕೊಂಡರು.!02 ಇಮ್ಮಡಿ ಮಹೇಂದ್ರನ ಕಾಲದಲ್ಲಿ, ನೊಳಂಬವಾಡಿಯು 96,000 
ಪ್ರದೇಶವಾಯಿತು. 


ನೊಳಂಬ ರಾಜನೊಬ್ಬನನ್ನು ಉಲ್ಲೇಖಿಸಿರುವ ಒಂದು ಶಾಸನ ಮೈಸೂರು ತಾಲ್ಲೂಕಿನಲ್ಲಿ 


ದೊರೆತಿದೆ.!05 ನೊಳಂಬ ರಾಜನಾದ ರಕ್ಕಸ ನೊಳಂಬ ಪಲ್ಲವಾಭರಣ ಪಾಳಿಗನಿಗೆ ಪ್ರಶಿಜ್ಞೆ 
ಮಾಡಿದಂತೆ ವೇಳವಡಿಯಾದ ಅರಸಿಗನ ಮಯ್ದುನ ಸತ್ತನೆಂದಿದೆ. ಇದೊಂದು ಆತ್ಮಾಹುತಿ ಶಾಸನ. 
ಈ ಶಾಸನವನ್ನು ಲಿಪಿಸ್ತರೂಪದಿಂದ ಕ್ರಿ.ಶ.11ನೇ ಶತಮಾನದ್ದೆಂದು ಗುರುತಿಸಲಾಗಿದೆ. ಆದರೆ, 
ಶಾಸನದಲ್ಲಿ ಉಕ್ತನಾಗಿರುವ ಅರಸ "ರಕ್ಕಸ ನೊಳಂಬ ಪಲ್ಲವಾಭರಣ ಪಾಳಿಗ'ನನ್ನು ಗುರುತಿಸಲು 
ಸಾಧ್ಯವಾಗಿಲ್ಲ. ಇಮ್ಮಡಿ ಮಹೇಂದನ ಸ್ವತಂತ್ರ ಆಳ್ಗಿಕೆಯು ಕ್ರಿ.ಶ.981ರಲ್ಲಿ ಕೊನೆಯಾದ ನಂತರ 
ನೊಳಂಬವಾಡಿಯ ಅಧಿಪತ್ಯ ಕಾರಣಾಂತರಗಳಿಂದ ಚೋಳರ ವಶವಾಗಿತ್ತು ಇಮ್ಮಡಿ ಮಹೇಂದನ 
ಪುತ್ರ ಇಮ್ಮಡಿ ಇರಿವ ನೊಳಂಬ ಘಟೆಯಂಕಕಾರ ಕ್ರಿ.ಶ.1010ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂತೆ 
ಕಂಡುಬರುತ್ತದೆ. 11ನೇ ಶತಮಾನದಲ್ಲಿ ಆಳ್ಲಿಕೆ ನಡೆಸಿದ ನೊಳಂಬರಾಜರೆಂದರೆ, ಇಮ್ಮಡಿ ಇರಿವ 
ನೊಳಂಬ ಘಟೆಯಂಕಕಾರ  (ಿ.ಶ.1010ರಿಂದ 1024), ಜಗದೇಕಮಲ್ಲ ನೊಳಂಬ ಪಲ್ಲವ 
ಪೆರ್ಮಾನಡಿ ಉದಯಾದಿತ್ಯದೇವ (ಕಿ.ಶ.1018ರಿಂದ 1036), ಜಗದೇಕಮಲ್ಲ ಇರ್ಮಡಿ ನೊಳಂಬ 
(ಕ್ರಿ.ಶ.1037ರ೦ದ 1044) ಮತ್ತು ತೈಲೋಕ್ಕಮಲ್ಲ ನನ್ನಿ ನೊಳಂಬ ಇಮ್ಮಡಿ ಪಲ್ಲವ ಪೆರ್ಮಾನಡಿ 


(ಕಿ.ಶ.1044ರ೦ದ 1054).104 


ಮೇಲ್ಕಂಡ ಅಂಶಗಳಿಂದ ಪರಾಮರ್ಶಿಸುವುದಾದರೆ, ರಕ್ಕಸ ಗಂಗನನ್ನು ಪರಾಭವಗೊಳಿಸಿ 
ಸ್ಪತಂತ್ರನಾದ್ದರಿಂದ "ರಕ್ಕಸ ನೊಳಂಬ'ನೆಂಬ ಬಿರುದನ್ನು ಇಮ್ಮಡಿ ಮಹೇಂದನು ಧರಿಸಿರಬಹುದಾದ 
ಸಾಧ್ಯತೆಗಳಿವೆ. ಹಾಗೆಯೇ, ಮೈಸೂರಿನ ಈ ಪ್ರದೇಶದವರೆಗೂ ನೊಳಂಬರ ಆಳ್ಸಿಕೆ ವಿಸ್ತರಿಸಿರುವ 
ಸಾಧ್ಯತೆಯ ಬಗ್ಗೆ ಸೂಕ್ತ ಆಧಾರಗಳು ಸಿಗುವವರೆಗೂ ಏನೂ ಹೇಳಲಾಗುವುದಿಲ್ಲ. ಆದರೆ, 
ಮೈಸೂರಿನ ನೆರೆಯ ಜಿಲ್ಲೆಯಾದ ಮಂಡ್ಕದ ಮದ್ದೂರು ತಾಲ್ಲೂಕಿನವರೆಗೂ ನೊಳಂಬರ ಆಳ್ಗಿಕೆ 
ವಿಸ್ತರಿಸಿದ್ದ ಬಗ್ಗೆ ಕ್ರಿಶ.895-96ರ ಶಾಸನವೊಂದು ಸಾಕ್ಷ್ಯ ಒದಗಿಸಿದೆ. ಈ ಶಾಸನವು 


ನೊಳಂಬಾಧಿರಾಜನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ. ಮಹೇಂದನನ್ನು "ನೊಳಂಬಾಧಿರಾಜ'ನೆಂದು 
ಗುರುತಿಸಲಾಗಿದೆ.105 ಮೈಸೂರು ತಾಲ್ಲೂಕಿನ ಶಾಸನದಲ್ಲಿ ವೇಳೆವಡಿಯ ಅರಸಿಗನ ಮೈದುನನು ತನ್ನ 
ದೊರೆಗಾಗಿ ಆತ್ಮಾಹುತಿ ಮಾಡಿಕೊಂಡಿದ್ದು, ಈ ವೀರನ ಜನ್ಮಸ್ಥಳದಲ್ಲಿ ವೀರನ ನೆನಪಿಗಾಗಿ 
ಅನಂತರದ ವರ್ಷಗಳಲ್ಲಿ ಶಾಸನ ಹಾಕಿಸಲಾಗಿದೆ. ಇದರಿಂದಾಗಿ, ಈ ಪ್ರದೇಶದಲ್ಲಿ ನೊಳಂಬ 
ರಾಜನ ಉಲ್ಲೇಖದ ಶಾಸನವು ಕಿ.ಶ.11ನೇ ಶತಮಾನದ ಲಿಪಿಸ್ತರೂಪದಲ್ಲಿ ದೊರೆತಿದೆ. 


ಕಲ್ಯಾಣ ಚಾಲು ಕ್ಯರು: 


41 


ರಾಷ್ಟಕೂಟ ಇಮ್ಮಡಿ ಕರ್ಕರಾಜನಿಂದ ಕ್ರಿಶ.973-74ರಲ್ಲಿ ಕರ್ಣಾಟಕ ರಾಜ್ಯವನ್ನು 
ವಶಪಡಿಸಿಕೊಂಡು ಬಾದಾಮಿ ಚಾಲುಕ್ಕ ವೈಭವವನ್ನು ಪುನಃಪ್ರಶಿಷ್ಠಿಸಿದ ಇಮ್ಮಡಿ ತೈಲಪನು 
ಬಾದಾಮಿಯ ಚಾಲುಕ್ಕವಂಶಜನೆಂದು ಹೇಳಿಕೊಂಡಿದ್ದಾನೆ. ಎಂಟನೆಯ ಶತಮಾನದ 
ಮಧ್ಯಭಾಗದಲ್ಲಿ (ಕಿ.ಶ.757) ರಾಷ್ಟ್ರಕೂಟರಿಂದ ಪರಾಜಿತನಾದ ಇಮ್ಮಡಿ ಕೀರ್ತಿವರ್ಮನಿಗೆ 
ಭೀಮನೆಂಬ ಚಿಕ್ಕಪ್ಪನಿದ್ದನು. ಆ ಭೀಮನ ವಂಶಜರಲ್ಲಿ ಕೊನೆಯವನಾದ ನಾಲ್ಕನೆಯ ವಿಕಮಾದಿತ್ಮನ 
ನಾಲ್ಕನೆಯ ಮಗನೇ ಎರಡನೆಯ ತೈಲಪ. ತ್ರಿಪುರಿಯ ಕಳಚುರಿ ಲಕ್ಷ್ಮಣನ ಮಗಳಾದ 
ಬೊಂತಾದೇವಿಯು ತೈಲಪನ ತಾಯಿಯೆಂದು ತಿಳಿದುಬಂದಿರುತ್ತದೆ. ತರ್ದವಾಡಿ-1000 ನಾಡಿನಲ್ಲಿ 
ಮೊದಲು ರಾಷ್ಟಕೂಟ ಮುಮ್ಮಡಿ ಕೃಷ್ಣನ ಸಾಮಂತನಾಗಿದ್ದ ಇಮ್ಮಡಿ ತೈಲಪನು ಕ್ರಿ.ಶ.973ರಲ್ಲಿ 
ರಾಷ್ಟಕೂಟ ಸಾಮ್ರಾಜ್ಯಕ್ಕೆ ಅಧಿಪತಿಯಾದ ನಂತರ ಕ್ರಿಶ993ರವರೆಗೆ ಮಾನ್ಯಖೇಟವನ್ನು ತನ್ನ 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಪತ್ಯವನ್ನು ನಡೆಸಿದನು. ಈತನಿಗೆ "ಆಹವಮಲ್ಲ', 
"'ಭುವನೈಕಮಲ್ಲ'ನೆಂಬ ಬಿರುದುಗಳಿದ್ದವು. ಈತನ ಪತ್ನಿ ರಾಷ್ಟ್ರಕೂಟ ಇಮ್ಮಡಿ ಕರ್ಕನ ಮಗಳು 
ಜಾಕಬ್ಬೆ. ಇವರಿಗೆ ಸತ್ಯಾಶ್ರಯ ಮತ್ತು ದಾಶವರ್ಮ ಅಥವಾ ಯಶೋವರ್ಮರೆಂಬ ಇಬ್ಬರು 


ಮಕ್ಕಳಿದ್ದರು. 
(8) 


ಚಾಮರಾಜನಗರದ ಶಾಸನವೊಂದರಲ್ಲಿ ಚಾಳುಕ್ಯ ಪೆರ್ಮಾಡಿಯನ್ನು ಹೆಸರಿಸಲಾಗಿದೆ.106 ಈ 
ಶಾಸನದ ಕಾಲ ಕ್ರಿಶ. 994. ಇಲ್ಲಿ ಉಕ್ಷನಾಗಿರುವ ಚಾಳುಕ್ಯ ಪೆರ್ಮಾಡಿಯು ಕಲ್ಯಾಣ ಚಾಲುಕ್ಕ 
ವಂಶದ ಸಂಸ್ಥಾಪಕನಾದ ಇಮ್ಮಡಿ ತೈಲಪನೆಂದು ಊಹಿಸಬಹುದಾಗಿದೆ. "ತೈಲೋಕ್ಯಮಲ್ಲ'ನೆಂದು 
ಬಿರುದಾಂಕಿತನಾಗಿದ್ದ ಇಮ್ಮಡಿ ತೈಲಪನ ಆಳ್ಳಿಕೆಯ ಕಾಲ ಕ್ರಿಶ973ರಿಂದ 997 ಎಂದು 
ಇತಿಹಾಸತಜ್ಞರು ಗುರುತಿಸಿದ್ದಾರೆ. ಜೊತೆಗೆ, ರಾಷ್ಟಕೂಟರನ್ನು ಮುಮ್ಮಡಿ ಕರ್ಕನ ಕಾಲದಲ್ಲಿ ಅಂದರೆ, 
ಕಿ.ಶ. 973ರಲ್ಲಿ ಪರಾಭವಗೊಳಿಸಿದ್ದಲ್ಲದೆ, ರಾಷ್ಟಕೂಟರ ಸಿಂಹಾಸನಕ್ಕೆ ಅಧಿಕೃತ ಹಕ್ಕುದಾರನಾದ 
ಮುಮ್ಮಡಿ ಕೃಷ್ಣನ ಮೊಮ್ಮಗ ನಾಲ್ಕನೇ ಇಂದ್ರನನ್ನು ಗಂಗರಸ ಇಮ್ಮಡಿ ಮಾರಸಿಂಹನ 
ಬೆಂಬಲವಿದ್ದರೂ ಗದ್ದುಗೆಯೇರಲು ಅವಕಾಶಕೊಡದೆ, ಸಾಮ್ರಾಜ್ಯವನ್ನು ಆಕ್ರಮಿಸಿದ್ದ ಇಮ್ಮಡಿ ತೈಲಪ 
ಅಥವಾ ಆಹವಮಲ್ಲ. ಇದರಿಂದ, ಕ್ರಿಶ.993ರ ವೇಳೆಗಾಗಲೇ ಈ ಪ್ರದೇಶವೆಲ್ಲ ಇಮ್ಮಡಿ ತೈಲಪನ 
ಅಧೀನವಾಗಿತ್ತೆಂದು ಪರಿಗಣಿಸಿದಲ್ಲಿ, ದೊರೆತಿರುವ ಈ ಶಾಸನದಲ್ಲಿ ಉಕ್ತನಾಗಿರುವ ಅರಸ ಇಮ್ಮಡಿ 
ತೈಲಪನೆಂಬುದು ನಿಸಂದೇಹ. ಇದರಿಂದ ಗಂಗರಾಜ್ಯದ ಹೃದಯಭಾಗವಾಗಿದ್ದ ಚಾಮರಾಜನಗರ 
ಅಥವಾ ಅಂದಿನ ಮೈಸೂರಿನವರೆಗೂ ಕಲ್ಯಾಣಂ ಚಾಲುಕ್ಕರ ಅಧಿಪತ್ಯ ವಿಸ್ತರಿಸಿತ್ತೆಂದು 
ತಿಳಿಯಬಹುದಾಗಿದೆ. 


ಕಲ್ಯಾಣ ಚಾಲುಕ್ಕರ ಶಾಸನವೊಂದು ಪಿರಿಯಾಪಟ್ಟಣ ತಾಲ್ಲೂಕಿನ ಕುಡುಕೂರು ಗಾಮದಲ್ಲಿ 


ದೊರೆತಿದೆ.107 ಈ ಶಾಸನದ ಕಾಲ ಕ್ರಿಶ.997-98. ಇದೊಂದು ವೀರಗಲ್ಲು ಶಾಸನವಾಗಿದ್ದು, 
ಚಾಳುಕ್ಯ ಪೆರ್ಮಾನಡಿಯ ಪುತ್ರಿಯಾದ ಪಂಪಾದೇವಿಯ ರಾಜ್ಯಾಭ್ಯುದಯ ದಿನದಂದು ನಡೆದ 
ಕದನವೊಂದರಲ್ಲಿ ಪೆಳ್ಳಿಯೂರು ಅಳಿದ ವಿಷಯದ ಪ್ರಸ್ತಾಪವು ಈ ಶಾಸನದಲ್ಲಿದೆ. "ಬಿದರಗಡ್ಡಿ 
ಶಾಸನವು ಕುಂದರಾಜನ ಪತ್ನಿಯಾದ ಪಂಪಾದೇವಿಯು ಜಿಡುಗೂರು ಗ್ರಾಮವನ್ನು ಆಳುತ್ತಿದ್ದುದನ್ನು 
ಉಲ್ಲೇಖಿಸಿದೆ. ಈ ಶಾಸನದ ಕಾಲ ತಿಳಿದುಬಂದಿಲ್ಲವಾದರೂ ಕ್ರಿ.ಶ.1015ರಲ್ಲಿ ಪಟ್ಟಕ್ಕೆ ಬಂದ ಇಮ್ಮಡಿ 
ಜಯಸಿಂಹನ ಆಳ್ಗಿಕೆಯ ಕಾಲಕ್ಕೆ ಸೇರುತ್ತದೆ. ಕುಡಕೂರು ಮತ್ತು ಬಿದರಗಡ್ಡಿ ಶಾಸನಗಳಲ್ಲಿ 


42 


ಕಂಡುಬರುವ ಪಂಪಾದೇವಿ ಒಬ್ಬಳೇ ವ್ಯಕ್ತಿಯಾಗಿರುವ ಸಾಧ್ಯತೆಯಿದ್ದು, ರೈಸ್‌ರವರು 
ಸಂದೇಹಿಸಿರುವಂತೆ ಈಕೆ ಪ್ರಾಪ್ತುವಯಸ್ಸಳಾಗಿರದ ಕಾರಣ ಕ್ರಿ.ಶ.997ರವರೆಗೂ ಮದುವೆಯಾಗಿರದೆ 
ಅನಂತರ ಕುಂದಮರಸನನ್ನು ಮದುವೆಯಾಗಿರುವ ಸಾಧ್ಯತೆ ಉಂಟು. ಇದನ್ನು ಒಪ್ಪಿಕೊಂಡಲ್ಲಿ 
ಸತ್ಕಾಶ್ರಯನ ಅಳಿಯನಾದ ಕುಂದಮರಸನನ್ನು ಅವರ "ಪುತ್ತ'ಎಂದು ಕರೆದಿರುವುದಕ್ಕೆ ಕಾರಣ 


ದೊರೆತಂತಾಗುತ್ತದೆ” ಎಂದು ಬಾ.ರಾ.ಗೋಪಾಲ್‌ ಅವರು ಸರಿಯಾಗಿಯೇ ಗುರುತಿಸಿದ್ದಾರೆ.108 


ಇಮ್ಮಡಿ ತೈಲಪನ ನಂತರ ಅವನ ಮಗನಾದ ಸತ್ಕಾಶ್ರಯನು ಕಲ್ಯಾಣ ಚಾಲುಕ್ಕ ಸಾಮ್ರಾಜ್ಯದ 
ಸಾಮ್ರಾಟನಾದನು. ಇವನ ಆಳ್ಗಿಕೆಯ ಕಾಲ ಕ್ರಿ.ಶ.997ರಿಂದ 1008. ತಂದೆಯಂತೆ ಈತ ಸಹ 
ಪರಾಕ್ರಮಿಯಾಗಿ ಸಾಮ್ರಾಜ್ಯ ವಿಸರಣಾ ಕಾರ್ಯದಲ್ಲಿ ಯಶಸ್ಸು ಕಂಡವನು. ಸತ್ಯಾಶ್ರಯನಿಗೆ "ಸತ್ತಿಗ', 
ಸತ್ತಿಮ' ಎಂಬ ಇನ್ನೆರಡು ಹೆಸರುಗಳಲ್ಲದೆ, "ಇರಿವ ಬೆಡಂಗ', "ಆಹವಮಲ್ಲ', "ಅಕಲಂಕ ಚರಿತ? 
ಎಂಬ ಬಿರುದುಗಳೂ ಇದ್ದವು. ಪಂಪಾದೇವಿಯು ಈ ಸತ್ಯಾಶ್ರಯನ ಏಕೈಕ ಪುತ್ತಿಯಾಗಿದ್ದು, ಈಕೆ 
ಸತ್ಕಾಶ್ರಯನ ಸಾಮಂತನಾಗಿದ್ದ ಕುಂದಮರಸನನ್ನು ವಿವಾಹವಾಗಿದ್ದಳೆಂದು ಮೇಲ್ಕಂಡ ವಿದ್ದಾಂಸರ 
ಅಭಿಪ್ರಾಯಗಳಿಂದ ಮತ್ತು ಶಾಸನಗಳಿಂದ ಅರಿಯಬಹುದಾಗಿದೆ. ಆದುದರಿಂದಲೇ ಬಿದರಗಡ್ಡಿ 
ಶಾಸನದಲ್ಲಿ ಅಳಿಯನಾದ ಕುಂದಮರಸನನ್ನು 'ಪುತ್ರ' ಎಂದು ಕರೆದಿರುವುದನ್ನು 
ಗಮನಿಸಬಹುದಾಗಿದೆ. ಪಿರಿಯಾಪಟ್ಟಣದ ಶಾಸನದ ಕಾಲವು ಸಹ ಈ ಅಂಶವನ್ನು 
ಸಮರ್ಥಿಸುತ್ತದೆ. ಈ ಕಾರಣದಿಂದಲೇ ಸತ್ಯಾಶ್ರಯನ ನಂತರ ಅವನ ತಮ್ಮನಾದ ದಾಶವರ್ಮನ 
ಹಿರಿಯ ಮಗನಾಗಿದ್ದ ಐದನೆಯ ವಿಕಮಾದಿತ್ಯನು ಕ್ರಿಶ.1008ರಲ್ಲಿ ಪಟ್ಟಕ್ಕೆ ಬಂದ ವಿಷಯವು 
ಚರಿತ್ರೆಯಿಂದ ತಿಳಿದುಬರುತ್ತದೆ. ಇವನ ಕಾಲದಲ್ಲಿ ಕುಂದಮರಸನು ಬನವಾಸಿ-12000 ಮತ್ತು 
ಶಾಂತಲಿಗೆ-1000 ನಾಡುಗಳ ಮಾಂಡಲಿಕನಾಗಿದ್ದನು. ಪಿರಿಯಾಪಟ್ಟಣ ಶಾಸನದಲ್ಲಿ 
ಪಂಪಾದೇವಿಯು ಕುಡಕೂರನ್ನು ಆಳುತ್ತಿದ್ದು ಕುಂದಮರಸನೊಡನೆ ವಿವಾಹದ ನಂತರ 
ಜಿಡುಗೂರನ್ನು ಆಳುತ್ತಿದ್ದಿರಬಹುದೆಂದು ಇದರಿಂದ ನಿರ್ಣಯಿಸಬಹುದಾಗಿದೆ. ಈ ಶಾಸನದಿಂದ 
ಸತ್ಕಾಶ್ರಯನಿಗೆ ಏಕೈಕ ಪುತ್ತಿಯಿದ್ದ ಮಹತ್ವದ ಅಂಶ ತಿಳಿದುಬರುತ್ತದೆ. ಹಾಗೆಯೇ, ಸತ್ಯಾಶ್ರಯನ 
ನಂತರ ಆತನ ತಮ್ಮನ ಮಗ ಚಾಲುಕ್ಕ ಸಾಮ್ರಾಜ್ಯದ ಅಧಿಪತಿಯಾದ ಕಾರಣವನ್ನು ಸಹ 
ಅರ್ಥೈಸಬಹುದಾಗಿದೆ. 


ಐದನೆಯ ವಿಕ್ರಮಾದಿತ್ಯನ ಯಾವುದೇ ಶಾಸನಗಳೂ ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ 
ದೊರೆತಿರುವುದಿಲ್ಲ. ಇವನು "ವಲ್ಲಭ ನರೇಂದ. "ತಿಭುವನಮಲ್ಲ' ಎಂಬ ಬಿರುದುಗಳನ್ನು 
ಧರಿಸಿದ್ದನು. ಈತನ ಸೋದರಿ ಅಕ್ಕಾದೇವಿ ಕ್ರಿಶ.1012ರಲ್ಲಿ ಕಿಸುಕಾಡು-70 ನಾಡಿನ 
ಮಂಡಲೇಶ್ವರಿಯಾಗಿ ಆಡಳಿತ ನಿರ್ವಹಿಸುತ್ತಿದ್ದಳು. ಈತನ ನಂತರ ಇವನ ತಮ್ಮ ಇಮ್ಮಡಿ 
ಅಯ್ಯಣನು ಸುಮಾರು ಒಂದು ವರ್ಷ ಕಾಲ ಆಳಿಕೆ ನಡೆಸಿದ್ದು, ತರುವಾಯ ಈತನ ತಮ್ಮ ಅಥವಾ 
ಐದನೆಯ ವಿಕ್ರಮಾದಿತ್ಯನ ಕಿರಿಯ ಸಹೋದರ ಇಮ್ಮಡಿ ಜಯಸಿಂಹನು ಕ್ರಿಶ.1015ರಿಂದ 
1044ರವರೆಗೆ ಚಾಲುಕ್ಕ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದನು. ಇವನಿಗೆ ಸಿಂಗದೇವ ಎಂಬ 
ಇನ್ನೊಂದು ಹೆಸರಿದ್ದು, "ಇಮ್ಮಡಿ ಜಗದೇಕಮಲ್ಲ', "ತೈಲೋಕ್ಯಮಲ್ಲ', "ಮಲ್ಲಿಕಾಮೋದ', 
"ವಕ್ರಮಸಿಂಹ' ಎಂಬ ಬಿರುದುಗಳನ್ನು ಹೊಂದಿದ್ದನು. ಇವನು ರಾಜೇಂದ್ರ ಚೋಳ, ಪರಮಾರ 
ಭೋಜ ಮುಂತಾದ ಅರಸರನ್ನು ಪರಾಭವಗೊಳಿಸಿದ ಪರಾಕ್ರಮಿಯಾಗಿದ್ದನು. ಇವನ ಕಾಲದಲ್ಲಿ 


43 


ರಾಜಧಾನಿಯು ಕಲ್ಯಾಣದಿಂದ ಪುನಃ ಮಾನ್ಯಖೇಟಕ್ಕೆ ಸ್ಥಳಾಂತರವಾಯಿತು.109 ಜಯಸಿಂಹನ 
ಕಾಲದಲ್ಲಿ ಬಾಹ್ಯ ಶತ್ರುಗಳು ನಿರ್ನಾಮ ಹೊಂದಿದರೂ ಆಂತರಿಕ ಕಲಹಗಳು ಆರಂಭವಾದವು. 
ಇವನ ಶಾಸನಗಳು ಸಹ ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆತಿಲ್ಲ. 


ಇಮ್ಮಡಿ ಜಯಸಿಂಹನ ನಂತರ ಕಲ್ಯಾಣ ಚಾಲುಕ್ಕರ ಸಾಮ್ರಾಟನಾಗಿ ಕ್ರಿ.ಶ.1043-44ರಲ್ಲಿ 
ಒಂದನೇ ಸೋಮೇಶ್ವರನು ಅಧಿಕಾರ ವಹಿಸಿಕೊಂಡನು. ಇವನಿಗೆ "ಆಹವಮಲ್ಲ', "ತೈಲೋಕ್ಯಮಲ್ಲ, 
"'ರಾಜನಾರಾಯಣ', "ವೀರಮಾರ್ತಾಂಡ' ಎಂಬ ಬಿರುದುಗಳಿದ್ದವು. ಒಂದನೇ ಸೋಮೇಶ್ವರನ 
ಆಳ್ಳಿಕೆಯ ಕಾಲದಲ್ಲಿ "ಕೊಪ್ಪ' ಎಂಬಲ್ಲಿ ನಡೆದ ಚೋಳರೊಡನೆ ನಡೆದ ಭೀಕರ ಯುದ್ದದಲ್ಲಿ ಚಾಲುಕ್ಕ 
ಸಾಮಂತನಾದ ಪೆರ್ಮಾಣಿ ಮಾದರಸನು ರಾಜಾಧಿರಾಜ ಚೋಳನನ್ನು ಕೊಂದುದು ಮಹತ್ವದ 
ಸಂಗತಿಗಳಲ್ಲೊಂದಾಗಿದೆ. ಸೋಮೇಶ್ವರನು ವಂಗ, ಮಗಧ, ನೇಪಾಳ, ಕನ್ಯಾಕುಬ್ರ ಪಾಂಚಾಲ, 


ಕುರು, ಖಾಸ ಮತ್ತು ಆಭೀರ ರಾಜ್ಯಗಳನ್ನು ಜಯಿಸಿದನೆಂದು ಶಾಸನೋಲ್ಲೇಖಗಳಿವೆ. ಇವನು 


ಕಿ.ಶ.1068ರವರೆಗೆ ರಾಜ್ಯಭಾರ ಮಾಡಿ ಮರಣ ಹೊಂದಿದನು. ಇವನಿಗೆ ಸಂಬಂಧಿಸಿದ 
ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಲಭ್ಯವಾಗಿಲ್ಲ. 


ಒಂದನೇ ಸೋಮೇಶ್ವರನ ನಂತರ ಕ್ರಿ.ಶ.1068ರಲ್ಲಿ ಪಟ್ಟಕ್ಕೆ ಬಂದು, ಕ್ರಿ.ಶ.1076ರವರೆಗೆ ಆಳಿಕೆ 
ನಡೆಸಿದವನು ಅವನ ಪುತ್ರ ಇಮ್ಮಡಿ ಸೋಮೇಶ್ವರ. ಇವನಿಗೆ "ಭುವನೈಕಮಲ್ಲ'ನೆಂಬ ಬಿರುದಿದ್ದಿತು. 
ಚೋಳ ವೀರರಾಜೇಂದನನ್ನು ಪರಾಭವಗೊಳಿಸಿ ಸ್ವಲ್ಲಕಾಲ ಶಾಂತಿರಕ್ಷಣೆಗೆ ಆದ್ಯತೆ ನೀಡಿದನು. 
ಆದರೆ, ಕೆಲಕಾಲಾನಂತರ ದುರ್ವ್ವೃಸನಗಳಿಂದ ರಾಜ್ಯವನ್ನು ಉಪೇಕ್ಷಿಸ ಗಡದ ಪ್ರಯುಕ್ತ ಈತನ 
ತಮ್ಮನಾದ ಆರನೆಯ ವಿಕಮಾದಿತ್ವನು ಸೋಮೇಶ್ವರನನ್ನು ಸೆರೆಹಿಡಿದು ರಾಜ್ಯವನ್ನು 
ವಶಪಡಿಸಿಕೊಂಡನೆಂದು ಬಿಲ್ಲಣನ "ವಿಕ್ರಮಾಂಕ ದೇವಚರಿತ'ದಲ್ಲಿಯೂ ಮತ್ತು ಕೆಲವು 


ಶಾಸನಗಳಲ್ಲಿಯೂ ಉಕ್ತವಾಗಿದೆ.! 


ಇಮ್ಮಡಿ ಸೋಮೇಶ್ವರನ ತಮ್ಮನಾದ ಆರನೆಯ ವಿಕ್ರಮಾದಿತ್ಯನು ಕಿ.ಶ.1076ರಿಂದ 
1127ರವರೆಗೂ ಚಾಲುಕ್ಕ ಸಾಮ್ರಾಜ್ಯದ ಅಧಿಪತಿಯಾಗಿದ್ದನು. ಕಲ್ಯಾಣದ ಬಾಲುಕ್ಕದಲ್ಲೆಲ್ಲ ಅತ್ಯಂತ 
ಸಮರ್ಥ ರಾಜನೀತ. ಈ ವಂಶದ ಶಕಪುರುಷನೆಂದು ಈತನನ್ನು ಗುರುತಿಸಬಹುದು. Eu 
ಚಾಲುಕ್ಕ ವೈರಿಯಾದ ರಾಜಾಧಿರಾಜ ಚೋಳನ ತಮ್ಮ ವೀರರಾಜೇಂದನ ಮಗಳನ್ನು 
ವಿವಾಹವಾಗಿದ್ದನು.  ವೀರರಾಜೇಂದನ ಮರಣಾನಂತರ ಜೋಳ ಸಾಮ್ರಾಜ್ಯದಲ್ಲಿ ತಲೆದೋರಿದ್ದ 
ಅರಾಜಕತೆಯನ್ನು ನಿಗಹಿಸಿ ನ್ಯಾಯಿಕ ವಾರಸುದಾರನನ್ನು ಪುನಃಪ್ರಶಿಷ್ಠಿಸಿದನೆಂದು ತಿಳಿದುಬರುತ್ತದೆ. 
ಕಾಲಗಣನೆಯಲ್ಲಿ ಅದುವರೆಗೆ ಚಾಲ್ತಿಯಲ್ಲಿದ್ದ ಶಾಲಿವಾಹನ ಶಕದ ಬದಲಾಗಿ “ಚಾಲುಕ್ಕ 
ವಿಕ್ರಮಶಕ”ವನ್ನು ವಿಕ್ರಮಾದಿತ್ಯನು ಸ್ಥಾಪಸಿದನು.!!? ದಕ್ಷಿಣ ಕರ್ನಾಟಕದ ಪ್ರಾಂತ್ಯಗಳಾದ ಇಂದಿನ 
ತುಮಕೂರು, ಹಾಸನ, ಚಿತ್ರದುರ್ಗ ಜಿಲೆಗಳು ವಿಕ್ರಮಾದಿತ್ಯನ ಆಳ್ಳಿಕೆಯ ವ್ಯಾಪಿಗೆ ಸೇರಿದ್ದವು. ಈ 
ಸಮಯದಲ್ಲಿ ಗಂಗವಾಡಿ-36,000 ನಾಡನ್ನು ಹೊಯ್ದಳ ವಿಜಯಾದಿತ್ವನು ಆಳುತ್ತಿದ್ದನೆಂದು 
ಚಿತ್ರದುರ್ಗ, ತುಮಕೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ದೊರೆತಿರುವ ಶಾಸನಗಳಿಂದ ತಿಳಿದುಬರುತ್ತದೆ. 


ಇದರಿಂದ ಹೊಯ್ದಳರು ತೋರಿಕೆಗಾದರೂ ಕಲ್ಯಾಣ ಚಾಲುಕ್ಯ ಪ್ರಭುತ್ಸವನ್ನು ಒಪ್ಪಿಕೊಂಡು ಅವರ 


44 


ಸಾಮಂತರಾಗಿ ಪ್ರವರ್ತಿಸಿರುವ ಬಗ್ಗೆ ತಿಳಿದುಬರುತ್ತದೆ. ಈತನ ಶಾಸನ ಇದುವರೆಗೆ ಮೈಸೂರು 
ಜಿಲ್ಲೆಯಲ್ಲಿ ದೊರೆತಿರುವುದಿಲ್ಲ. 


ಆರನೆಯ ವಿಕ್ರಮಾದಿತ್ಯನ ಮರಣಾನಂತರ ಇವನ ಎರಡನೆಯ ಮಗ ಮೂರನೆಯ 
ಸೋಮೇಶ್ವರ  ಭೂಲೋಕಮಲ್ಲನು ಕ್ರಿ.ಶ.11227ರಿಂದ 1139ರವರೆಗೆ ಚಾಲುಕ್ಕ ಸಾಮ್ರಾಜ್ಯದ 
ಅಧಿಪತಿಯಾದನು. ಇವನಿಗೆ "“ಭೂಲೋಕಮಲ್ಲ”, "ತಿಭುವನಮಲ್ಲ', "ಸರ್ವಜ್ಞಭೂಪ' ಎಂಬ 
ಬಿರುದುಗಳಿದ್ದವು. ತಂದೆಯಂತೆಯೇ ಸೋಮೇಶ್ವರನೂ ತನ್ನದೇ ಶಕವನ್ನು ಪ್ರಾರಂಭಿಸಿ ಅದಕ್ಕೆ 
"'ಭೂಲೋಕಮಲ್ಲ ವರ್ಷ” ಎಂದು ಹೆಸರಿಟ್ಟನು. ಆದರೆ, ಅವನ ಆಳಿಕೆಯ ಮುಕ್ತಾಯದೊಡನೆ 


ಶಕೆಯೂ ಅಂತ್ಕಗೊಂಡಿತು.4 ಇವನ ಶಾಸನ ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ 
ದೊರೆತಿರುವುದಿಲ್ಲ. 


ಮೂರನೆಯ ಸೋಮೇಶ್ವರನ ನಂತರ ಅವನ ಮೊದಲನೆಯ ಮಗ ಇಮ್ಮಡಿ 
ಜಗದೇಕಮಲ್ಲನು ಸಿಂಹಾಸನಾರೂಢನಾದನು. ಇವನಿಗೆ "ಪೆರ್ಮ', "ಪೆರ್ಮಾಡಿ', "ಪೆರ್ಮಾಡಿದೇವ' 
ಮತ್ತು "ಪ್ರತಾಪ ಚಕ್ರವರ್ತಿ” ಎಂಬ ಬಿರುದುಗಳಿದ್ದವು. ಇತಿಹಾಸತಜ್ಞರು ಗುರುತಿಸಿರುವಂತೆ ಇವನ 
ಆಳ್ಳಿಕೆಯ ಕಾಲವು ಕ್ರಿ.ಶ.1139ರಿಂದ 114. ಇವನು ಸಹ ತನ್ನದೇ ಆದ ಶಕವರ್ಷವನ್ನು ಬಳಕೆಗೆ 


ತಂದಿದ್ದನು.!!5 ಮೈಸೂರು ಜಿಲ್ಲೆಯಲ್ಲಿ ಇವನ ಶಾಸನಗಳು ಇದುವರೆಗೆ ದೊರೆತಿರುವುದಿಲ್ಲ. 


ಇಮ್ಮಡಿ ಜಗದೇಕಮಲ್ಲನ ನಂತರ ಅವನ ತಮ್ಮನಾದ ಮೂರನೆಯ ತೈಲಪನು ಚಾಲುಕ್ಕ 
ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದನು. ಇವನ ಆಳ್ಲಿಕೆಯ ಕಾಲ ಕ್ರಿ.ಶ.1149ರಿಂದ 1162. ಇವನಿಗೆ 
"ತೈಲೋಕ್ಯಮಲ್ಲ', "ನೂರ್ಮಡಿ ತೈಲ”, "ಚಾಲುಕ್ಯ ಚಕ್ರವರ್ತಿ ವಿಕ್ರಮಾರ್ಕ' ಎಂಬ ಬಿರುದುಗಳಿದ್ದವು. 
ಇವನ ಕಾಲದಲ್ಲಿ ಚಾಲುಕ್ಕರಲ್ಲಿನ ಒಳಜಗಳವು ಪ್ರಬಲವಾಗಿ ಒಗ್ಗಟ್ಟು ನುಚ್ಚುನೂರಾಯಿತು. 
ಕಿ.ಶ.11586ರ ಹೊತ್ತಿಗೆ ಚಾಲುಕ್ಕರ ಸಾಮಂತನಾಗಿದ್ದ ಕಳಚುರ್ಯ ಬಿಜ್ಜಳನು ಸ್ವತಂತ್ರನೆಂದು 


ಘೋಷಿಸಿಕೊಂಡು ಪ್ರವರ್ಧಮಾನಕ್ಕೆ ಬಂದನು.!16 ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಇವನ 
ಆಳ್ಗಿಕೆಯ ಕಾಲದ ಶಾಸನಗಳು ದೊರೆತಿರುವುದಿಲ್ಲ. 


ಮೂರನೆಯ ತೈಲಪನ ಮಗನಾದ ನಾಲ್ಕನೇ ಸೋಮೇಶ್ವರನು ತಂದೆಯ ಪ್ರಭುತ್ವದಡಿ 
ಕ್ರಿ.ಶ.1158ರಿಂದಲೇ "ಚಿನ್ನ ತುಂಬಲ' ರಾಜಧಾನಿಯಲ್ಲಿ  ಮಹಾಮಂಡಲೇಶ್ವರನಾಗಿದ್ದಂತೆ 
ತಿಳಿದುಬರುತ್ತದೆ. ಇವನು ಕ್ರಿ.ಶ.1883-84ರಲ್ಲಿ ಬಿಜ್ಜಳನ ಮಗನಾದ ಸೋವಿದೇವನ ಕಾಲದಲ್ಲಿ 
ಕಳಚುರ್ಯರ ಪ್ರಭಾವವನ್ನು ಪರಾಭವಗೊಳಿಸಿ "ಕಳಚುರ್ಯ ಕುಲ ನಾಶಕ' ಎಂಬ ಪ್ರಶಸಿಗೆ 
ಪಾತ್ರನಾದಂತೆ ತಿಳಿದುಬರುತ್ತದೆ. ಇದಲ್ಲದೆ ಇವನಿಗೆ "ವೀರ ಸೋಮೇಶ್ವರ”, "ತಿಭುವನಮಲ್ಲ, 
'ವೀರನಾರಾಯಣ” ಎಂಬ ಬಿರುದುಗಳೂ ಇದ್ದವು. ಇವನ ಕಾಲದಲ್ಲಿ ಹೊಯ್ದಳ ರಾಜನಾದ 
ಇಮ್ಮಡಿ ಬಲ್ಲಾಳನು ಚಾಲುಕ್ಕ ರಾಜ್ಯದ ಬಹುತೇಕ ಪ್ರದೇಶಗಳನ್ನು ಆಕ್ರಮಿಸುವಲ್ಲಿ 
ಜಯಶೀಲನಾದುದರಿಂದ ನಾಲ್ಕನೇ ಸೋಮೇಶ್ವರನು ಗೋವೆಯ ಕದಂಬ ರಾಜನಾದ ಜಯಕೇಶಿಯ 
ಆಶ್ರಯದಲ್ಲಿ ಕ್ರಿಶ.1198ರವರೆಗೆ ಆಳ್ಲಿಕೆ ನಡೆಸಿದನೆಂದು ತಿಳಿದುಬರುತ್ತದೆ.!!? ನಂತರ ಇವನ 
ತಮ್ಮಂದಿರಾದ ಎರಡನೇ ಭುವನೈಕಮಲ್ಲ ಮತ್ತು ಮೂರನೇ ಜಗದೇಕಮಲ್ಲರು ಸ್ಪಲ್ಲಕಾಲ ಆಳ್ಗಿಕೆ 
ನಡೆಸಿರಬಹುದೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿರುತ್ತಾರೆ. ಆದರೆ, ಈ ಬಗ್ಗೆ ಸೂಕ್ತ ಆಧಾರಗಳು 


45 


ದೊರೆಯದಿರುವ ಕೊರತೆಯಿದೆ. ಇವರ ಶಾಸನಗಳು ಸಹ ಮೈಸೂರು ಜಿಲ್ಲೆಯಲ್ಲಿ 
ದೊರೆಯದಿರುವುದಕ್ಕೆ ಅದಾಗಲೇ ಹೊಯ್ದಳರ ಪ್ರಾಬಲ್ಯಕ್ಕೆ ಈ ಜಿಲ್ಲೆಯು ಒಳಪಟ್ಟಿದ್ದುದೇ 
ಕಾರಣವೆಂಬುದನ್ನು ಗುರುತಿಸಬಹುದು. 


ಕ್ರಿಶ.973ರಿಂದ ಕರ್ನಾಟಕವನ್ನು ಸುಮಾರು ಇನ್ನೂರ ಇಪ್ಪತ್ತೈದು ವರ್ಷಗಳವರೆಗೆ ಆಳಿದ 
ಕಲ್ಯಾಣ ಚಾಲುಕ್ಕ ಸಾಮ್ರಾಜ್ಯವು 1200ರಲ್ಲಿ ಅವನತಿ ಹೊಂದಿ ಹೊಯ್ದಳ ಸಾಮ್ರಾಜ್ಯದ 


ಪ್ರಾದುರ್ಭಾವಕ್ಕೆ ದಾರಿಮಾಡಿಕೊಟ್ಟು ನೇಪಥ್ಯಕ್ಕೆ ಸರಿಯಿತು. 


ಕಲ್ಯಾಣದ ಕಳಚುರ್ಯರು: 


ಉತ್ತರ ಕರ್ನಾಟಕದ ಪ್ರಾಂತ್ಯಗಳನ್ನು ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಆಳಿದ ಕಳಚುರ್ಯರ ಕಾಲವು ಚಾರಿತಿಕ ದೃಷ್ಟಿಯಿಂದಷ್ಟೇ ಅಲ್ಲದೇ ಧಾರ್ಮಿಕ ದೃಷ್ಟಿಯಿಂದಲೂ 
ಬಹು ಮಹತ್ವದ ಕಾಲ.  ಕ್ರಿಶ925ರಿಂದ ಕರ್ನಾಟಕದಲ್ಲಿ ಕಳಚುರ್ಯರು ಸಣ್ಣ ಪ್ರಾಂತ್ಯಗಳ 
ಮಾಂಡಲಿಕರಾಗಿ ಅಥವಾ ಪ್ರತಿನಿಧಿಗಳಾಗಿ ಆಳುತ್ತಿದ್ದಲ್ಲಿಂದ ಕರ್ನಾಟಕದಲ್ಲಿ ಕಳಚುರ್ಯರ ಮೊದಲ 
ಉಲ್ಲೇಖ ದೊರೆಯುತ್ತದೆ. ನಂತರ, ಕ್ರಿ.ಶ.1050ರಿಂದ 1155ರವರೆಗೆ ಇವರು ಚಾಲುಕ್ಕರ 
ಸಾಮಂತರಾಗಿದ್ದರು. ಜೋಗಮನ ಮಗನಾದ ಪೆರ್ಮಾಡಿಯು ಕ್ರಿಶ.1118ರಿಂದ 1130ರವರೆಗೆ 
ಚಾಲುಕ್ಕ ಚಕ್ರವರ್ತಿ ಮೂರನೇ ಸೋಮೇಶ್ವರನ ಸಾಮಂತನಾಗಿ, ತರ್ದವಾಡಿ-1000 ನಾಡನ್ನು 
ಆಳುತ್ತಿದ್ದನು. ಈತನ ಮಗ ಬಿಜ್ಜಳನು ಕ್ರಿಶ.1130ರ೦ದ 1156ರವರೆಗೆ ಚಾಲುಕ್ಕ ಇಮ್ಮಡಿ 
ಜಗದೇಕಮಲ್ಲನ ಸಾಮಂತನಾಗಿ ಮತ್ತು ಮೂರನೇ ತೈಲಪನ ದಕ್ಷಿಣ ರಾಜ್ಯಗಳ ಮಹಾಮಂಡಲೇಶ್ವರ 
ಹಾಗೂ ಸೈನ್ಯಾಧಿಪತಿಯೂ ಆಗಿ ಆಳ್ಗಿಕೆ ನಡೆಸುತ್ತಿದ್ದನು.! ನಂತರ, ಮೂರನೇ ತೈಲಪನಿಂದ 
ಕ್ರಿ.ಶ.1156ರಲ್ಲಿ ಚಾಲುಕ್ಯ ಸಾಮ್ರಾಜ್ಯವನ್ನು ಜಯಿಸಿ ಸ್ಪತಂತ್ರ ಚಕ್ರವರ್ತಿಯಾಗಿ ಕ್ರಿ.ಶ.1167ರವರೆಗೆ ಆಳಕೆ 
ಮಾಡುತ್ತಿದ್ದನು. ಇವನು ಕ್ರಿ.ಶ.1167ರಲ್ಲಿ ಮರಣಹೊಂದಿದನು. 


ಬಿಜ್ಜಳನ ಮಗ ರಾಯಮುರಾರಿ ಸೋವಿದೇವನು ಕ್ರಿ.ಶ.1167ರಲ್ಲಿ ಪಟ್ಟಕ್ಕೆ ಬಂದು 
1176ರವರೆಗೂ ಅಳ್ಗಿಕೆ ನಡೆಸಿದನು. ಇವನ ನಂತರ ಇವನ ಕಿರಿಯ ಸಹೋದರನಾದ 
ಮಲ್ಲಿಕಾರ್ಜುನನು ಕ್ರಿ.ಶ.1175ರಿಂದ 1176ರವರೆಗೆ ಆಳಿದನು. ಇವನ ತಮ್ಮನಾದ ಇಮ್ಮಡಿ ಸಂಕಮನು 
ಮಲ್ಲಿಕಾರ್ಜುನನಿಗೆ ಆಡಳಿತದಲ್ಲಿ ಸಹಕರಿಸುತ್ತಿದ್ದನು. ಮಲ್ಲಿಕಾರ್ಜುನನ ನಂತರ ಇಮ್ಮಡಿ ಸಂಕಮನು 
ಕಿ.ಶ.1180ರವರೆಗೆ, ತರುವಾಯ ಇವನ ಸಹೋದರ ಆಹವಮಲ್ಲನು ಕ್ರಿ.ಶ.1180ರಿಂದ 1183ರವರೆಗೆ, 
ತರುವಾಯ ಈತನ ಸಹೋದರ ಸಿಂಘಣನು 1183ರ೦ದ 1184ರವರೆಗೆ ರಾಜ್ಯವಾಳಿದರು. ಸಿಂಘಣನ 
ಕಾಲದಲ್ಲಿ ಮತ್ತೆ ಕಲ್ಯಾಣ ಚಾಲುಕ್ಕನಾದ ನಾಲ್ಕನೇ ಸೋಮೇಶ್ವರನು ಸಾರ್ವಭೌಮನಾಗಿ 
ಕಳಚುರ್ಯರು ಅವರ ಅಧಿರಾಜತೆಯನ್ನು ಒಪ್ಪಿಕೊಂಡು ಸಾಮಂತರಾಗಿ ಮುಂದುವರಿದರೆಂಬ 
ವಿವರವು ಕಿ.ಶ.1184ರ ಶಾಸನದಲ್ಲಿದೆ. ಕ್ರ.ಶ.1194ರವರೆಗೆ ಸೋವಿದೇವನ ಮಗನಾದ ಮೂರನೇ 
ವೀರ ಬಿಜ್ಜಳನ ಆಳ್ಳಿಕೆಯ ಅವಧಿಯಲ್ಲಿ ಕಳಚುರ್ಯರ ಯುಗ ಸಮಾಪ್ಪವಾಯಿತು. ಇದುವರೆಗೆ 
ಇವರ ಯಾವ ಶಾಸನಗಳೂ ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವುದಿಲ್ಲ. ಇದಕ್ಕೆ ಇವರ ಆಳ್ಗಿಕೆಯ 
ವ್ಯಾಪ್ತಿಯು ಮೈಸೂರಿನವರೆಗೆ ವಿಸ್ತರಿಸಿರಲಿಲ್ಲದಿದ್ದುದೇ ಕಾರಣವಾಗಿರಬಹುದೆಂದು 


46 


ಗುರುತಿಸಬಹುದಾಗಿದೆ. ಕಳಚುರ್ಯರ  ಆಳ್ಗಿಕೆಯ ಅವಧಿಯಲ್ಲಿ ಮೈಸೂರಿನ ಪ್ರದೇಶದಲ್ಲಿ 
ಹೊಯ್ದಳರ ಅಧಿಪತ್ಯವಿದ್ದುದನ್ನು ಮುಂದಿನ ಭಾಗದಲ್ಲಿ ವಿವರಿಸಲಾಗಿದೆ. 


ಚೋಳರು : 


ತಮಿಳುನಾಡಿನ ಪ್ರಾಚೀನ ಅರಸು ಮನೆತನಗಳಲ್ಲಿ ಚೋಳ ಸಂತತಿಯು ಒಂದಾಗಿದೆ. 
ತಮಿಳುನಾಡಿನ ಪ್ರಾಚೀನ ಸಾಹಿತ್ಯವಾದ ಸಂಘಮ್‌ ಸಾಹಿತ್ಯದಲ್ಲಿ ಚೋಳ ಅರಸುಗಳ 
ಉಲ್ಲೇಖವಿದ್ದರೂ, ಕನ್ನಡನಾಡಿನಲ್ಲಿ ಅದರಲ್ಲೂ ಮೈಸೂರು ಪ್ರಾಂತ್ಯಗಳಲ್ಲಿ ಅವರ ಆಳ್ಲಿಕೆಯ ಪರ್ವ 
ಆರಂಭವಾಗುವುದು ಕ್ರಿ.ಶ.985ರ ನಂತರ ಒಂದನೇ ರಾಜರಾಜಚೋಳನ ಕಾಲದಿಂದ. ಒಂದನೇ 
ರಾಜರಾಜಚಜೋಳನು ಇಮ್ಮಡಿ ಪರಾಂತಕ ಮತ್ತು ದಾನವನ್‌ ಮಹಾದೇವಿಯರ ಮಗನಾಗಿದ್ದು, 


ಇವನ ಆಳ್ಳಿಕೆಯ ಕಾಲ ಕ್ರಿಶ.985ರಿಂದ 1014ರವರೆಗೆ ಎಂದು ಇತಿಹಾಸತಜ್ಞರು ಗುರುತಿಸಿದ್ದಾರೆ.!20 


ರಾಜರಾಜನು ಚೇರ, ಪಾಂಡ್ಯ ಮತ್ತು ಸಿಂಹಳದ ರಾಜರನ್ನು ಗೆದ್ದ ನಂತರ ಕರ್ನಾಟಕದ 
ಗಂಗವಾಡಿಯತ್ತ ತನ್ನ ತನ್ನ ಚಿತ್ತವನ್ನು ಕೇಂದ್ರೀಕರಿಸಿದನು. ಇದಕ್ಕೆ ಕಾರಣ ತಲಕಾಡಿನ ಗಂಗರ 
ಮೇಲೆ ಅವನಿಗಿದ್ದ ಸೇಡಿನ ಮನೋಭಾವ. ಹಿಂದೆ, ಚೋಳ ಪರಾಂತಕನ ಕಾಲದಲ್ಲಿ ರಾಷ್ಟಕೂಟ 
ಮುಮ್ಮಡಿ ಕೃಷ್ಣನ ಮೇಲೆ ತಕ್ಕೋಲಂ ಎಂಬಲ್ಲಿ ನಡೆದ ಯುದ್ದದಲ್ಲಿ, ಕೃಷ್ಣನ ಭಾವಮಯ್ದುನನಾದ 
ಇಮ್ಮಡಿ ಗಂಗಬೂತುಗನು ಪರಾಂತಕನ ಮಗ ರಾಜಾದಿತ್ಯನನ್ನು ಯುದ್ದದಲ್ಲಿ ಕೊಂದಿದ್ದನು. ಈ 
ಕಾರಣದಿಂದ, ಒಂದನೇ ರಾಜರಾಜಚೋಳನು ಕರ್ನಾಟಕದ ದಿಗ್ನಿಜಯಕ್ಕೆ ಹೊರಡುವ ಮೊದಲು 
ಗಂಗರಸರನ್ನು ತನ್ನ ಮೊದಲ ಗುರಿಯಾಗಿಸಿಕೊಂಡಿದ್ದನು. ರಾಷ್ಟ್ರಕೂಟ ಸಾಮ್ರಾಜ್ಯವು ಈ ಹೊತ್ತಿಗೆ 
ಅಳಿದಿದ್ದು ಗಂಗರ ಸಮರ್ಥ, ನಿಷ್ಠಾವಂತ ಮಹಾದಂಡನಾಯಕ ಚಾವುಂಡರಾಯನು ಮೃತಿ 
ಹೊಂದಿದ್ದು, ರಾಜರಾಜನಿಗೆ ಅನುಕೂಲಸಿಂಧುವಾಗಿ ಪರಿಣಮಿಸಿತ್ತು ಈ ಹಿನ್ನೆಲೆಯಲ್ಲಿ 
ಗಂಗವಾಡಿಯನ್ನು ಮುತ್ತಿದ ಚೋಳ ಸೈನ್ಯಗಳು ಕ್ರಿಶ992ರ ವೇಳೆಗೆ ಗಂಗ ಸಾಮ್ರಾಜ್ಯದ 
ಬಹುಭಾಗಗಳನ್ನು ಆಕ್ರಮಿಸಿಕೊಂಡು ವಶಕ್ಕೆ ಪಡೆದಿದ್ದವು. ಮೈಸೂರು ಜಿಲ್ಲೆಯಲ್ಲಿ ಒಂದನೆಯ 
ರಾಜರಾಜನ ಸುಮಾರು ಐದು ಶಾಸನಗಳು ದೊರೆತಿವೆ. 


ಚಾಮರಾಜನಗರದಲ್ಲಿ ದೊರೆತಿರುವ ಒಂದನೆಯ ರಾಜರಾಜಚೋಳನ ದಾನಶಾಸನದ!! 
ಕಾಲ ಕ್ರಿಶ.991 ಈ ಶಾಸನ ಚೋಳನಾರಾಯಣನ ವಿಜಯರಾಜ್ಯವನ್ನು ಉಲ್ಲೇಖಿಸಿರುವುದರಿಂದ 
ಈ ವರ್ಷದಲ್ಲಿ ಆಳುತ್ತಿದ್ದ ಚೋಳರಸ ಒಂದನೇ ರಾಜರಾಜನೆಂದು ಗುರುತಿಸಲಾಗಿದೆ. ಅವನ 
ಆಳ್ಲಿಕೆಯ ಆರನೇ ವರ್ಷದಲ್ಲಿ ಅಂದರೆ, ಕ್ರಿ.ಶ.991ರಲ್ಲೇ ಮೈಸೂರು ಜಿಲ್ಲೆಯ ಒಳಭಾಗದಲ್ಲಿ ಈ 
ಶಾಸನ ಕಂಡುಬಂದಿರುವುದರಿಂದ ಆ ಕಾಲಕ್ಕಾಗಲೇ ರಾಜರಾಜನು ಈ ಭಾಗಗಳನ್ನು 
ಆಕ್ರಮಿಸಿಕೊಂಡಿದ್ದನೆಂಬುದನ್ನು ಸೂಚಿಸುತ್ತದೆ. ನೊಳಂಬ ಮತ್ತು ಗಂಗರ ಮೇಲಿನ ಅವನ 
ದಿಗ್ನಿಜಯಗಳನ್ನು ಉಲ್ಲೇಖಿಸಿರುವ ಶಾಸನಗಳು ಅವರ ಆಳ್ಗಿಕೆಯ ಎಂಟು ಮತ್ತು ಒಂಭತ್ತನೇ 
ವರ್ಷಗಳಿಗೆ ಸೇರಿದ್ದು ಬಹುಮಟ್ಟಿಗೆ ಆ ಹೊತ್ತಿಗೆ ಅವನ ದಿಗ್ನಿಜಯಗಳು ಮುಕ್ತಾಯ ಘಟ್ಟವನ್ನು 


ತಲುಪಿದ್ದವು ಎಂದು ಬಾ.ರಾ.ಗೋಪಾಲ್‌ರವರು ಅಭಿಪ್ರಾಯ ಪಟ್ಟಿರುತ್ತಾರೆ.!22 


47 


ತಿರುಮಕೂಡಲು ನರಸೀಪುರದಲ್ಲಿ ದೊರೆತಿರುವ ಮೂರು ಶಾಸನಗಳು ರಾಜರಾಜ 
ಚೋಳನು ದೇವಾಲಯಕ್ಕೆ ನೀಡಿರುವ ದಾನ-ದತ್ತಿಗಳನ್ನು ಕುರಿತದ್ದಾಗಿದೆ. ಈ ವಿಷಯಗಳನ್ನು 
ಮುಂದಿನ ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. ಇವುಗಳಲ್ಲಿ ಕಾಲವನ್ನು ಸೂಚಿಸದ ಒಂದು 


ಶಾಸನವು3 ಅರಸನ ತಿರುಮಗಳ್‌ ಪೋಲ” ಎಂಬ ಪ್ರಶಸ್ತಿಯಿಂದ ಆರಂಭವಾಗಿದೆ. ಈ 
ಪ್ರಶಸ್ತಿಯನ್ನು ರಾಜರಾಜನು ತನ್ನ ಆಳಿಕೆಯ ಎಂಟನೇ ವರ್ಷದಿಂದೀಚೆಗೆ 
ಉಪಯೋಗಿಸಲಾರಂಭಿಸಿದ್ದನ್ನು ಆಧರಿಸಿ, ಶಾಸನದ ಕಾಲವನ್ನು ಕ್ರಿ.ಶ.993ರಿಂದ ಈಚಿನದು ಎಂದು 


ಗುರುತಿಸಲಾಗಿದೆ. 


ಇದೇ ತಾಲ್ಲೂಕಿನ ತಡಿಮಾಲಿಂಗಿಯ ಇನ್ನೊಂದು ಶಾಸನವು ರಾಜರಾಜನ ಇಪ್ಪತ್ತನೆಯ 


ಅಳ್ಲಿಕೆಯ ವರ್ಷದಲ್ಲಿ ಅಂದರೆ ಕ್ರಿಶ.1004ರಲ್ಲಿ ಹಾಕಿಸಲಾಗಿದೆ.24 ಇದರಲ್ಲಿ ಸೂಚಿಸಿರುವ 
ಇರವಿಕುಲಮಾಣಿಕ್ಕರ್‌ ವಿಣ್ಣಗರಾಳ್ದಾರ್‌ ದೇವಾಲಯವನ್ನು "ರವಿಕುಲಮಾಣಿಕ್ಕ'ನೆಂದು 
ಬಿರುದಾಂಕಿತನಾಗಿದ್ದ ರಾಜರಾಜನೇ ನಿರ್ಮಿಸಿರಬಹುದಾದ ಸಾಧ್ಯತೆಗಳಿವೆಯೆಂದು 


ಬಾ.ರಾ.ಗೋಪಾಲ್‌ ಅವರು ಊಹಿಸಿದ್ದಾರೆ. ಪ್ರಸಕ್ತ ಶಾಸನದಲ್ಲಿ ರಾಜರಾಜಜೋಳನ ವೇಂಗೈ 
ನಾಡು. ಗಂಗವಾಡಿ, ನೊಳಂಬವಾಡಿ, ತಡಿಗೈವಳಿ, ಕುಡಮಲೈನಾಡು, ಕೊಲ್ಲಂ, ಕಳಿಂಗಮ್‌ ಮತ್ತು 
ಇಳಾಮಂಡಲಮ್‌ಗಳ ಮೇಲಿನ  ದಿಗ್ನಿಜಯಗಳನ್ನು ದಾಖಲಿಸಿರುತ್ತದೆ. ತಿ.ನರಸೀಪುರ 
ತಾಲ್ಲೂಕಿನಲ್ಲಿರುವ ರಾಜರಾಜನ ಮೂರನೆಯ ಶಾಸನವು ಕ್ರಿಶ.1006ನೇ ವರ್ಷದ್ದಾಗಿದ್ದು, ಈ 
ಶಾಸನದಲ್ಲಿ ರಾಜರಾಜನ ಪಾದಪಂಕಜ ಭ್ರಮರನಾದ ಅಪ್ರಮೇಯನು ಕಾಳಗವೊಂದರಲ್ಲಿ ತನ್ನ ಮೇಲೆ 
ಎರಗಿದ ಹೊಯ್ದಳ, ನೊಳಂಬ, ಶಬರ, ಶಾಂತರ, ಸೇನವಾರ ಮುಂತಾದ ಸುತ್ತಮುತ್ತಲ 


ಸಾಮಂತರಾಜರ ಒಕ್ಕೂಟವನ್ನು ಎದುರಿಸಿ ಜಯಶಾಲಿಯಾದ ವಿಷಯವನ್ನು ನಿರೂಪಿಸಿದೆ.6 
ಚೋಳರ ಪ್ರಾಬಲ್ಯವನ್ನು ಮುರಿಯಲು ಈ ಎಲ್ಲ ರಾಜರೂ ಒಗ್ಗೂಡಿದ್ದರೆಂಬ ಅಂಶವನ್ನು ಇದರಿಂದ 
ಅರ್ಥೈಸಬಹುದು. ಮೇಲ್ಕಂಡ ಎಲ್ಲ ಶಾಸನಗಳು ಕನ್ನಡ ಭಾಷೆಯಲ್ಲಿಯೇ ಇದ್ದು, ಆಗಿನ್ನೂ 
ತಮಿಳಿನ ಪೂರ್ಣಪುಭಾವ ಈ ಪ್ರಾಂತ್ಯದಲ್ಲಿ ಹರಡಿರಲಿಲ್ಲವೆಂಬುದನ್ನು ಗಮನಿಸಬಹುದಾಗಿದೆ. 
ರಾಜರಾಜನು ಅದೇ ತಾನೇ ಈ ಪ್ರಾಂತ್ಯದಲ್ಲಿ ಗೆಲುವನ್ನು ಕಂಡಿದ್ದು, ಇಲ್ಲಿಯ ಸ್ಥಳೀಯ ಕನ್ನಡಿಗ 
ಅಧಿಕಾರಿಗಳನ್ನೇ ಮುಂದುವರಿಸಿದುದು ಇದಕ್ಕೆ ಕಾರಣವೆಂದು ಅರಿಯಬಹುದಾಗಿದೆ. 


ಒಂದನೆಯ ರಾಜರಾಜಚೋಳನ ನಂತರ ಅವನ ಮಗ ಪರಕೇಸರಿ ವರ್ಮನ್‌ ರಾಜೇಂದ್ರ 
ಚೋಳನು ರಾಜನಾದನು. ರಾಜೇಂದ್ರ ಚೋಳನು ದಿಗ್ದಿಜಯಗಳನ್ನು ಕೈಗೊಂಡು ಚೋಳ 
ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದಲ್ಲದೆ ಜೋಳರ ಕೀರ್ತಿ ಪ್ರತಿಷ್ಠೆಗಳನ್ನು ಹೆಚ್ಚಿಸಿದನು.  ರಾಜೇಂದನ 
ಆಳ್ಗಿಕೆಯಲ್ಲಿ ಜೋಳ ಪ್ರಭುತ್ವ ಉನ್ನತಿಯ ಉತ್ತುಂಗ ಶಿಖರ ಮುಟ್ಟಿತು. ಇವನ ಆಳ್ಗಿಕೆಯ ಕಾಲ 
ಕ್ರಿ.ಶ.1014ರಿ೦ದ 1044 ಎಂದು ಇತಿಹಾಸ ತಜ್ಞರು ಗುರುತಿಸಿದ್ದರೂ, ಇವನು ಕ್ರಿ.ಶ.1012ರಲ್ಲಿಯೇ 
ಪಟ್ಟಕ್ಕೆ ಬಂದಿದ್ದು, "ತನ್ನ ಆಳ್ದಿಕೆಯ ವರ್ಷಗಳನ್ನು ಕ್ರಿ.ಶ.1012ನೆಯ ಮಾರ್ಚ್‌ 27 ಮತ್ತು ಜುಲೈ 7ರ 
ನಡುವಣ ಒಂದು ದಿನದಿಂದ ಗಣಿಸುತ್ತಾನೆ' ಎಂಬ ಬಾ.ರಾ.ಗೋಪಾಲ್‌ ಅವರ ಅಭಿಪ್ರಾಯವನ್ನು 
ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ಶಾಸನಗಳಲ್ಲಿನ ಕಾಲಗಣನೆಯ ಅಂಶಗಳು ಸಮರ್ಥಿಸುತ್ತದೆ. 


ಮೈಸೂರು ಜಿಲ್ಲೆಯಲ್ಲಿ ಇವನ ಹತ್ತೊಂಬತ್ತು ಶಾಸನಗಳು ದೊರೆತಿವೆ. 


48 


ನಂಜನಗೂಡು ತಾಲ್ಲೂಕಿನ ಸುತ್ತೂರಿನಲ್ಲಿ ದೊರೆತಿರುವ ಶಾಸನವು ಒಡೆಯಾರ್‌ ಶೀಚೋಳ 
ಗಂಗದೇವನ ಆಳ್ಗಿಕೆಯ ನಾಲ್ಕನೆಯ ವರ್ಷದಂದು ಹಾಕಿಸಿರುವುದಾಗಿ ನಿರೂಪಿಸಿದೆ. ಈ 


ಶಾಸನವನ್ನು ಒಂದನೇ ರಾಜೇಂದ್ರಚೋಳನದೆಂದು ಗುರುತಿಸಲಾಗಿದೆ.!?7 ಬಾ.ರಾ.ಗೋಪಾಲ್‌ರವರು 
ಇದು ಕ್ರಿಶ.1015-16ಕ್ಕೆ ಹೊಂದುತ್ತದೆಂದು ತಿಳಿಸಿದ್ದಾರೆ.285 ಮೇಲೆ ಸೂಚಿಸಿದ ಅಂಶಗಳ 


ಹಿನ್ನೆಲೆಯಲ್ಲಿ ಇದನ್ನು ಒಪ್ಪಬಹುದಾಗಿದೆ. ನಂಜನಗೂಡಿನ ಇನ್ನೊಂದು ಶಾಸನದ ಕಾಲ 
ಶಕವರ್ಷ 955ಎಂದು ನಮೂದಿಸಿದೆ ಹಾಗೂ ಈ ಶಾಸನವನ್ನು ರಾಜೇಂದಚೋಳನ ಆಳ್ಗಿಕೆಯ 
31ನೆಯ ವರ್ಷದಲ್ಲಿ ಹಾಕಿಸಲಾಗಿದೆಯೆಂದು ಉಲ್ಲೇಖಿಸಲಾಗಿದೆ. ಶಕವರ್ಷ 955 ಕ್ರಿಶ.1033ಕ್ಕೆ 
ಸರಿಹೊಂದುತ್ತದೆ. ರಾಜೇಂದಜೋಳನಿಗೆ ನಿಗದಿಪಡಿಸಿರುವ ಆಳ್ಗಿಕೆಯ ಕಾಲದನುಸಾರ, ಅವನು 
ಒಟ್ಟು ಮೂವತ್ತೆರಡು ವರ್ಷ ರಾಜ್ಯಭಾರ ಮಾಡಿರುತ್ತಾನೆ. ಬಾ.ರಾ.ಗೋಪಾಲ್‌ರವರು 
ಗುರುತಿಸಿರುವಂತೆ ರಾಜೇಂದಚೋಳನು ಕ್ರಿ.ಶ.1012ರಲ್ಲಿ ಪಟ್ಟಕ್ಕೆ ಬಂದನೆಂದು ಎಣಿಸಿದರೂ ಸಹ ಈ 


ಶಾಸನದ ಕಾಲವು ಅವನ ಆಳ್ಗಿಕೆಯ ಇಪ್ಪತ್ತೊಂದನೆಯ ವರ್ಷಕ್ಕೆ ಸರಿಹೊಂದುತ್ತದೆ.!30 


ನಂಜನಗೂಡಿನ ನಂದಿಗುಂದದಲ್ಲಿ ದೊರೆತಿರುವ ಶಾಸನದಲ್ಲಿ ಅರಸನ ಹೆಸರನ್ನು ಸೂಚಿಸದೆ, 
ಅವನ ಪ್ರಶಸ್ತಿಗಳನ್ನು ಮಾತ್ರ ನಿರೂಪಿಸಿದೆ.31 ಈ ಶಾಸನದಲ್ಲಿ ನಿರೂಪಿವಾಗಿರುವ ಪ್ರಶಸ್ತಿಯು 
"ತಿರುಮಣ್ಣಿವಳರ' ಎಂದಿದ್ದು, ಇದು ರಾಜೇಂದ್ರಚೋಳನಿಗಿದ್ದ ಪ್ರಶಸ್ತಿಯೆಂದು ಗುರುತಿಸಬಹುದು. ಈ 
ಶಾಸನದ ಕಾಲ ಕ್ರಿ.ಶ.1021. ಹೆಗ್ಗಡದೇವನಕೋಟೆ ಶಾಸನದಲ್ಲಿ132 
ಮುಡಿಗೊಂಡ-ಗಂಗೆಗೊಂಡ-ರಾಜೇಂದಚೋಳದೇವರು ಎಂದು ಉಲ್ಲೇಖಿಸುತ್ತಾ, ಇವನಿಗಿರುವ 
"'ಪಂಚವನ್‌ ಮಾರಾಯ” ಎಂಬ ಇನ್ನೊಂದು ಬಿರುದನ್ನು ಉಲ್ಲೇಖಿಸಿದೆ. ಈ ಶಾಸನದ ಕಾಲ 
ಕ್ರಿಶ.1037 ಆಗಿದ್ದು, ನೊಲನಾಡಿನಲ್ಲಿ ಕೂಡಲೂರಿನ ನಿಗಳಂಕಮಲ್ಲಚಂಗಾಳ್ನನು ಮುತ್ತಿಗೆ ಹಾಕಿದ 
ಚಾರಿತ್ರಿಕ ವಿವರವನ್ನು ಒಳಗೊಂಡಿದೆ. ಈ ನೊಲನಾಡು ಚೋಳರ ಅಧೀನದಲ್ಲಿದ್ದ ನಾಡೆಂಬುದು 
ಸಷ್ಟ. ಬಹುಶಃ ಈ ಕದನದಲ್ಲಿ ಚೋಳರ ಗೆಲುವಿಗೆ ಕಾರಣರಾದ ಕೆಲವು ಗಾವುಂಡರು 
ರಾಜೇಂದಜೋಳನಿಂದ ಭೂದಾನವನ್ನು ಪಡೆದಿರುವ ವಿಷಯವನ್ನು ಶಾಸನವು ನಿರೂಪಿಸಿದೆ. ಈ 
ಶಾಸನದಿಂದ ಚಂಗಾಳ್ದರು ಅದುವರೆಗೂ ಚೋಳರ ಅಧಿಪತ್ಯವನ್ನು ಒಪ್ಪಿರಲಿಲ್ಲ ಹಾಗೂ 
ಸ್ಪತಂತ್ರರಾಗಿದ್ದರೆಂಬುದು ಸ್ಪಷ್ಟವಾಗುತ್ತದೆ. 


ಹುಣಸೂರು ತಾಲ್ಲೂಕಿನ ಮರೂರು ಗ್ರಾಮದ ಶಾಸನವು ರಾಜೇಂದಜೋಳನ ಒಂಭತ್ತನೆಯ 
ಆಳ್ಳಿಕೆಯ ವರ್ಷವನ್ನು ಉಲ್ಲೇಖಿಸಿರುವುದರಿಂದ ಹಾಗೂ ಶಾಸನದ ಲಿಪಿಸ್ತರೂಪವು ಹನ್ನೊಂದನೆಯ 
ಶತಮಾನದ್ದಾದ್ದರಿಂದ, ಈ ಶಾಸನವನ್ನು ಒಂದನೆಯ ರಾಜೇಂದ್ರ ಚೋಳನದೆಂದು ಹಾಗೂ ಶಾಸನದ 
ಕಾಲವನ್ನು ಕ್ರಿಶ.1021 ಎಂದು ಗುರುತಿಸಬಹುದಾಗಿದೆ. 33 ತಡಿಮಾಲಿಂಗಿಯಲ್ಲಿರುವ ಮೂರು 
ಶಾಸನಗಳು ಒಂದನೆಯ ರಾಜೇಂದನ ಕಾಲದ್ದಾಗಿದ್ದು, ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದ 
ವಿವರಗಳನ್ನು ಹೊಂದಿರುವುದರಿಂದ, ಇವುಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು. 
ಇವುಗಳಲ್ಲಿ, ತಡಿಮಾಲಿಂಗಿಯ ಒಂದು ಶಾಸನ134 ಆಳ್ಗಿಕೆಯ ನಾಲ್ಕನೆಯ ವರ್ಷಕ್ಕೆ ಸೇರಿದ್ದು, 
ಶಾಸನದ ಕಾಲ ಕ್ರಿ.ಶ.1015-15ಕ್ಕೆ ಸರಿಹೊಂದುತ್ತದೆ. ಈ ಶಾಸನದಲ್ಲಿ ರಾಜೇಂದನನ್ನು "ಉಡ್ಕೆಯಾರ್‌ 
ಚೋಳಗಂಗ'” ಎಂದು ಕರೆಯಲಾಗಿದೆ. 


49 


ತಡಿಮಾಲಿಂಗಿಯ ಇನ್ನೊಂದು ಶಾಸನವುಔನ ರಾಜೇಂದ್ರಚೋಳನ ಆಳ್ಗಿಕೆಯ ಹತ್ತನೇ 


ವರ್ಷದ್ದಾಗಿದ್ದು, ಕ್ರಿಶ.1021-22ಕ್ಕೆ ಸರಿಹೊಂದುತ್ತದೆಯಿದೇ ಗ್ರಾಮದ ಮತ್ತೊಂದು ಶಾಸನವು 
ಅವನ ಆಳಿಕೆಯ ಇಪ್ಪತ್ತನಾಲ್ಪನೆಯ ವರ್ಷಕ್ಕೆ ಸೇರಿದ್ದು, ಶಾಸನದ ಕಾಲ ಕ್ರಿಶ.1035-36ಕ್ಕೆ 
ಸರಿಹೊಂದುತ್ತದೆ. ಮೈಸೂರು ತಾಲ್ಲೂಕಿನ ಹಳೇಬೋಗಾದಿಯಲ್ಲಿ ದೊರೆತಿರುವ ಶಾಸನವು!3? 
ಚೋಳಗಂಗದೇವನ ಆಳ್ಗಿಕೆಯ ಹದಿಮೂರನೇ ವರ್ಷವನ್ನು ಉಲ್ಲೇಖಿಸಿದ್ದು, ಈ ಶಾಸನವನ್ನು 
“ಚೋಳಗಂಗದೇವ'ನೆಂಬ ಬಿರುದು ಹೊಂದಿದ್ದ ಒಂದನೇ ರಾಜೇಂದ್ರಜೋಳನದೆಂದು 
ಗುರುತಿಸಬಹುದಾಗಿದೆ. ಹಾಗೆಯೇ, ಶಾಸನದ ಕಾಲ ಕ್ರಿ.ಶ.1025 ಎಂದು ನಿರ್ಧರಿಸಬಹುದಾಗಿದೆ. 


ಹೆಗ್ಗಡದೇವನಕೋಟಿಯ ಬೆಳತೂರಿನಲ್ಲಿ ದೊರೆತಿರುವ ಶಾಸನವುರಾಜೇಂದಚೋಳದೇವನ 
ಇಪ್ಪತ್ತೆರಡನೆಯ ಆಳಿಕೆಯ ವರ್ಷದಲ್ಲಿ ಹೊರಡಿಸಿದ್ದಾಗಿದ್ದು, ಶಾಸನದ ಕಾಲವನ್ನು ಕ್ರಿ.ಶ.1034 ಎಂದು 
ಗುರುತಿಸಬಹುದಾಗಿದೆ.38 ಇದೇ ಗ್ರಾಮದ ಮತ್ತೊಂದು ಶಾಸನವು ರಾಜೇಂದ್ರಚೋಳನ 
ಆಳ್ಗಿಕೆಯ ಒಂಭತ್ತನೆಯ ವರ್ಷದಲ್ಲಿ ಹಾಕಿಸಲ್ಪಟ್ಟಿದ್ದು, ಶಾಸನದಲ್ಲಿ ನಮೂದಿಸಿರುವ ಕಾಲವು 
ಕ್ರಿಶ.1021, ಜುಲೈಗೆ ಸರಿಹೊಂದುತ್ತದೆ. ಇದೇ ತಾಲ್ಲೂಕಿನ ಲಕ್ಷ್ಮಣಾಪುರದಲ್ಲಿ ದೊರೆತಿರುವ 
ರಾಜೇಂದಜೋಳನ 19ನೇ ಆಳ್ಗಿಕೆಯ ವರ್ಷದ ಶಾಸನದ ಕಾಲವು ಕ್ರಿ.ಶ.1030ನೇ ಏಪ್ರಿಲ್‌ ತಿಂಗಳಿಗೆ 


ಸರಿಹೊಂದುತ್ತದೆ.140 ಹೆಗ್ಗಡದೇವನಕೋಟೆ ತಾಲ್ಲೂಕಿನಲ್ಲಿ ದೊರೆತಿರುವ ಶಾಸನವು! 
ರಾಜೇಂದಚೋಳನ ಹತ್ತನೆಯ ಆಳ್ಗಿಕೆಯ ವರ್ಷವನ್ನು ಉಲ್ಲೇಖಿಸಿರುವುದರಿಂದ, ಶಾಸನದ 
ಕಾಲವನ್ನು ಕ್ರಿ.ಶ.1022-23 ಎಂದು ಗುರುತಿಸಿರುವುದು ಸರಿಯಾಗಿದೆ. 


ಚಂಗಾಳ್ಳರೊಡನೆ ನಡೆದ ಕಾಳಗದಲ್ಲಿ ಕಾದಿ ಮಡಿದ ವೀರನೊಬ್ಬನ ಚಿತ್ರಣ ಕೊಡುವ 


ವಿಷಯವನ್ನು ಒಳಗೊಂಡ ಶಾಸನವೊಂದು? ಕೃಷ್ಣರಾಜನಗರ ತಾಲ್ಲೂಕಿನ ಹಂಪಾಪುರದಲ್ಲಿ 
ದೊರೆತಿದೆ. ರಾಜೇಂದಯಜೋಳದೇವನ್ನು ಉಲ್ಲೇಖಿಸಿರುವ ಈ ಶಾಸನದ ಕಾಲ ಕ್ರಿಶ.1033. ಇದೇ 


ತಾಲ್ಲೂಕಿನ ಕುರುಬಳ್ಳಿಯಲ್ಲಿ ದೊರೆತಿರುವ ಶಾಸನವು43 ಚಂಗಾಳ್ಳನಾಯಕನನ್ನು ಚೋಳರಾಜ್ಯದಿಂದ 
ಹೊರಗಟ್ಟಿದ ನಂತರ, ಚಂಗಾಳ್ಳನ ಪರವಾಗಿ ಕಾದಿ ಮಡಿದ ವೀರನ ಸ್ಮರಣಾರ್ಥ ನಿಲ್ಲಿಸಿದ 
ವೀರಗಲ್ಲಾಗಿದೆ. ಈ ಶಾಸನವು ರಾಜೇಂದಚೋಳನನ್ನು ಉಲ್ಲೇಖಿಸಿದ್ದು, ಶಾಸನದ ಕಾಲ ಕ್ರಿಶ.1034. 
ಚೋಳ ಮತ್ತು ಚಂಗಾಳ್ಸರ ನಡುವಿನ ಘರ್ಷಣೆಯು ಈ ಕಾಲದಲ್ಲಿಯೂ ಮುಂದುವರಿದಿದ್ದುದನ್ನು 
ಗುರುತಿಸಬಹುದಾಗಿದೆ. 


ತಿನರಸೀಪುರದ ತಡಿಮಾಲಿಂಗಿಯಲ್ಲಿ ದೊರೆತಿರುವ ಶಾಸನವು44 ರಾಜೇಂದಜೋಳನ 
ಆಳ್ಗಿಕೆಯ  ಮೂವತ್ತೊಂದನೆಯ ವರ್ಷವನ್ನು ಉಲ್ಲೇಖಿಸಿದ್ದು ಇದು ಕ್ರಿಶ.1043-44ಕ್ಕಿ 
ಸರಿಹೊಂದುತ್ತದೆ. ಒಂದನೆಯ ರಾಜೇಂದ್ರಚೋಳನ ಶಾಸನಗಳನ್ನು ಗಮನಿಸಿದಾಗ ತಮಿಳು 
ಶಾಸನಗಳಿಗಿಂತ ಕನ್ನಡ ಶಾಸನಗಳೇ ಅಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ತಮಿಳು ಭಾಷೆಯ 
ಶಾಸನಗಳು ಸಹ ಕನ್ನಡ ಮಿಶ್ರಿತವಾಗಿವೆ. ಒಂದನೇ ರಾಜೇಂದ್ರ ಚೋಳನ ನಂತರ ಆತನ ಮಗ 
ಒಂದನೇ ರಾಜಾಧಿರಾಜನು ಚೋಳ ಸಾಮ್ರಾಜ್ಯದ ಸಾಮ್ರಾಟನಾದನು. ಬಹುತೇಕ ಇವನ ಆಳ್ಗಿಕೆಯ 


50 


ಕಾಲವೆಲ್ಲ ಕದನಗಳನ್ನೆದುರಿಸುವುದರಲ್ಲಿ ಕಳೆದಂತೆ ಇತಿಹಾಸದ ಪುಟಗಳಿಂದ ತಿಳಿದುಬರುತ್ತದೆ.145 
ಒಂದನೇ ರಾಜಾಧಿರಾಜನ ಸುಮಾರು ಆರು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 


ತಿ.ನರಸೀಪುರದಲ್ಲಿ ದೊರೆತಿರುವ ರಾಜಾಧಿರಾಜನ ತಮಿಳು ಭಾಷೆಯ ಶಾಸನವು46 ಅವನ 
ಆಳ್ಗಿಕೆಯ ಇಪ್ಪತ್ತಮೂರನೆಯ ವರ್ಷದ್ದೆಂದು ನಿರೂಪಿಸಲಾಗಿದೆ. ಶಾಸನದ ಪರಿಚಯದಲ್ಲಿ ಇದು 
ಕ್ರಿ.ಶ.1040-41ಕ್ಕೆ ಸರಿಹೊಂದುತ್ತದೆಂದು ತಿಳಿಸಲಾಗಿದೆ. ಈ ಅವಧಿಯು ರಾಜಾಧಿರಾಜನ 
ತಂದೆಯಾದ ಒಂದನೇ ರಾಜೇಂದ್ರನ ಆಳ್ಗಿಕೆಯ ಕಾಲವಾಗಿತ್ತು. ತಂದೆಯ ನಂತರ, ರಾಜಾಧಿರಾಜನು 
ಕಿ.ಶ.1044ರ೦ದ 1052ರವರೆಗೆ ಚೋಳ ಸಾಮ್ರಾಜ್ಯದ ಅಧಿಪತಿಯಾಗಿದ್ದು, ಚಾಲುಕ್ಕ 
ಸೋಮೇಶ್ವರನೊಡನೆ ದೀರ್ಪಕಾಲ "ಕೊಪ್ಪಂ' ಎಂಬಲ್ಲಿ ನಡೆದ ಯುದ್ದದಲ್ಲಿ ಕ್ರಿಶ.1052ರಲ್ಲಿ 
ರಣರಂಗದಲ್ಲೇ ಮೃತನಾದನೆಂದು ತಿಳಿದುಬರುತ್ತದೆ.!47 ಈ ಶಾಸನದಲ್ಲಿ 
“ಪೆರುಂಪುಗಳ್ಳೋವಿರಾಜಕೇಸರಿಪರ್ನರಾನ ಉಡ್ಕೆಯಾರ್‌ ಶ್ರೀ ರಾಜಾಧಿರಾಜ” ಎಂದು ಹೇಳಲಾಗಿದೆ. 
ಇದರಿಂದ ಈ ಶಾಸನವು ರಾಜಾಧಿರಾಜನದೆನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಇನ್ನು 
ಶಾಸನದಲ್ಲಿ ಕಾಲವನ್ನು ನಮೂದಿಸಿಲ್ಲವಾದ್ದರಿಂದ ಎರಡನೇ ರಾಜಾಧಿರಾಜನೆಂದಿಟ್ಟುಕೊಳ್ಳುವ ಬಗ್ಗೆ 
ಚಿಂತನೆ ನಡೆಸಿದರೆ, ಈತ ಕೇವಲ ಒಂದು ವರ್ಷಕಾಲ ಮಾತ್ರ ಚೋಳಸಿಂಹಾಸನಾಧೀಶನಾಗಿದ್ದ. 


ಇದೇ ಪ್ರಾಂತ್ಯದಲ್ಲಿ ದೊರಕಿರುವ ಮತ್ತೊಂದು ತಮಿಳು ಶಾಸನವನ್ನು ಸಹ 
ರಾಜಾಧಿರಾಜನದೆಂದು ಗುರುತಿಸಲಾಗಿದೆ.45 ಇದಕ್ಕೆ ಸಹ ಕಾರಣ ತಿಳಿದುಬಂದಿಲ್ಲ. ಇದೇ 


ತಾಲ್ಲೂಕಿನ ಇನ್ನೆರಡು ಶಾಸನಗಳನ್ನು! “ತಿಂಗಳೇರ್ತರು” ಎಂಬ ಪ್ರಶಸ್ತಿಯಿಂದ ಒಂದನೆಯ 
ರಾಜಾಧಿರಾಜನೆಂದು ಗುರುತಿಸಲಾಗಿದೆ. ಶಾಸನದ ಕಾಲವನ್ನು ಗುರುತಿಸಲಾಗುವುದಿಲ್ಲ. 


ತಿ.ನರಸೀಪುರದ ತಡಿಮಾಲಿಂಗಿಯ ಇನ್ನೊಂದು ಶಾಸನ ಸಹ ಇಂತಹುದೇ ರೀತಿಯಲ್ಲಿದೆ.0 
ಶಾಸನ ತುಟಿತವಾಗಿರುವುದರಿಂದ ರಾಜನ ಹೆಸರು ಮೊದಲುಗೊಂಡು ಯಾವುದೇ ಅಂಶ 
ಸಷ್ಟವಾಗುವುದಿಲ್ಲ. ಆದರೆ, ಶಾಸನವು ಚೋಳರಾಜನ 30ನೇ ಆಳಿಕೆಯ ವರ್ಷವನ್ನು ಸೂಚಿಸುತ್ತಿದೆ. 
ಜೋಳದೊರೆಗಳಲ್ಲಿ, ಹನ್ನೊಂದನೇ ಶತಮಾನದಲ್ಲಿ ಒಂದನೆಯ ರಾಜೇಂದಯಚೋಳನನ್ನು 
ಹೊರತುಪಡಿಸಿ, ಬೇರಾವುದೇ ಅರಸರೂ ಇಷ್ಟು ದೀರ್ಪಕಾಲ ಆಳ್ಲಿಕೆ ನಡೆಸಿದವರಲ್ಲ. 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಕೊಳಗಾಲದಲ್ಲಿ ದೊರೆತಿರುವ ರಾಜಾಧಿರಾಜನ ಇನ್ನೊಂದು 
ಶಾಸನವು! ಅವನ ಎಂಟನೇ ವರ್ಷದ ಆಳ್ಗಿಕೆಯ ಕಾಲದ್ದಾಗಿದ್ದು, ಶಕವರ್ಷ 975 ಎಂದು 
ಶಾಸನದ ಕಾಲವನ್ನು ನಮೂದಿಸಿದೆ. ಇದು ಕ್ರಿ.ಶ.1053ಕ್ಕೆ ಸಂವಾದಿಯಾಗಿದ್ದು, ರಾಜಾಧಿರಾಜನು 
ಕ್ರಿ.ಶ.1044ರಲ್ಲಿ ಪಟ್ಟಕ್ಕೆ ಬಂದಿರುವುದನ್ನು ಈ ಶಾಸನವು ಸಮರ್ಥಿಸುತ್ತದೆ. ರಾಜಾಧಿರಾಜನ 
ಬಹುತೇಕ ಶಾಸನಗಳು ತಮಿಳು ಭಾಷೆಯಲ್ಲಿವೆ. ಒಂದನೆಯ ರಾಜಾಧಿರಾಜನಿಗೆ 
“ಜಯಗೊಂಡಚೋಳ” ಎಂಬ ಬಿರುದಿತ್ತು! 


ಒಂದನೆಯ ರಾಜಾಧಿರಾಜನ ನಂತರ ಚೋಳ ಸಿಂಹಾಸನಾಧಿಪತಿಯಾದವನು 
ರಾಜಾಧಿರಾಜನ ಕಿರಿಯ ಸಹೋದರನಾದ ಎರಡನೇ ರಾಜೇಂದ್ರ ಈತನ ಆಳ್ಗಿಕೆಯ ಕಾಲವನ್ನು 
ಕ್ರಿಶ.1054ರಿಂದ 1064 ಎಂದು ಇತಿಹಾಸಜ್ಞರು ಗುರುತಿಸಿದ್ದಾರೆ. ಈತ ತನ್ನ ಅಣ್ಣನಾದ 


51 


ರಾಜಾಧಿರಾಜನು ರಣರಂಗದಲ್ಲೇ ಮೃತನಾದುದರಿಂದ ದಿಗ್ಯಾಂತಗೊಂಡಿದ್ದ ಅಳಿದುಳಿದ ಸೈನಿಕರನ್ನು 
ಮತ್ತು ಸಾಮಂತರನ್ನು ಸಂಘಟಿಸಿ, ಕೊಪ್ಪಂನಲ್ಲಿ ಎರಡನೇ ಸೋಮೇಶ್ವರನೊಡನೆ ಯುದ್ದವನ್ನು 
ಮುಂದುವರಿಸಿದ್ದೇ ಅಲ್ಲದೇ, ರಣಾಂಗಣದಲ್ಲಿಯೇ ತನ್ನ ಪಟ್ಟಾಭಿಷೇಕವನ್ನು ನೆರವೇರಿಸಿಕೊಂಡ. 
ಇವನಿಗೆ cues ಮೂರು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. ಈ ಶಾಸನಗಳ 
ಕಾಲವನ್ನು ಗಮನಿಸಿದಾಗ, ಎರಡನೇ ರಾಜೇಂದನು ತನ್ನ ಅಣ್ಣನಾದ ಒಂದನೆಯ ರಾಜಾಧಿರಾಜನು 
ಚಾಲುಕ್ಯರೊಡನೆ ನಡೆದ ಕೊಪ್ಪ್ತಂ ಯುದ್ಧದಲ್ಲಿ ಕ್ರಿ.ಶ.1052ರಲ್ಲಿ ಮೃತಪಟ್ಟ ಕೂಡಲೇ ಪಟ್ಟಕ್ಕೆ 
ಬಂದಿರಬಹುದೆಂದು ಭಾವಿಸಬಹುದಾಗಿದೆ. ಇದಕ್ಕೆ ಪೂರಕವಾಗಿ ಇವನು ರಣರಂಗದಲ್ಲಿಯೇ 


ಪಟ್ಟಾಭಿಷಿಕ್ಷನಾದನೆಂದು ತಿಳಿದುಬರುತ್ತದೆ.53 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಬೆಳತೂರಿನಲ್ಲಿ ದೊರೆತಿರುವ ಶಾಸನವು ಎರಡನೇ 
ರಾಜೇಂದ್ರನ ಆರನೆಯ ಆಳ್ಗಿಕೆಯ ವರ್ಷದ್ದಾಗಿದ್ದು, ಶಾಸನದ ಕಾಲವನ್ನು ಶಕವರ್ಷ 979 ಎಂದು 
ನಮೂದಿಸಲಾಗಿದೆ. ಬ ಕ್ರಿಶ.1057ನೇ ವರ್ಷಕ್ಕೆ ಸರಿಹೊಂದುತ್ತದೆ. ಕ್ರಿ.ಶ.1052ರಲ್ಲಿ ಎರಡನೇ 
ರಾಜೇಂದನು ಪಟ್ಟಕ್ಕೆ ಬಂದಿದ್ದಲ್ಲಿ ಮಾತ್ರ ಕ್ರಿ.ಶ.1057ನೇ ವರ್ಷವು ಅವನ ಆಳಿಕೆಯ ಆರನೆಯ 
ವರ್ಷವಾಗುತ್ತದೆ. p ಶಾಸನವು ಬೆಳತೂರಿನ ದೇಕಬ್ಬೆಯ ಅನುಗಮನ ಪದ್ಧತಿಯ ಅಪರೂಪದ 
ಶಾಸನವಾಗಿದ್ದು, ಮುಂದಿನ ಅಧ್ಯಾಯದಲ್ಲಿ ಈ ಶಾಸನವನ್ನು ವಿವರವಾಗಿ ವಿಶ್ಲೇಷಿಸಲಾಗುವುದು. 
ಇದೇ ತಾಲ್ಲೂಕಿನ ಗುಜ್ಜಪ್ಪನಹುಂಡಿಯ ಶಾಸನವು55 ಎರಡನೇ ರಾಜೇಂದ್ರನ ಹನ್ನೆರಡನೇ ಆಳಿಕೆಯ 
ವರ್ಷವನ್ನು ಸೂಚಿಸುತ್ತಾ, ಶಕವರ್ಷ 984 ಶಾಸನದ ಕಾಲವೆಂದು ಉಲ್ಲೇಖಿಸಿದೆ. ಈ ಕಾಲವು 
ಕಶ.1063 ಸರಿಹೊಂದುತ್ತದೆ. ಈ ಶಾಸನವು ಸಹ ಎರಡನೆಯ ರಾಜೇಂದನು ಪಟ್ಟಾಭಿಷಿಕ್ಷನಾದ 
ವರ್ಷವನ್ನು ಕ್ರಿ.ಶ.1052 ಎಂದು ಪರಿಗಣಿಸಲು ಆಧಾರವಾಗಿದೆ. 


ತಿ.ನರಸೀಪುರ ತಾಲ್ಲೂಕಿನ ತಡಿಮಾಲಿಂಗಿಯಲ್ಲಿ ದೊರೆತಿರುವ ಶಾಸನವನ್ನು 


ಲಿಪಿಸ್ತರೂಪದಿಂದ ಕ್ರಿ.ಶ.11ನೇ ಶತಮಾನದ್ದೆಂದು ಗುರುತಿಸಲಾಗಿದೆ.!56 ಶಾಸನದಲ್ಲಿ “ತಿರುಮರವಿಯ” 
ಎಂಬ ಪ್ರಶಸ್ತಿಯನ್ನು ಉಲ್ಲೇಖಿಸಿರುವುದರಿಂದ ಶಾಸನವನ್ನು ಎರಡನೇ ರಾಜೇಂದನ ಕಾಲದ್ದೆಂದು 
ಪರಿಗಣಿಸಲಾಗಿದೆ. ಶಾಸನವು ಪಸ್ತುತ ಆಳ್ಗಕೆ ನಡೆಸುತ್ತಿರುವ ದೊರೆ ರಾಜನಾದ ತನ್ನ ಅಣ್ಣನೊಡನೆ 
ಯುದ್ದದಲ್ಲಿ ಭಾಗವಹಿಸಿ ರಟ್ಟಪಾಡಿ ಎಳೂವರೆಲಕ್ಷ ಪ್ರದೇಶವನ್ನು ಜಯಿಸಿ, ಕೊಲ್ಲಾಪುರದಲ್ಲಿ 
ಜಯಸ್ವಂಭವನ್ನು ನಿಲ್ಲಿಸಿದ್ದಲ್ಲದೆ, ಆಹವಮಲ್ಲನನ್ನು ಕೊಪ್ಪದಲ್ಲಿ ಸೋಲಿಸಿ, ಅವನ ಆನೆಗಳನ್ನು 
ಅಂತಃಪುರವನ್ನು ಮತ್ತು ಭಂಡಾರವನ್ನು ವಶಪಡಿಸಿಕೊಂಡಿದ್ದಾಗಿ ಹೇಳಿದೆ. ಈ ಶಾಸನವು ಎರಡನೇ 
ರಾಜೇಂದನು ತನ್ನ ಹಿರಿಯ ಹ ರಾಜಾಧಿರಾಜನೊಡನೆ ಕೊಪ್ಪ ಮತ್ತಿತರ ಯುದ್ದಗಳಲ್ಲಿ 
ಭಾಗವಹಿಸಿದ್ದ ಸಂಗತಿಗಳನ್ನು ನಿರೂಪಿಸುತ್ತಿದ್ದು, ಬಹುಶಃ ಕೊಪ್ಪ ಯುದ್ದದ ವಿಜಯದ ನಂತರ 
ಹಾಕಿಸಿರಬಹುದಾದ ಸಾಧ್ಯತೆಯಿದೆ. ಅಂದರೆ, ತನ್ನ ಆಳ್ಗಿಕೆಯ ಕೊನೆಯ ವರ್ಷಗಳಲ್ಲಿ, ಎರಡನೆಯ 
ಬಾರಿಗೆ ಕ್ರಿ.ಶ.1061ರಲ್ಲಿ ಚಾಲುಕ್ಕರೊಡನೆ ಆರಂಭವಾದ ಕೊಪ್ಪ ಯುದ್ದವನ್ನು ಕ್ರಿ.ಶ.1063ರಲ್ಲಿ 
ಜಯಿಸಿರಬಹುದು. ಚಾರಿತ್ರಿಕವಾಗಿ ಇದೊಂದು ಮಹತ್ತ್ವದ ಶಾಸನ. 


ಎರಡನೇ ರಾಜೇಂದನ ಮರಣಾನಂತರ, ಈತನ ಕಿರಿಯ ಸಹೋದರ ವೀರರಾಜೇಂದ್ರ 
ರಾಜಕೇಸರಿಯು ಕ್ರಿ.ಶ.1064ರಿ೦ದ 1070ರವರೆಗೆ ಆಳ್ಳಿಕೆ ನಡೆಸಿದ. "ರಾಜಕೇಸರಿ' ಎಂಬುದು 


52 


ಈತನಿಗಿದ್ದ ಬಿರುದು. ಈತನ ಕಾಲದಲ್ಲಿ ಚಾಳುಕ್ಕರೊಡನೆ ಇದ್ದ ಹಗೆಯು ಒಪ್ಪಂದದ ಮೂಲಕ 
ಕೊನೆಗೊಂಡಿತು. ಇವನ ಪುತ್ರಿಯನ್ನು ಚಾಲುಕ್ಕ ಇಮ್ಮಡಿ ಸೋಮೇಶ್ವರನ ತಮ್ಮನಾದ ಆರನೆಯ 
ವಿಕಮಾದಿತ್ಯನಿಗೆ ವಿವಾಹ ಮಾಡಿಕೊಟ್ಟು ಚಾಲುಕ್ಕರೊಡನೆ ವೈವಾಹಿಕ ಸಂಬಂಧವನ್ನು 


ಏರ್ಪಡಿಸಿಕೊಂಡು, ವೀರರಾಜೇಂದ್ರನು ಶಾಂತಿಯಿಂದ ರಾಜ್ಯಭಾರ ನಡೆಸಿದನು.!57 


ವೀರರಾಜೇಂದನ ಒಂದು ಶಾಸನ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲ್ಲೂಕಿನ 


ನಿಂಗಹಳ್ಳಿಯಲ್ಲಿ ದೊರೆತಿದೆ.585 ಈ ಶಾಸನವು ವೀರರಾಜೇಂದ್ರನ ಹೆಸರನ್ನು ಉಲ್ಲೇಖಿಸಿದ್ದು, 
ಶಾಸನದ ಕಾಲವನ್ನು ಶಕವರ್ಷ 992 ಎಂದು ನಮೂದಿಸಿದೆ. ಇದರಲ್ಲಿ ನೀಡಿರುವ ಸಂವತ್ಸರಗಳು 
ತಾಳೆಯಾಗದಿದ್ದರೂ, ಶಕವರ್ಷ ಕ್ರಿ.ಶ.1070ಕ್ಕೆ ಸರಿಹೊಂದುತ್ತದೆ. ಇದು ವೀರರಾಜೇಂದ್ರನ ಆಳ್ಗಿಕೆಯ 
ಕೊನೆಯ ವರ್ಷ. ಆದರೆ, ಈ ಶಾಸನಕ್ಕೆ ನೀಡಿರುವ ಪರಿಚಯದಲ್ಲಿ, ಸಂವತ್ಸರಗಳ ಬಗ್ಗೆ ಮತ್ತು 
ಇವನ ಹತ್ತನೆಯ ಆಳಿಕೆಯ ವರ್ಷದ ಬಗ್ಗೆ ಅನಗತ್ಯ ಗೊಂದಲ ಸೃಷ್ಟಿಸಿಕೊಳ್ಳಲಾಗಿದೆ. ಶಾಸನದಲ್ಲಿನ 
“ಶ್ರೀ ಕರ ಪುಷ್ಯ 10 ನೆ” ಎಂದಿರುವ ಅಂಶವನ್ನು ವೀರರಾಜೇಂದನ ಹತ್ತನೆಯ ಆಳ್ಲಿಕೆಯ ವರ್ಷಕ್ಕೆ 
ಅನ್ವಯಿಸಲು ಹೋಗಿ ಗೊಂದಲ ಸೃಷ್ಟಿಯಾಗಿದೆ. 10ನ್ನು "ದಶಮಿ' ತಿಧಿಯೆಂದು ಪರಿಗಣಿಸುವ 
ಅವಕಾಶವೂ ಇದೆಯೆಂದು ಅಂದುಕೊಳ್ಳಬಹುದು. ಮುಖ್ಯವಾಗಿ ವೀರರಾಜೇಂದನು ಕೇವಲ ಆರು 
ವರ್ಷಗಳು ಮಾತ್ರ ಆಳಿಕೆ ನಡೆಸಿದ್ದು, ಹತ್ತನೆಯ ವರ್ಷದ ಪ್ರಸ್ತಾಪವನ್ನೇ 
ಮಾಡಲವಕಾಶವಿಲ್ಲದಿರುವುದು ಗಮನಾರ್ಹ ಅಂಶ. 


ವೀರರಾಜೇಂದನು ಕ್ರಿ.ಶ.1070ರಲ್ಲಿ ಮರಣ ಹೊಂದಿದ ನಿಮಿತ್ತ ಚೋಳ ಸಿಂಹಾಸನಕ್ಕಾಗಿ 
ಅಂತಃಕಲಹಗಳು ಪ್ರಾರಂಭವಾದವು. ವೀರರಾಜೇಂದನ ಮಗನಾದ ಅಧಿರಾಜೇಂದನು 
ತಂದೆಯೊಡನೆಯೇ ಸ್ವಲ್ಲ ಕಾಲ ಅಧಿಕಾರ ನಡೆಸಿದ್ದು, ಸಿಂಹಾಸನಕ್ಕೆ ನ್ಯಾಯಯುತ 
ಹಕ್ಕುದಾರನಾಗಿದ್ದರೂ ಸಹ ಒಂದನೇ ರಾಜೇಂದ್ರ ಚೋಳನ ಮಗಳ ಮಗನೂ, ಇಮ್ಮಡಿ ರಾಜೇಂದನ 
ಅಳಿಯನೂ, ವೀರರಾಜೇಂದನ  ಸೋದರಳಿಯನೂ ಹಾಗೂ ವೆಂಗಿಯ ಸಾಮ್ರಾಜ್ಯಕ್ಕೆ 
ಹಕ್ಕುದಾರನಾಗಿದ್ದ ರಾಜೇಂದನು ವೆಂಗಿ ಹಾಗೂ ಜೋಳ ಸಿಂಹಾಸನಗಳೆರಡಕ್ಕೂ ತಾನೇ 


ಹಕ್ಕುದಾರನೆಂದು ಘೋಷಿಸಿಕೊಂಡನು.!55 ಅಧಿರಾಜೇಂದ್ರನ ಸಹೋದರಿಯನ್ನು ವರಿಸಿದ್ದ ಆರನೆಯ 
ವಿಕಮಾದಿತ್ಯನು ತಮಿಳುನಾಡಿಗೆ ಧಾವಿಸಿ, ಅಂತಃಕಲಹದ ದಂಗೆಯನ್ನಡಗಿಸಿ, ವೀರರಾಜೇಂದನ 
ಮಗನಾದ ಅಧಿರಾಜೇಂದನನ್ನು ಚೋಳ ಸಿಂಹಾಸನಾಧಿಪತಿಯನ್ನಾಗಿ ಮಾಡಿದನು. ಆದರೆ, 
ಅಧಿರಾಜೇಂದನು ಸ್ವಲ್ಲ ಕಾಲದಲ್ಲಿಯೇ ಮರಣ ಹೊಂದಿದ ಪ್ರಯುಕ್ತ ಮತ್ತೆ ಉತ್ತರಾಧಿಕಾರಿಯ 
ಪ್ರಶ್ನೆಯೆದ್ದಿತು. ಈ ಸಂದರ್ಭದಲ್ಲಿ ವೀರರಾಜೇಂದನ ಸೋದರಳಿಯನಾದ ರಾಜೇಂದನು 
ಕುಲೋತ್ತುಂಗ ಚೋಳ ಎಂಬ ಹೆಸರಿನಿಂದ ಚೋಳ ಸಾಮ್ರಾಜ್ಯದ ಅಧಿಪತಿಯಾದನು. ತನ್ನ 
ಮಗನನ್ನು ವೆಂಗಿಯ ಪ್ರತಿನಿಧಿಯಾಗಿ ನಿಯಮಿಸಿ ತನ್ನ ಪರಮಾಧಿಕಾರವನ್ನು ಸ್ಥಾಪಿಸಿದನು. 


ಒಂದನೆಯ ಕುಲೋತ್ತುಂಗ ಚೋಳನು ಕ್ರಿ.ಶ.1070ರಲ್ಲಿ ಪಟ್ಟಕ್ಕೆ ಬಂದು 1118ರವರೆಗೂ ಆಳ್ಗಿಕೆ 
ನಡೆಸಿದನು. ಈ ಸುದೀರ್ಫ್ಪಕಾಲದ ಆಳ್ಲಿಕೆಯಲ್ಲಿ ಕರ್ನಾಟಕದ ಒಂದೊಂದೇ ಪ್ರಾಂತ್ಯಗಳು ಅವನ 
ಕೈತಪ್ಪಿಹೋದವು. ಮುಖ್ಯವಾಗಿ ಗಂಗವಾಡಿ, ನೊಳಂಬವಾಡಿ ಮತ್ತು ಕೊಂಗುನಾಡು ಪ್ರದೇಶಗಳನ್ನು 
ಆ ವೇಳೆಗೆ ಪ್ರಬಲನಾಗಿದ್ದ ಹೊಯ್ದಳ ವಿಷ್ಣುವರ್ಧನನು ಕ್ರಿ.ಶ.1114ರಲ್ಲಿ ವಶಪಡಿಸಿಕೊಂಡಿದ್ದನು. 
ವೆಂಗಿಮಂಡಲದ ಮೇಲೆ ಆರನೆಯ ವಿಕ್ರಮಾದಿತ್ಯನು ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದ್ದನು. ಒಟ್ಟಿನಲ್ಲಿ 


53 


ಹೇಳಬೇಕೆಂದರೆ, ಒಂದನೆಯ ಕುಲೋತ್ತುಂಗನ ಆಳ್ಗಿಕೆಯ ಉತ್ತರಾರ್ಧವು ಚೋಳ ಸಾಮ್ರಾಜ್ಯವನ್ನು 
ತಮಿಳುನಾಡಿಗೆ ಮಾತ್ರ ಸೀಮಿತಗೊಳಿಸಿದ್ದವು. ಇವನ ಹದಿನಾಲ್ಕು ಶಾಸನಗಳು ಮೈಸೂರು 
ಜಿಲ್ಲೆಯಲ್ಲಿ ದೊರೆತಿವೆ. 


ನಂಜನಗೂಡು ತಾಲ್ಲೂಕಿನ ಮಣಲೂರಿನಲ್ಲಿ ದೊರೆತಿರುವ ತಮಿಳು ಶಾಸನವು 
ಕುಲೋತ್ತುಂಗಚೋಳನ ಎಪುತ್ತನೆಯ ಆಳಿಕೆಯ ವರ್ಷವನ್ನು ದಾಖಲಿಸಿದೆ. ಇದನ್ನು 
ಲಿಪಿಸ್ಥಾಲಿತ್ಯದಿಂದ ಎಪ್ಪತ್ತು ಎಂದಾಗಿರಬಹುದು, ಇದು ಏಳನೆಯ ಆಳ್ಗಿಕೆಯ ವರ್ಷವೆಂದು 
ಬಾ.ರಾ.ಗೋಪಾಲ್‌ ಅವರು ನಿರ್ಧರಿಸಿರುವುದು ಸರಿಯಾಗಿದೆ. ಹಾಗಾದಲ್ಲಿ, ಈ ಶಾಸನದ ಕಾಲ 
ಕ್ರಿ.ಶ.1077 ಆಗುತ್ತದೆ. ಹೆಗ್ಗಡದೇವನಕೋಟೆಯಲ್ಲಿ ದೊರೆತಿರುವ ಅನುಗಮನ ಪದ್ಧತಿಯ 
ಶಾಸನವೊಂದರಲ್ಲಿ  ಕುಲೋತ್ತುಂಗಚೋಳನ ಹದಿನೇಳನೆಯ  ಆಳ್ಲಿಕೆಯ ವರ್ಷವನ್ನು 
ಉಲ್ಲೇಖಸಲಾಗಿದೆ.!9! ಆದುದರಿಂದ ಈ ಶಾಸನದ ಕಾಲವನ್ನು ಕ್ರಿಶ1084 ಎಂದು 
ಗುರುತಿಸಬಹುದಾಗಿದೆ. 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ದೊಡ್ಡಾಬಾಗಿಲು ತಮಿಳು ಶಾಸನವು6- 
ಕುಲೋತ್ತುಂಗನ ಮತ್ತೊಂದು ಪ್ರಶಸ್ತಿಯಾದ “ಪುಗಳ್ಳೂಳ್ಸ ಪುಣಾರಿ”ಯನ್ನು ಉಲ್ಲೇಖಿಸಿದೆ. ಈ 
ಶಾಸನದ ಕಾಲ ನಮೂದಿಸಿಲ್ಲ, ಲಿಪಿಸ್ತರೂಪದಿಂದ ಹನ್ನೊಂದನೇ ಶತಮಾನವೆಂದು ತಿಳಿದುಬರುತ್ತದೆ. 
ನಂಜನಗೂಡು ತಾಲ್ಲೂಕಿನ ದೇಬೂರು ತಮಿಳು ಶಾಸನದಲ್ಲಿ ಕುಲೋತ್ತುಂಗಚೋಳನ 
ಮೂವತ್ತೊಂದನೆಯ  ಆಳ್ಗಿಕೆಯ ವರ್ಷವನ್ನು ಉಲ್ಲೇಖಿಸುತ್ತಾ ಅವನಿಗಿದ್ದ ಪ್ರಶಸ್ತಿ 
“ಹುಗಳ್ಳಾದುವಿಳಂಗ”ವನ್ನು ಹೆಸರಿಸಿದೆ.165 ಕುಲೋತ್ತುಂಗಚೋಳನ ಆಳ್ಲಿಕೆಯ ಮೂವತ್ತೊಂದನೆಯ 
ವರ್ಷವು ಕಿ.ಶ.1100-101 ಆಗುವುದರಿಂದ ಶಾಸನದ ಕಾಲವೂ ಇದೇ ಎಂದು ಗುರುತಿಸಬಹುದಾಗಿದೆ. 


ತಿ.ನರಸೀಪುರದಲ್ಲಿನ ತಲಕಾಡು ಶಾಸನದಲ್ಲಿ, ಹಿಂದಿನ ಶಾಸನದಲ್ಲಿ ಉಲ್ಲೇಖಿಸಿರುವ 
ಪ್ರಶಸ್ತಿಯಾದ "ಪುಗಳ್ಳಾದುವಿಳಂಗ”ವನ್ನು ಉಲ್ಲೇಖಿಸುತ್ತಾ, ಮೂವತ್ತೆರಡನೆಯ ಆಳ್ಲಿಕೆಯ ವರ್ಷವನ್ನು 
ಹೆಸರಿಸಿದೆ.194  ಕುಲೋತ್ತುಂಗನ  ಆಳ್ಗಿಕೆಯ ಮೂವತ್ತೆರಡನೆಯ ವರ್ಷ ಕ್ರಿಶ.1101-02್ಕೆ 
ಸಂವಾದಿಯಾಗಿರುತ್ತದೆ. ಕೃಷ್ಣರಾಜನಗರದ ತಿಪ್ಲೂರಿನ ತಮಿಳು ಶಾಸನವು 
ಕುಲೋತ್ತುಂಗಚೋಳನನ್ನು ಮತ್ತು ಅವನ ಆಳ್ಗಿಕೆಯ 33ನೇ ವರ್ಷವನ್ನು ಉಲ್ಲೇಖಿಸಿದೆ.165 
ಇದರಿಂದ ಶಾಸನದ ಕಾಲವನ್ನು ಕಿ.ಶ.1102-03 ಎಂದು ಗುರುತಿಸಬಹುದಾಗಿದೆ. ಇದೇ ಆಳ್ಗಿಕೆಯ 


ಕಾಲದ ತಲಕಾಡಿನ ಇನ್ನೊಂದು ತಮಿಳು ಶಾಸನವುತಿ.ನರಸೀಪುರದಲ್ಲಿದೆ.166 


ಇದೇ ತಾಲ್ಲೂಕಿನ ನಿಲಸೋಗೆಯ ಇನ್ನೊಂದು ಶಾಸನವು/67 ಕುಲೋತ್ತುಂಗನ 35ನೇ 
ಆಳ್ಗಿಕೆಯ ವರ್ಷವನ್ನು ಉಲ್ಲೇಖಿಸುತ್ತಾ ಆತನ ಪ್ರಶಸ್ತಿಯನ್ನು ಉಲ್ಲೇಖಿಸುತ್ತಾ "ಆತನ ಅದೃಷ್ಟ 
ದೇವತೆಯು ಸ್ಪಷ್ಟವಾಗಿ ಕಾಣುತ್ತಿದ್ದು, ಜಯದೇವತೆಯು ಆತನ ಬಳಿ ಮನೆಮಾಡಿದಂತೆ, 
ಭೂದೇವಿಯು ಪ್ರಕಾಶಮಾನಳಾಗಿದ್ದಂತೆ, ಸಂಪತ್ತಿನ ದೇವತೆಯು ಅವನನ್ನು ವರಿಸಿ, 
ಆಭರಣಗಳಿಂದಲಕೃತವಾದ ಕಿರೀಟವನ್ನು ಬಲಪಕ್ಕದಲ್ಲಿ ಹಿಡಿದು ಅವನ ಅಧಿಕಾರ ಚಕ್ರವನ್ನು ಎಲ್ಲ 


54 


ಪ್ರದೇಶಗಳ ಮೇಲೂ ಉರುಳಿಸುತ್ತಿದ್ದಾಳಾದ್ದರಿಂದ, ಪಾಂಡ್ಯರು ತಮ್ಮ ಪ್ರದೇಶಗಳ ಮೇಲಿನ 
ಹಿಡಿತವನ್ನು ಕಳೆದುಕೊಂಡರು ಹಾಗೂ ಚೇರರು ತಮ್ಮ ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಂಡು 
ತಮ್ಮ ಕ್ಷೇತದ ಬಗ್ಗೆ ಗೊಂದಲಕ್ಕೊಳಗಾದರಂತೆ' ಎಂದು ಕುಲೋತ್ತುಂಗನ ಪರಾಕ್ರಮವನ್ನು ಮತ್ತು 
ಅದೃಷ್ಟವನ್ನು ಕೊಂಡಾಡಿದೆ. ಈ ಶಾಸನವು ಆತನ ರಾಣಿಯಾದ ಅವನಿಮುಳುದುಡೈಯಾಳನ್ನು 
ಹೆಸರಿಸಿದೆ. ಈ ಶಾಸನದ ಕಾಲವನ್ನು ಕ್ರಿ.ಶ.1105-06 ಎಂದು ಪರಿಗಣಿಸಬಹುದು. 


ಭೂದಾನದ ವಿಷಯವನ್ನೊಳಗೊಂಡ ತಿ. ನರಸೀಪುರದ ತಲಕಾಡಿನ ತಮಿಳು 
ಶಾಸನವೊಂದರಲ್ಲಿ  ಕುಲೋತ್ತುಂಗನ ಹೆಸರನ್ನು ಮಾತ್ರ ಉಲ್ಲೇಖಿಸಿದೆ.1685 ನಂಜನಗೂಡಿನ 


ಸಿಂಧುವಳ್ಳಿಯ ತಮಿಳು ಶಾಸನವುಕುಲೋತ್ತುಂಗನ 37ನೇ ಆಳಿಕೆಯ ವರ್ಷವನ್ನು ಹೆಸರಿಸಿದೆ.169 
ಆದರೆ, ಶಕವರ್ಷ 1030 ಎಂದು ದಾಖಲಿಸಿರುವುದು ಅಸಮಂಜಸವಾಗಿದೆ. ಇದು ಶಕವರ್ಷ 1028 
ಎಂದು ನಮೂದಾಗಬೇಕಾಗಿದ್ದು, ಲಿಪಿ ಕಂಡರಣೆಯಲ್ಲಿ ಆಗಿರಬಹುದಾದ ಲೋಪವಿರಬಹುದು. 
ಪ್ರಸ್ತುತ ಶಾಸನದ ಕಾಲವನ್ನು ಕಿ.ಶ.1106-07 ಎಂದು ಗುರುತಿಸಬಹುದಾಗಿದೆ. 


ನಂಜನಗೂಡಿನ ಕ್ರಿ.ಶ.1114ನೇ ವರ್ಷದ ಏಚಿಗನಹಳ್ಳಿಯ ಕನ್ನಡ ಶಾಸನವೊಂದರಲ್ಲಿ 


ಕುಲೋತ್ತುಂಗ ಚೋಳನ ರಾಜ್ಯಭಾರವನ್ನು ಉಲ್ಲೇಖಿಸಲಾಗಿದೆ.!?0  ಹೆಗ್ಗಡದೇವನಕೋಟೆಯಲ್ಲಿ 
ದೊರೆತಿರುವ ತುರುಗಾಳಗದಲ್ಲಿ ಮಡಿದ ವೀರನೊಬ್ಬನ ಸ್ಮರಣಾರ್ಥ ನಿಲ್ಲಿಸಿರುವ ವೀರಗಲ್ಲು 


ಶಾಸನದಲ್ಲಿ ಕುಲೋತ್ತುಂಗಚೋಳನ ನಲವತ್ತಾರನೆಯ ಆಳ್ಲಿಕೆಯ ವರ್ಷವನ್ನು ಉಲ್ಲೇಖಿಸಿರುತ್ತದೆ.!' 
ಆದುದರಿಂದ, ಈ ಶಾಸನದ ಕಾಲವನ್ನು ಕಕ್ರಿಶ.1115-16 ಎಂದು ಗುರುತಿಸಬಹುದು. 
ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಮಟಕೆರೆಯಲ್ಲಿ ದೊರೆತಿರುವ ತ್ರುಟಿತ ಶಾಸನದಕಾಲವನ್ನು 


ಗುರುತಿಸಲಾಗಿಲ್ಲ.!/2? ಆದರೆ, ಕುಲೋತ್ತುಂಗಚೋಳ ಮತ್ತು ಆತನ ಪಶ್ನಿ ಬುವನಿಮುಡೈಯಾಳ್‌ 
ಅನ್ನು ಉಲ್ಲೇಖಿಸಿದೆ. ಒಂದನೇ ಕುಲೋತ್ತುಂಗನು ಚೋಳ ಸಂತತಿಯ ಪ್ರಸಿದ್ಧ ರಾಜರಲ್ಲಿ 


ಕೊನೆಯವನು. ಇವನು ಕ್ರಿಶ.1122ರಲ್ಲಿ ಮರಣ ಹೊಂದಿದನು.!3 


ಒಂದನೆಯ ಕುಲೋತ್ತುಂಗನ ನಂತರ ಕ್ರಮವಾಗಿ ಈತನ ಮಗ ವಿಕಮ ಚೋಳ 
ಕ್ರಿ.ಶ.1118ರಿಂದ 1135ರವರೆಗೆ; ವಿಕಮಚೋಳನ ಮಗ ಎರಡನೇ ಕುಲೋತ್ತುಂಗ ಕ್ರಿ.ಶ.1133ರಿಂದ 
1150ರವರೆಗೆ ಮತ್ತು ಈತನ ನಂತರ ಇವನ ಮಗ ಮೂರನೇ ರಾಜರಾಜ ಕ್ರಿಶ.1146ರಿಂದ 


1173ರವರೆಗೆ ಚೋಳರಾಜ್ಯವನ್ನಾಳಿದರು.!'4 ಆದರೆ, ಇವರೆಲ್ಲ ದುರ್ಬಲ ರಾಜರಾಗಿದ್ದರು. 
ಕಾಲಕ್ರಮೇಣ ಚೋಳರು ಹೊಯ್ದಳರೊಡನೆ ವೈವಾಹಿಕ ಸಂಬಂಧ ಏರ್ಪಡಿಸಿಕೊಂಡರು. ಇಮ್ಮಡಿ 
ಕುಲೋತ್ತುಂಗನ ಮಗಳಾದ ಚೋಳಮಹಾದೇವಿಯು ಹೊಯ್ದಳ ವೀರಬಲ್ಲಾಳನ ರಾಣಿಯಾಗಿದ್ದಳು 
ಎಂದು ತಿಳಿದುಬರುತ್ತದೆ. ಇವನ ಮಗ ಮೂರನೇ ರಾಜರಾಜನ ಕಾಲದಲ್ಲಿ ಚೋಳರು 
ಪಾಂಡ್ಕರಿಂದ ಸೋತು ಇಮ್ಮಡಿ ವೀರಬಲ್ಲಾಳನ ಸಹಾಯವನ್ನು ಯಾಚಿಸಿದ್ದುದಾಗಿ ತಿಳಿದುಬರುತ್ತದೆ. 
ಹೊಯ್ದಳ ಯುವರಾಜ ಎರಡನೇ ನರಸಿಂಹನ ನೇತೃತ್ವದಲ್ಲಿ ಹೊಯ್ದಳ ಸೈನ್ಯ ತಮಿಳುನಾಡಿಗೆ 
ಪ್ರವೇಶಿಸಿ ಪಾಂಡ್ಯರನ್ನು ಗೆದ್ದು ಮತ್ತೆ 3ನೇ ರಾಜರಾಜನಿಗೆ ಸಿಂಹಾಸನವನ್ನು 
ದೊರಕಿಸಿಕೊಡಲಾಯಿತು. ಈ ಹಿನ್ನೆಲೆಯಲ್ಲಿ ವೀರನರಸಿಂಹನ ಸಹೋದರಿ ಸೋವಲದೇವಿಯನ್ನು 


3ನೇ ರಾಜರಾಜನಿಗೆ ವಿವಾಹ ಮಾಡಿಕೊಡಲಾಯಿತು. ಚೋಳರಾಜ್ಯ ಹೊಯ್ದಳರ 


55 


ಆಶ್ರಯಕ್ಕೊಳಗಾಗಿದ್ದ ಕುರುಹಾಗಿ, ಹೊಯ್ದಳ ಅರಸರು "ಚಜೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯ” ಎಂಬ 
ಬಿರುದುಗಳನ್ನು ಧರಿಸಿದ್ದರು.!5 


ಮೂರನೇ ರಾಜರಾಜನ ಅನಂತರ ಅವನ ಮಗ ಮೂರನೇ ರಾಜೇಂದನು ಅಥವಾ 
ರಾಜಾಧಿರಾಜನು ಪಟ್ಟಕ್ಕೆ ಬಂದನು. ಇವನ ತರುವಾಯ ಮುಮ್ಮಡಿ ಕುಲೋತ್ತುಂಗ ನಂತರ 
ನಾಲ್ಕನೇ ರಾಜೇಂದನು ಕ್ರಮವಾಗಿ ಚೋಳ ನಾಡಿನ ಪ್ರಭುಗಳಾದರು. ಈತ ಚೋಳ ಸಂತತಿಯ 


ಕೊನೆಯ ರಾಜ.!'ಳ ಇವನ ನಂತರ ಪಾಂಡ್ಯ ಚಕ್ರಾಧಿಪತ್ಯದಲ್ಲಿ ಕೇವಲ ಒಂದು ಪ್ರಾಂತ್ಯವಾಗಿ 
ಉಳಿದು ಚೋಳಮಂಡಲವೆಂಬ ಹೆಸರು ಹೊಂದಿತ್ತು. ಕಾಲಕ್ರಮೇಣ ಇದೇ ಕೋರಮಂಡಲವೆಂಬ 


ರೂಪಾಂತರ ಹೊಂದಿತು.!77 


ಮೇಲ್ಕಂಡ ಚೋಳ ರಾಜರಲ್ಲಿ ಮುಮ್ಮಡಿ ರಾಜೇಂದ್ರ ಅಥವಾ ರಾಜಾಧಿರಾಜನ ಹೆಸರು 


ಹೊಂದಿರುವ ಶಾಸನ ತಿ.ನರಸೀಪುರದಲ್ಲಿ ದೊರೆತಿದೆ.!/8 ಬೇರೆ ಯಾವುದೇ ವಿವರಗಳಿಲ್ಲದ ಈ 
ಶಾಸನ ತಮಿಳು ಭಾಷೆಯಲ್ಲಿದ್ದು, ಇದನ್ನು ಈ ಅರಸನದೆಂದು ಗುರುತಿಸಲು ಸಾಕಷ್ಟು ಆಧಾರಗಳಿಲ್ಲ. 
ಮೂರನೇ ರಾಜೇಂದನದೆಂದು ಗುರುತಿಸಲಾದ ತಾಮಶಾಸನವು ಇದೇ ತಾಲ್ಲೂಕಿನಲ್ಲಿ ದೊರೆಶಿದೆ. 
ಇದರ ಕಾಲ ಕ್ರಿಶ.1260-61 ಎಂದು ಹದಿಮೂರನೇ ಶತಮಾನದ  ಲಿಪಿಸ್ತರೂಪದಿಂದ 
ಗುರುತಿಸಲಾಗಿದೆ. ಆದರೆ, ಇಮ್ಮಡಿ ರಾಜೇಂದನಿಗಿದ್ದ "ಕರಿಕಾಲ' ಎಂಬ ಬಿರುದು ಇವನಿಗೂ ಇದ್ದ 


ಬಗ್ಗೆ ತಿಳಿದುಬಂದಿಲ್ಲವೆಂದು ಶಾಸನ ಪರಿಚಯದಲ್ಲಿ ಅಭಿಪ್ರಾಯ ಪಡಲಾಗಿದೆ.!? 


ಕರ್ನಾಟಕದಲ್ಲಿ ಚೋಳರು ಹತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಕಾಣಿಸಿಕೊಂಡು, 
ನಿರಂತರವಾಗಿ ಹನ್ನೆರಡನೇ ಶತಮಾನದ ಮಧ್ಯಭಾಗದವರೆಗೂ ಕರ್ನಾಟಕದ ಬಹುತೇಕ 
ಪ್ರಾಂತ್ಯಗಳನ್ನು ತಮ್ಮ ಆಳ್ಲಿಕೆಗೊಳಪಡಿಸಿಕೊಂಡು, ಅದರಾಚೆ ಇನ್ನೂ ಐವತ್ತು ವರ್ಷಗಳ ಕಾಲ ತಮ್ಮ 
ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವಗಳನ್ನು ಈ ನೆಲದ ಮೇಲೆ ಬೀರಿದ್ದಾರೆ ಎಂದು ಹೇಳಿದರೆ 
ಅತಿಶಯೋಕ್ಷಿಯಾಗುವುದಿಲ್ಲ ಎಂದೆನಿಸುತ್ತದೆ. 


ಬಯಲ್ಲಾಡಿನ (ವೈನಾಡಿನ) ಕದಂಬರು: 


ಬಯಲ್ಲಾಡಿನ ಕದಂಬರು ಕಿ.ಶ. ಸುಮಾರು ಹತ್ತನೇ ಶತಮಾನದಿಂದ ಕಂಡುಬರುತ್ತಾರೆಂದು 
ಶಾಸನಗಳ ಆಧಾರದಿಂದ ಗುರುತಿಸಬಹುದಾಗಿದೆ. ಇವರ ಐದು ಶಾಸನಗಳು ಹೆಗ್ಗಡದೇವನಕೋಟೆ 
ತಾಲ್ಲೂಕು ಪ್ರದೇಶಗಳಲ್ಲಿ ದೊರೆತಿರುವುದರಿಂದ ಇವರು ಈ ಪ್ರದೇಶದಲ್ಲಿಯೇ ಆಡಳಿತ 
ನಡೆಸಿದ್ದರೆಂದು ಊಹಿಸಬಹುದಾಗಿದೆ. ಇವರು ಶಾಸನಗಳಲ್ಲಿ ತಮ್ಮನ್ನು ತಾವು "ಕದಂಬ 
ಕಂಠೀರವ'ರೆಂದು ಕರೆದುಕೊಂಡಿರುವುದರಿಂದ, ಇವರನ್ನು '"ಬಯಲ್ಲಾಡಿನ ಕದಂಬ'ರೆಂದು 
ಗುರುತಿಸಲಾಗಿದೆ. 


ಕ್ರಿಶ. ಹತ್ತನೇ ಶತಮಾನದ ವೀರಗಲ್ಲು ಶಾಸನವೊಂದು!80 ಚಾಗಿಯ ಆಳಿಕೆಯ ಕಾಲದಲ್ಲಿ 
ನಡೆದ ಕಠಾರಿ ಕಾಳಗದಲ್ಲಿ ಹೋರಾಡಿ ಮಡಿದ ವೀರನ ಸ್ನರಣಾರ್ಥವಾಗಿದ್ದು, ಇದರಲ್ಲಿ ಚಾಗಿ 
ಅರಸನಿಗೆ ಇದ್ದ "ಬಿಲ್ಲ ಬಲ್ಲಾತಂ', "ಮತಿಯಂ ಬೆಂಕೊಳ್ಳ', "ನಿರ್ಭಯ ರಾಮ” ಮತ್ತು "ಕದಂಬ 


56 


ಕಂಠೀರವ” ಎಂಬ ಬಿರುದುಗಳನ್ನು ಉಲ್ಲೇಖಿಸಲಾಗಿದೆ. ಇನ್ನೊಂದು ಶಾಸನವು 
ಉರವಿಯ್ಯಮ್ಮರಸನಾದ ರಾಜಾಧಿರಾಜನು ವೀರ ಬಯಲ್ಲಾಡ ರಾಜ್ಯವನ್ನು ಆಳುತ್ತಿರುವಾಗ, 
ಮಣಲಿಯ ಕೊಂಗುಣಿ ಗಾವುಂಡನು ಮುನ್ನೂರು ಜನರನ್ನು ಕೂಡಿಕೊಂಡು ಬಂದು ನಡೆಸಿದ 


ಯುದ್ದವನ್ನು ಉಲ್ಲೇಖಿಸಿದೆ. ಈ ಶಾಸನದ! ಕಾಲ ಕ್ರಿಶ.998-99. ಕ್ರಿಶ.107ರ ಕಾಲಘಟ್ಟದ 
ಶಾಸನವು ಮಹಾಮಂಡಲೇಶ್ವರ, ರಾಜಾಧಿರಾಜ ಈಕರವರ್ಮನು ಬಯಲ್ಲಾಡಯ್ದು ಮುನ್ನೂರು 


ಮತ್ತು ಅನೇಕ ರಾಜ್ಯವನ್ನು ಆಳುತ್ತಿದ್ದನೆಂದು ನಿರೂಪಿಸಿದೆ. ಪ್ರಸಕ್ತ ಶಾಸನವು!82 ಈಕರವರ್ಮನನ್ನು 
"'ಸಮಧಿಗತ ಪಂಚಮಹಾಶಬ್ದ', "ಮಹಾಮಂಡಲೇಶ್ವರ',  "ವೀರಮಹೇಶ್ವರ', '"ಕದನತ್ರಿಣೇತ್ರ', 
"'ಮಲೆಪರಾದಿತ್ಯ', "ಕದಂಬ ಕಂಠೀರವ”, "ವಯಿಕಳಾನಳ', 'ಸತ್ಯರಾಧೇಯ', "ಸಾಹಸೋತ್ತುಂಗ', 
“ನಿರ್ಭಯರಾಮ, 'ನೀತಿಶಾಸ್ತಾಗಮದಾನವಿನೋದ', 'ಧರ್ಮಸಂಗತ್ಯ' "ದುಷ್ನ್ಠನಿಷ್ಪೂರನಿಷ್ಠಜನವತ್ತಲ', 
"ವಿಷ್ಣುಪದಸೇಕರ', "ಬನವಾಸಿವಿಷಯಾಧೀಶ್ವರ', "ಮಹೇಶ್ವರಭಕ್ಕ' ಮತ್ತು "ರಾಜಾಧಿರಾಜ'ನೆಂಬ ಅನೇಕ 
ಬಿರುದುಗಳಿಂದ ಕೊಂಡಾಡಿದೆ.  ಕ್ರಿಶ.1107ರ ಕಾಲಘಟ್ಟದ ಶಾಸನವು! ಇರವಿಚಲ್ಲಮ್ಮನು 
ವೀರಬಯಲ್ಲಾಡನ್ನು ಆಳುತ್ತಿರುವಾಗ, ಬಂಕಿಯರಸನ ಹರಿಯನು ಹೊಸಹೊಳಲು ಮತ್ತು 
ಸೋಗೆಪಳ್ಳಿಗಳನ್ನು ಮುತ್ತಿ ತುರುಗಳನ್ನು ಅಪಹರಿಸುತ್ತಿದ್ದಾಗ ನಡೆದ ಯುದ್ದದಲ್ಲಿ ತುರುಗಳನ್ನು ರಕ್ಷಿಸಿ 
ಮಡಿದ ಹೊಸಹೊಳಲ ಗಾವುಂಡ ಜಕ್ಕಯ್ಯ ಮತ್ತು ಸೋಗೆಪಳ್ಳಿಯ ಏಚಯ್ಯನ ಮಗ 
ಸೋವಯ್ಯರನ್ನು ಹೆಸರಿಸಿದೆ. ಕ್ರಿಶ.1137ರ ಶಾಸನವು4 ಬಯಲ್ಲಾಡನ್ನಾಳುತ್ತಿದ್ದ ದೊರೆಯ 
"ಮಹಾಮಂಡಲೇಶ್ವರ', "ದ್ಹಾರಾವತೀಪುರವರಾಧೀಶ್ವರ' ಮತ್ತು "ಮುಕ್ಕಣ್ಣ ಕದಂಬ'ನೆಂಬ 
ಬಿರುದುಗಳನ್ನು ಉಲ್ಲೇಖಿಸಿದ್ದು, ಶಾಸನ  ತ್ರುಟಿತವಾಗಿರುವುದರಿಂದ ಅರಸನ ಹೆಸರು 
ತಿಳಿದುಬರುವುದಿಲ್ಲ. ಮೇಲ್ಕಂಡ ಶಾಸನಾಧಾರಗಳಿಂದ ಬಯಲ್ಲಾಡಿನ ಕದಂಬರು 
ಹೆಗ್ಗಡದೇವನಕೋಟೆ ಪ್ರದೇಶದಲ್ಲಿ ಆಳ್ಗಕೆ ನಡೆಸುತ್ತಿದ್ದುದು ತಿಳಿದುಬರುತ್ತದೆ. ಆದರೆ, ಇವರ 
ನಿಖರವಾದ ವಂಶಾವಳಿಯನ್ನು ಗುರುತಿಸಲು ದೊರಕಿರುವ ಆಧಾರಗಳು ಸಾಲದಾಗಿವೆ. 


ಕೊಂಗಾಳ್ಸರು: 


ಕೊಂಗಾಳ್ಳ ರಾಜ್ಯವು ಕ್ರಿಶ.1004ರಲ್ಲಿ ಚೋಳರಿಂದ ಸ್ಥಾಪಿಸಲ್ಲಟ್ಟಿತು. ಚೋಳರು ಮತ್ತು 
ಚಂಗಾಳ್ನ್ಳರ ನಡುವೆ ಪನಸೋಗೆಯಲ್ಲಿ ನಡೆದ ಕದನದಲ್ಲಿ ಅಪ್ರತಿಮ ಶೌರ್ಯವನ್ನು ಪ್ರಕಟಿಸಿದ 
ಪಂಚವನ್‌ ಮಹಾರಾಯನೆಂಬ ಸೇನಾಧಿಪತಿಗೆ ಚೋಳ ರಾಜರಾಜನು ಕೊಂಗು ನಾಡನ್ನು ಕರುಣಿಸಿ 
"ಕ್ಷತ್ರಿಯ ಶಿಖಾಮಣಿ ಕೊಂಗಾಳ್ಳ'ನೆಂಬ ಬಿರುದನ್ನು ನೀಡಿದನೆಂದು ತಿಳಿದುಬರುತ್ತದೆ. ಅದುವರೆಗೆ 


ಅರಕಲಗೂಡು ಪ್ರಾಂತ್ಯ ಮತ್ತು ಅದರ ಪಕ್ಕದಲ್ಲಿದ್ದ ಉತ್ತರ ಕೊಡಗಿನ "7000 ನಾಡು' ಸೇರಿ 
ಕೊಂಗುನಾಡು-8000 ಎಂದು ಕರೆಸಿಕೊಂಡಿತ್ತು!85 ಜೋಳ ದಂಡನಾಯಕ ಪಂಚವನ್‌ 
ಮಾಹಾರಾಯನ ನಂತರ ಇದಕ್ಕೆ "ಕೊಂಗಾಳ್‌ನಾಡು-8000' ಎಂಬ ಹೆಸರು ಬಂದಿತು. ಇದನ್ನು 
ಆಳುವ ಅರಸರು "ಕೊಂಗಾಳ್ಗ'ರಾದರು. ಕೊಂಗಾಳ್ಸರ ಸುಮಾರು ಎರಡು ಶಾಸನಗಳು ಮೈಸೂರು 


ಜಿಲ್ಲೆಯಲ್ಲಿ ಇದುವರೆಗೆ ದೊರೆತಿವೆ. 


ತ್ರಿಭುವನಮಲ್ಲ ಕೊಂಗಾಳ್ಸದೇವನ ಆಳ್ಗಿಕೆಯ ಕಾಲದಲ್ಲಿ, ಚಂಗಾಳ್ಸರು ಸಾಲಿಗ್ರಾಮವನ್ನು 
ಮುತ್ತಿದಾಗ ನಡೆದ ಯುದ್ಧದಲ್ಲಿ ಮಡಿದ ವೀರನ ಸ್ಮರಣಾರ್ಥ ಹಾಕಿಸಿರುವ ಶಾಸನದ ಕಾಲ 


57 


ಕಿ.ಶ.1079.18 ಶಾಸನೋಕ್ತ ತ್ರಿಭುವನಮಲ್ಲ ಕೊಂಗಾಳ್ಗನ ಆಳಿಕೆಯ ಕಾಲ ಕ್ರಿಶ.1078ರಿಂದ 1105 
ಎಂದು ಗುರುತಿಸಲಾಗಿದೆ. ಕ್ರಿಶ.1104-05ರ ಕಾಲಘಟ್ಟದ ಶಾಸನವುತ್ತಿಭುವನಮಲ್ಲ ಕೊಂಗಾಳ್ಸನ 
ಆಳ್ಲಿಕೆಯನ್ನು ಉಲ್ಲೇಖಿಸುತ್ತಾ ಚಂಗಾಳ್ಳರೊಡನೆ ನಡೆದ ಯುದ್ದದಲ್ಲಿ ಕಾದಿ ಮಡಿದ ವೀರನ 


ಸರಣಾರ್ಥವಾಗಿದೆ.187 ಈ ಶಾಸನಗಳಿಂದ ಚಂಗಾಳ್ಗರು, ಚೋಳರ ಆಕ್ರಮಣಕ್ಕಿಂತ ಮೊದಲಿದ್ದ ತಮ್ಮ 
ಪ್ರಾಂತ್ಯಗಳನ್ನು ಹಿಂಪಡೆಯಲು ಕೊಂಗಾಳ್ಳರು ಪದೇ ಪದೇ ಪ್ರಯತ್ಲಿಸುತ್ತಿದ್ದರೆಂದು 
ಅರಿಯಬಹುದಾಗಿದೆ. ಕೊಂಗಾಳ್ಲ್ಳರ ರಾಜ್ಯವು ಕ್ರಿ.ಶ.1309ರವರೆಗೂ ಅಸ್ತಿತ್ವದಲ್ಲಿದ್ದು, ನಂತರ 
ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಲೀನವಾಯಿತೆಂದು ತಿಳಿದುಬರುತ್ತದೆ. 


ಚಂಗಾಳ್ಗರು: 


ಚಂಗಾಳ್ಳರು ಮೈಸೂರು ಜಿಲ್ಲೆಯ ಪಶ್ಚಿಮ ಭಾಗಗಳನ್ನು ಮತ್ತು ಕೊಡಗನ್ನು ಆಳಿದ 
ಅರಸರಾಗಿದ್ದಾರೆ. ನಿಖರವಾಗಿ ಹೇಳಬೇಕೆಂದರೆ, ಚಂಗಾಳ್ಸರ ಅಳ್ಳಿಕೆ ಪಿರಿಯಾಪಟ್ಟಣ, ಹುಣಸೂರು 
ಮತ್ತು ಕೃಷ್ಣರಾಜಪುರ ತಾಲ್ಲೂಕುಗಳು ಹಾಗೂ ಕೊಡಗಿನ ಸೋಮವಾರಪೇಟೆ ತಾಲ್ಲೂಕಿನ ಭಾಗಗಳಲ್ಲಿ 


ಹರಡಿತ್ತು ಚಂಗನಾಡು ಎಂದು ಕರೆಸಿಕೊಳ್ಳುತ್ತಿದ್ದ ಇಂದಿನ ಹುಣಸೂರು ಇವರ 
ಮೂಲಸ್ಥಳವಾಗಿತ್ತು. ಮೊದಲು ಹುಣಸೂರು ತಾಲ್ಲೂಕಿನಲ್ಲಿದ್ದು ಇಂದು ಪಿರಿಯಾಪಟ್ಟಣ ತಾಲ್ಲೂಕಿಗೆ 
ಸೇರಿರುವ ಬೆಟ್ಟದಪುರದ ಅನ್ನದಾನಿ ಮಲ್ಲಿಕಾರ್ಜುನದೇವ ಇವರ ಕುಲದೇವತೆಯೆಂದು 
ತಿಳಿದುಬರುತ್ತದೆ. ದ್ವಾರಾವತಿಯ ಚಂಗಾಳ್ಗನೆಂಬುವನು ಈ ವಂಶದ ಸ್ಥಾಪಕನೆಂದು 
ಗುರುತಿಸಲಾಗಿದೆ. ಇವನು ಬಿಜ್ಜಳೇಂದನನ್ನು ಸೆರೆಹಿಡಿದು ಅವನ ಬಿರುದುಗಳನ್ನು 
ಕಸಿದುಕೊಂಡನೆಂಬ ಪ್ರತೀತಿಯಿದೆ. ಈ ಬಿಜ್ಜಳನು ಕಳಚುರಿ ಬಿಜ್ಜಳನೆಂದು ಕೆಲವು ವಿದ್ವಾಂಸರ 


ಅಭಿಮತವಾಗಿದೆ. "ಕಶ. ಹತ್ತನೇ ಶತಮಾನದ ಅಂತ್ಯದಲ್ಲಿ ಚೋಳರ ದಾಳಿಗೆ ಮಣಿದ 
ಗಂಗವಂಶದ ಅಸ್ತಿತ್ವ ಕೊನೆಗೊಂಡ ನಂತರ ಗಂಗವಾಡಿ ಚೋಳರ ಅಧೀನವಾಯಿತು. ಆಗ 
ವಸ್ತಾರವಾದ ಗಂಗವಾಡಿಯ ವ್ಯವಸ್ಥಿತ ಆಡಳಿತಕ್ಕಾಗಿ ಚೋಳರು ಹಲವಾರು ರಾಜಕೀಯ 
ಬದಲಾವಣೆಗಳನ್ನು ಮಾಡಿರಬಹುದು. ಅದರ ಒಂದು ಗುರುತು ಚಂಗಾಳ್ಸರದು. ಇವರು 
ಪ್ರಪ್ರಥಮವಾಗಿ ನಮಗೆ ಕಾಣಿಸಿಕೊಳ್ಳುವುದೇ ಚೋಳರ ಸಾಮಂತರಾಗಿ. ಇವರ ಜೋಳನಿಷ್ಟೆ 


ಅಚಲವಾದುದು' ಎಂದು ಡಾ.ಪಿ.ಕೆ.ರಾಜಶೇಖರ್‌ ಅವರು ಅಭಿಪ್ರಾಯಪಟ್ಟರುತ್ತಾರೆ.!90 


ಆದರೆ, ಮೊದಮೊದಲಿಗೆ ಚಂಗಾಳ್ಸರು ಸ್ವತಂತ್ರವಾಗಿ ಆಳಿದ ಬಗ್ಗೆ ಕ್ರಿಶ.1004ರ ಶಾಸನ 
ಸಾಕ್ಷ್ಯ ಒದಗಿಸುತ್ತದೆ. ಈ ಶಾಸನದಲ್ಲಿ ಪನಸೋಗೆಯಲ್ಲಿ ರಾಜರಾಜಚೋಳ ಮತ್ತು ಚಂಗಾಳ್ಸರ 
ನಡುವೆ ನಡೆದ ಯುದ್ದದಲ್ಲಿ ಚೋಳರಿಗೆ ಜಯವಾಗಿರುವುದನ್ನು ದಾಖಲಿಸಲಾಗಿದೆ. ಆದರೆ, ಈ 
ಚಂಗಾಳ್ಳ ದೊರೆಯ ಹೆಸರನ್ನು ನಮೂದಿಸಿರುವುದಿಲ್ಲ. ಇದರಿಂದ ಈ ಹೊತ್ತಿಗೂ ಚಂಗಾಳ್ಳರು 
ಸ್ಪತಂತ್ರರಾಗಿದ್ದರೆಂದು ಮತ್ತು ಅವರ  ಆಳ್ಲಿಕೆಯು ಪಿರಿಯಾಪಟ್ಟಣ ಪ್ರಾಂತ್ಯದಲ್ಲಿತ್ತೆಂದು 
ಅರ್ಥೈಸಬಹುದು. ನಂತರದ ಕಾಲಘಟ್ಟಗಳಲ್ಲಿ ಚಂಗಾಳ್ಗರು ಚೋಳರ ದಾಳಿಗೆ ಒಳಗಾಗಿ ಹಲವಾರು 
ಕಾಳಗಗಳ ತರುವಾಯ ಅವರ ಸಾಮಂತರಾಗಿ ಅವರ ಬಿರುದುಗಳನ್ನು ಧರಿಸಿದರು. ಚಂಗಾಳ್ಸರ 
ಸುಮಾರು ಐವತ್ತಮೂರು ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. ಈ 
ಶಾಸನಗಳ ಆಧಾರದಿಂದ ಚಂಗಾಳ್ನರ ಇತಿಹಾಸವನ್ನು ಎರಡು ಕಾಲಘಟ್ಟಗಳಲ್ಲಿ ವಿಭಜಿಸಬಹುದಾಗಿದೆ. 


58 


ಕ್ರಿಶ. ಹನ್ನೊಂದನೆಯ ಶತಮಾನದಿಂದ ಹದಿಮೂರನೆಯ ಶತಮಾನದ ಅಂತ್ಯದವರೆಗೆ 
ಪೂರ್ವಘಟ್ಟವೆಂದು ಹಾಗೂ ಹದಿನೈದನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೆ 


ಎರಡನೆಯ ಘಟ್ಟವೆಂದು ಗುರುತಿಸಬಹುದಾಗಿದೆ. 91 


ಶಾಸನಗಳಲ್ಲಿ ಕಾಣಿಸಿಕೊಳ್ಳುವ ಪ್ರಥಮ ಚಂಗಾಳ್ವ ದೊರೆಯೆಂದರೆ ರಾಜೇಂದಚೋಳ 
ನನ್ನಿಚಂಗಾಳ್ಳ. ಈತನ ಆಳ್ಗಿಕೆಯ ಕಾಲ ಕ್ರಿಶ.1030ರಿಂದ 1060. ಈತ ವೀರರಾಜೇಂದ್ರ ಚೋಳನ 
ಕ್ರಿಶ.1064ರಿಂದ 1070ರವರೆಗಿನ ಆಳಿಕೆಯ ಕಾಲದಲ್ಲಿ ಕಂಡುಬರುತ್ತಾನೆ. ಇವನ ನಂತರ 
ಚೆಂಗಲರಾಯ, ತರುವಾಯ ಮಾಚಿಯರಸ ಚಂಗಾಳ್ಳ ಕ್ರಿ.ಶ.1090ರಲ್ಲಿ, ಚಂಗಾಳ್ಳದೇವ ಮಹಾದೇವ 
ಕ್ರಿ.ಶ.1091೦೦ದ 1095 ಮತ್ತು ಕುಲೋತ್ತುಂಗ ಜೋಳ ಒಡೆಯಾದಿತ್ಯ ಕ್ರಿಶ.1097ರಲ್ಲಿ 
ಪ್ರಕಟಗೊಂಡಿದ್ದಾರೆ. ಇವರೆಲ್ಲರೂ ಚೋಳರ ಅಧೀನದಲ್ಲಿದ್ದ ಅರಸರಾಗಿದ್ದು, ನಂತರದ ಚಂಗಾಳ್ದ 
ಅರಸರಾದ ಚಂಗಾಳ್ಬ ಕ್ರಿಶ.1124ರಿಂದ 1155ರವರೆಗೆ, ಮಹದೇವ 1169, 1171-73, ಕುಲೋತ್ಸುಂಗ 
ಚೋಳ ಚಂಗಾಳ್ಳ ಪೆಮ್ಮ ವೀರರಸ ಕ್ರಿಶ.1175ರಿಂದ 1183, ಸೋಮದೇವರಸ ಹಾಗೂ 
ಬೊಪುದೇವರಸ ಕ್ರಿಶ. 1245ರಿಂದ 1252ರವರೆಗೆ ಮತ್ತು ಮಲ್ಲದೇವ ಮತ್ತು ಹರಿಹರ 


ಕಿ.ಶ.1280ರಿಂದ 1300ರವರೆಗೆ ಹೊಯ್ದಳ ಸಾಮಂತರಾಗಿ ಆಳಿದ್ದಾರೆ.92 ಎರಡನೇ ಘಟ್ಟದಲ್ಲಿ 
ಬರುವ ಚಂಗಾಳ್ವ್ಳ ವಂಶಾವಳಿಯನ್ನು ಮುಂದೆ ಗಮನಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ 
ಗುರುತಿಸಬಹುದಾದ ಅಂಶವೆಂದರೆ, ಹದಿಮೂರನೇ ಶತಮಾನದ ಅಂತ್ಯದಿಂದ ಹದಿನೈದನೇ 
ಶತಮಾನದವರೆಗೆ ಚಂಗಾಳ್ಳರ ಯಾವುದೇ ಶಾಸನಗಳೂ ಇದುವರೆಗೆ ದೊರೆತಿರುವುದಿಲ್ಲ. 
ಆದುದರಿಂದ, ಈ ಮಧ್ಯಕಾಲದ ಚೆಂಗಾಳ್ಸರ ಇತಿಹಾಸ ತಿಳಿದುಬರುವುದಿಲ್ಲ. ಇದಕ್ಕೆ ಕಾರಣ ಸಹ 
ಗಹಿಕೆಗೆ ನಿಲುಕುವುದಿಲ್ಲ. ಒಂದೇ ಕಾಲಘಟ್ಟದ ಎರಡು ಶಾಸನಗಳು ಇಬ್ದರು ಪ್ರತ್ವೇಕ ಚಂಗಾಳ್ಸ 
ಅರಸರನ್ನು ಉಲ್ಲೇಖಿಸಿರುವುದು ಸಹ ಕಂಡುಬರುತ್ತದೆ. ಇದರಿಂದ ಒಂದೇ ಕಾಲದಲ್ಲಿ ಇಬ್ಬರು 
ಅರಸರು ಆಳ್ಗಿಕೆ ನಡೆಸುತ್ತಿದ್ದುದನ್ನು ಅರಿಯಬಹುದಾಗಿದೆ. 


ಕ್ರಿಶ. ಹನ್ನೊಂದನೇ ಶತಮಾನದ ಚಿಕ್ಕಹನಸೋಗೆ ಶಾಸನವುಚಂಗಾಳ್ಳ ಅರಸನಾದ ರಾಜೇಂದ್ರ 
ಜೋಳನನ್ನು ಹೆಸರಿಸಿದೆ.3 ಇದೇ ಗ್ರಾಮದ ಇನ್ನೊಂದು ಶಾಸನವುವೀರರಾಜೇಂದ್ರ 
ನನ್ನಿ-ಚಂಗಾಳ್ಳದೇವನನ್ನು ಉಲ್ಲೇಖಿಸಿದೆ. 94 ಕ್ರಿಶ. ಹನ್ನೊಂದನೇ ಶತಮಾನದ ಇನ್ನೊಂದು 


ಶಾಸನವುನನ್ನಿ ಚಂಗಾಳ್ನದೇವನನ್ನು ಮಾರಸಿಂಹನೊಡನೆ ಹೆಸರಿಸಿದೆ.95 ಕ್ರಿಶ. ಸುಮಾರು 
ಹನ್ನೊಂದು-ಹನ್ನೆರಡನೇ ಶತಮಾನದ ಶಾಸನವು ರಾಜೇಂದಯಚೋಳ ನನ್ನಿ ಚಂಗಾಳ್ಳದೇವನ 


ಆಳ್ಲಿಕೆಯನ್ನು ಉಲ್ಲೇಖಿಸಿದೆ. 36  ಕ್ರಶ.1091ರ ಕಿರಂಗೂರು ಶಾಸನವು ಚಂಗಾಳ್ನದೇವನನ್ನು 
ಹೆಸರಿಸಿದೆ.!97 ಕ್ರಿಶ.1097ರ ಶಾಸನವು ಮಹಾಮಂಡಲೇಶ್ವರ ಕುಲೋತ್ತುಂಗ ಚೋಳ ಚಂಗಾಳ್ಸ 
ಒಡೆಯಾದಿತ್ಕದೇವನ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.98 


ಕ್ರಿ.ಶ.1130-31ರ ಕಾಲಘಟ್ಟದ ಪಿರಿಯಾಪಟ್ಟಣ ತಾಲ್ಲೂಕಿನ ಜೋಗನಹಳ್ಳಿ ಗ್ರಾಮದ 


ಶಾಸನವೊಂದುಚಂಗಾಳ್ಳ್ಲನ  ಆಳ್ಗಿಕೆಯ ಕಾಲದ  ತುರುಗಳ್ಳತನವನ್ನು ನಿರೂಪಿಸಿದೆ.99 
ಲಿಪಿಸ್ತ್ಸರೂಪದಿಂದ ಹನ್ನೆರಡನೇ  ಶತಮಾನದ್ದೆಂದು ಗುರುತಿಸಿರುವ  ಚಿಕ್ಕಹನಸೋಗೆಯ 


59 


ಶಾಸನವುಮಹಾಮಂಡಲೇಶ್ವರ ಕುಲೋತ್ತುಂಗಚೋಳ ಭುಜಬಲ ಚಂಗಾಳ್ಳ ಬೊಪ್ಪದೇವರ ಆಳ್ಳಿಕೆಯ 
ಕಾಲದಲ್ಲಿ ಹನ್ನೆರಡು ಮಾಂಡಲಿಕರು ಅಥವಾ ಮುಖ್ಯಸ್ಥರು ಕೋಳಿಯೂರ ಕೋಟೆಯನ್ನು ಮುತ್ತಿದ 


ಸಲುವಾಗಿ ನಡೆದ ಕದನದ ವಿವರಗಳನ್ನು ಒಳಗೊಂಡಿದೆ.500 ಇದೇ ಕಾಲಘಟ್ಟದ ಕರತಾಳಿನ 
ಇನ್ನೊಂದು ಶಾಸನವು ಕುಲೋತ್ತುಂಗ ಚೋಳನ ಆಳ್ಗಿಕೆಯ ಕಾಲವನ್ನು ಉಲ್ಲೇಖಿಸಿದೆ.201 


ಕ್ರಿ.ಶ.1172ರ ಚಪ್ಪರದಹಳ್ಳಿ ಶಾಸನವು ಕುಲೋತ್ತುಂಗ ಚೋಳ ಚಂಗಾಳ್ಳದೇವನ ಆಳ್ಳಿಕೆಯ 
ಕಾಲದ ತುರುಗಳ್ಳತನದ ಸಂಗತಿಯನ್ನು ಒಳಗೊಂಡಿದೆ.05 ಕುಲೋತ್ತುಂಗಚೋಳ ಭುಜಬಲ 


ಚಂಗಾಳ್ನದೇವನ ಆಳ್ಲಿಕೆಯನ್ನು ಕ್ರಿಶ.1174ರ ಕಾಲಘಟ್ಟದ ಅಡಗೂರು ಶಾಸನವು ಹೆಸರಿಸಿದೆ.”03 
ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು ಕುಲೋತ್ತುಂಗಚೋಳ ಭುಜಬಲ ಚಂಗಾಳ್ಳದೇವ 


ಆಳ್ಳಿಕೆಯನ್ನು ಹೆಸರಿಸಿದೆ.304 ಈ ಎರಡೂ ಶಾಸನಗಳಲ್ಲಿ ಅರಸನಿಗೆ "ದ್ಹಾರಾವತೀಪುರವರಾಧೀಶ್ವರ' 
ಎಂದು ಕರೆಯಲಾಗಿದೆ. ಇದೇ ಅರಸನ ಮತ್ತೊಂದು ಶಾಸನದ ಕಾಲ ಕ್ರಿ.ಶ.1186-87.20° 


ಈ ಕಾಲಘಟ್ಟದ ನಂತರ ಸುಮಾರು ಹದಿನೈದನೇ ಶತಮಾನದವರೆಗೆ ಚಂಗಾಳ್ಸರ ಶಾಸನಗಳು 
ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವುದಿಲ್ಲ. ಕ್ರಿಶ. ಹದಿನೈದನೇ ಶತಮಾನದ ಮಿರ್ಲೆಯಲ್ಲಿ 


ದೊರೆತಿರುವ ಶಾಸನವು ಚಂಗಾಳ್ಳದೇವನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ. ಕ್ರಿಶ.1503-04ರ 
ಕಾಲಘಟ್ಟದ ಶಾಸನವುಚಂಗಾಳ್ಳರ ವಂಶಾವಳಿಯನ್ನು ನೀಡಿದ್ದು, ಈ ದೃಷಿಯಿಂದ 
ಮಹತ್ತದ್ದೆನಿಸಿದೆ.೨07 ಶಾಸನೋಕ್ತ ವಂಶಾವಳಿಯು ಈ ಮುಂದಿನಂತಿದೆ. ದ್ಹಾರಾವತಿಯ ರಾಜ 
ಚಂಗಾಳ್ಳನು ಬಿಜ್ಜಳನನ್ನು ಜಯಿಸಿ ಅವನ ಬಿರುದುಗಳನ್ನು ವಶಪಡಿಸಿಕೊಂಡಿದ್ದನು. ಈತನ ಮಗ 
ನಾಗ, ನಾಗನ ಪುತ್ರ ರಂಗ, ರಂಗನ ಮಗ ಪಿರಣ, ಇವನ ಇಬ್ಬರು ಮಕ್ಕಳು ನಂಜ ಮತ್ತು 
ಮಹಾದೇವ ಎಂದು ಉಲ್ಲೇಖಿಸಲಾಗಿದೆ. ಕಲ್ಯಾಣದ ಕಲಚುರ್ಯ ರಾಜ ಬಿಜ್ಜಳನೇ ಪ್ರಸ್ತುತ 
ಹಿರೇಮಳಲಿ ಶಾಸನದಲ್ಲಿ ಉಕ್ಷನಾಗಿರುವ ಬಿಜ್ಜಳನೆಂದು ಚಂಗಾಳ್ಸರು ಇತಿಹಾಸದಲ್ಲಿ ಕಾಣಿಸಿಕೊಂಡ 


ಕಾಲ ಕ್ರಿಶ. ಹನ್ನೊಂದನೇ ಶತಮಾನವಾಗಿದ್ದ ಆಧಾರದ ಮೇಲೆ ಊಹಿಸಬಹುದಾಗಿದೆ. 


ಮಹಾಮಾಂಡಲಿಕ ಕುಲೋತ್ತುಂಗ ಚಂಗಾಳ್ಳ ವೀರನಂಜಯದೇವನ ಆಳ್ಳಿಕೆಯನ್ನು 


ಕ್ರಿ.ಶ.1521ರ ಅಲ್ಲನಾಯಕನಹಳ್ಳಿ ಶಾಸನವು398 ಉಲ್ಲೇಖಿಸಿದೆ. ನಂಜರಾಯಪಟ್ಟಣದಿಂದ ಆಳುತ್ತಿದ್ದ 
ಕುಲೋತ್ತುಂಗ ಚಂಗಾಳ್ಬ ಶ್ರೀಕಂಠ ಒಡೆಯರಿಗೆ, ನಂದಿವಾಲದ ಔಭಳೇಶ್ವರ ಅರಸುಗಳು ನೀಡಿದ 


ಪಲ್ಲಕ್ಕಿ ಕೊಡುಗೆಯನ್ನು ಕ್ರಿ.ಶ.1545ರ ಶಾಸನ ಉಲ್ಲೇಖಿಸಿದೆ.೨09 ಕ್ರಿ.ಶ.1563ರ ನಂದೀಪುರ ಶಾಸನವು 


ಮಹಾವೀರರಾಜುವೊಡೆಯರನ್ನು ಹೆಸರಿಸಿದೆ.310 ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚಿನ 
ವಿವರಗಳು ದೊರೆಯುವುದಿಲ್ಲ. 


ಕ್ರಿ.ಶ.1565ರ ಕಾಲಘಟ್ಟದ ನಂದೀಷಪುರ ಶಾಸನವು ಮಹಾಮಾಂಡಲಿಕ ಮಂಡಲೇಶ್ವರ 
ಕುಲೋತ್ತುಂಗ ಚಂಗಾಳ್ಳ ವೀರ ಚಿಕ್ಕರಾಜುವೊಡೆಯರ ಆಳ್ಳಿಕೆಯನ್ನು ಉಲ್ಲೇಖಿಸಿದೆ. ಚಂಗಾಳ್ಸ 
ಶೀಕಂಠದೇವನ ಪುತ್ರನಾದ ವೀರ ವೀರೇದೇವ ಮಹಾಅರಸುಗಳ ಆಳ್ಗಿಕೆಯನ್ನು ಕ್ರಿ.ಶ.1568ರ 


ಸಂನ್ಯಾಸಿಪುರ ಶಾಸನವು ಉಲ್ಲೇಖಿಸಿದೆ.?1! ಪ್ರಸಕ್ತ ಶಾಸನವು ಚಂಗಾಳ್ಳ ವಂಶಾವಳಿಯನ್ನು 


60 


ಚಂಗಾಳ್ಳನಿಂದ ಆರಂಭಿಸಿ ನೀಡಿರುತ್ತದೆ. ಈ ವಂಶಾವಳಿಯು ಮೇಲ್ಕಂಡ ಮಹಾದೇವನ 
ಶಾಸನದಲ್ಲಿರುವುದಕ್ಕಿಂತ ತುಸು ಭಿನ್ನವಾಗಿದೆ. ಚೆಂಗಾಳ್ಳ, ನಂತರ ಪೆರಿಯಕ್ಷಮಾಪತಿ, ಈತನ ಮಗ 
ನಂಜರಾಯ, ನಂಜರಾಯನ ಮಗ ನಂಜುಂಡ, ಈತನ ನಂತರ ಶ್ರೀಕಂಠಭೂಪ, ಈತನ ಮಗ 


ವೀರಭೂವಲ್ಲಭ - ಈ ಕ್ರಮದಲ್ಲಿ ವಂಶಾವಳಿಯು ನಿರೂಪಿತವಾಗಿರುತ್ತದೆ. ಚಂಗಾಳ್ಸನ ನಂತರ 
ಉಕ್ಷನಾಗಿರುವ ಪೆರಿಯಕ್ಷಮಾಪತಿಯು ಮೇಲಿನ ಶಾಸನದಲ್ಲಿ ನಿರೂಪಿತನಾಗಿರುವ ಪಿರ್ಯ್ಯಣನೇ 
ಇರಬಹುದೆಂದು ತೋರುತದೆ. 


ಕ್ರಿಶ.1586ರ ಬೆಟ್ಟದಪುರದ ಎರಡು ಶಾಸನಗಳು ಶ್ರೀಕಂಠರಾಜಯ್ಯದೇವ ಅರಸು ಮತ್ತು 
ವಲ್ಲಭಮ್ಮನವರ ಪುತ್ರನಾದ ಮಹಾಮಾಂಡಲಿಕ ಮಂಡಲೇಶ್ವರ " ನಿಲೋತ್ತುಂಗಚಂಗಾಲ್ಲಿ 


ಪಿರಿಯರಾಜಯ್ಯದೇವನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.:12 ಇದೇ ಕಾಲಘಟ್ಟದ ಬೆಟ್ಟದತುಂಗದ 
ಶಾಸನವು ಪಿರಿಯರಾಜದೇವ  ಮಹಾಅರಸನ ಆಳ್ಳಿಕೆಯನ್ನು ತಿಳಿಸುತ್ತಾ, ಚಂಗಾಳ್ಗರು 
ಯದುಕುಲೋದ್ಧವ ಸೋಮವಂಶದ ಹಾರೀತಗೋತ್ರದ ಆಶ್ಲಾಯನಸೂತ್ರದ 


ರುಕುಶಾಖಾಧ್ಯಾಯರೆಂದು ಉಲ್ಲೇಖಿಸಿದೆ.213 ಪಿರಿಯರಾಜದೇವನು ಸಿಂಗಪಟ್ಟಣವನ್ನು 
ಜೀರ್ಣೋದ್ದಾರ ಮಾಡಿಸಿ, ಸಿಂಗಪಟ್ಟಣಕ್ಕೆ ಪಿರಿಯರಾಜಪಟ್ಟಣವೆಂದು ಮರುನಾಮಕರಣ ಮಾಡಿ 
ಅದರಂತೆಯೇ ಕರೆಯಬೇಕೆಂದು ಕಟ್ಟಾಜ್ಞೆ ಮಾಡಿರುವ ಸಂಗತಿಯನ್ನು ಕ್ರೆ.ಶ.1590ರ ಕಾಲದ 


ಶಾಸನವು ಒಳಗೊಂಡಿದೆ.?14 ಕ್ರಿಶ.1591ರ ಶಾಸನವು ಪಿರಿಯರಾಜಯ್ಕದೇವನ ಪುತ್ರನಾದ 


ಪ್ರಾಣಧಾರೆಯ ಪಿರಿವೊಡೆಯನು ತಂದೆಗಿಂತ ಮೊದಲೇ ಮರಣ ಹೊಂದಿದುದಾಗಿ ನಿರೂಪಿಸಿದೆ.೨15 
ಇದೇ ಕಾಲಘಟ್ಟದ ಕೊಣಸೂರು ಶಾಸನವು ಪಿರಿಯರಾಜಯ್ಯದೇವನ ಪಟ್ಟದ ರಾಣಿಯು ಮರಣ 


ಹೊಂದಿದ್ದುದನ್ನು ದಾಖಲಿಸಿದೆ.16 ಕ್ರ.ಠ.1598ರ ಸುರಗಹಳ್ಳಿ ಶಾಸನವು ಪಿರಿಯರಾಜಯ್ಕದೇವನ 


ಸಹೋದರನಾದ ರುದಗಣನನ್ನು ಉಲ್ಲೇಖಿಸಿದೆ.?17 ಪರಿಯರಾಜಯ್ಯದೇವನು ಕ್ರಿ.ಶ.1598ರಲ್ಲಿ ಮರಣ 
ಹೊಂದಿರಬಹುದು. 


ಪಿರಿಯರಾಜಯ್ಯದೇವನ ನಂತರ ಶ್ರೀಕಂಠರಾಜಯ್ಯನ ಮತ್ತೊಬ್ಬ ಮಗನಾದ ಅಥವಾ ಸ್ಟೀಕೃತ 
ಪುತ್ರನಾದ ರುದಗಣನು ಪಟ್ಟಕ್ಕೆ ಬಂದಂತೆ ಶಾಸ ಸಸರ ಅರಿಯಬಹುದಾಗಿದೆ. ಕ್ರಿ.ಶ.1598ರ 


ಶಾಸನವು ರುದಗಣನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.?15 ಕ್ರ.ಶ.1600ರ ಶಾಸನವು ರುದಗಣನು 


ಕುಲೋತ್ತುಂಗಚಂಗಾಳ್ಳ ಚೆನ್ನಯ್ಯನ ಮಗನೆಂದು ಉಲ್ಲೇಖಿಸಿದೆ.15 ಆದುದರಿಂದ ಇವನು 
ಶ್ರೀಕಂಠರಾಜಯ್ಯದೇವನ ಸ್ಲೀಕೃತ ಪುತ್ತನಿರಬಹುದೆಂದು ಊಹಿಸಬಹುದಾಗಿದೆ. 


ಕಿ.ಶ.16ನೇ ಶತಮಾನದ ಮಲ್ಲಿನಾಥಪುರದ ಶಾಸನವು ಕುಲೋತ್ತುಂಗಚೋಳ 


ಚಂಗಾಳ್ಳದೇವನ ಆಳ್ಲಿಕೆಯನ್ನು ಮತ್ತು ದೇವರಾಜನ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.೨೨0 ಮೇಲೂರಿನ 
ಕ್ರಿ.ಶ.1615-16ರ ಶಾಸನವು ಶ್ರೀಕಂಠರಾಜಯ್ಯನವರ ಮೊಮ್ಮಗನಾದ ವೀರಾಜ್ಯೆಯ್ಮನ ಆಳ್ಗಿಕೆಯನ್ನು 


ನಿರೂಪಿಸಿದೆ.??1  ಕ್ರಿಶ.1612ರ ದೊಡ್ಡನೇರ್ಲೆ ಶಾಸನವು ಶ್ರೀಕಂಠರಾಜಯ್ಕದೇವನ ಮಗನಾದ 
ವೀರರಾಜಯ್ಯನ ಪುತ್ರನಾದ ವೀರಪರಾಜಯನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ. ಕ್ರಿ.ಶ.1613ರ 
ನೆಲವಾಡಿ ಶಾಸನವು ಸಹ ವೀರಪರಾಜಯನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.?5 ಕ್ರಿಶ.1619ರ 


61 


ಬೆಕ್ಕರೆಯ ಶಾಸನವು ಶ್ರೀಕಂಠರಾಜಯ್ಯನ ಮಗನಾದ ವೀರರಾಜ ಒಡೆಯನನ್ನು ಉಲ್ಲೇಖಿಸಿದೆ.324 
ಕಿ.ಶ.1620ರ ತರೀಕಲ್ಲು ಶಾಸನವು ವೀರರಾಜ ಒಡೆಯನು ಮರಣ ಹೊಂದಿರುವುದನ್ನು ತಿಳಿಸುತ್ತಾ 


ಆತನ ಪುತ್ರ ವೀರರಾಜಯ್ಕನ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.225 ಕ್ರಿ.ಶ.1623ರ ಹಳೆಯೂರು 
ಶಾಸನವುರುದಗಣನ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ. 


ಚಿಕ್ಕ್ಷಹನಸೋಗೆಯ ಕ್ರಿ.ಶ.1638ನೇ ವರ್ಷದ ಶಾಸನವು ವೀರನಂಜುಂಡದೇವನ ಮೊಮ್ಮಗನೂ 


ನಂಜರಾಜದೇವನ ಮಗನೂ ಆದ ವೀರರಾಜಯ್ಕದೇವನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.?೨1 
ಚಂಗಾಳ್ಸ್ಳರ ಕೊನೆಯ ದೊರೆ ವೀರರಾಜ. ಮೈಸೂರಿನ ಅರಸರಾದ ರಣಧೀರ ಕಂಠೀರವ 
ನರಸರಾಜ ಒಡೆಯರು ಚಂಗಾಳ್ಸರನ್ನು ಪರಾಭವಗೊಳಿಸಿ, ಪಿರಿಯಾಪಟ್ಟಣವನ್ನು ತಮ್ಮ ವಶಕ್ಕೆ 
ಪಡೆದು ಮೈಸೂರು ಸಂಸ್ಥಾನದಲ್ಲಿ ವಿಲೀನಗೊಳಿಸಿದರು. 


ಹೊಯ್ದಳರು: 


ಸುಮಾರು ಮೂರು ಶತಮಾನಗಳ ಕಾಲ ಕನ್ನಡನಾಡನ್ನು ಆಳಿದ ಹೊಯ್ದಳರದು ಗಂಗರಂತೆ 
ಅಚ್ಚಕನ್ನಡ ರಾಜವಂಶ. ಮೊದಲಿಗೆ ಇವರು ದ್ಹಾರಸಮುದವನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ದಕ್ಷಿಣ ಕರ್ನಾಟಕವನ್ನು ಆಳಲಾರಂಭಿಸಿದ್ದರಿಂದ, ಇವರನ್ನು "ದೋರಸಮುದದ 
ಹೊಯ್ದಳರು' ಎಂದೇ ಕರೆಯಲಾಗುತ್ತದೆ. ಅಂದಿನ ದ್ಹಾರಸಮುದವೇ ಇಂದಿನ ಹಳೇಬೀಡು. 
ಹೊಯ್ದಳ ವಂಶ ಸ್ಥಾಪಕನೆಂದು ಸಳನನ್ನು ಗುರುತಿಸಲಾಗಿದೆ. ಇವನ ಕಾಲವನ್ನು ನಿಗದಿಪಡಿಸುವ 
ಬಗ್ಗೆ ದೊರೆತಿರುವ ಆಧಾರಗಳು ಸಾಲದಾಗಿವೆ. ಇವನ ನಂತರ ನೃಪಕಾಮನು ಸುಮಾರು 
ಕ್ರಿಶ.1000ದಿಂದ 1045ರವರೆಗೆ ಅಳ್ಳಿಕೆ ನಡೆಸಿದ. ಈತನ ಮಗ ವನಯಾದಿತ್ಯನು ಕಿ.ಶ.1045ರಿಂದ 
1098ರವರೆಗೆ ಮತ್ತು ವಿನಯಾದಿತ್ಮನ ಮಗ ಎರೆಯಂಗನು ಕಿ.ಶ.1098ರಿಂದ 1100ರವರೆಗೆ ಹೊಯ್ದಳ 
ಸಾಮ್ರಾಜ್ಯದ ಅಧಿಪತಿಯಾದ. ಎರೆಯಂಗನ ನಂತರ ಆತನ ಮೊದಲ ಮಗ ಒಂದನೇ ಬಲ್ಲಾಳನು 
ಕ್ರಿ.ಶ.1100ರ೦ದ 1108ವರೆಗೆ, ಎರಡನೇ ಮಗ ವಿಷ್ಣುವರ್ಧನನು ಕಿ.ಶ.1108ರಿಂದ 1148ರವರೆಗೆ ಅಳಕೆ 
ನಡೆಸಿದ್ದು, ಈತನನ್ನು ಹೊಯ್ದಳ ವಂಶದ ಶಕಪುರುಷನೆಂದು ಪರಿಗಣಿಸಲಾಗಿದೆ. ಸೀಮಿತ ಕ್ಷೇತ್ರದಲ್ಲಿ 
ಹರಡಿದ್ದ ಹೊಯ್ದಳರ ರಾಜ್ಯವನ್ನು ವಿಸ್ತರಿಸುವ ಮತ್ತು ಚಾಲುಕ್ಕರ ಸಾಮಂತಗಿರಿಯಿಂದ 
ಹೊರಬಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಹೊಂದಬೇಕೆಂಬ ಗುರಿಯನ್ನಿರಿಸಿಕೊಂಡು ಅದಕ್ಕಾಗಿ ಪರಿಶ್ರಮ 
ಪಟ್ಟವನು ವಿಷ್ಣುವರ್ಧನ. ವಿಷ್ಣುವರ್ಧನನು ಪಟ್ಟಕ್ಕೆ ಬಂದನಂತರ ಕ್ರಿ.ಶ.1114ರಲ್ಲಿ ಚೋಳರ ಮೇಲೆ 
ಯುದ್ದಸಾರಿ, ಅವರ ವಶವಾಗಿದ್ದ ಗಂಗವಾಡಿಯ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸುವಲ್ಲಿ 
ಕ್ರಿ.ಶ.1116ರಲ್ಲಿ ಯಶಸ್ವಿಯಾದನು. ಆದುದರಿಂದಲೇ ಮೈಸೂರು ಜಿಲ್ಲೆಯಲ್ಲಿ ಹೊಯ್ದಳರ 
ಅಧಿಪತ್ಯವನ್ನು ಸಾರುವ ಶಾಸನಗಳು ವಿಷ್ಣುವರ್ಧನನ ಕಾಲದಿಂದ ಆರಂಭಿಸಿ ದೊರೆಕಿವೆ. ಮೈಸೂರು 
ಜಿಲ್ಲೆಯಲ್ಲಿ ಮೊದಲಿಗೆ ಬಿಟ್ಟಿದೇವನೆಂಬ ಹೆಸರು ಹೊಂದಿದ್ದು ನಂತರ ವಿಷ್ಣುವರ್ಧನನಾದ ಹೊಯ್ದಳ 
ದೊರೆಯ ಸುಮಾರು ಹದಿನಾರು ಶಾಸನಗಳು ಇದುವರೆಗೆ ದೊರೆಫಿವೆ. 


ಮೈಸೂರು ತಾಲ್ಲೂಕಿನ ವರಕೋಡಿನಲ್ಲಿ ದೊರೆತಿರುವ ಬಸದಿಗೆ ದತ್ತಿ ಬಿಟ್ಟಿರುವ 
ವಿಷಯವನ್ನೊಳಗೊಂಡ ನಿಸಿಧಿ ಶಾಸನವು ಬಿಟ್ಟಿಗನನ್ನು ಮತ್ತು ಸಂಧಿವಿಗ್ರಹ ಪುಣಿಸಮಯ್ಯನನ್ನು 
ಉಲ್ಲೇಖಿಸಿವೆ.?55  “ಬಿಟ್ಟಗ' ಎಂಬುದು ವಿಷ್ಣುವರ್ಧನನ ಪೂರ್ವನಾಮವೆಂದು ಹಿಂದೆಯೇ 


62 


ಗಮನಿಸಲಾಗಿದೆ. ಈ ಶಾಸನದ ಕಾಲ ಕ್ರಿಶ.1109-10 ಆಗಿರುತ್ತದೆ. ಇದು ವಿಷ್ಣುವರ್ಧನನ 
ಆಳಿಕೆಯ ಎರಡನೇ ವರ್ಷವಾಗಿರುತ್ತದೆ. ಕೃಷ್ಣರಾಜನಗರದ ಲಾಲನಹಳ್ಳಿ ಶಾಸನವುಕಿ.ಶ.1116-17ನೇ 
ವರ್ಷದ್ದಾಗಿದ್ದು, ವಿಷ್ಣುವರ್ಧನ-ಬಿಟ್ಟಿಗ-ಹೊಯ್ದಳದೇವನ ಆಳ್ಳಿಕೆಯ ಕಾಲದಲ್ಲಿ ಧಾರ್ಮಿಕ ಕಾರ್ಯಕ್ಕೆ 
ನೀಡಿದ ಭೂದಾನದ ವಿವರಗಳನ್ನು ದಾಖಲಿಸಿದೆ. ಈ ಶಾಸನದ ಕಾಲಕ್ಕಾಗಲೇ ಬಿಟ್ಟಿದೇವನು 
"ವಿಷ್ಣುವರ್ಧನ'ನೆಂಬ ಹೆಸರನ್ನು ಧರಿಸಿರುವುದು ಕಂಡುಬರುತ್ತದೆ. ಈ ಶಾಸನದಲ್ಲಿ ವಿಷ್ಣುವರ್ಧನನ 
"ತಲಕಾಡುಗೊಂಡ',  "ತಿಭುವನಮಲ್ಲ', "ಮಹಾಮಂಡಳೇಶ್ವರ' ಮತ್ತು "ವೀರಗಂಗ' ಎಂಬ 
ಬಿರುದುಗಳನ್ನು ಗಮನಿಸಬಹುದು. ಈ ವೇಳೆಗಾಗಲೇ ಅವನು ತಲಕಾಡನ್ನು ಜಯಿಸಿರುವುದನ್ನು ಈ 
ಶಾಸನವು ಸಮರ್ಥಿಸುತ್ತದೆ. ಮೈಸೂರು ತಾಲ್ಲೂಕಿನ ಶಾಸನವು230 ಬಸದಿಗೆ ದತ್ತಿ ಬಿಟ್ಟ 
ವಿಷಯವನ್ನು ಒಳಗೊಂಡಿದ್ದು, ಶಾಸನದ ಕಾಲ ಕ್ರಿಶ॥21 ಆಗಿದ್ದು ಈ ಕಾಲದಲ್ಲಿ 
ಮಹಾಮಂಡಲೇಶ್ವರ, ಕುಲೋತ್ತುಂಗ-ಜೋಳ-ಭಜಬಲ-ವೀರಗಂಗ ಹೊಯ್ದಳದೇವನು 
ಗಂಗವಾಡಿ-96000 ಪ್ರದೇಶವನ್ನು ತಲಕಾಡನ್ನು ರಾಜಧಾನಿಯಾಗಿರಿಸಿಕೊಂಡು ಆಳುತ್ತಿದ್ದುದನ್ನು 
ಉಲ್ಲೇಖಿಸಿದೆ. 


ನಂಜನಗೂಡಿನ  ಕೂಗಲೂರು ಶಾಸನವೊಂದು ತ್ರುಟಿತವಾಗಿದ್ದು, ಯಾವುದೋ 
ಕೊಡುಗೆಯನ್ನು ಸೂಚಿಸುತ್ತಿದ್ದು ವಿಷ್ಣುವರ್ಧನನ ಆಳಿಕೆಯ ಕಾಲದ್ದೆಂದು ಮಾತ್ರ 
ಅರ್ಥವಾಗುತ್ತದೆ.?31 ನಂಜನಗೂಡಿನ ಕಾರ್ಯ ಗ್ರಾಮದ ವೀರಗಲ್ಲು ಶಾಸನವು ವಿಷ್ಣುವರ್ಧನನ 
ಕಾಲದ್ದೆಂದು ಅದರಲ್ಲಿ ಉಲ್ಲೇಖಿಸಿರುವ "“ತಿಭುವನಮಲ್ಲ., ತಳಕಾಡು ಗಂಗವಾಡಿ ನೊಳಂಬವಾಡಿ 
ಕೊಂಗು ನಂಗಲಿ ಬನವಾಸೆ ಉಚ್ಚಂಗಿ ಹಾನುಂಗಲ್ಲೊಣ್ಣ ಭುಜಬಳವೀರಗಂಗ ಜಗದೇಕಮಲ್ಲ 
ಹೊಯ್ದಳದೇವ” ಮುಂತಾದ ಬಿರುದುಗಳಿಂದ ಅರಿಯಬಹುದಾಗಿದೆ.?5? ವಿಷ್ಣುವರ್ಧನನು ಈ 
ಶಾಸನದ ಕಾಲಕ್ಕಾಗಲೇ ಬನವಾಸಿ, ಹಾನುಗಲ್ಲು. ಉಚ್ಚಂಗಿ ಪ್ರದೇಶಗಳನ್ನು ಗೆದ್ದಿರುವುದನ್ನು 
ಉಲ್ಲೇಖಿಸಿರುವುದರಿಂದ, ಈ ಶಾಸನದಲ್ಲಿ ನಿರೂಪಿಸಿರುವ ಯುದ್ದವು ಬಹುಶಃ ಆರನೇ 
ವಿಕ್ರಮಾದಿತ್ಯನ ಮತ್ತು ಅವನ ಸಾಮಂತರ ಸೇನೆಗಳ ನಡುವೆ ಹಾಗೂ ಹೊಯ್ದಳ ಸೇನೆಗಳ ನಡುವೆ 
ಕ್ರಿ.ಶ.1118ರಲ್ಲಿ ಹಾಸನ ಜಿಲ್ಲೆಯ ಕಣ್ಣೇಗಾಲ ಗ್ರಾಮದಲ್ಲಿ ನಡೆದ ಯುದ್ಧವನ್ನು 
ಸೂಚಿಸುತ್ತಿದ್ದಿರಬಹುದು.?353 ಹಾಗಿದ್ದಲ್ಲಿ, ಈ ಶಾಸನದ ಕಾಲ ಕಕ್ರಿಶ1॥8 ಅಥವಾ 119 
ಆಗಿರಬಹುದಾದ ಸಾಧ್ಯತೆಯಿದೆ. 


ಹುಣಸೂರು ತಾಲ್ಲೂಕಿನ ರಾಮಪಟ್ಟಣ ಶಾಸನವು ವಿಷ್ಣುವರ್ಧನ ಬಿಟ್ಟಿಗ ಹೊಯ್ದಳದೇವನು 
ಗಂಗವಾಡಿ ಮತ್ತು ಕೊಂಗುನಾಡುಗಳನ್ನು ತಲಕಾಡು ಮತ್ತು ಕೊವಳಾಲಪುರಗಳಿಂದ ಆಳುತ್ತಿದ್ದ 


ವಿಷಯವನ್ನು ತಿಳಿಸಿದೆ.?34 ಎರಡು ಬಸದಿಗಳ ನಿರ್ಮಾಣದ ವಿವರಗಳನ್ನೊಳಗೊಂಡಿರುವ ಈ 
ಶಾಸನವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು. ಕೃಷ್ಣರಾಜನಗರದ ಚಿಕ್ಕಹನಸೋಗೆ 
ಶಾಸನವು ಹೊಸವೀಡಿನಲ್ಲಿ "ಪೆರ್ಮಾಡಿ” ಮತ್ತು ಹೊಯ್ದಳರ ನಡುವೆ ನಡೆದ ಕಾಳಗದಲ್ಲಿ ಮರಣ 
ಹೊಂದಿದ ವೀರನೊಬ್ಬನ ಚಿತ್ರಣ ನೀಡುತ್ತದೆ.35 ಈ ಯುದ್ಧವು ವಿಷ್ಣುವರ್ಧನ ಮತ್ತು ಚಾಲುಕ್ಕ 
ಆರನೆಯ ವಿಕ್ರಮಾದಿತ್ಯನ ನಡುವೆ ಕ್ರಿ.ಶ.1118ರಲ್ಲಿ ನಡೆದಿದ್ದು ತಿಳಿದ ವಿಷಯವೇ ಆಗಿದೆ. ಇದೇ 
ತಾಲ್ಲೂಕಿನ ಕ್ರಿ,ಶ.1136-37ನೇ ವರ್ಷದ ಶಾಸನ?59 ಸಹ ವಿಷ್ಣುವರ್ಧನನ ಕಾಲದ್ದಾಗಿರುತ್ತದೆ. 


63 


ಕೃಷ್ಣರಾಜನಗರದ ನೆರಳೂರಿನ ಶಾಸನವುಕ್ರಿಶ.1133ನೇ ವರ್ಷದ್ದಾಗಿದ್ದು, ವಿಷ್ಣುವರ್ಧನನ 
ಆಳ್ಳಿಕೆಯ ಕಾಲದಲ್ಲಿ ಅವನ ದಂಡನಾಯಕ ಬೋಪಯ್ಯನು ಮಾಡಿದ ಧಾರ್ಮಿಕ ಕಾರ್ಯದ ವಿವರ 


ಒಳಗೊಂಡಿದೆ.357 ಮೈಸೂರು ತಾಲ್ಲೂಕಿನ ಕುಮಾರಬೀಡಿನ ಶಾಸನವೊಂದು ವಿಷ್ಣುವರ್ಧನನ 
ಬಿರುದುಗಳನ್ನುಲ್ಲೇಖಿಸುತ್ತಾ ಅರ್ಧದಲ್ಲಿಯೇ ನಿಂತು ಹೋಗಿದೆ.೨35 ಇದೇ ತಾಲ್ಲೂಕಿನ ವರಕೋಡಿನ 
ಇನ್ನೊಂದು ಶಾಸನ ಸಹ ಇದೇ ರೀತಿಯಾಗಿದೆ.೨39 


ತಿ.ನರಸೀಪುರ ತಾಲ್ಲೂಕಿನಲ್ಲಿರುವ ಬನ್ನೂರಿನ ಕ್ರಿಶ.11335ರ ಶಾಸನವು ವಿಷ್ಣುವರ್ಧನನ 
ಆಳ್ಗಿಕೆಯ ಕಾಲದಲ್ಲಿ ಬಾದಾಮಿಯ ನಾರಸಿಂಹದೇವನು ವಿಷ್ಣುದೇವರ ದೇವಾಲಯಕ್ಕೆ ನೀಡಿದ 


ಕೊಡುಗೆಯನ್ನು ದಾಖಲಿಸಿದೆ.340 ಇದೇ ತಾಲ್ಲೂಕಿನ ತಲಕಾಡಿನ ಇನ್ನೆರಡು ತಮಿಳು ಶಾಸನಗಳನ್ನು 


ವಿಷ್ಣುವರ್ಧನನ ಕಾಲದ್ದೆಂದು ಗುರುತಿಸಲಾಗಿದೆ.?41 ವಿಷ್ಣುವರ್ಧನನು ಈ ಶಾಸನದ ಕಾಲಕ್ಕಾಗಲೇ 
ಬನವಾಸಿ, ಹಾನುಗಲ್ಲು, ಉಚ್ಚಂಗಿ ಪ್ರದೇಶಗಳನ್ನು ಗೆದ್ದಿರುವುದನ್ನು ಉಲ್ಲೇಖಿಸಿರುವುದರಿಂದ ಹಾಗೂ 
ತಲಕಾಡಿನ ಕೀರ್ತಿನಾರಾಯಣ ದೇವರ ಪ್ರತಿಷ್ಠಾಪನೆಯನ್ನು ಈ ಕಾಲಕ್ಕಾಗಲೇ 
ನೆರವೇರಿಸಿರುವುದರಿಂದ, ಈ ಶಾಸನದ ಕಾಲವನ್ನು ಕ್ರಿಶ141 ಎಂದು ಗುರುತಿಸಿರುವ 
ಆರ್‌.ನರಸಿಂಹಾಚಾರ್ಯರ ಅಭಿಪ್ರಾಯವನ್ನು ಬಾ.ರಾ.ಗೋಪಾಲ್‌ರವರು ಅನುಮೋದಿಸಿರುವುದು 
ಸೂಕ್ತವಾಗಿರುತ್ತದೆ. 


ವಿಷ್ಣುವರ್ಧನನ ಪಟ್ಟದ ರಾಣಿಯಾದ ಶಾಂತಲೆಯಲ್ಲಿ ಜನಿಸಿದ್ದ ಬಲ್ಲಾಳದೇವನು 
ಕ್ರಿ.ಶ.1129ರಲ್ಲಿ ಅಕಾಲ ಮರಣ ಹೊಂದಿದ್ದರಿಂದ, ಲಕ್ಷ್ಮೀದೇವಿಯಲ್ಲಿ ಕ್ರಿ.ಶ.1133ರಲ್ಲಿ ಜನಿಸಿದ 
ಒಂದನೇ ನರಸಿಂಹನು ತಂದೆಯ ನಂತರ ಪಟ್ಟಕ್ಕೆ ಬಂದನು. ಇವನ ಆಳ್ಗಿಕೆಯ ಕಾಲ 
ಕ್ರಿಶ.148ರಿಂದ 1173. ನಂಜನಗೂಡು ತಾಲ್ಲೂಕಿನ ಶಾಸನವು ಪ್ರಥಮಗಂಗನಾದ 
ಕೊಂಗುಣಿವರ್ಮನು ಕ್ರಿ.ಶ.350ರಲ್ಲಿ ನೀಡಿದ್ದ ಭೂದಾನವನ್ನು ದಾನಪ್ರತಿಗಹಿಯಿಂದ ಖರೀದಿಸಿ, 
ಮತ್ತೊಮ್ಮೆ ಹೊಯ್ದಳ ನರಸಿಂಹದೇವನ ಆಳ್ಳಿಕೆಯ ಕಾಲದಲ್ಲಿ ಧಾರ್ಮಿಕ ಕಾರ್ಯಕ್ಕಾಗಿ ದಾನನೀಡಿದ 


ವಿಷಯವನ್ನೊಳಗೊಂಡಿದೆ.?45 ಈ ಶಾಸನದಿಂದ ಒಂದನೆಯ ನರಸಿಂಹನಿಗೆ ಪೆರುಮಾಳದೇವನೆಂಬ 
ಬಿರುದಿದ್ದುದು ತಿಳಿದುಬರುತ್ತದೆ. ಈ ಶಾಸನದ ಕಾಲ ಕ್ರಿಶ11 48. ಹುಣಸೂರು ತಾಲ್ಲೂಕಿನ 


ಧರ್ಮಾಪುರದಲ್ಲಿರುವ ಒಂದನೆಯ ನರಸಿಂಹನ ಶಾಸನದ ಕಾಲ ಕಕ್ರಿಶ.1162.493 ಅಗಹಾರ 
ನಿರ್ಮಾಣದ ವಿಷಯವನ್ನೊಳಗೊಂಡ ಈ ಶಾಸನವನ್ನು ಮುಂದಿನ ಅಧ್ಯಾಯಗಳಲ್ಲಿ 
ವಿಶ್ಲೇಷಿಸಲಾಗುವುದು. 


ಇದೇ ತಾಲ್ಲೂಕಿನ ಮರದೂರು ಶಾಸನದಲ್ಲಿ ಉಕ್ತನಾಗಿರುವ "ಜಗದೇಕಮಲ್ಲ 


ಹೊಯ್ದಳದೇವ'ನು ವಿಷ್ಣುವರ್ಧನ ಎಂದು ಗುರುತಿಸಲಾಗಿದೆ.343 ಶಾಸನದಲ್ಲಿ ನಮೂದಿಸಿರುವ ಕಾಲ 
ಶಕವರ್ಷ 600. ಶಕವರ್ಷ 600 ಕ್ರಿಶ.678ನೇ ವರ್ಷಕ್ಕೆ ಸಂವಾದಿಯಾಗಿದ್ದು, ಈ ಕಾಲದಲ್ಲಿನ್ನೂ 
ಹೊಯ್ದಳವಂಶದ ಉಗಮವೇ ಆಗಿಲ್ಲದಿದ್ದರಿಂದ, ಶಾಸನದಲ್ಲಿ ನಮೂದಿಸಿರುವ ತೇದಿ ತಪ್ಪೆಂದು 
ತಿಳಿದುಬರುತ್ತದೆ. ವಿಷ್ಣುವರ್ಧನನ ಮರಣಾನಂತರ ಕಲ್ಯಾಣ ಚಾಲುಕ್ಕರು ಹೊಯ್ದಳರ ಮೇಲೆ 
ಯುದ್ದದಲ್ಲಿ ಜಯಸಾಧಿಸಿ, ನರಸಿಂಹನು ಮತ್ತೆ ಅವರ ಸಾರ್ವಭೌಮತ್ವವನ್ನು ಒಪ್ಪುವಂತೆ 


64 


ಮಾಡಿಕೊಂಡರೆಂದು ಚರಿತ್ರೆಯಿಂದ ತಿಳಿದುಬರುತ್ತದೆ.೨4 ಆರನೆಯ ವಿಕ್ರಮಾದಿತ್ಯನ ಮೊಮ್ಮಗನಾದ, 
ಮುಮ್ಮಡಿ ಸೋಮೇಶ್ವರನ ಮಗನಾದ ಜಗದೇಕಮಲ್ಲನು ನರಸಿಂಹನು ಪಟ್ಟಕ್ಕೆ ಬಂದಕೂಡಲೇ ಈ 
ಕಾರ್ಯವನ್ನು ಸಾಧಿಸಿರಬಹುದು. ಆದುದರಿಂದ, ಹೊಯ್ದಳರು ಮತ್ತೆ ಕಲ್ಯಾಣ ಚಾಲುಕ್ಯರ 
ಸಾಮಂತರೆಂಬುದನ್ನು ಬಿಂಬಿಸುವ ಸಲುವಾಗಿ "ಜಗದೇಕಮಲ್ಲ' ಎಂಬ ಬಿರುದನ್ನು ಧರಿಸಿಕೊಂಡರು. 
ಈ ಆಧಾರದಿಂದ ಈ ಶಾಸನದಲ್ಲಿ ಉಕ್ತನಾಗಿರುವ "ಜಗದೇಕಮಲ್ಲ ಹೊಯ್ದಳದೇವ'ನು 
ವಿಷ್ಣುವರ್ಧನನಲ್ಲದೆ, ಒಂದನೆಯ ನರಸಿಂಹನೆಂದು ಪ್ರಶಿಪಾದಿಸಬಹುದಾಗಿದೆ. ಹಾಗೆಯೇ, ಶಾಸನದ 
ಕಾಲವನ್ನು ಕ್ರಿ.ಶ.1166 ಎಂದು ಗುರುತಿಸಬಹುದಾಗಿದೆ. 


ಹುಣಸೂರು ತಾಲ್ಲೂಕಿನ ಮತ್ತೆರಡು ಶಾಸನಗಳು ನರಸಿಂಹನ ಆಳ್ಳಿಕೆಯನ್ನು 


ಉಲ್ಲೇಖಿಸಿವೆ.4 ಇದರಲ್ಲಿ ಸೋನಹಳ್ಳಿಯ ಶಾಸನವು ಚಂಗಾಳ್ಗನು ಬಣ್ಣಗವಾಡಿಯ ಮೇಲೆ 
ದಾಳಿಮಾಡಿ ತುರುಗಳನ್ನು ಹಿಡಿದ ವಿಷಯವನ್ನು ನಿರೂಪಿಸಿದೆ. ಇದು ನರಸಿಂಹನ ಆಳ್ಗಿಕೆಯ 
ಕಾಲದಲ್ಲಿ ಚಂಗಾಳ್ಳರು ಮತ್ತೆ ತಮ್ಮ ಸ್ವಾತಂತ್ರಕ್ಕಾಗಿ ಹೂಯ್ದ್ಗಳರ ಮೇಲೆ ಯುದ್ದ ಸಾರಿದ್ದ 
ವಿಷಯವನ್ನು ಸಮರ್ಥಿಸುತ್ತದೆ. ಮೈಸೂರು ತಾಲ್ಲೂಕಿನ ಕ್ರಿ.ಶ.1167-68ನೇ ವರ್ಷದ ಕುಮಾರಬೀಡು 
ಶಾಸನವು ಒಂದನೆಯ ನರಸಿಂಹನ ಆಳ್ಳಿಕೆಯನ್ನು ಆತನ ಮಹಾಪ್ರಧಾನ ಸರ್ವಾಧಿಕಾರಿ 
ದಂಡನಾಯಕ ಬಿಟ್ಟಿಮಿಯ್ದನ ಹೆಸರಿನೊಡನೆ ಉಲ್ಲೇಖಿಸಿದೆ.?47 ನಂಜನಗೂಡು ತಾಲ್ಲೂಕಿನ 
ಸುತ್ತೂರು ಶಾಸನವು ಹೊಯ್ದಳ ವಂಶಾವಳಿಯನ್ನು ನಿರೂಪಿಸಿ, ನಂತರ ಮಹಾಪ್ರಧಾನ 
ಸರ್ವಾಧಿಕಾರಿಯಾದ ಲಕ್ಕಯ್ಯನು ಸೊತ್ತಿಯೂರ ರಾಜಧಾನಿಯಲ್ಲಿನ ಭೂಮಿಯನ್ನು ಧಾರ್ಮಿಕ 
ಕಾರ್ಯಕ್ಕಾಗಿ ದತ್ತಿ ನೀಡಿದ ವಿಷಯವನ್ನು ಒಳಗೊಂಡಿದೆ.248 ಶಾಸನದ ಕಾಲ ಕ್ರಿ.ಶ.1168-69. 


ಇದೇ ತಾಲ್ಲೂಕಿನ ಮೂಡಹಳ್ಳಿಯ ಶಾಸನವು ಒಂದನೆಯ ನರಸಿಂಹನ ಆಳ್ಲಿಕೆಯ 


ಕಾಲದ್ದಾಗಿದ್ದು, ಶಾಸನದ ಕಾಲ ಕ್ರಿ.ಶ.1170. ನಂಜನಗೂಡು ತಾಲ್ಲೂಕಿನ ಹುಣಸನಾಳು 
ಶಾಸನವೊಂದನ್ನು ಲಿಪಿಸ್ತರೂಪದಿಂದ ಹನ್ನೆರಡನೇ ಶತಮಾನದ್ದೆಂದು ಗುರುತಿಸಿ ನಂತರ ತುುಟಿತ 
ಶಾಸನದಲ್ಲಿನ ತೇದಿಗಳನ್ನು ಆಧರಿಸಿ ಶಾಸನದ ಕಾಲ ಕ್ರಿ.ಶ.1164 ಎಂದು ತೀರ್ಮಾನಿಸಿ, ಈ ಕಾಲದಲ್ಲಿ 
ಹೊಯಲಳಾಧೀಶನಾಗಿದ್ದ ಒಂದನೆಯ ನರಸಿಂಹನ ಕಾಲದ ಶಾಸನವೆಂದು ನಿರ್ಣಯಿಸಲಾಗಿದೆ.5 
ಆದರೆ, ಈ ಶಾಸನದಲ್ಲಿ ಹೊಯ್ದಳ ದೊರೆಗೆ ಉಕ್ತವಾಗಿರುವ "ಶನಿವಾರಸಿದ್ದಿ', "ಗಿರಿದುರ್ಗಮಲ್ಲ' 
ಮತ್ತು ಮುಖ್ಯವಾಗಿ "ಚೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯ” ಎಂಬ ಬಿರುದುಗಳನ್ನು ಗಮನಿಸಿದರೆ, ಈ 
ನಿರ್ಣಯ ತಪ್ಪೆಂದು ತಿಳಿದುಬರುತ್ತದೆ. ಒಂದನೆಯ ನರಸಿಂಹನ ಮಗನಾದ ಇಮ್ಮಡಿ ಬಲ್ಲಾಳನಿಗೆ 
ಈ ಬಿರುದುಗಳಿದ್ದು, ವಿವರಗಳನ್ನು ಮುಂದೆ ಗಮನಿಸಬಹುದಾಗಿದೆ. ಆದುದರಿಂದ, ಈ ಶಾಸನವು 
ಒಂದನೆಯ ನರಸಿಂಹನದಲ್ಲದೆ, ಇಮ್ಮಡಿ ಬಲ್ಲಾಳನ ಆಳ್ಗಿಕೆಯ ಕಾಲದ್ದೆಂದು ಖಚಿತವಾಗಿ 
ಹೇಳಬಹುದಾಗಿದೆ. 


ತಿ.ನರಸೀಪುರದಲ್ಲಿನ ತಲಕಾಡು ಶಾಸನವು ತಮಿಳು ಮತ್ತು ಸಂಸ್ಕೃತ ಮಿಶ್ರಭಾಷೆಗಳಲ್ಲಿದ್ದು. 
ಹೊಯ್ದಳ ವಂಶಾವಳಿಯನ್ನು ಈ ಮುಂದಿನಂತೆ ನೀಡುತ್ತದೆ.?51 ವಿನಯಾದಿತ್ಯ ಮತ್ತು 
ಕೆಳೆಯಬ್ಬರಸಿಯರ ಮಗ ಎರೆಯಂಗ, ಎರೆಯಂಗನ ಮಗ ವಿಷ್ಣುದೇವ, ಇವನ ಮಗ ನರಸಿಂಹ, 
ನರಸಿಂಹನ ಪತ್ನಿ ಏಚಲದೇವಿ ಇವರಿಬ್ಬರ ಮಗ ಇಮ್ಮಡಿ ಬಲ್ಲಾಳ, ಇಲ್ಲಿಯವರೆಗಿನ 


65 


ವಂಶಾವಳಿಯನ್ನು ನಿರೂಪಿಸಿದ ನಂತರ ಶಾಸನವು ವಿಷ್ಣುವರ್ಧನನ ಆಳ್ಗಿಕೆಯ ವರ್ಷವನ್ನು ಶಾಸನದ 
ಕಾಲದೊಂದಿಗೆ ಉಲ್ಲೇಖಿಸಿದೆ. ಚೋಳಸೇನಾಧಿಪತಿಯಾದ ಅದಿಯಮನನ್ನು ಸೋಲಿಸಿ ತಲಕಾಡನ್ನು 
ವಶಪಡಿಸಿಕೊಂಡ ನೆನಪಿಗೆ ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿ ಅದಕ್ಕೆ ದತ್ತಿ ಬಿಟ್ಟ 
ವಿಷಯವನ್ನು ಶಾಸನ ಒಳಗೊಂಡಿದೆ. ಸೂಚಿಸಿರುವ ಶಾಸನದ ಕಾಲ ಕ್ರಿಶ1॥17. ಆದರೆ, 
ಶಾಸನದಲ್ಲಿನ ವಂಶಾವಳಿಯನ್ನು ಗಮನಿಸಿದಲ್ಲಿ ಕ್ರಿಶ.1117ರಲ್ಲಿ ಇನ್ನೂ ಒಂದನೆಯ ನರಸಿಂಹನೂ 
ಜನಿಸಿರಲಿಲ್ಲ. ಆದುದರಿಂದ ಈ ಶಾಸನವು ಇಮ್ಮಡಿ ಬಲ್ಲಾಳನ ಪಟ್ಟಾಭಿಷೇಕ ಕಾಲದಲ್ಲಿ ಹಿಂದಿನ 
ಎಲ್ಲ ವಿವರಗಳೊಡನೆ ಹಾಕಿಸಲ್ಪಟ್ಟಿರಬೇಕೆಂದು ಪರಿಗಣಿಸಲಾಗಿದೆ. ಜೊತೆಗೆ, ವಿಷ್ಣುವರ್ಧನನು 
ಪಂಚನಾರಾಯಣ ದೇವಾಲಯಗಳನ್ನು ಪ್ರಶಿಷ್ಠಾಪಿಸಿದನೆಂಬ ಪ್ರತೀತಿಯಿದ್ದು, ಅದರಲ್ಲಿ ತಲಕಾಡಿನ 
ಕೀರ್ತಿನಾರಾಯಣ ದೇವಾಲಯ ಮತ್ತು ಬೇಲೂರಿನ ಚೆನ್ನಕೇಶವ (ವಿಜಯ ನಾರಾಯಣ) 
ದೇವಾಲಯಗಳೆರಡಾದರೂ ಬೆಳಕಿಗೆ ಬಂದಿದೆಯೆಂದು ಬಾ.ರಾ.ಗೋಪಾಲ್‌ರವರು ಅಭಿಪ್ರಾಯ 


ಪಟ್ಟಿರುತ್ತಾರೆ.೨5೨ ಮೇಲುಕೋಟೆಯ ಚಲುವನಾರಾಯಣ, ತೊಣ್ಣೂರಿನ ಲಕ್ಷ್ಮೀನಾರಾಯಣ ಮತ್ತು 
ಬೆಳವಾಡಿಯ ವೀರನಾರಾಯಣ ದೇವಾಲಯಗಳು ಇನ್ನುಳಿದ ಮೂರು ನಾರಾಯಣ 
ದೇವಾಲಯಗಳಾಗಿರುತ್ತವೆ. 


ಒಂದನೆಯ ನರಸಿಂಹನ ಶಾಸನಗಳನ್ನು ಗಮನಿಸಿದಾಗ ಅವನ ಅಧಿಕಾರಿಗಳು ಮತ್ತು 
ಮಂತ್ರಿಗಳ ಪ್ರಸ್ತಾಪ ಅಧಿಕವಾಗಿ ಕಂಡುಬರುತ್ತದೆ. ಚರಿತ್ರೆಯಿಂದ ತಿಳಿದುಬರುವಂತೆ, ಒಂದನೆಯ 
ನರಸಿಂಹನು ವಿಷಯಲಂಪಟನಾಗಿದ್ದು, ದಕ್ಷ ಆಡಳಿತಗಾರನಾಗಿರಲಿಲ್ಲ. ಇವನ ರಾಜ್ಯವನ್ನು ಸಂರಕ್ಷಿಸಿ 
ಆಡಳಿತ ನಡೆಸಿದವರು ನಿಷ್ಠ ಮತ್ತು ದಕ್ಷ ಮಂತ್ರಿಗಳು ಹಾಗೂ ದಂಡನಾಯಕರು.೨53 ನರಸಿಂಹನ 
ನಂತರ, ಆತನ ಪಟ್ಟದರಾಣಿ ಏಚಲಾದೇವಿಯಲ್ಲಿ ಜನಿಸಿದ ಇಮ್ಮಡಿ ಬಲ್ಲಾಳನು ಹೊಯ್ದಳ ರಾಜ್ಯದ 
ಅಧಿಪತಿಯಾದನು. ಇತಿಹಾಸತಜ್ಞರು ಗುರುತಿಸಿರುವಂತೆ ಇವನ ಆಳ್ಗಿಕೆಯ ಕಾಲ ಕ್ರಿಶ.1173ರಿಂದ 
1220. ಹೊಯ್ದಳ ಸಾಮ್ರಾಟರಲ್ಲೇ ಇಮ್ಮಡಿ ಬಲ್ಲಾಳನು ಅತ್ಯಂತ ಸಮರ್ಥ ರಾಜ. ಇವನಿಗೆ 
“ವೀರಬಲ್ಲಾಳ” ಮತ್ತು “ಯಾದವ ನಾರಾಯಣ” ಎಂಬ ಹೆಸರುಗಳೂ ಇದ್ದವು. ತನ್ನ ತಾತ 
ವಿಷ್ಣುವರ್ಧನನ ಸ್ವತಂತ್ರ ಸಾಮ್ರಾಜ್ಯದ ಕನಸನ್ನು ನನಸು ಮಾಡಿದವನು. ಇವನ ಆಳ್ಲಿಕೆಯ ಕಾಲದ 
ಸುಮಾರು 35 ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆಫಿವೆ. 


ಇಮ್ಮಡಿ ವೀರಬಲ್ಲಾಳನ ಆಳಿಕೆಯ ಆರಂಭದ ಕಾಲದ ಶಾಸನವು ಮೈಸೂರು ತಾಲ್ಲೂಕಿನ 
ಬುಜಗೌಡನಪುರದಲ್ಲಿ ದೊರೆತಿದ್ದು, ಶಾಸನದ ಕಾಲ ಕ್ರಿಶ.1173.554 ರಾಜರಾಜಪುರ ಅಂದರೆ, 
ಇಂದಿನ ತಲಕಾಡಿನ ಬಸದಿಯೊಂದಕ್ಕೆ ನೀಡಿರುವ ಕೊಡುಗೆಗಳನ್ನು ಉಲ್ಲೇಖಿಸುವ ವಿಷಯವನ್ನು 
ಶಾಸನ ಒಳಗೊಂಡಿದೆ. ತಿ.ನರಸೀಪುರ ತಾಲ್ಲೂಕಿನ ತಲಕಾಡು ಶಾಸನದಲ್ಲಿ “ಅಸಹಾಯಶೂರ, 
ಗಿರಿದುರ್ಗಮಲ್ಲ. ಶನಿವಾರಸಿದ್ದಿ,  ಚಲದಂಕರಾಮ ಮತ್ತು ಪ್ರಕಾಪಹೊಯ್ದಳ” ಎಂಬ 


ವೀರಬಲ್ಲಾಳದೇವನ ಬಿರುದುಗಳನ್ನು ಉಲ್ಲೇಖಿಸಿದೆ.55 ಈ ತಮಿಳು ಶಾಸನದ ಕಾಲ ಕ್ರಿ.ಶ.1173. 
ಈ ಬಿರುದುಗಳು ಇಮ್ಮಡಿ ವೀರಬಲ್ಲಾಳದೇವನೆಂಬುದರಲ್ಲಿ ಅನುಮಾನವಿಲ್ಲ. ಜೊತೆಗೆ, ಈತ ಪಟ್ಟಕ್ಕೆ 
ಬಂದ ಕೂಡಲೇ ಕೊಂಗಾಳ್ವ ಮತ್ತು ಚಂಗಾಳ್ಳರ ಮೇಲೆ ಯುದ್ದ ಹೂಡಿ ಅವರನ್ನು ಗೆದ್ದನು. 
ಅಭೇದ್ಯವೆಂದು ಹೆಸರಾಗಿದ್ದ ಉಚ್ಚಂಗಿದುರ್ಗವನ್ನು ಗೆದ್ದು, ವಿಜಯವು ಶನಿವಾರದ ದಿನ 
ಲಭಿಸಿದ್ದರಿಂದ "ಶನಿವಾರಸಿದ್ದಿ' ಮತ್ತು "ಗಿರಿದುರ್ಗಮಲ್ಲ'ನೆಂಬ ಬಿರುದು ಪಡೆದಿದ್ದನು. ಈ ಶಾಸನವು 


66 


ವೀರಬಲ್ಲಾಳನ "ಚಜೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯ” ಎಂಬ ಇನ್ನೊಂದು ಮುಖ್ಯ ಬಿರುದನ್ನು 
ಉಲ್ಲೇಖಿಸಿರುವುದಿಲ್ಲ. ಇಮ್ಮಡಿ ವೀರಬಲ್ಲಾಳನು ಮೂರನೆಯ ರಾಜರಾಜನನ್ನು ಬೆಂಬಲಿಸಿ ಚೋಳ 
ಸಿಂಹಾಸನದ ಹಕ್ಕನ್ನು ಕೊಡಿಸಿದ್ದು, ತನ್ನ ಆಳ್ಗಿಕೆಯ ಅವಧಿಯ ಕೊನೆಕೊನೆಯಲ್ಲಾದ್ದರಿಂದ ಈ 
ಬಿರುದನ್ನು ಪ್ರಸ್ತುತ ಶಾಸನದಲ್ಲಿ ಕಾಣಲು ಸಾಧ್ಯವಿಲ್ಲ.೨56 ಆದುದರಿಂದ, ಈ ಶಾಸನವನ್ನು ಇಮ್ಮಡಿ 
ವೀರಬಲ್ಲಾಳನದೆಂದೇ ಪರಿಗಣಿಸಬಹುದು. 


ಕೃಷ್ಣರಾಜನಗರದ ಕ್ರಿ.ಶ.1174ನೇ ವರ್ಷದ ಹೆಬಸೂರಿನ ಶಾಸನವು ಇಮ್ಮಡಿ ವೀರಬಲ್ಲಾಳನ 
ಆಳ್ಳಿಕೆಯ ಅವಧಿಯಲ್ಲಿ ಘಟಿಸಿದ ಯುದ್ಧದಲ್ಲಿ ವೀರನೊಬ್ಬ ಮಡಿದುದನ್ನು ನಿರೂಪಿಸಿದೆ.35? 
ಪಿರಿಯಾಪಟ್ಟಣದ ಕಂಪಲಾಪುರದ ಶಾಸನವೊಂದರಲ್ಲಿ, ಇಮ್ಮಡಿ ವೀರಬಲ್ಲಾಳನ ಆಳ್ಳಿಕೆಯ ಆರಂಭಿಕ 
ವರ್ಷಗಳಲ್ಲಿ ಚಂಗಾಳ್ಳರೊಡನೆ ಪಾಲ್ಲರೆಯೆಂಬ ಪ್ರದೇಶದಲ್ಲಿ ನಡೆದ ಯುದ್ಧವನ್ನು ಉಲ್ಲೇಖಿಸಿದೆ.೨58 
ಹೊಯ್ದಳರ ಪ್ರತಿನಿಧಿಯಾದ ಬೆಟ್ಟರಸ ದಣ್ಣಾಯಕನು ಈಗಾಗಲೇ ಚಂಗಾಳ್ಸರನ್ನು ಜಯಿಸಿದ 
ಪಾಲ್ಲರೆಯಲ್ಲಿದ್ದಾಗ ಮಹಾಮಂಡಲೇಶ್ವರನಾದ ಚಂಗಾಳ್ಳ ಪೆಮ್ಮವೀರರಸನು, ಬಾಳಗಡ ನಂದಿದೇವ 
ಹಾಗೂ ಕುರುಚೆಯರ ಉದಯಾದಿತ್ಯದೇವ ಮುಂತಾದ ಎಲ್ಲ ಕೊಡವರನ್ನು ಕೂಡಿಕೊಂಡು 
ಪಾಲ್ಪರೆಗೆ ಬಂದು ಮತ್ತೆ ಕದನ ಹೂಡಿದಾಗ ಮರಣ ಹೊಂದಿದ ವೀರನ ವಿವರವನ್ನು ಶಾಸನ 
ಒಳಗೊಂಡಿದೆ. ಇದು, ದುರ್ಬಲ ಆಡಳಿತಗಾರನಾದ ಒಂದನೆಯ ನರಸಿಂಹನ ನಂತರ ಪಟ್ಟಕ್ಕೆ 
ಬಂದ ಇಮ್ಮಡಿ ಬಲ್ಲಾಳನು ತನ್ನ ಆಳ್ಳಿಕೆಯ ಆರಂಭಿಕ ವರ್ಷಗಳಲ್ಲಿ ಎದುರಿಸಿದ ಯುದ್ದಪರಂಪರೆಗಳ 
ಬಗ್ಗೆ ಸಾಕ್ಷ್ಯವನ್ನೊದಗಿಸುತ್ತದೆ. ಈ ಶಾಸನದ ಕಾಲ ಕ್ರಿಶ.1174. 


ಮೈಸೂರು ತಾಲ್ಲೂಕಿನ ಕುಮಾರಬೀಡು ಶಾಸನವು ಕ್ರಿಶ.1174ರ ಕಾಲಘಟ್ಟದ್ದಾಗಿದ್ದು, ಇಮ್ಮಡಿ 


ಬಲ್ಲಾಳನ ಆಳ್ಳಿಕೆಯಲ್ಲಿ ಸರ್ವಾಧಿಕಾರಿ ಮತ್ತು ದಂಡನಾಯಕನಾದ ಬಿಟ್ಟಿಯಗಾವುಂಡನು ನೀಡಿದ 
ಕೊಡುಗೆಯನ್ನು ದಾಖಲಿಸಿದೆ. ಮೈಸೂರು ತಾಲ್ಲೂಕಿನ ಕ್ರಿ.ಶ.1175ರ ಹೆಮ್ಮನಹಳ್ಳಿ ಶಾಸನದಲ್ಲಿ 
ಇಮ್ಮಡಿ ವೀರಬಲ್ಲಾಳನ ಮಹಾಪ್ರಧಾನ, ಸರ್ವಾಧಿಕಾರಿ ಬಿಟ್ಟಿಮಯ್ಯನ ಹೆಸರನ್ನು 
ಉಲ್ಲೇಖಿಸಲಾಗಿದೆ. ಮೇಲಿನ ಶಾಸನದಲ್ಲಿನ ಬಿಟ್ಟಿಯ ಗಾವುಂಡನೂ, ಈ ಶಾಸನದಲ್ಲಿ 
ಉಕ್ಷನಾಗಿರುವ ಬಿಟ್ಟಿಮಯ್ಯನೂ ಒಬ್ಬನೇ ಆಗಿರಬಹುದಾದ ಸಾಧ್ಯತೆಯಿದೆ. ಕೃಷ್ಣರಾಜನಗರದ 
ಚೀರನಹಳ್ಳಿ ಶಾಸನವು ಕ್ರಿಶ.1176ನೇ ವರ್ಷದ್ದಾಗಿದ್ದು ಇಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯ 
ಕಾಲದ್ದಾಗಿದೆ.261 ತಿ.ನರಸೀಪುರದ ಇಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯನ್ನು ಉಲ್ಲೇಖಿಸಿರುವ 
ಮೂಗೂರಿನ ತಮಿಳು ಶಾಸನದ ಕಾಲ ಕ್ರಿ.ಶ.1177.52 ಇದೇ ತಾಲ್ಲೂಕಿನ ಇನ್ನೊಂದು ತಮಿಳು 
ಶಾಸನದ ಕಾಲ ಕ್ರಿಶ.1179.5635 ಈ ಶಾಸನಗಳಲ್ಲಿನ ಧಾರ್ಮಿಕ ಅಂಶಗಳನ್ನು ಕುರಿತು ಮುಂದಿನ 
ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. ತಿ.ನರಸೀಪುರ ತಾಲ್ಲೂಕಿನ ಸಾಮಾಜಿಕ 
ವಿಷಯವನ್ನೊಳಗೊಂಡ ಅಕ್ಕೂರು ಗ್ರಾಮದ ಶಾಸನವು ವೀರಬಲ್ಲಾಳನ ಆಳ್ಗಿಕೆಯ ಕಾಲದ 
ಕಿ.ಶ.1179ನೇ ವರ್ಷದ್ದಾಗಿದೆ.54 ಇದೇ ಕಾಲದ ವೀರಬಲ್ಲಾಳನ ಮತ್ತೊಂದು ಶಾಸನವು 
ಕಾರಗಹಳ್ಳಿಯಲ್ಲಿ ದೊರೆತಿದೆ.65 ಇದೇ ತಾಲ್ಲೂಕಿನ ತುಂಬಲ ಗ್ರಾಮದ ಶಾಸನವೊಂದರಲ್ಲಿ 
ಹೊಯ್ದಳರ ವಂಶಾವಳಿಯನ್ನು ಸಳನಿಂದ ಆರಂಭಿಸಿ, ಇಮ್ಮಡಿ ವೀರಬಲ್ಲಾಳನವರೆಗೂ ನಿರೂಪಿಸಿ 
ನಂತರ ಇಮ್ಮಡಿ ವೀರಬಲ್ಲಾಳದೇವನು ಕ್ರಿ.ಶ.1180ರಲ್ಲಿ ಧಾರ್ಮಿಕ ಕಾರ್ಯವೊಂದಕ್ಕೆ ನೀಡಿದ 


67 


ಭೂದಾನದ ವಿವರಗಳನ್ನು ಶಾಸನವು ಒಳಗೊಂಡಿದೆ ಇದೇ ಕಾಲಘಟ್ಟದ ಇನ್ನೊಂದು 
ಶಾಸನವು ಹಿಂದಿನ ಶಾಸನದಂತಹುದೇ ವಿಷಯಗಳನ್ನೊಳಗೊಂಡಿದೆ.೨67 


ತಿ.ನರಸೀಪುರ ತಾಲ್ಲೂಕಿನ ಕ್ರಿ.ಶ.11880ರ ತಮಿಳು ಶಾಸನವೊಂದು ಇಮ್ಮಡಿ ವೀರಬಲ್ಲಾಳನ 


ಆಳ್ಳಿಕೆಯ ಕಾಲದ್ದಾಗಿದ್ದು, ಧಾರ್ಮಿಕ ವಿಷಯವೊಂದನ್ನು ನಿರೂಪಿಸಿದೆ.268 ಹೆಗ್ಗಡದೇವನಕೋಟೆ 
ತಾಲ್ಲೂಕಿನ ಕುಂದೂರಿನ ತಮಿಳು ಶಾಸನವು ವೀರಬಲ್ಲಾಳನ ಆಳ್ಳಿಕೆಯ ಕ್ರಿ.ಶ.1180ರ ಕಾಲಘಟ್ಟಕ್ಕೆ 


ಸೇರುತ್ತದೆ. ಮೈಸೂರು ತಾಲ್ಲೂಕಿನಲ್ಲಿ ದೊರೆತಿರುವ ದೇವಲಾಪುರದ ಕ್ರಿಶ.1184ರ ಶಾಸನವು 


ವೀರಬಲ್ಲಾಳನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.70 ಇದೇ ತಾಲ್ಲೂಕಿನ ಹೆಮ್ಮನಹಳ್ಳಿಯ ಇನ್ನೊಂದು 
ಶಾಸನವು ಇಮ್ಮಡಿ ವೀರಬಲ್ಲಾಳದೇವನ ರಾಣಿಯಾದ ಬಮ್ಮಲಮಹಾದೇವಿಯ ತಂದೆ 


ಮಹಾಪಸಾಯ್ದನಾದ ಮೊಖರಿ ಲಕ್ಕಯ್ಯ ನೀಡಿದ ಧಾರ್ಮಿಕ ದತ್ತಿಯನ್ನು ಉಲ್ಲೇಖಿಸಿದೆ.?71 ಈ 
ಶಾಸನದ ಕಾಲ ಕ್ರಿ.ಶ.1188. ee ತಾಲ್ಲೂಕಿನ ತಮಿಳು ಶಾಸನದ ಕಾಲ ಸಹ ಇದೇ 


ಆಗಿದೆ.:/? ಇದೇ ತಾಲ್ಲೂಕಿನ ಕ್ರಿಶ.1188ರ ಎರಡು ತಮಿಳು ಶಾಸನಗಳು ಧಾರ್ಮಿಕ ದತ್ತಿಯ 


ವಿಷಯಗಳನ್ನು ನಿರೂಪಿಸಿವೆ.?75 ಮೈಸೂರು ತಾಲ್ಲೂಕಿನ ಹೆಮ್ಮನಹಳ್ಳಿ ಶಾಸನವು ಇಮ್ಮಡಿ 
ವೀರಬಲ್ಲಾಳನು ದ್ದಾರಸಮುದದಿಂದ  ರಾಜ್ಯವಾಳುತ್ತಿರುವಾಗ, ಆತನ ಹಿರಿಯ ರಾಣಿ 


ಬಮ್ಮಲಮಹಾದೇವಿಯು ಆಡಳಿತದ ಅಧಿಕಾರವನ್ನು ಹೊಂದಿದ್ದ ವಿಷಯವನ್ನು ನಿರೂಪಿಸಿದೆ.?74 ಈ 
ಶಾಸನದ ಕಾಲ ಕ್ರಿ.ಶ.1193. ವೀರಬಲ್ಲಾಳನ ಮತ್ತೊಬ್ಬ ರಾಣಿ ಚೋಳಮಹಾದೇವಿ ಕೂಡ ಆಡಳಿತದ 


ಚುಕ್ತಾಣಿಯನ್ನು ಹಿಡಿದಿದ್ದುದು ಕೆಂಬಾಳಿನ ಶಾಸನದಿಂದ ತಿಳಿದುಬಂದಿರುತ್ತದೆ. 215 


ತಿ.ನರಸೀಪುರ ತಾಲ್ಲೂಕಿನ  ಕಕ್ರಿಶ.19೪5ರ ತಡಿಮಾಲಿಂಗಿ ಶಾಸನವು, ಇಮ್ಮಡಿ 
ವೀರಬಲ್ಲಾಳದೇವನು ಎರಂಬರಗೆಯ ಕುಪುದಿಂದ ರಾಜ್ಯವಾಳುತ್ತಿದ್ದಾಗ, ಆತನ ದಂಡನಾಯಕನಾದ 
ಅರ್ಮೃಟಿನಲನು ಸಾತರೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತಾರನಾಡು, ಹದಿನಾಡು ಮತ್ತು 


ಕುನಾಡನ್ನು ಆಳುವಾಗ ನೀಡಿದ ಧಾರ್ಮಿಕ ದತ್ತಿಯನ್ನು ಉಲ್ಲೇಖಿಸಿದೆ.76 ಇದುವರೆಗೆ ಗಮನಿಸಿದ 
ಇಮ್ಮಡಿ ಬಲ್ಲಾಳನ ಶಾಸನಗಳಲ್ಲಿ ಮೈಸೂರು ಮತ್ತು ಹಾಸನ ಜಿಲ್ಲೆಯ ಭಾಗಗಳಿಂದ ರಾಜ್ಯಭಾರ 
ಮಾಡುತ್ತಿದ್ದುದನ್ನು ಗಮನಿಸಲಾಗಿದೆ. ಆದರೆ, ಪ್ರಕೃತ ಶಾಸನವು ಎರಂಬರಗೆಯ ಕುಪ್ಪದಿಂದ 
ರಾಜ್ಯವಾಳುತ್ತಿರುವುದನ್ನು ಉಲ್ಲೇಖಿಸಿದ್ದು, ಚಂಗಾಳ್ಳ ಮತ್ತು ಪಾಂಡ್ಯರನ್ನು ಮಣಿಸಿದ ನಂತರ 
ವೀರಬಲ್ಲಾಳನು ಕ್ರಿ.ಶ.1193ರಿಂದ 1196ರವರೆಗೆ ಬಳ್ಳಾರಿಯ ಬಳಿಯ ಸೊರಟೂರು, ಎರಂಬಾರಗೆ, 
ಕುರುಗೋಡು, ಅನಂತಪುರದ ಗೂಟಿ, ಲಕ್ಷ್ಮೇಶ್ವರದ ಬಳಿಯ ಬೆಳ್ಳಿತ್ತಗೆ. ಧಾರವಾಡ ಜಿಲ್ಲೆಯ ರಟ್ಟಹಳ್ಳಿ 
ಮತ್ತು ಅಜೇಯವಾದ ವಿರಾಟನ ಕೋಟೆ ಎಂದು ಕರೆಸಿಕೊಳ್ಳುತ್ತಿದ್ದ ಹಾನಗಲ್ಲು ಮುಂತಾದ 
ಕಡೆಗಳಲ್ಲಿದ್ದ ದುರ್ಗಗಳನ್ನು ನೆಲಸಮ ಮಾಡಿದ್ದ ವಿಷಯವನ್ನು ಈ ಶಾಸನ ದಾಖಲಿಸಿದೆ. ಇದಕ್ಕೆ 
ಪುಷ್ಟಿಯೊದಗಿಸುವಂತೆ. ಕ್ರಿ.ಶ.1193ರಲ್ಲಿ ಧಾರವಾಡ ಜಿಲ್ಲೆಯ ಲೊಕ್ಕಿಗುಂಡಿ ಅವನ 
ರಾಜಧಾನಿಯಾಗಿದ್ದು ನಂತರ ಕ್ರಿ.ಶ.1195ರಲ್ಲಿ ಎರಂಬಾರಗೆಗೆ ಸ್ಥಳಾಂತರ ಹೊಂದಿದ್ದುದಾಗಿ 


ತಿಳಿದುಬರುತ್ತದೆ. 


68 


ಇಮ್ಮಡಿ ವೀರಬಲ್ಲಾಳನು ಭಾಗವಹಿಸಿದ ಯುದ್ಧಕಾಲದಲ್ಲಿ ತಾತ್ವಾಲಿಕ ರಾಜಧಾನಿಗಳನ್ನು 
ಆಳ್ಲಿಕೆಯ ಅನುಕೂಲಕ್ಕಾಗಿ ಹೊಂದುತ್ತಿದ್ದುದನ್ನು ಇದರಿಂದ ಅರಿಯಬಹುದಾಗಿದೆ. ಮೈಸೂರು 
ತಾಲ್ಲೂಕಿನ ಕ್ರಿಶ.11996ರ ಕಾಲಘಟ್ಟದ ಹೆಮ್ಮನಹಳ್ಳಿ ಶಾಸನವು ಇಮ್ಮಡಿ ವೀರಬಲ್ಲಾಳನು 
ದ್ಹಾರಸಮುದ್ರದಿಂದ ರಾಜ್ಯವಾಳುತ್ತಿದ್ದುದಾಗಿ ನಿರೂಪಿಸಿದೆ.?78 ನಂಜನಗೂಡು ತಾಲ್ಲೂಕಿನ 
ಕ್ರಿ.ಶ.1196-97ನೇ ವರ್ಷದ ಸುತ್ತೂರು ಶಾಸನವು ವೀರಬಲ್ಲಾಳನ ದಂಡನಾಯಕನಾದ 
ಕುಮಾರಲಕ್ಷ್ಮೀದೇವನನ್ನು ಉಲ್ಲೇಖಿಸುತ್ತಾ ಹಿರಿಯನಾಡಿನ ಎಡೆನಾಡ ಸೊತ್ತಿಯೂರನ್ನು ಶತ್ರುಗಳು 
ಮುತ್ತಿದಾಗ, ಕದನದಲ್ಲಿ ಮಡಿದ ವೀರನ ವಿಷಯವನ್ನು ಒಳಗೊಂಡಿದೆ.೨15 ಈ ಶಾಸನದ ಕಾಲಕ್ಕೆ 


ವೀರಬಲ್ಲಾಳನು ಸೇವುಣರ ಮೇಲೆ ದಂಡೆತ್ತಿ ಹೋಗಿದ್ದುದು ತಿಳಿದುಬರುತ್ತದೆ.80 ಅಂತಹ 
ಸಮಯದಲ್ಲಿ ಸೊತ್ತಿಯೂರನ್ನು ಮುತ್ತಿದ ಶತ್ರುಗಳು ಯಾರೆಂಬುದು ಶಾಸನ ತ್ರುಟಿತವಾಗಿರುವುದರಿಂದ 
ತಿಳಿದುಬರುತ್ತಿಲ್ಲ. ಆದರೆ, ಅಂತಹ ಶತ್ರುಗಳನ್ನು ಎದುರಿಸಲು ಕುವರಲಕ್ಷ್ಮನಂತಹ ವೀರಬಲ್ಲಾಳನ 
ದಂಡನಾಯಕರೇ  ಸಮರ್ಥರಾಗಿದ್ದರೆಂದು ತಿಳಿದುಬರುತ್ತದೆ. ನಂಜನಗೂಡಿನ  ಕ್ರಿ.ಶ.1198ರ 
ಕಾಲಘಟ್ಟದ ಜೋಡಿಕಾಟೂರು ಶಾಸನವು ವೀರಬಲ್ಲಾಳನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ, ಆತನ 
ದಂಡನಾಯಕನ ಅಧಿಕಾರದಲ್ಲಿ ನಾಲ್ಲರು ಕಟ್ಟಸಿದ ದೇವಾಲಯ ಮತ್ತು ಕೆರೆಗಳ 


ವಿಷಯವನ್ನೊಳಗೊಂಡಿದೆ.81 


ತಿ.ನರಸೀಪುರದ ಕ್ರಿ.ಶ.1202-03ನೇ ವರ್ಷದ ಬನ್ನೂರು ಶಾಸನವು, ಇಮ್ಮಡಿ ವೀರಬಲ್ಲಾಳನ 
ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ ಧಾರ್ಮಿಕ ವಿಷಯವೊಂದನ್ನು ನಿರೂಪಿಸಿದೆ. ಮೈಸೂರು 
ತಾಲ್ಲೂಕಿನ ಚಟ್ಟನಹಳ್ಳಿಪಾಳ್ಯದ ಶಾಸನವು ಕ್ರಿಶ.1210ನೇ ವರ್ಷದ್ದಾಗಿದ್ದು ವೀರಬಲ್ಲಾಳನ 
ಅಳ್ಗಿಕೆಯೊಡನೆ ಧಾರ್ಮಿಕ ವಿಷಯವೊಂದನ್ನು ನಿರೂಪಿಸಿದೆ.:535 ಈ ಎರಡು ಶಾಸನಗಳನ್ನು 
ಮುಂದಿನ ಅಧ್ಯಾಯಗಳಲ್ಲಿ ವಿಸ್ತತವಾಗಿ ವಿಶ್ಲೇಷಿಸಲಾಗುವುದು. ಮೈಸೂರಿನ ಚಾಮುಂಡಿಬೆಟ್ಟದ 
ಮತ್ತೊಂದು ಶಾಸನವು ಕ್ರಿಶ.1211ನೇ ವರ್ಷದ್ದಾಗಿರುತ್ತದೆ.:54 ಮೈಸೂರು ತಾಲ್ಲೂಕಿನ 
ಕುಮಾರಬೀಡಿನ ಕ್ರಿಶ.1211ನೇ ವರ್ಷದ ಶಾಸನವು ವೀರಬಲ್ಲಾಳನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ, 
ಅವನು ಬೆಳ್ಳಲವನ್ನು ಗೆದ್ದ (ಬೆಳ್ಳಲಂಗೊಂಡ) ವಿಷಯವನ್ನು ನಿರೂಪಿಸಿದೆ.55 ತಿ.ನರಸೀಪುರದ 
ಬನ್ನೂರಿನ ಶಾಸನವೊಂದು  ಕ್ರಿಶ.1211ನೇ ವರ್ಷದ್ದಾಗಿದ್ದು, ದ್ಹಾರಸಮುದದಿಂದ ವೀರಬಲ್ಲಾಳನ 
ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.೨36 


ಇದೇ ಕಾಲಘಟ್ಟದ ಚಿದರವಳ್ಳಿಯ ಇನ್ನೊಂದು ಶಾಸನವು ವೀರಬಲ್ಲಾಳದೇವನ ಚಕ್ರವರ್ತಿ 
ಸೂಚಕ ಬಿರುದುಗಳನ್ನು ಉಲ್ಲೇಖಿಸಿದೆ.?57 ಇದೇ ತಾಲ್ಲೂಕಿನ ವಿಜಯಪುರದ ಮತ್ತೊಂದು ತಮಿಳು 
ಶಾಸನವನ್ನು ವೀರಬಲ್ಲಾಳನಿಗಿದ್ದ ಬಿರುದುಗಳ ಮೂಲಕ ಅವನ ಆಳ್ಗಿಕೆಯ ಕಾಲದ ಶಾಸನವೆಂದು 
ಗುರುತಿಸಲಾಗಿದೆ.588 ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಕಳ್ಳಂಬಾಳಿನಲ್ಲಿ ದೊರೆತಿರುವ ಕ್ರಿ.ಶ.1211ನೇ 
ವರ್ಷದ ಶಾಸನವು ವೀರಬಲ್ಲಾಳನನ್ನು "ನಿಶ್ತಂಕಪ್ರತಾಪ ಚಕ್ರವರ್ತಿ” ಎಂದು ಕರೆದು, ಅವನ 


ದಂಡನಾಯಕರ ಧಾರ್ಮಿಕ ಕಾರ್ಯವೊಂದನ್ನು ದಾಖಲಿಸಿದೆ. ಹೆಗ್ಗಡದೇವನಕೋಟೆ ತಾಲ್ಲೂಕಿನ 
ಕಳ್ಳಂಬಾಳಿನ ಇನ್ನೊಂದು ಶಾಸನವು ಇಮ್ಮಡಿ ವೀರಬಲ್ಲಾಳನೊಡನೆ ಆತನ ಹಿರಿಯರಾಣಿ ಅಭಿವನ 


69 


ಕೇತಲಮಹಾದೇವಿಯನ್ನು ಉಲ್ಲೇಖಿಸುತ್ತಾ ಕುಮಾರನಾಡನ್ನು ಆಳುತ್ತಿದ್ದ ಆತನ ಮಹಾಪ್ರಧಾನ, 
ಸರ್ವಾಧಿಕಾರಿ ಮತ್ತು ಮಹಾಪಸಾಯ್ದನಾದ ಕುಮಾರ ಮಾಧವದಣ್ಣಾಯಕನು ನೀಡಿದ ಧಾರ್ಮಿಕ 
ದತ್ತಿಯೊಂದನ್ನು ಉಲ್ಲೇಖಿಸಿದೆ.೨50 ಈ ಶಾಸನದ ಕಾಲ ಕ್ರಿಶ1218. ಇದೇ ತಾಲ್ಲೂಕಿನ 
ಕುಂದೂರಿನಲ್ಲಿ ದೊರೆತಿರುವ ಮತ್ತೊಂದು ಶಾಸನವು ಸಹ ಕ್ರಿಶ.1218ರದ್ದಾಗಿದ್ದು, ಹಿಂದಿನ 
ಶಾಸನದಂತೆ  ಕುಮಾರಮಾಧವ ದಣ್ಣಾಯಕನ ಧಾರ್ಮಿಕ ಕಾರ್ಯದ ವಿಷಯವನ್ನು 


ಒಳಗೊಂಡಿದೆ.೨91 


ಇಮ್ಮಡಿ ವೀರಬಲ್ಲಾಳನು ಹೊಯ್ದಳ ಪ್ರಭುಗಳಲ್ಲೇ ಅಗಗಣ್ಯನಾಗಿದ್ದು, ಅತ್ಯಂತ 
ಪರಾಕಮಿಯಾಗಿ ಚೋಳ, ಪಾಂಡ್ಯ, ಚಾಲುಕ್ಕ ಸೇವುಣರಂಥ ರಾಜಮನೆತನಗಳನ್ನೆಲ್ಲ ಜಯಿಸಿ ತನ್ನ 
ಅಧಿಪತ್ಯವನ್ನು ಒಪ್ಪುವಂತೆ ಮಾಡಿಕೊಂಡು ಚಕ್ರವರ್ತಿಯೆನಿಸಿಕೊಂಡವನು. ಇವನು 
ಪ್ರಜಾಕೋಟಿಯಿಂದಲೂ, ರಾಜಾಧಿರಾಜರಿಂದಲೂ "ಕರ್ಣಾಟಕ ಚಕ್ರೇಶ್ವರ”, "ದಕ್ಷಿಣ ಚಕ್ರವರ್ತಿ” ಎಂದು 
ಕರೆಸಿಕೊಂಡಿದ್ದನು5೨ ಇಂತಹ ಕೀರ್ತಿಶಿಖರದಲ್ಲಿದ್ದಾಗಲೇ ನಲವತ್ತೇಳು ವರ್ಷಗಳ ಸಂತೃಪ್ತ 
ಆಳ್ಳಿಕೆಯ ತರುವಾಯ ಇವನು ಕ್ರಿ.ಶ.1220ರಲ್ಲಿ ಮರಣ ಹೊಂದಿದನು. 


ಇಮ್ಮಡಿ ಬಲ್ಲಾಳನ ತರುವಾಯ ಅವನ ಮಗನಾದ ಇಮ್ಮಡಿ ನಾರಸಿಂಹನು ಹೊಯ್ದಳ 
ಸಾಮ್ರಾಜ್ಯದ ಅಧಿಪತಿಯಾದನು. ಇವನಿಗೆ "ವೀರನಾರಸಿಂಹ' ಎಂಬ ಹೆಸರೂ ಇದ್ದಿತು. ಇವನ 
ಆಳ್ಳಿಕೆಯ ಕಾಲ ಕ್ರಿಶ.1220ರಿಂದ 1235. ಇವನು ಸಹ ತಂದೆಯಂತೆ ಸಮರ್ಥ ರಾಜನಾಗಿದ್ದನು. 
ತಂದೆಯಂತೆ ಸ್ವತಂತ್ರವಾಗಿ ಚಕ್ರವರ್ತಿಸೂಚಕವಾದ "ಸಮಸ್ತ ಭುವನಾಶ್ರಯ', "ಶೀ ಪೃದ್ವೀವಲ್ಲಭ', 
"'ಮಹಾರಾಜಾಧಿರಾಜ' ಮತ್ತು "ನಿಶ್ಚಂಕಪ್ರತಾಪ ಚಕ್ರವರ್ತಿ” ಎಂಬ ಬಿರುದುಗಳನ್ನು ಹೊಂದಿ 
ರಾಜ್ಯಭಾರ ನಡೆಸಿದನು. ಮೈಸೂರು ಜಿಲ್ಲೆಯಲ್ಲಿ ಇವನ ಆರು ಶಾಸನಗಳು ದೊರೆತಿವೆ. 
ಕೃಷ್ಣರಾಜನಗರ ತಾಲ್ಲೂಕಿನಲ್ಲಿ ಇಮ್ಮಡಿ ನಾರಸಿಂಹನ ಹೆಸರನ್ನು ಉಲ್ಲೇಖಿಸಿರುವ ಕ್ರಿ.ಶ.1220ರ ಮಿರ್ಲೆ 
ಶಾಸನವು ತ್ರುಟಿತವಾಗಿರುವುದರಿಂದ ವಿವರ ತಿಳಿದುಬರುವುದಿಲ್ಲ.೨೨35 ಮೈಸೂರು ತಾಲ್ಲೂಕಿನ 
ಕುಮಾರಬೀಡು ಶಾಸನದ ಕಾಲ ಕ್ರಿ.ಶ.1223-24 ಆಗಿದ್ದು, ಇದರಲ್ಲಿ ದ್ಹಾರಸಮುದದಿಂದ ಆಳುತ್ತಿದ್ದ 
ವೀರನಾರಸಿಂಹನ ಕಾಲದಲ್ಲಿ ನಡೆದ ಬಯನಾಡ ಯುದ್ದದಲ್ಲಿ ಬಿಲವೊಳದಣ್ಣಾಯಕನ ಪರವಾಗಿ 
ಕಾದಿ ಮಡಿದ ವೀರನೊಬ್ಬನ ವಿಷಯ ಉಲ್ಲೇಖಗೊಂಡಿದೆ.394 ವೀರನಾರಸಿಂಹನ ಆಳ್ಗಿಕೆಯ 
ಆರಂಭಿಕ ವರ್ಷಗಳಲ್ಲಿ ನಡೆದ ಈ ಯುದ್ದದ ಬಗ್ಗೆ ವಿವರಗಳು ದೊರೆತಿಲ್ಲ. 


ತಿ.ನರಸೀಪುರ ತಾಲ್ಲೂಕಿನ ತಲಕಾಡು ಶಾಸನವೊಂದರಲ್ಲಿ ಹೊಯ್ದಳ ದೊರೆಗಳಿಗೆ ಇದ್ದ 
ಬಿರುದುಗಳೊಡನೆ “ಕೆಳಲಾಲಿರಾಯ”ನ ರಾಜ್ಯಭಾರದಲ್ಲಿ ಸಂಧಿವಿಗ್ರಹಿ ಸೋಮಣ್ಣನ ಸಹೋದರನು 
ಧಾರ್ಮಿಕ ಕಾರ್ಯಗಳಿಗೆ ದತ್ತಿ ನೀಡಿರುವ ವಿವರಗಳನ್ನು ಉಲ್ಲೇಖಿಸಿದೆ.95 ಶಾಸನದಲ್ಲಿನ ತೇದಿಯು 
ಕ್ರಿಶ.1220ಕ್ಕೆ ಸರಿಹೊಂದುವುದರಿಂದ, ಈ ಶಾಸನವನ್ನು ಇಮ್ಮಡಿ ನರಸಿಂಹನ ಆಳ್ಲಿಕೆಯ ಕಾಲದ್ದೆಂದು 
ಪರಿಗಣಿಸಬಹುದಾಗಿದೆ. ಇದೇ ತಾಲ್ಲೂಕಿನ ಶಾಸನವು ವೀರನರಸಿಂಹನ ಪ್ರಶಸ್ತಿಗಳನ್ನು ಮಾತ್ರ 
ಒಳಗೊಂಡಿದೆ.:95 ನಂಜನಗೂಡು ತಾಲ್ಲೂಕಿನ ಮಣಲೂರು ಶಾಸನದ ಕಾಲ ಕ್ರಿಶ.1231ನೇ 
ವರ್ಷದ್ದಾಗಿದ್ದು, ವೀರನರಸಿಂಹನ ಆಳಿಕೆಯ ಕಾಲದಲ್ಲಿನ ಧಾರ್ಮಿಕ ವಿಷಯವನ್ನೊಳಗೊಂಡಿದೆ.9? 
ಇಮ್ಮಡಿ ನರಸಿಂಹನು ದಕ್ಷತೆಯಿಂದ ಹದಿನೈದು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಕ್ರಿಶ.1235ರಲ್ಲಿ 


70 


ಮರಣ ಹೊಂದಿದ. ಇವನಿಗೆ ಧರ್ಮಪತ್ಲಿಯರಾಗಿ ಉಮಾದೇವಿಯೆಂಬ ಹಿರಿಯರಾಣಿಯೂ, 
ಕಾಳಲಾದೇವಿಯೆಂಬ ಕಿರಿಯರಾಣಿಯೂ ಇದ್ದರು. ಇವನ ಕಾಲದಲ್ಲಿ ಹೊಯ್ದಳ ಸಾಮ್ರಾಜ್ಯವು 
ಶಾಂತಿ-ಸಮೃದ್ದಿಗಳಿಂದ ಕೂಡಿತ್ತು. 


ಇಮ್ಮಡಿ ನರಸಿಂಹನ ತರುವಾಯ ಕಾಳಲಾದೇವಿಯಲ್ಲಿ ಜನಿಸಿದ ಅವನ ಮಗನಾದ 
ಸೋಮೇಶ್ವರನು ಪಟ್ಟಕ್ಕೆ ಬಂದನು. ಇವನ ಆಳ್ಗಿಕೆಯ ಕಾಲ ಕ್ರಿಶ.1235ರಿಂದ 1254. ಇವನಿಗೆ 
"ಸಾರ್ವಭೌಮ' ಎಂಬ ಬಿರುದಿದ್ದಿತು. ಮೈಸೂರು ಜಿಲ್ಲೆಯಲ್ಲಿ ಇವನಿಗೆ ಸಂಬಂಧಿಸಿದಂತೆ 
ಇದುವರೆಗೆ ಏಳು ಶಾಸನಗಳು ದೊರೆಶಿವೆ. ನಂಜನಗೂಡು ತಾಲ್ಲೂಕಿನ ಬದನವಾಳು 
ಶಾಸನವೊಂದರಲ್ಲಿ ನಮೂದಿಸಿರುವ ಕಾಲ ಕ್ರಿಶ.1228ಕ್ಕೆ ಸಂವಾದಿಯಾಗಿದ್ದು, ಶಾಸನದಲ್ಲಿ 
ವೀರಸೋಮೇಶ್ವರನನ್ನು ಉಲ್ಲೇಖಿಸಿದೆ. ಆದುದರಿಂದ, ಇದು ಶಕವರ್ಷವನ್ನು ನಮೂದಿಸುವಲ್ಲಿ 
ಆಗಿರುವ ತಪ್ಪೆಂದು ತಿಳಿದು, ಶಾಸನವನ್ನು ಸೋಮೇಶ್ವರನ ಕಾಲದ್ದೆಂದು ನಿರ್ಣಯಿಸಬಹುದಾಗಿದೆ. 
ತಿರುಮಕೂಡಲು ನರಸೀಪುರದ ತಲಕಾಡಿನ ತಮಿಳು ಶಾಸನವು ಕ್ರಿ.ಶ.1239ನೇ ವರ್ಷದ್ದಾಗಿದ್ದು, 


ವೀರಸೋಮೇಶ್ವರನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ. ಇದೇ ತಾಲ್ಲೂಕಿನ ಜೋಡಿಬಸವನಪುರದ 
ಇನ್ನೊಂದು ತಮಿಳು ಶಾಸನವು ವೀರಸೋಮೇಶ್ವರನ ಆಳ್ಳಿಕೆಯನ್ನು ಉಲ್ಲೇಖಿಸುತ್ತಾ, 
ದೇವಾಲಯವೊಂದರ ಪುನರ್‌ನಿರ್ಮಾಣದ ವಿಷಯವನ್ನು ನಿರೂಪಿಸಿದೆ.300 ಈ ಶಾಸನದ ಕಾಲ 
ಕ್ರಿ.ಶ.1239-40. 


ನಂಜನಗೂಡು ತಾಲ್ಲೂಕಿನ ಕಲ್ಕುಂದದ ತುಟಿತ ತಮಿಳು ಶಾಸನವು ಕ್ರಿಶ.1241ನೇ 
ವರ್ಷದ್ದಾಗಿದ್ದು, ಸೋಮೇಶ್ವರದೇವನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ ಧಾರ್ಮಿಕ ಕಾರ್ಯವೊಂದನ್ನು 


ನಿರೂಪಿಸಿದೆ.301 ಮೈಸೂರು ತಾಲ್ಲೂಕಿನ ಹೆಮ್ಮನಹಳ್ಳಿಯ ಎರಡು ಶಾಸನಗಳು ಸೋಮೇಶ್ವರದೇವನ 
ಆಳ್ಲಿಕೆಯ ಕಾಲದ ಕ್ರಿಶ.1242-43ನೇ ವರ್ಷದ್ದಾಗಿದೆ.305 ತಿ.ನರಸೀಪುರದ ಬನ್ನೂರಿನ ತಮಿಳು 
ಶಾಸನವು ಕ್ರಿ.ಶ.1246ನೇ ವರ್ಷದ್ದಾಗಿದ್ದು, ಧಾರ್ಮಿಕ ದತ್ತಿಯ ವಿಷಯವನ್ನು ಒಳಗೊಂಡಿದೆ.303 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಬೆಳತೂರು ಶಾಸನವು ವೀರಸೋಮೇಶ್ವರನು ಕೇರಳದ 
ಕಣ್ಣಾನೂರಿನಿಂದ ರಾಜ್ಯವಾಳುವಾಗ ಅವನ ಕೈಕೆಳಗಿನ ಅಧಿಕಾರಿಯು ನೀಡಿದ ದಾನವನ್ನು 


ಉಲ್ಲೇಖಿಸಿದೆ.304 ಈ ಶಾಸನದ ಕಾಲ ಕ್ರಿಶ.1255. ಹೊಯ್ದಳ ಸೋಮೇಶ್ವರನ ರಾಜ್ಯವು 
ಪೂರ್ವದಲ್ಲಿ ಕಂಚಿಯವರೆಗೂ, ಪಶ್ಚಿಮದಲ್ಲಿ ಬೇಲೂರಿನವರೆಗೂ, ಉತ್ತರದಲ್ಲಿ ಪೆರ್ದೊರೆಯವರೆಗೂ 
ಮತ್ತು ದಕ್ಷಿಣದಲ್ಲಿ ಬಯಲುನಾಡ(ವೈನಾಡು)ವರೆಗೂ ವಿಸ್ತರಿಸಿದ್ದಿತೆಂದು ತಿಳಿದುಬರುತ್ತದೆ. 
ಕ್ರಿ.ಶ.1237ರಿಂದ ಕೆಲವೇ ವರ್ಷಗಳೂಳಗೆ ಕಣ್ಣಾನೂರು ರಾಜಧಾನಿಯನ್ನು ಸೋಮೇಶ್ವರನು ನಿರ್ಮಿಸಿ, 
ಕ್ರಿಶ.1252ರವರೆಗೂ ಅಲ್ಲಿಯೇ ನೆಲೆಸಿದ್ದರಿಂದ, ಅವನ ರಾಜ್ಯವು ಶ್ರೀರಂಗಂವರೆಗೂ ಹಬ್ಬಿದ್ದಿತೆಂದು 


ತಿಳಿದುಬರುತ್ತದೆ.595  ಮೇಲ್ಪಂಡ ಶಾಸನವು ಕಣ್ಣಾನೂರಿನಿಂದ ಅವನು ರಾಜ್ಯವಾಳುತ್ತಿದ್ದುದನ್ನು 
ನಿರೂಪಿಸಿದೆ. ಆದರೆ, ವೀರಸೋಮೇಶ್ವರನು ಕ್ರಿ.ಶ.1254ರಲ್ಲಿ ಮಡಿದನೆಂದು ತಿಳಿದುಬರುವುದರಿಂದ 
ಹಾಗೂ ಶಾಸನದ ಕಾಲವು ಕ್ರಿ.ಶ.1255ಕ್ಕೆ ಸರಿಹೊಂದುವುದರಿಂದ, ಈ ಮೊದಲೇ 
ಸೋಮೇಶ್ವರನಿರುವಾಗಲೇ ನೀಡಿದ ದತ್ತಿಯ ಸಂಬಂಧದ ಶಾಸನವನ್ನು ಅನಂತರದ ವರ್ಷದಲ್ಲಿ 


71 


ಹಾಕಿಸಿರಬಹುದಾದ ಸಾಧ್ಯತೆಗಳಿವೆ. ಕಣ್ಣಾನೂರಿನಲ್ಲಿ ತಂಗಿದ ಮೇಲೆಯೇ ವೀರಸೋಮೇಶ್ವರನು 
“ಸಾರ್ವಭೌಮ” ಬಿರುದನ್ನು ಧರಿಸಿದ್ದುದಾಗಿ ತಿಳಿದುಬರುತ್ತದೆ. 


ವೀರಸೋಮೇಶ್ವರನ ಮರಣಾನಂತರ ವಿಸ್ತಾರವಾದ ಹೊಯ್ದಳ ರಾಜ್ಯ ಇಬ್ಭಾಗವಾಯಿತು. 
ಈತನ ಮೊದಲನೆಯ ಮಗ ಮೂರನೇ ನರಸಿಂಹನು ದ್ಹಾರಸಮುದ್ರವನ್ನು ರಾಜಧಾನಿಯಾಗಿ 
ಒಳಗೊಂಡ ದಕ್ಷಿಣ ಮೈಸೂರು ಭಾಗಕ್ಕೆ ಅಧಿಪತಿಯಾದನು. ಈತನ ತಮ್ಮ ಸೋಮೇಶ್ವರನ 
ಎರಡನೆಯ ಮಗ ರಾಮನಾಥನಿಗೆ ಕಣ್ಣಾನೂರನ್ನು ರಾಜಧಾನಿಯಾಗಿ ಒಳಗೊಂಡ ತಮಿಳುನಾಡು 
ಮತ್ತು ಕೋಲಾರ ಪ್ರಾಂತ್ಯಗಳು ದೊರೆತವು. ಈ ಕಾರಣದಿಂದ ಮೈಸೂರು ಜಿಲ್ಲೆಯಲ್ಲಿ ರಾಮನಾಥನ 
ಶಾಸನಗಳು ದೊರೆತಿಲ್ಲವೆಂದು ಭಾವಿಸಬಹುದು. ಮುಮ್ಮಡಿ ನರಸಿಂಹನ ಆಳ್ಳಿಕೆಯ ಕಾಲವನ್ನು 
ಕ್ರಿ.ಶ.1254ರಿಂದ 1292ರವರೆಗೆ ಎಂದು ಇತಿಹಾಸತಜ್ಞರು ಗುರುತಿಸಿದ್ದಾರೆ. ಮುಮ್ಮಡಿ ನರಸಿಂಹನು 
ಮೈಸೂರು ಜಿಲ್ಲೆಯನ್ನೊಳಗೊಂಡ ಗಂಗವಾಡಿ ಪ್ರಾಂತ್ಯಕ್ಕೂ ಅಧಿಪತಿಯಾದ್ದರಿಂದ, ಇವನ ಕಾಲದ 


30 ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 


ಮೂರನೇ ನರಸಿಂಹನ ಕ್ರಿ.ಶ.1259ರ ಶಾಸನವು ಕೃಷ್ಣರಾಜನಗರ ತಾಲ್ಲೂಕಿನ ದೆಗ್ಗನಹಳ್ಳಿಯಲ್ಲಿ 
ದೊರೆತಿರುತ್ತದೆ. ಧಾರ್ಮಿಕ ದತ್ತಿಯೊಂದನ್ನು ನೀಡಿರುವ ಮೂರನೇ ನರಸಿಂಹನ ಶಾಸನವು 


ಕ್ರಿ.ಶ.1261ನೇ ವರ್ಷದ್ದಾಗಿದ್ದು, ತಿ.ನರಸೀಪುರ ತಾಲ್ಲೂಕಿನ ಮೂಗೂರಿನಲ್ಲಿ ದೊರೆತಿರುತ್ತದೆ.307 ಇದೇ 
ತಾಲ್ಲೂಕಿನ ಸೋಮನಾಥಪುರದ ಕೇಶವ ದೇವಾಲಯದಲ್ಲಿರುವ ವಿವಿಧ ಶಿಲ್ಪಿಗಳ ಹೆಸರುಗಳ 
ಶಾಸನಗಳನ್ನು ಮೂರನೇ ನರಸಿಂಹನದೆಂದು ಪರಿಗಣಿಸಿ, ದೇವಾಲಯ ನಿರ್ಮಾಣ ಪೂರ್ಣಗೊಂಡ 


ಕಾಲವಾದ ಕಕ್ರಿ.ಶ.1268ನ್ನು ಶಾಸನಗಳ ಕಾಲವೆಂದು ಪರಿಗಣಿಸಲಾಗಿದೆ.3505 ಇದೇ ಸ್ಥಳದ ಧಾರ್ಮಿಕ 


ಕಾರ್ಯವನ್ನು ಉಲ್ಲೇಖಿಸಿರುವ ಮತ್ತೊಂದು ಶಾಸನದ ಕಾಲ ಕ್ರಿಶ.1269-70 ಆಗಿರುತ್ತದೆ.30” 
ಮೈಸೂರು ತಾಲ್ಲೂಕಿನ ಕ್ರಿಶ.1274ರ ದೇವಗಳ್ಳಿಯ ಶಾಸನವೊಂದು ಯುದ್ಧದಲ್ಲಿ ಮಡಿದ ವೀರನ 


ಉಲ್ಲೇಖವನ್ನು ನೀಡಿರುತ್ತದೆ.51 ಶಾಸನದಲ್ಲಿ ಮುಮ್ಮಡಿ ನರಸಿಂಹನ ದಂಡನಾಯಕನಾದ 
ಪೆರುಮಾಳೆ ದಣ್ಣಾಯಕನು ಉಕ್ತನಾಗಿರುತ್ತಾನೆ. ದೇವನಹಳ್ಳಿಯನ್ನು ಮುತ್ತಿದ ಪ್ರಸ್ತಾಪ ಈ 
ಶಾಸನದಲ್ಲಿರುವುದರಿಂದ, ಬಹುಶಃ ಅಣ್ಣನ ರಾಜ್ಯದ ಮೇಲೆ ತಮ್ಮ ರಾಮನಾಥನು ಪದೇ ಪದೇ 
ನಡೆಸುತ್ತಿದ್ದ ವಿಫಲ ದಾಳಿಗಳಲ್ಲಿ ಇದೂ ಒಂದಾಗಿರಬಹುದು. ಹೀಗೆ ಭಾವಿಸಲು ಕಾರಣಗಳೆಂದರೆ, 
ಮುಮ್ಮಡಿ ನಾರಸಿಂಹನು ಅತಿಹೆಚ್ಚು ಆಕ್ರಮಣದ ಬವಣೆಗಳನ್ನೆದುರಿಸಿದ್ದು, ದೇವಗಿರಿಯ 
ಯಾದವರಿಂದ. ಆದರೆ, ಇವರೊಡನೆ ನಡೆದ ಕಾಳಗದಲ್ಲಿ ಕ್ರಿ.ಶ.1271ರಲ್ಲೇ ಜಯಪಡೆದ ನಂತರ 
ಮತ್ತೊಮ್ಮೆ ಅವರೊಡನೆ ಕದನ ಆರಂಭವಾಗಿದ್ದು, ಕ್ರಿಶ.1276ರ ತರುವಾಯದಲ್ಲಾದ್ದರಿಂದ 
ಕ್ರಿ.ಶ.1174ರ ಮೇಲಿನ ಶಾಸನದಲ್ಲಿ ನಿರೂಪಿಸಿರುವ ಯುದ್ದವು ಅವನ ತಮ್ಮನಾದ ರಾಮನಾಥನೊಡನೆ 
ಎಂದು ಭಾವಿಸುವುದು ಸಮಂಜಸವೆನಿಸುತ್ತದೆ.31! ಜೊತೆಗೆ, ಕ್ರಿಶ.1260ರಂದ 1280ರವರೆಗೆ ಈ 


ಹೊಯ್ದಳ ಅಣ್ಣತಮ್ಮಂದಿರ ನಡುವೆ ಒಟ್ಟು ಆರು ಬಾರಿ ಯುದ್ಧ ನಡೆದ ಸಂಗತಿಗಳು ಚರಿತ್ರೆಯಿಂದ 
ತಿಳಿದುಬರುತ್ತದೆ. 


ದೇವಗಿರಿಯ  ಯಾದವರೊಡನೆ ನಡೆದ ಯುದ್ಧದಲ್ಲಿಯೂ ಮತ್ತು ರಾಮನಾಥನ 
ಆಕ್ರಮಣಗಳಿಂದಲೂ ಹೊಯ್ದಳರಿಗೆ ಜಯತಂದುಕೊಟ್ಟವನು ಪೆರುಮಾಳೆ ದಣ್ಣಾಯಕ. ಮೇಲ್ಕಂಡ 


72 


ಶಾಸನದಲ್ಲಿ ಅವನು ಸಹ ಉಕ್ತನಾಗಿದ್ದಾನೆ.  ತಿ.ನರಸೀಪುರದ ಸೋಮನಾಥಪುರ ಶಾಸನದಲ್ಲಿ 
ಹೊಯ್ದಳ ವಂಶಾವಳಿಯನ್ನು ಸೋಮೇಶ್ವರ ಮತ್ತು ವಿಜ್ಞಲಾದೇವಿಯರ ಮಗನಾದ ಮೂರನೇ 
ನರಸಿಂಹನವರೆಗೆ ನೀಡಿದ್ದು, ದೊರೆ ಮುಮ್ಮಡಿ ನರಸಿಂಹನು ಸೋಮನಾಥಪುರ ದೇವಾಲಯಕ್ಕೆ 
ಕೆ.ಶ.1169ರಲ್ಲಿ ನೀಡಿರುವ ಧಾರ್ಮಿಕ ದತ್ತಿಯ ವಿವರ ಮತ್ತು ಇನ್ನಿತರ ಅಧಿಕಾರಿಗಳು ನೀಡಿರುವ 


ದತ್ತಿಯ ವಿವರಗಳನ್ನೊಳಗೊಂಡಿದೆ.32 ಈ ಶಾಸನದ ಕಾಲ ಕ್ರಿಶ.1176. ಇದೇ ಕಾಲಘಟ್ಟದ 


ಇಂತಹುದೇ ವಿಷಯವನ್ನೊಳಗೊಂಡ ಮತ್ತೊಂದು ಶಾಸನವು ಸೋಮನಾಥಪುರದಲ್ಲಿದೆ.313 
ಮೈಸೂರು ತಾಲ್ಲೂಕಿನ ವಾಜಿಮಂಗಲದ ಕ್ರಿಶ.1277ರ ಶಾಸನವೊಂದು ಮುಮ್ಮಡಿ ನರಸಿಂಹನ 


ಕಾಲದ್ದಾಗಿದ್ದು, ಗಾಣದ ಕೊಡುಗೆಯನ್ನು ಉಲ್ಲೇಖಿಸಿದೆ.314 ಮುಮ್ಮಡಿ ನರಸಿಂಹನ ಕ್ರಿ.ಶ.1277ರ 
ತಿ.ನರಸೀಪುರದ ಮೂಗೂರು ಶಾಸನದಲ್ಲಿತೆರಿಗೆ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಿದ್ದು, ಇದನ್ನು ಮುಂದಿನ 


ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು.35 

ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಮಲಿಯೂರು ಶಾಸನವು ಕ್ರಿಶ.1277ನೇ ವರ್ಷದ್ದಾಗಿದ್ದು, 
ಮುಮ್ಮಡಿ ನರಸಿಂಹನ ಮತ್ತು ಅವನ ಅಧೀನಾಧಿಕಾರಿಯಾದ ಸೋವಿದೇವ ಮಾಚಿದೇವನ 
ಪ್ರಶಸ್ತಿಗಳನ್ನು ಶಾಸನ ಒಳಗೊಂಡಿದೆ.319 ಮುಮ್ಮಡಿ ನರಸಿಂಹನ ಕಾಲದ ಧಾರ್ಮಿಕ ವಿಷಯಗಳನ್ನು 
ನಿರೂಪಿಸುವ ಕಿ.ಶ.1278ರ ದಾಸನೂರು ಶಾಸನವೊಂದು ನಂಜನಗೂಡು ತಾಲ್ಲೂಕಿನಲ್ಲಿದೆ.31' ಇದೇ 


ತಾಲ್ಲೂಕಿನ ಕ್ರಿ.ಶ.1278ರ ಉಪ್ಪಿನಹಳ್ಳಿ ಶಾಸನವು ಮಾನ್ಯವೊಂದನ್ನು ಉಲ್ಲೇಖಿಸಿದೆ.518 ಇದನ್ನು 
ಮುಂದಿನ ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. 


ವೀರನರಸಿಂಹದೇವನ ಕ್ರಿ.ಶ.1278ರ ಆಲ್ಲೋಡು ಶಾಸನವು ದೇವಾಲಯ ನಿರ್ಮಾಣದ ಬಗ್ಗೆ 
ರೂಪಿಸಿದೆ.3 ಇದೇ ತಾಲ್ಲೂಕಿನ ಕ್ರಿಶ.1279ರ ಎರಡು ಶಾಸನಗಳು ವೀರನರಸಿಂಹನ ಆಳಿಕೆಯ 


ಕಾಲದ ಧಾರ್ಮಿಕ ದತ್ತಿಯ ವಿಷಯವನ್ನು ಉಲ್ಲೇಖಿಸಿವೆ.3520 ಸೋಮನಾಥಪುರದ ಕ್ರಿ.ಶ.1281ರ 
ಶಾಸನವು ಮುಮ್ಮಡಿ ನರಸಿಂಹನು ಧಾರ್ಮಿಕ ವಿಷಯಕ್ಕೆ ನೀಡಿರುವ ಪತ್ರ ಶಾಸನವೆಂದು 


ಪರಿಗಣಿತವಾಗಿದೆ.31 ನಂಜನಗೂಡು ತಾಲ್ಲೂಕಿನ ದೊಡ್ಡಹೊಮ್ಮದ ಶಾಸನವು ಮುಮ್ಮಡಿ 
ನರಸಿಂಹನ  ಕ್ರಿಶ.1281ನೇ ವರ್ಷದ ಶಾಸನವಾಗಿದ್ದು, ಧಾರ್ಮಿಕ ವಿಷಯವೊಂದನ್ನು 
ನಿರೂಪಿಸಿದೆ.3?3 ಇದೇ ತಾಲ್ಲೂಕಿನ ತಾಯೂರು ಶಾಸನದ ಕಾಲ ಕ್ರಿಶ.1285ನೇ ವರ್ಷದ್ದಾಗಿದ್ದು, 
ಮುಮ್ಮಡಿ ನರಸಿಂಹನೊಡನೆ ಪೆರುಮಾಳೆದಣ್ಣಾಯಕನನ್ನು ಮತ್ತಿತರನ್ನು ಉಲ್ಲೇಖಿಸಿದೆ.5?35 ಶಾಸನ 
ತ್ರುಟಿತವಾಗಿರುವುದರಿಂದ ವಿವರ ತಿಳಿದುಬರುವುದಿಲ್ಲ. ನಂಜನಗೂಡು ತಾಲ್ಲೂಕಿನ ಸಣ್ಣಿಮಲ್ಲಿಪುರದ 
ಕಿ.ಶ.1286ನೇ ವರ್ಷದ ಶಾಸನವು ಮುಮ್ಮಡಿ ನರಸಿಂಹನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.324 


ಕಾವೇರಿಪುರದ ಶಾಸನವು ಕಿ.ಶ.1288ನೇ ವರ್ಷದ್ದಾಗಿದ್ದು, ಮುಮ್ಮಡಿ ನರಸಿಂಹನು ಧಾರ್ಮಿಕ 


ಕಾರ್ಯಕ್ಕಾಗಿ ನೀಡಿದ ಭೂದಾನವನ್ನು ದಾಖಲಿಸಿದೆ.3?5 ಇದೇ ತಾಲ್ಲೂಕಿನ ತಡಿಮಾಲಿಂಗಿ 
ಶಾಸನವು ಮುಮ್ಮಡಿ ನರಸಿಂಹನ ಆಳ್ದಿಕೆಯ ಕಾಲದ್ದಾಗಿದ್ದು, ಅವನ ಮಂತ್ರಿ ಪೆರುಮಾಳ 
ದಣ್ಣಾಯಕನ ಸಾಮಾಜಿಕ ಕೊಡುಗೆಯೊಂದನ್ನು ನಿರೂಪಿಸಿದೆ.336 ಶಾಸನದ ಕಾಲ ಕ್ರಿಶ.1290. 


73 


ಇದೇ ತಾಲ್ಲೂಕಿನ ಇದೇ ಕಾಲಘಟ್ಟದ ಮತ್ತೊಂದು ಶಾಸನವು ಮುಮ್ಮಡಿ ನರಸಿಂಹನ ಕಾಲದಲ್ಲಿ 
ಅವನ ಮಹಾಪುಧಾನನಾದ ಪೆರುಮಾಳೆ ದಣ್ಣಾಯಕನು ರಂಗಮಂಟಪ ಕಟ್ಟಿಸಿದ ವಿಷಯವನ್ನು 


ಒಳಗೊಂಡಿದೆ.357 ಮೂರನೇ ನರಸಿಂಹನು ಕ್ರಿ.ಶ.1292ರಲ್ಲಿ ಮರಣ ಹೊಂದಿದನು. 


ಮೂರನೇ ನರಸಿಂಹನ ತರುವಾಯ, ಅವನ ಮಗನಾದ ಮುಮ್ಮಡಿ ಬಲ್ಲಾಳನು 
ಕ್ರಿ.ಶ.1292ರಲ್ಲಿ ಹೊಯ್ದಳ ಸಾಮ್ರಾಜ್ಯದ ಅಧಿಪತಿಯಾದನು. ಇತಿಹಾಸತಜ್ಞರು ಗುರುತಿಸಿರುವಂತೆ 
ಇವನ ಆಳಿಕೆಯ ಕಾಲ ಕ್ರಿಶ.1292ರಿಂದ 1342. ಮೂರನೆಯ ನರಸಿಂಹನ ಕಾಲದಲ್ಲಿ ಇಬ್ಭಾಗವಾದ 
ಹೊಯ್ದಳ ಸಾಮ್ರಾಜ್ಯವು, ರಾಮನಾಥನ ಮಗನಾದ ವಿಶ್ವನಾಥನ ತರುವಾಯ ಮುಮ್ಮಡಿ ಬಲ್ಲಾಳನ 
ಏಕಚಕ್ರಾಧಿಪತ್ಯಕ್ಕೆ ಒಳಪಟ್ಟಿತು. ಆದರೆ, ಅಷ್ಟರಲ್ಲಾಗಲೇ ತಮಿಳುನಾಡಿನ ಬಹಳಷ್ಟು ಭಾಗಗಳು 
ರಾಮನಾಥನ ಕೈಬಿಟ್ಟು ಹೋಗಿದ್ದವು. ಆದರೆ, ಮುಮ್ಮಡಿ ನರಸಿಂಹನ ವಶದಲ್ಲಿದ್ದ ಹೊಯ್ದಳ 
ಸಾಮ್ರಾಜ್ಯಕ್ಕೆ ಯಾವುದೇ ಹಾನಿಯಾಗಿರಲಿಲ್ಲ. ಇವನ ಕಾಲದಲ್ಲಿಯೂ ಸಹ ಯಾದವರು, 
ಸಾಮಂತರಾಜರು ಮುಂತಾದವರ ವಿರುದ್ದದ ಕದನಗಳು ಮುಂದುವರಿದವು. ಸ್ವಧರ್ಮ ರಾಜರುಗಳ 
ಇಂತಹ ಕಲಹಗಳು ಉತ್ತರದ ಮಹಮ್ಮದೀಯರು ದಕ್ಷಿಣಕ್ಕೆ ದಾಳಿಮಾಡಲು ಪ್ರೇರಿತವಾದವು. 
ಮುಮ್ಮಡಿ ಬಲ್ಲಾಳನ ಆಳ್ಲಿಕೆಯ ಕಾಲದಲ್ಲಿ ಮಹಮ್ಮದೀಯರು ಮೂರು ಬಾರಿ ಹೊಯ್ದಳ 
ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿದರು.55 ಮೈಸೂರು ಜಿಲ್ಲೆಯಲ್ಲಿ ಮುಮ್ಮಡಿ ಬಲ್ಲಾಳನ 
ಸುಮಾರು ಮೂವತ್ತೊಂದು ಶಾಸನಗಳು ಇದುವರೆಗೆ ದೊರೆತಿವೆ. 


ನಂಜನಗೂಡು ತಾಲ್ಲೂಕಿನ ಹೆಂಮರಗಾಲ ಶಾಸನದಲ್ಲಿ ಮುಮ್ಮಡಿ ವೀರಬಲ್ಲಾಳನ ಆಳ್ಲಿಕೆಯ 
ಕಾಲದಲ್ಲಿ ಅವನ ನಾಲ್ಲರು ದಣ್ಣಾಯಕರು ನೀಡಿದ ಸಾಮಾಜಿಕ ಕೊಡುಗೆಗಳನ್ನು 


ಉಲ್ಲೇಖಿಸಲಾಗಿದೆ.355 ಈ ಶಾಸನದ ಕಾಲ ಕ್ರಿ.ಶ.1292. ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು 
ಮುಮ್ಮಡಿ ಬಲ್ಲಾಳನ ಆಳಿಕೆಯಲ್ಲಿ ಮಹಾಪ್ರಧಾನ ರಾವುತ್ತರಾಯ, ಭೀಮಣ್ಣ ದಣ್ಣಾಯಕ, 
ಮಂಚದಣ್ಣಾಯಕ, ಪೆರುಮಾಳದೇವ ದಣ್ಣಾಯಕರನ್ನು ಉಲ್ಲೇಖಿಸಿದೆ.330 ಹೆಗ್ಗಡದೇವನಕೋಟೆ 
ತಾಲ್ಲೂಕಿನ ಕ್ರಿಶ.1293ರ ಬೆಳತೂರು ಶಾಸನದಲ್ಲಿ ಮುಮ್ಮಡಿ ಬಲ್ಲಾಳನ ಆಳ್ಲಿಕೆಯನ್ನು ಮಾತ್ರ 
ಉಲ್ಲೇಖಿಸಲಾಗಿದೆ.331 ನಂಜನಗೂಡು ತಾಲ್ಲೂಕಿನ ದೊಡ್ಡಹೊಮ್ಮ ಕಿ.ಶ.1296ರ ಶಾಸನವು ಮುಮ್ಮಡಿ 
ವೀರಬಲ್ಲಾಳನ ಆಳ್ಲಿಕೆಯನ್ನು ಉಲ್ಲೇಖಿಸುತ್ತಾ ಸಾಮಾಜಿಕ ಅಂಶಗಳನ್ನು ಒಳಗೊಂಡಿದೆ.35 ಈ 
ಶಾಸನವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು. 

ಇದೇ ತಾಲ್ಲೂಕಿನ ಹೆಡತಲೆಯ ಇನ್ನೊಂದು ಶಾಸನವು ಕ್ರಿ.ಶ.1297-98ರದ್ದಾಗಿದ್ದು, ಮುಮ್ಮಡಿ 


ಬಲ್ಲಾಳನ ಆಳ್ಗಿಕೆಯನ್ನು ಮಾತ್ರ ಉಲ್ಲೇಖಿಸಿದೆ.333 ತಿ.ನರಸೀಪುರದ ಕ್ರಿಶ.1300ನೇ ವರ್ಷದ 
ಸೋಮನಾಥಪುರ ಶಾಸನವು ಮುಮ್ಮಡಿ ವೀರಬಲ್ಲಾಳನು ಮಹಾಜನರಿಗೆ ಧಾರ್ಮಿಕ ವಿಷಯವಾಗಿ 


ವಧಿಸಿದ ಪತ್ರಶಾಸನವಾಗಿದೆ.334 ಇದೇ ತಾಲ್ಲೂಕಿನ ಜೋಡಿಬಸವನಪುರದ ಇನ್ನೊಂದು ತಮಿಳು 


ಶಾಸನವು ವೀರಬಲ್ಲಾಳನ ಆಳ್ಲಿಕೆಯ ಕ್ರಿಶ.1300-01ನೇ ವರ್ಷದ್ದಾಗಿರುತ್ತದೆ.355 ವೀರಬಲ್ಲಾಳನ 
ಆಳ್ಗಿಕೆಯನ್ನು ಕಿ.ಶ.1303ನೇ ವರ್ಷದಲ್ಲಿ ಉಲ್ಲೇಖಿಸಿರುವ ತಿ.ನರಸೀಪುರದ ಕುರುಬೂರು ಶಾಸನವು 


ದಂಡನಾಯಕ ಲಕುಮಯ್ಯನನ್ನು ಉಲ್ಲೇಖಿಸಿದೆ.355 ಇದೇ ತಾಲ್ಲೂಕಿನ ಕ್ರಿ.ಶ.1309ನೇ ವರ್ಷದ 


74 


ಹಿರಿಯೂರು ಶಾಸನವು ಮುಮ್ಮಡಿ ಬಲ್ಲಾಳನ ಆಳ್ಗಿಕೆಯಲ್ಲಿ ಮಹಾಪಸಾಯ್ದನಾದ ರಾಯಪ್ಪನು 
ತೊರೆನಾಡನ್ನು ಆಳುತ್ತಿದ್ದಾಗ, ಅಂದಿನ ಸಮಾಜದ ಕೆಲವು ಸಾಮಾಜಿಕ ಪದ್ದತಿಗಳ ಮೇಲೆ ಶಾಸನವು 
ಬೆಳಕು ಚೆಲ್ಲಿದೆ.357 ಈ ಅಂಶಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು. 


ನಂಜನಗೂಡಿನ ಮೊತ್ತ ಶಾಸನವು ವೀರಬಲ್ಲಾಳನ ಆಳ್ಲಿಕೆಯ ಕಾಲದಲ್ಲಿ, ಸಾರುಮನಾಯಕನು 
ಕೋಟೆಗೆ ಮುತ್ತಿಗೆ ಹಾಕಿದಾಗ, ಯಳ್ಳಿವಾರದಲ್ಲಿ ನಡೆದ ಕಾಳಗದಲ್ಲಿ ಕಾರಚೋರನ ಕೇತನ ಮಗ 
ಮಾಳ ಹೋರಾಡಿ ಮಡಿದ ವಿಷಯವನ್ನು ನಿರೂಪಿಸಿದೆ.3535 ಈ ಶಾಸನದ ಕಾಲ ಕ್ರಿಶ.1312. ಈ 
ಶಾಸನದಲ್ಲಿ ನಿರೂಪಿತವಾಗಿರುವ ಯುದ್ದ ಯಾವುದೆಂದು ಶಾಸನ ತ್ರುಟಿತವಾಗಿರುವುದರಿಂದ 
ತಿಳಿದುಬರುವುದಿಲ್ಲ. ಆದರೆ, ಮುಮ್ಮಡಿ ಬಲ್ಲಾಳನ ಆಳ್ಲಿಕೆಯ ಕಾಲವಾದ ಕ್ರಿ.ಶ.1310ರಲ್ಲಿ 
ಮಹಮ್ಮದೀಯ ದಿಲ್ಲಿ ಬಾದಶಹ ಅಲ್ಲಾವುದ್ದೀನ್‌ ಖಿಲ್ಲಿಯ ಸೇನಾಧಿಪತಿ ಮಲ್ಲಿಕಾಫರ್‌ನು ಹೊಯ್ತಳ 
ರಾಜ್ಯದ ಮೇಲೆ ದಂಡೆತ್ತಿ ಬಂದು ದ್ಹಾರಸಮುದವನ್ನು ಮುತ್ತಿ ಹಾಳುಗೆಡವಿ ಅಪಾರ ಧನಸಂಪತ್ತನ್ನು 
ದೋಚಿದ್ದನು. 


ಈ ಸಮಯದಲ್ಲಿ ಮುಮ್ಮಡಿ ಬಲ್ಲಾಳನು ತನ್ನ ಮಗನೊಡನೆ ಮುಸಲ್ಮಾನರ 


ಕೈಸೆರೆಯಾಗಿದ್ದನು. ಸ್ಪಲ್ಪ ಕಾಲದ ನಂತರ ಅವನ ಬಿಡುಗಡೆಯಾಗಿ ರಾಜ್ಯಕ್ಕೆ ಮರಳಿದರೂ, ಈ 
ಸೋಲಿನಿಂದ ಚೇತರಿಸಿಕೊಳ್ಳಲು ತುಸು ಕಾಲಾವಕಾಶ ಬೇಕಾಗಿತ್ತು55 ಬಹುಶಃ ಈ ಸಂದರ್ಭದ 
ಲಾಭ ಪಡೆಯಲು ಹವಣಿಸಿದ ಸಾಮಂತರಾಜ ಅಥವಾ ಕಾಕೂಟರಾಜ 
ಹರುನಾಡಮಾಂಡಳಿಕರಾರೋ ಈ ಸಮಯದಲ್ಲಿ ಹೊಯ್ದಳ ಸಾಮ್ರಾಜ್ಯಕ್ಕೆ ಸೇರಿದ ಕೋಟೆಯ ಮೇಲೆ 
ದಾಳಿ ಮಾಡಿರಬೇಕು. ಶಾಸನದಲ್ಲಿ ಉಕ್ಷನಾಗಿರುವ ಸಾರುಮನಾಯಕನು ಮಾಂಡಳಿಕರ ಸೈನ್ಯದ 
ದಂಡನಾಯಕನಾಗಿರಬಹುದಾದ ಸಾಧ್ಯತೆಯಿದೆ. ಆದರೆ, ಸಮರ್ಥ ಸೇನಾನಿಗಳನ್ನು ಹೊಂದಿದ್ದ 
ಹೊಯ್ದಳ ಸೈನ್ಯದ ಮುಂದೆ ಸಾರುಮನಾಯಕನು ಸೋತುಹೋಗಿರಬಹುದು. ಹಾಗಿಲ್ಲದಿದ್ದಲ್ಲಿ 
ಹೊಯ್ದಳರು ಪರಾಜಿತರಾಗಿದ್ದರೆ ಅದರ ಉಲ್ಲೇಖ ಯಾವುದಾದರೊಂದು ಶಾಸನದಲ್ಲಿ ಉಕ್ತವಾಗಿರುವ 
ಸಾಧ್ಯತೆಯಿತ್ತು. 


ಇದೇ ತಾಲ್ಲೂಕಿನ ಇನ್ನೊಂದು ಶಾಸನವು "ವೀರಬಲ್ಲಾಳದೇವನ ಆಳಿಕೆಯ ಕಾಲವಾದ 
ಕ್ರಿ.ಶ.1312ರಲ್ಲಿ ನಾಯಕರು ಕೂಡಿ ಕೋಣೂರ ಕೋಟೆಗೆ' ಎಂಬಲ್ಲಿಗೆ ತ್ರುಟಿತಗೊಂಡಿದ್ದು, ಈ 
ಶಾಸನವು ಸಹ ಮೇಲಿನ ಶಾಸನದಲ್ಲಿ ಉಕ್ಷವಾಗಿರುವ ಕಾಳಗಕ್ಕೆ ಮೊದಲು ಕೋಣೂರ ಕೋಟೆಯ 
ಮುತ್ತಿಗೆಯ ವಿಷಯದ ಬಗ್ಗೆ ಪ್ರಸ್ತಾಪಸಿದೆ.340! ಆದರೆ, ಮುತ್ತಿಗೆ ಹಾಕಿದವರ ಹೆಸರು 
ತಿಳಿದುಬರುತ್ತಿಲ್ಲ. ಈ ಮುತ್ತಿಗೆಯ ಸಂದರ್ಭವೂ ಮೇಲೆ ತಿಳಿಸಿದಂತೆ ಇರಬಹುದಾದ ಸಾಧ್ಯತೆಗಳಿವೆ. 
ಮುಮ್ಮಡಿ ಬಲ್ಲಾಳನ ಕ್ರಿ.ಶ.1314ರ ಆಳ್ಗಿಕೆಯ ಕಾಲದ ಹೆಡತಲೆಯ ಶಾಸನದಲ್ಲಿ ದಂಡನಾಯಕನ 
ಮಗ ನೀಡಿದ ಧಾರ್ಮಿಕ ದತ್ತಿಯ ವಿವರವಿದೆ.341 ಹೆಗ್ಗಡದೇವನಕೋಟೆಯ ಕಿ.ಶ.1327ರ ಬಪ್ಪನಹಳ್ಳಿ 
ಶಾಸನ ಮುಮ್ಮಡಿ ವೀರಬಲ್ಲಾಳನ ಆಳ್ಳಿಕೆಯ ಕಾಲವನ್ನು ಉಲ್ಲೇಖಿಸುತ್ತಾ, ಧಾರ್ಮಿಕ ಕಾರ್ಯದ 


ವಿವರವನ್ನು ಹೊಂದಿದೆ.3? ನಂಜನಗೂಡಿನ ಕ್ರಿಶ.1332ನೇ ವರ್ಷದ ಹುಲ್ಲಹಳ್ಳಿ ಶಾಸನವು 


75 


ಮುಮ್ಮಡಿ ಬಲ್ಲಾಳನ ಆಳ್ಳಿಕೆಯನ್ನು ಚಕ್ರವರ್ತಿಸೂಚಕ ಬಿರುದುಗಳಿಂದ ಹೇಳಿದರೂ, ಅವನ 
ರಾಜಧಾನಿಯಾದ ದೋರಸಮುದವನ್ನು ಉಲ್ಲೇಖಿಸಿಲ್ಲದಿರುವುದು ಗಮನಾರ್ಹ.343 


ಇವನ ಆಳಿಕೆಯ ಕಾಲದ ಕ್ರಿ.ಶ.1326ರಲ್ಲಿ ಮಹಮ್ಮದೀಯರು ಎರಡನೇ ಬಾರಿಗೆ 
ದ್ಹಾರಸಮುದಕ್ಕೆ ದಂಡೆತ್ತಿ ಬಂದು ಪುನರ್‌ನಿರ್ಮಾಣ ಮಾಡಿದ್ದ ರಾಜಧಾನಿಯನ್ನು ಸಂಪೂರ್ಣವಾಗಿ 
ಹಾಳುಗೆಡವಿದ್ದರು. ಇದರಿಂದ ಮುಮ್ಮಡಿ ಬಲ್ಲಾಳನು ಮೊದಲು ತೊಂಡನೂರಿಗೆ ಅಂದರೆ 
ಶ್ರೀರಂಗಪಟ್ಟಣದ ಸಮೀಪವಿರುವ ತೊಣ್ಣೂರಿಗೆ, ನಂತರ ಅರುಣಾ ಸಮುದಕ್ಕೆ ಎಂದರೆ 


ತಿರುವಣ್ಣಾಮಲೈಗೆ ತನ್ನ ರಾಜಧಾನಿಯನ್ನು ತಾತ್ಕಾಲಿಕವಾಗಿ ಬದಲಾಯಿಸಿ ಅಲ್ಲಿಂದಲೇ 


ಕಿ.ಶ.1342ರವರೆಗೆ ರಾಜ್ಯವಾಳುತ್ತಿದ್ದನೆಂದು ತಿಳಿದುಬರುತ್ತದೆ.344 ಕ್ರಿ.ಶ.1334ರಿಂದ 1336ರವರೆಗೆ 
ಸ್ವಲಕಾಲ ದ್ಹಾರಸಮುದಕ್ಕೆ ಬಂದರೂ, ಅಲ್ಲಿ ಶಾಶ್ವತವಾಗಿ ನೆಲೆಸದೆ ಮಧ್ಯೆ ಮಧ್ಯೆ “ವೀರವಿಜಯ 
ವಿರೂಪಾಕ್ಷಪುರ' ಅಂದರೆ ಇಂದಿನ ಬಳ್ಳಾರಿ ಜಿಲ್ಲೆಯ ಹಂಪಿಯ ತಾತ್ಕಾಲಿಕ ನೆಲೆವೀಡಿನಲ್ಲಿ 
ಇರುತ್ತಿದ್ದನೆಂದು ತಿಳಿದುಬರುತ್ತದೆ. ಆದುದರಿಂದ, ಪ್ರಸಕ್ತ ಶಾಸನದಲ್ಲಿ ಅವನ ಆಳ್ಗಿಕೆಯನ್ನು 
ನಮೂದಿಸುವಾಗ ರಾಜಧಾನಿಯನ್ನಾಗಿ ದೋರಸಮುದವನ್ನು ಉಲ್ಲೇಖಿಸದಿರುವುದು ಕಂಡುಬರುತ್ತದೆ. 


ತಿ. ನರಸೀಪುರದ  ಮೂಗೂರಿನ  ಕ್ರಿಶ.1336ರ ಶಾಸನವು ಮುಮ್ಮಡಿ ಬಲ್ಲಾಳನು 
ದ್ಹಾರಸಮುದದಿಂದ ರಾಜ್ಯವಾಳುತ್ತಿದ್ದನೆಂದು ಉಲ್ಲೇಖಿಸಿದ್ದು, ಮೇಲಿನ ವಿಷಯಕ್ಕೆ ಪೂರಕವಾದ 


ಸಾಕ್ಸ್ಯವನ್ನೊದಗಿಸಿದೆಯೆಂದು ಅರ್ಥೈಸಬಹುದಾಗಿದೆ.34 ಪಿರಿಯಾಪಟ್ಟಣದ ಹಳಗನಹಳ್ಳಿ ಶಾಸನವು 


ಕಿ.ಶ.1338ನೇ ವರ್ಷದ್ದಾಗಿದ್ದು, ವೀರಬಲ್ಲಾಳನ ಆಳ್ಳಿಕೆಯನ್ನು ನಿರೂಪಿಸಿದೆ.346 ಕೃಷ್ಣರಾಜನಗರ 
ತಾಲ್ಲೂಕಿನ ಚಿಕ್ಕಹನಸೋಗೆಯ ಕ್ರಿಶ.1342ನೇ ವರ್ಷದ ಶಾಸನವು ವೀರಬಲ್ಲಾಳದೇವನ ಆಳ್ಗಿಕೆಯ 


ಕಾಲದಲ್ಲಿ ಆತನ ಅಧಿಕಾರಿಗಳು ನಿರ್ವಹಿಸಿದ ಸಾಮಾಜಿಕ ಸೇವಾಕಾರ್ಯವನ್ನು ಉಲ್ಲೇಖಿಸಿದೆ.347 
ಈ ವಿಷಯವನ್ನು ಮುಂದಿನ ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. 


ಮುಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯ ಕಾಲದ ಕೊನೆಯ ವರ್ಷವಾದ ಕ್ರಿಶ.1342ರಲ್ಲಿ 
ಮೂರನೆಯ ಬಾರಿಗೆ ಮಧುರೆಯ ಸುಲ್ತಾನರು ದಾಳಿಮಾಡಿ "ಬಿರಿಲಿ' ಎಂಬಲ್ಲಿ ನಡೆದ ಯುದ್ಧದಲ್ಲಿ 
ಕದನವಿರಾಮವನ್ನು ಉಲ್ಲಂಘಿಸಿ, ವಿಶ್ವಾಸಘಾತುಕತನದಿಂದ ಅವನನ್ನು ಕೊಂದುಹಾಕಿದರೆಂಬ ವಿಷಯ 


ಚರಿತ್ರೆಯಿಂದ ತಿಳಿದುಬರುತ್ತದೆ.545 ಮುಮ್ಮಡಿ ವೀರಬಲ್ಲಾಳನು ತನ್ನ ಆಳ್ಗಿಕೆಯ ಐವತ್ತು ವರ್ಷಗಳಲ್ಲಿ 
ಅನೇಕ ಯುದ್ಧಗಳನ್ನೆದುರಿಸಬೇಕಾಯಿತು. ಇವನ ಕಾಲದಿಂದಲೇ ಹೊಯ್ದಳ ಸಾಮ್ರಾಜ್ಯದ 
ಅಧಃಪತನ ಆರಂಭವಾಗಿತ್ತೆಂದು ಹೇಳಬಹುದು. 


ಮುಮ್ಮಡಿ ಬಲ್ಲಾಳನ ನಂತರ ಅವನ ಮಗನಾದ ವೀರ ವಿರೂಪಾಕ್ಷನು '"ನಾಲ್ಮಡಿ 
ಬಲ್ಲಾಳ'ನೆಂಬ ಅಭಿದಾನದಿಂದ ಕ್ರಿ.ಶ.1343ರಲ್ಲಿ ಪಟ್ಟಕ್ಕೆ ಬಂದನು. ಇಷ್ಟರಲ್ಲಿ ಹೊಯ್ದ್ಗಳ ವಂಶದ 
ಘನತೆ ಮರೆಯಾಗಿತ್ತು. ಅದಾಗಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದುದೂ ಇದಕ್ಕೆ 
ಕಾರಣವಾಗಿರಬಹುದು. ನಾಲ್ಕನೇ ಬಲ್ಲಾಳನ ಒಂದು ಶಾಸನವು ಮೈಸೂರು ಜಿಲ್ಲೆಯಲ್ಲಿ ದೊರೆತಿದೆ. 
ಹುಣಸೂರು ತಾಲ್ಲೂಕಿನ ಹರವೆಯಲ್ಲಿ ದೊರೆತಿರುವ ಈ ಶಾಸನವು ಕ್ರಿಶ.ಹದಿಮೂರನೇ 


76 


ಶತಮಾನದ್ದಾಗಿದ್ದು, ಭೂಮಿಗಾಗಿ ಘಟಿಸಿದ ಯಾವುದೋ ಯುದ್ದವೊಂದರಲ್ಲಿ ಮಡಿದ ವೀರನಿಗೆ 


ನಿಲ್ಲಿಸಿದ ಸ್ನಾರಕವಾಗಿದೆ.349 ಶಾಸನ ತ್ರುಟಿತವಾಗಿರುವುದರಿಂದ ವಿವರ ತಿಳಿದುಬರುವುದಿಲ್ಲ. ಆದರೆ, 
ಈ ಶಾಸನವನ್ನು ನಾಲ್ಕನೇ ವೀರಬಲ್ಲಾಳನದೆಂದು ಪರಿಗಣಿಸಲಾಗಿದೆ. ಈ ಶಾಸನದಲ್ಲಿ ಹೊಯ್ದಳರ 
ಎಲ್ಲ ಬಿರುದುಗಳೂ ಇಲ್ಲ. ಕೇವಲ ಕೊಂಗು, ನಂಗಲಿ ಮತ್ತು ಗಂಗವಾಡಿ ಪ್ರದೇಶಗಳನ್ನು ಮಾತ್ರ 
ಹೊಯ್ದಳ ದೊರೆ ಆಳುತ್ತಿದ್ದುದಾಗಿ ಉಲ್ಲೇಖಿಸಿರುವುದು ಇದಕ್ಕೆ ಕಾರಣವಿರಬಹುದು. ಮೂರನೇ 
ಬಲ್ಲಾಳನವರೆಗೂ ಹೊಯ್ದಳ ಅರಸರಿಗೆ ಚಕ್ರವರ್ತಿಸೂಚಕ ಬಿರುದಿದ್ದು, ನಾಲ್ಕನೇ ಬಲ್ಲಾಳನಿಗೆ ಇವು 
ಕಂಡುಬರುವುದಿಲ್ಲ. 


ಕ್ರಿ.ಶ.1346ರ ನಂತರ ನಾಲ್ಪನೇ ಬಲ್ಲಾಳನ ವಿಷಯಗಳು ಯಾವುದೇ ಶಾಸನದಲ್ಲೂ 
ಕಂಡುಬರುವುದಿಲ್ಲವಾದ್ದರಿಂದ ಆ ಹೊತ್ತಿಗೆ ಅವನು ಮಡಿದಿರಬಹುದೆಂದು ಊಹಿಸಬಹುದಾಗಿದೆ. 
ನಂತರದ ಕಾಲಘಟ್ಟದಲ್ಲಿ ಮೈಸೂರು ಜಿಲ್ಲೆಯನ್ನೊಳಗೊಂಡ ಗಂಗವಾಡಿ ಪ್ರಾಂತ್ಯವು ವಿಜಯನಗರ 
ಸಾಮ್ರಾಜ್ಯದಲ್ಲಿ ವಿಲೀನಗೊಂಡ ವಿಷಯ ವೇದ್ಯವೇ ಆಗಿದೆ. ಸುಮಾರು 250 ವರ್ಷಗಳ ಕಾಲ 
ಕರ್ನಾಟಕವನ್ನಾಳಿ ದಕ್ಷಿಣದ ಚಕ್ರವರ್ತಿಗಳೆನ್ನಿಸಿಕೊಂಡಿದ್ದ ಹೊಯ್ದಳ ಮನೆತನ ಹೀಗೆ ಕ್ರಿ.ಶ.1346ರಲ್ಲಿ 
ಕರ್ನಾಟಕದ ಇತಿಹಾಸದಿಂದ ಕಣ್ಣರೆಯಾಯಿತು. 


ವಿಜಯನಗರ ಸಾಮ್ರಾಜ್ಯ: 


ಹದಿನಾಲ್ಕನೆಯ ಶತಮಾನದಲ್ಲಿ ಕ್ರಿಶ.1310ರ೦ದ ಆರಂಭಿಸಿ ಕ್ರಿ.ಶ.1342ರವರೆಗೆ ಮೂರು 
ಬಾರಿ ದಕ್ಷಿಣಭಾರತದ ಮೇಲೆ ನಡೆದ ಮಹಮ್ಮದೀಯ ಆಕ್ರಮಣಗಳು ಕರ್ನಾಟಕದಲ್ಲಿದ್ದ ಸನಾತನ 
ಧರ್ಮಗಳ ಬೇರನ್ನೇ ಬುಡಸಹಿತ ಕಿತ್ತೊಗೆಯುವಂತೆ ತೋರಿದ್ದವು. ಇದರಿಂದ ವಿಚಲಿತರಾದ 
ಹಿಂದೂ ರಾಜರು ಧರ್ಮರಕ್ಷಣೆಯ ಸಂಕಲ್ಪ ಮಾಡಿದಂತೆ ತೋರುತ್ತದೆ. ಹಿಂದೆ ಮುಮ್ಮಡಿ 
ಬಲ್ಲಾಳನು ಸಹ ರಾಜ್ಯದ ಗಡಿಗಳಾದ್ಯಂತ ಸಂಚರಿಸಿ, ಮಹಮ್ಮದೀಯರ ಆಕ್ರಮಣವನ್ನೆದುರಿಸಲು ತಕ್ಕ 
ಸೈನ್ಯ ಸಿದ್ದತೆಗಳನ್ನು ಈ ಉದ್ದೇಶದಿಂದಲೇ ಅವನ ಮಾಂಡಲಿಕರಾಗಿದ್ದ ಹರಿಹರ ಮತ್ತು ಬುಕ್ಕರೆಂಬ 
ಸಹೋದರರ ಸಹಾಯದಿಂದ ನಡೆಸಿದ್ದ. ಅವನಂತೆಯೇ ಮಹಮ್ಮದೀಯರ ಆಕ್ರಮಣವನ್ನೆದುರಿಸಿದ 
ಕಂಪಲಿಯ ಕುಮಾರರಾಮನ ಚಿಕ್ಕ ರಾಜ್ಯವು ಮಹಮ್ಮದೀಯ ದಾಳಿಗೆ ಧೂಳೀಪಟವಾಗಿ 
ಕ್ರಿ.ಶ.1328ರಲ್ಲಿ ಧ್ವಂಸವಾಯಿತು. ಮುಮ್ಮಡಿ ಬಲ್ಲಾಳನ ಮರಣಾನಂತರ ಹರಿಹರ ಬುಕ್ಕರು 
ಹೊಯ್ದಳೇಶ್ವರನ ಆಶಯಗಳನ್ನು ಈಡೇರಿಸುವ ಪ್ರಯತ್ನಗಳನ್ನು ಸ್ವತಂತ್ರವಾಗಿ ಮುಂದುವರಿಸಿದರೆಂದು 


ತಿಳಿದುಬರುತ್ತದೆ.350 


ತರುವಾಯ ಹಿಂದೂಧರ್ಮವನ್ನು ಇಸ್ಲಾಂ ದಾಳಿಕೋರರಿಂದ ರಕ್ಷಿಸಲೇ ತೀರಬೇಕೆಂಬ 
ಸಂಕಲ್ಲದಿಂದ ಕ್ರಿ.ಶ.1336ರಲ್ಲಿ ಸಂಗಮನ ಪುತ್ರರಾದ ಐವರು ಸಹೋದರರ ಮಹತ್ತಾಕಾಂಕ್ಷೆಯಿಂದ 
ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ಈ ಸಾಮ್ರಾಜ್ಯವನ್ನು ಸಂಗಮ, ಸಾಳುವ, ತುಳುವ 
ಮತ್ತು ಅರವೀಡು ಎಂಬ ನಾಲ್ಕು ವಂಶಗಳ ಅರಸರು ಸುಮಾರು ಮೂರೂವರೆ ಶತಮಾನಗಳ ಕಾಲ 
ಆಳಿದರು. ವಿಜಯನಗರದ ಅರಸರು ಧರ್ಮರಕ್ಷಣೆಯ ದೃಷಿಯಿಂದಲೇ "ಹಿಂದೂರಾಯ 
ಸುರತ್ರಾಣ'ರೆಂಬ ಬಿರುದು ಧರಿಸಿದ್ದರು. ಕ್ರಿ.ಶ.1346ರಲ್ಲಿ ಹೊಯ್ದಳ ಸಾಮ್ರಾಜ್ಯವು ವಿಜಯನಗರ 
ಸಾಮ್ರಾಜ್ಯದಲ್ಲಿ ವಿಲೀನವಾದ ನಂತರ ಈ ಸಾಮ್ರಾಜ್ಯದ ಉತ್ಕರ್ಷ ಆರಂಭವಾಯಿತು. ಮೈಸೂರು 


77 


ಜಿಲ್ಲೆಯಲ್ಲಿ ವಿಜಯನಗರದ ಅರಸರ ಸುಮಾರು ತೊಂಭತ್ತೈದು ಶಾಸನಗಳು ಇದುವರೆಗೆ ದೊರೆತಿವೆ. 


ಸಂಗಮನ ಪುತ್ತನಾದ ಒಂದನೇ ಹರಿಹರನು ಕ್ರಿ.ಶ.1336ರಲ್ಲಿ ವಿಜಯನಗರದ ಅರಸನಾದನು. 
ಈತನ ಆಳ್ಗಿಕೆಯ ಕಾಲ ಕ್ರಿ.ಶ.1336ರಿಂದ 1356ರವರೆಗೆ ಎಂದು ಗುರುತಿಸಲಾಗಿದೆ. ಆಗಿನ್ನೂ 
ವಿಜಯನಗರ ಸಾಮ್ರಾಜ್ಯ ವಿಸ್ತಾರವಾಗಿರಲಿಲ್ಲ. ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗಷ್ಟೇ 
ಅದರ ಆಳಿಕೆ ಸೀಮಿತವಾಗಿತ್ತು. ಕ್ರಿ.ಶ.1346ರ ನಂತರದಲ್ಲಿ ಹೊಯ್ದಳ ಸಾಮ್ರಾಜ್ಯ ಅವನತಿಯಾದ 
ತರುವಾಯ ವಿಶಾಲ ಮೈಸೂರು ಪ್ರಾಂತ್ಯವು ವಿಜಯನಗರದ ಆಳ್ಲಿಕೆಗೆ ಒಳಪಟ್ಟಿತು. ಅದುವರೆಗೆ 
ದೊರೆತಿರುವ ಎಲ್ಲ ಶಾಸನಗಳಲ್ಲಿ ಹರಿಹರನನ್ನು "ಮಂಡಲೇಶ್ವರ' ಎಂದು ಕರೆಯಲಾಗಿದೆ. ಒಂದನೇ 
ಹರಿಹರನ ಶಾಸನಗಳು ಮೈಸೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇದುವರೆಗೂ ದೊರೆಯದಿರುವುದಕ್ಕೆ 
ಇದೂ ಒಂದು ಕಾರಣವಾಗಿರಬಹುದು. ಸಂಗಮನ ಎರಡನೇ ಪುತ್ರ ಮತ್ತು ಹರಿಹರನ 
ಸಹೋದರನಾದ ಬುಕ್ಕರಾಯನು ಕ್ರಿ.ಶ.1356ರಲ್ಲಿ ಪಟ್ಟಕ್ಕೆ ಬಂದನು. ವಿಜಯನಗರದ ಅರಸರಿಗಿದ್ದ 
"'ಹಂದುರಾಯ ಸುರತ್ರಾಣ”' ಎಂಬ ಬಿರುದನ್ನು ಇವನೂ ಹೊಂದಿದ್ದನು. ಒಂದನೇ ಬುಕ್ಕರಾಯನು 
ವಿಜಯನಗರದ ಸಾಮ್ರಾಟನಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದನು. ಇವನ ಆಳ್ಲಿಕೆಯ 
ಕಾಲವಾದ ಕ್ರಿ.ಶ.13356ರಿಂದ 1377ರವರೆಗಿನ ಅವಧಿಯಲ್ಲಿ ಇದುವರೆಗೆ ಸುಮಾರು ಆರು ಶಾಸನಗಳು 
ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಹಿರಿಯೂರಿನಲ್ಲಿ ದೊರೆತಿರುವ ಶಾಸನದಲ್ಲಿ, 
ಕಳ್ಳರೊಡನೆ ಹೋರಾಡಿ ಮಡಿದ ವೀರನೊಬ್ಬನನ್ನು ಉಲ್ಲೇಖಿಸುವಾಗ, ವೀರಬುಕ್ಕಣ್ಣ ಒಡೆಯನ 


ಆಳ್ಲಿಕೆಯ ಕಾಲವನ್ನು ನಿರೂಪಿಸಲಾಗಿದೆ. ಈ ಶಾಸನದ ಕಾಲ ಕ್ರಿಶ.1354 ಆಗಿರುತ್ತದೆ.351 ಈ 
ಶಾಸನೋಕ್ತ ಕಾಲದಲ್ಲಿ ಒಂದನೇ ಹರಿಹರನು ರಾಜ್ಯವಾಳುತ್ತಿದ್ದು, ಒಂದನೇ ಬುಕ್ಕರಾಯನು ಪಟ್ಟಕ್ಕೆ 
ಬಂದಿದ್ದು ಕ್ರಿ.ಶ.1356ರಲ್ಲಾಗಿರುತ್ತದೆ. ಒಂದನೇ ಹರಿಹರನು ತನ್ನ ಸಹೋದರನಾದ ಬುಕ್ಕರಾಯನನ್ನು 
ಕ್ರಿ.ಶ.1346ರಿಂದ ಆಡಳಿತದಲ್ಲಿ ಸಹರಾಜನನ್ನಾಗಿ ಮಾಡಿಕೊಂಡು ತನ್ನ ನಂತರದ 
ಉತ್ತರಾಧಿಕಾರಿಯಾಗಿ ಘೋಷಿಸಿ ಯುವರಾಜ್ಕಾಭಿಷೇಕವನ್ನು ನೆರವೇರಿಸಿದ್ದನೆಂಬ ಸಂಗತಿ 
ಚರಿತ್ರೆಯಿಂದ ತಿಳಿದುಬರುತ್ತದೆ.35 ಗಂಗವಾಡಿಯನ್ನೊಳಗೊಂಡ ಮೈಸೂರು ಪ್ರಾಂತ್ಕಕ್ಕೆ ಬಹುಶಃ 
ಬುಕ್ಕರಾಯನು ರಾಜಪ್ರತಿನಿಧಿಯಾಗಿ ಆಡಳಿತ ನಿರ್ವಹಿಸುತ್ತಿದ್ದಿರಬಹುದು. ಈ ಕಾರಣದಿಂದ 
ಕ್ರಿಶ.1354ರ  ಮೇಲ್ಪಂಡ ಶಾಸನದಲ್ಲಿ ಬುಕ್ಕರಾಯನ  ಆಳ್ಗಿಕೆಯನ್ನು ಉಲ್ಲೇಖಿಸಿರಬಹುದಾದ 


ಸಾಧ್ಯತೆಗಳಿವೆ. ಇದೇ ತಾಲ್ಲೂಕಿನ ಮೂಗೂರು ಶಾಸನದ ಕಾಲ ಕ್ರಿ.ಶ.1364 ಆಗಿದ್ದು, ಬುಕ್ಕರಾಯನ 
ಪ್ರಶಸ್ತಿಗಳೊಡನೆ ಅವನ ಮಹಾಪ್ರಧಾನನಾದ ಬಸವ ದಣ್ಣಾಯಕನನ್ನು ಹೆಸರಿಸಿದೆ.353 


ನಂಜನಗೂಡು ತಾಲ್ಲೂಕಿನ ಕ್ರಿ.ಶ.1368ನೇ ವರ್ಷದ ತಗಡೂರು ಶಾಸನದಲ್ಲಿ ವೀರಬುಕ್ಕಣ್ಣ 


ಒಡೆಯರ ಮಗನಾದ ಚಿಕ್ಕಕಂಪಣ್ಣ ಒಡೆಯರು ರಾಜ್ಯವಾಳುತ್ತಿದ್ದುದನ್ನು ಉಲ್ಲೇಖಿಸಿದೆ.354 
ಬುಕ್ಕರಾಯನು ಸಾಮ್ರಾಟನಾಗಿದ್ದ ಕಾಲದಲ್ಲಿ ಈತನ ಮಗನಾದ ಚಚಿಕ್ಕಕಂಪಣ್ಣ ಒಡೆಯನು 
ತಮಿಳುನಾಡಿನ ಚಂಗಲ್ಲೇಟೆ ಮತ್ತು ಉತ್ತರ ಆರ್ಕಾಟ್‌ ಹಾಗೂ ದಕ್ಷಿಣ ಕರ್ನಾಟಕದ ಪೂರ್ವಭಾಗದ 
ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಗಳನ್ನೊಳಗೊಂಡ ಪ್ರದೇಶಗಳನ್ನು ಆಳುತ್ತಿದ್ದನೆಂದು 


78 


ತಿಳಿದುಬಂದಿರುವುದಾಗಿ ಬಾ.ರಾ.ಗೋಪಾಲ್‌ ಅವರು ತಿಳಿಸಿರುತ್ತಾರೆ.355 ಈ ಹಿನ್ನೆಲೆಯಲ್ಲಿ ಮೇಲಿನ 
ಶಾಸನವು ಚಿಕ್ಕಕಂಪಣ್ಣ ಒಡೆಯನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ. ಚಿಕ್ಕಕಂಪಣ್ಣ ಒಡೆಯನು ತಂದೆಗಿಂತ 
ಮೊದಲೇ ಅಂದರೆ, ಕ್ರಿಶ.1374ರಲ್ಲಿ ಮರಣ ಹೊಂದಿದ ವಿಷಯವು ಗುಂಡ್ಲುಪೇಟಿಯ ಮಡೆಹಳ್ಳಿ 


ಶಾಸನದಿಂದ ತಿಳಿದುಬರುತ್ತದೆ.356 


ನಂಜನಗೂಡು ತಾಲ್ಲೂಕಿನ ಜಾಲಹಳ್ಳಿಯ ಕಿ.ಶ.1369ನೇ ವರ್ಷದ ಶಾಸನವು ಬುಕ್ಕರಾಯನ 
ಆಳ್ಲಿಕೆಯಲ್ಲಿ ನಡೆದ ಕಣೆಯಲು ಹೊಕುನಾಡ ಯುದ್ದದಲ್ಲಿ ವೀರನೊಬ್ಬ ಮಡಿದುದನ್ನು 
ನಿರೂಪಿಸಿದೆ.35' ಬುಕ್ಕರಾಯನ ಆಳಿಕೆಯ ಕಾಲದಲ್ಲಿ ವಿಜಯನಗರಕ್ಕೂ ಮತ್ತು ಬಹಮನಿ ರಾಜ್ಯಕ್ಕೂ 
ನಿರಂತರವಾಗಿ ಸಂಭವಿಸುತ್ತಿದ್ದ ಯುದ್ದಗಳಲ್ಲಿ ಬಹುಶಃ ಇದೂ ಒಂದಾಗಿರಬಹುದು. ಇದೇ 
ತಾಲ್ಲೂಕಿನ ದೊಡ್ಡಕವಲಂದೆಯ ಕ್ರಿಶ.1376ರ ಶಾಸನವು ಬುಕ್ಕರಾಯನ ಆಳ್ಗಿಕೆಯ ಕಾಲದಲ್ಲಿ, ಅವನ 
ಮೊಮ್ಮಗ ಮತ್ತು ಚಿಕ್ಕಕಂಪಣ್ಣನ ಮಗನಾದ ನಂಜಣ್ಣ ಒಡೆಯನು ನೀಡಿದ ಧಾರ್ಮಿಕ ದತ್ತಿಯ 
ವಿವರವನ್ನು ಒಳಗೊಂಡಿದೆ.3555 ಮುಂದಿನ ಅಧಾಯಗಳಲ್ಲಿ ಈ ಶಾಸನವನ್ನು ವಿಶ್ಲೇಷಿಸಲಾಗುವುದು. 
ಒಂದನೆಯ ಬುಕ್ಕರಾಯನು ಕ್ರಿ.ಶ.1377ರಲ್ಲಿ ಮರಣ ಹೊಂದಿದನು. 


ಬುಕ್ಕರಾಯನ ತರುವಾಯ ಆತನ ಹಿರಿಯ ಮಗ ಎರಡನೇ ಹರಿಹರನು ಕ್ರಿಶ.1377ರಲ್ಲಿ 
ವಿಜಯನಗರದ ಸಾಮ್ರಾಟನಾಗಿ, ಕ್ರಿಶ.1404ರವರೆಗೂ ಆಳ್ಗಿಕೆ ನಡೆಸಿದನು. ಇವನು 
ಪಟ್ಟಾರೂಢನಾಗುವ ಕಾಲಕ್ಕೆ ಬಹಮನಿ ಸಾಮ್ರಾಜ್ಯದ ನಡುವಿನ ಯುದ್ದ ವಿರಾಮದ 
ಹಂತದಲ್ಲಿದ್ದುದರಿಂದ, ಶಾಂತ ಮತ್ತು ಸುಭದ್ರ ಆಡಳಿತವನ್ನೊದಗಿಸುವಲ್ಲಿ ಇಮ್ಮಡಿ ಹರಿಹರನು 
ಯಶಸ್ವಿಯಾದನು. ವಿಜಯನಗರದ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪ್ರಥಮವಾಗಿ 
ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯೆನಿಸಿಕೊಂಡನು. ಇಮ್ಮಡಿ ಹರಿಹರನ ಸುಮಾರು ಏಳು 
ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 


ಕೃಷ್ಣರಾಜನಗರ ತಾಲ್ಲೂಕಿನ ಹೆಬಸೂರಿನಲ್ಲಿ ದೊರೆತಿರುವ ತಾಮ್ರಶಾಸನವು ಮಹತ್ವದ 
ಚಾರಿತ್ರಿಕ ಸಂಗತಿಯೊಂದನ್ನು ದಾಖಲಿಸಿದೆ.559 ಇಮ್ಮಡಿ ಹರಿಹರನು ತನ್ನ ತಂದೆ ಬುಕ್ಕರಾಯನು 
ಸ್ಪರ್ಗಸ್ಥನಾದ ನಿಮಿತ್ತ ಹಳ್ಳಿಯೊಂದನ್ನು ಅಗ್ರಹಾರವಾಗಿ ಮಾರ್ಪಡಿಸಿ ದಾನ ನೀಡಿದ ವಿವರವನ್ನು 
ಶಾಸನವು ಒಳಗೊಂಡಿದೆ. ಬುಕ್ಕರಾಯನು ದಿನಾಂಕ 24-02-1377ರಲ್ಲಿ ಮರಣ ಹೊಂದಿದ್ದನ್ನು 
ಶಾಸನದಲ್ಲಿ ತಿಳಿಸಿದ್ದು, ದಾನ ನೀಡಿರುವುದು ನಂತರವೆಂದು ಅರ್ಥೈಸಬಹುದಾಗಿದೆ. ಈ ಶಾಸನದ 
ಕಾಲ ಕ್ರಿಶ.1377. ಇದೇ ತಾಲ್ಲೂಕಿನ ಕ್ರಿಶ.1391ರ ಕಾಲಘಟ್ಟದ ಶಾಸನವು ಧಾರ್ಮಿಕ ದತ್ತಿಯೊಂದನ್ನು 
ಉಲ್ಲೇಖಿಸುತ್ತಾ, ವೀರಹರಿಹರ ಮಹಾರಾಯನ ಆಳ್ಳಿಕೆಯನ್ನು ಉಲ್ಲೇಖಿಸಿದೆ.390 ತಿ.ನರಸೀಪುರ 
ತಾಲ್ಲೂಕಿನ ಕಿ.ಶ.1392ನೇ ವರ್ಷದ ಬೈರಾಪುರ ಶಾಸನವು ಇಮ್ಮಡಿ ಹರಿಹರನ ಚಕ್ರವರ್ತಿ ಸೂಚಕ 
"ಮಹಾರಾಜಾಧಿರಾಜ', "ರಾಜಪರಮೇಶ್ವರ' ಬಿರುದುಗಳನ್ನು ಉಲ್ಲೇಖಿಸಿದೆ.361 


ಇದೇ ತಾಲ್ಲೂಕಿನ ಕ್ರಿಶ.1397ರ ತಿ.ನರಸೀಪುರ ಶಾಸನವು ಇಮ್ಮಡಿ ಹರಿಹರನ 


ವಂಶಾವಳಿಯನ್ನು ಸಂಗಮನಿಂದ ಆರಂಭಿಸಿ, ನಾರಾಯಣ ಒಡೆಯನವರೆಗೆ ನೀಡಿರುತ್ತದೆ.362 
ಪ್ರಸ್ತುತ ಶಾಸನದಲ್ಲಿ ಇಮ್ಮಡಿ ಹರಿಹರನ ಕಿರಿಯ ಸಹೋದರನಾದ ಮಹಾಮಂಡಲೇಶ್ವರ ಮಲ್ಲಿನಾಥ 


79 


ಅಥವಾ ಮಲ್ಲಪ್ಲೊಡೆಯನ ಮಗನಾದ ನಾರಾಯಣ ಒಡೆಯನು ನೀಡಿದ ದತ್ತಿಯನ್ನು 
ಉಲ್ಲೇಖಿಸಲಾಗಿದೆ. ಇದೇ ಕಾಲಘಟ್ಟದ ಹೆಮ್ಮಿಗೆಯ ಶಾಸನವು ಇಮ್ಮಡಿ ಹರಿಹರನ ಧಾರ್ಮಿಕ 
ಕೊಡುಗೆಯನ್ನು ನಿರೂಪಿಸಿದೆ.563 ಪಿರಿಯಾಪಟ್ಟಣ ತಾಲ್ಲೂಕಿನ ಮಲ್ಲಿನಾಥಪುರದ ಕ್ರಿ.ಶ.1398ನೇ 
ವರ್ಷದ ಶಾಸನವು ಇಮ್ಮಡಿ ಹರಿಹರನ ಆಳ್ಳಿಕೆಯ ಕಾಲವನ್ನು ಉಲ್ಲೇಖಿಸುತ್ತಾ ಸಿಂಗಪಟ್ಟಣದ 
ಭೂಮಿಯನ್ನು ಧಾರ್ಮಿಕ ಕಾರ್ಯ ನಡೆಸುವುದಕ್ಕಾಗಿ ದೊರೆಯ ನಿರೂಪದ ಮೇರೆಗೆ 
ಲಕ್ಕಣ್ಣವೊಡೆಯನು ದಾನ ನೀಡಿರುವ ವಿಷಯವನ್ನು ನಿರೂಪಿಸಿದೆ.364 ನಂಜನಗೂಡಿನ ಕ್ರಿ,ಶ.1399ನೇ 
ವರ್ಷದ ಬ್ಯಾಳಾರ್‌ ಶಾಸನವು ವಿಜಯನಗರದ ವೀರಪು್ರಕಾಪ ಇಮ್ಮಡಿ ಹರಿಹರರಾಜನಿಗೆ 


ಧರ್ಮವಾಗಲೆಂದು ಲಕ್ಕಣ್ಣನು ಮಾಡಿದ ಧರ್ಮಕಾರ್ಯವನ್ನು ಉಲ್ಲೇಖಿಸಿದೆ.365 


ಇಮ್ಮಡಿ ಹರಿಹರನ ಆಳ್ಲಿಕೆಯ ಕಾಲದಲ್ಲಿ ಕ್ರಿಶ.1398-99ರಲ್ಲಿ ಅವನು ಬಹಮನಿಯ 
ಸುಲ್ರಾನರೊಡನೆ ಭೀಕರ ಯುದ್ದವನ್ನೆದುರಿಸಬೇಕಾಯಿತು. ಇಮ್ಮಡಿ ಹರಿಹರನು ಕ್ರಿ.ಶ.1404ರಲ್ಲಿ 
ಮರಣ ಹೊಂದಿದನು. ಇವನ ನಾಲ್ಲರು ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಅಂತಃಕಲಹಗಳು ನಡೆದವು. 
ಹಿರಿಯ ಮಗನಾದ ವಿರೂಪಾಕ್ಷನು ಕ್ರಿ.ಶ.1404ರಲ್ಲಿ ಸಿಂಹಾಸನವೇರಿದರೂ, ಕ್ರಿ.ಶ.1405ರಲ್ಲಿ ಅವನ 
ತಮ್ಮನಾದ ಇಮ್ಮಡಿ ಬುಕ್ಕನು ಅಣ್ಣನನ್ನು ಬದಿಗೆ ಸರಿಸಿ ಸಿಂಹಾಸನವನ್ನಾಕ್ರಮಿಸಿದನು. ಇದಾದ 
ಕೇವಲ ಒಂದೇ ವರ್ಷದಲ್ಲಿ ಅಣ್ಣನನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಒಂದನೇ ದೇವರಾಯನು 
ವಿಜಯನಗರದ ಅಧಿಪತ್ಯವನ್ನು ವಶಪಡಿಸಿಕೊಂಡನು. 395 ಒಂದನೇ ದೇವರಾಯನು 
ಕಿ.ಶ.1406ರಿಂದ 1422ರವರೆಗೆ ವಿಜಯನಗರ ಸಾಮ್ರಾಜ್ಯದ ಆಳ್ಲಿಕೆಯನ್ನು ನಿರ್ವಹಿಸಿದನು. ಇವನ 
ಕಾಲದಲ್ಲಿಯೂ ಬಹಮನಿ ಸುಲ್ರಾನರೊಡನೆ ಯುದ್ದಗಳು ಘಟಿಸುತ್ತಲೇ ಇದ್ದವು. ಇಂತಹ ಒಂದು 
ಯುದ್ದದಲ್ಲಿ ಕ್ರಿ.ಶ.1419ರಲ್ಲಿ ಬಹಮನಿ ಸುಲ್ತಾನನ ಸೈನ್ನದ ಮೇಲೆ ಜಯವನ್ನು ಸಾಧಿಸಿದ್ದನು. 
ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ಒಂದನೇ ದೇವರಾಯನ ಎರಡು ಶಾಸನಗಳು ದೊರೆತಿವೆ. 
ನಂಜನಗೂಡು ತಾಲ್ಲೂಕಿನ ದಾಸನೂರಿನಲ್ಲಿ ದೊರೆತಿರುವ ಕ್ರಿಶ.1415ರ ಶಾಸನವು ದೇವರಾಯ 


ಮಹಾರಾಯನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.367 


ತಿ.ನರಸೀಪುರದ ಚಿದರವಳ್ಳಿಯ ಕ್ರಿ.ಶ.1420ರ ಶಾಸನವು ಒಂದನೇ ದೇವರಾಯನ ಆಳ್ಗಿಕೆಯ 


ಕಾಲದಲ್ಲಿ ನೀಡಿದ ಧಾರ್ಮಿಕ ದತ್ತಿಯ ವಿವರವನ್ನು ನಿರೂಪಿಸಿದೆ.398 ಒಂದನೇ ದೇವರಾಯನು 
ಕ್ರಿ.ಶ.1422ರಲ್ಲಿ ಮರಣ ಹೊಂದಿದನು. ದೇವರಾಯನ ತರುವಾಯ ಅವನ ಮಗನಾದ 
ರಾಮಚಂದ್ರನು ಪಟ್ಟಕ್ಕೆ ಬಂದರೂ, ಕೆಲವೇ ತಿಂಗಳುಗಳಲ್ಲಿ ಅವನ ಆಳ್ಗಿಕೆ ಕೊನೆಗೊಂಡಿತು. ನಂತರ, 
ಇವನ ಸಹೋದರನಾದ ವೀರವಿಜಯರಾಯನೆಂಬ ಹೆಸರಿದ್ದ ಮೂರನೇ ವಿಜಯಬುಕ್ಕನು 
ವಿಜಯನಗರದ ಅಧಿಪತಿಯಾಗಿದ್ದು, ಈ ಸಮಯದಲ್ಲಿ ಬಹಮನಿ ರಾಜನಾಗಿದ್ದ ಎರಡನೇ 
ಅಲ್ಲಾವುದ್ದೀನನ ಮಗನಾದ ಅಹ್ಮದ್‌ಷಹನು ವಿಜಯನಗರದ ಮೇಲೆ ದಂಡೆತ್ತಿ ಬಂದು ಸಂಭವಿಸಿದ 
ಭೀಕರ ಸಂಗ್ರಾಮದಲ್ಲಿ ವಿಜಯನಗರವು ಸೋತು ಅಪಾರ ಹಣವನ್ನು ಕಪ್ಪವಾಗಿ ನೀಡಬೇಕಾಯಿತು. 
ಇವನ ಆಳಿಕೆಯ ಕಾಲದ ಒಂದು ಶಾಸನ ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಸರಗೂರಿನಲ್ಲಿ 


ದೊರೆತಿದೆ.369 ಈ ಶಾಸನದ ಕಾಲ ಕ್ರಿ.ಶ.1423. ಇವನು ಕ್ರಿಶ.1426ರಲ್ಲಿ ಮರಣ ಹೊಂದಿದನು. 


80 


ವೀರವಿಜಯರಾಯನ ಮರಣಾನಂತರ, ಅವನ ಮಗನಾದ ಇಮ್ಮಡಿ ದೇವರಾಯನು 
ಕ್ರಿ.ಶ.1424ರಲ್ಲಿ ವಿಜಯನಗರ ಸಾಮ್ರಾಟನಾಗಿ ಅಧಿಕಾರ ವಹಿಸಿಕೊಂಡು, ಕ್ರಿ.ಶ.446ರವರೆಗೂ 
ರಾಜ್ಯವಾಳಿದನು. ಇವನು ಪೌಢದೇವರಾಯನೆಂಬ ಹೆಸರಿನಿಂದ ಜನಪ್ರಿಯನಾಗಿದ್ದ. ಜೊತೆಗೆ, 
"'ಗಜಬೇಂಟೆಕಾರ' ಎಂಬ ಬಿರುದೂ ಇವನಿಗಿತ್ತು ಮೈಸೂರು ಜಿಲ್ಲೆಯಲ್ಲಿ ಇವನಿಗೆ ಸಂಬಂಧಿಸಿದ 
ನಾಲ್ಕು ಶಾಸನಗಳು ಇದುವರೆಗೆ ದೊರೆತಿವೆ. ತಿ.ನರಸೀಪುರದ ಕಿ.ಶ.1426ರ ವಿಜಯಪುರ ಶಾಸನವು 
ವೀರಪ್ರಕಾಪ ದೇವರಾಯವೊಡೆಯರ  ಆಳ್ಗಿಕೆಯ ಕಾಲದಲ್ಲಿ ಹೊಯಿಸಳನಾಡ ಪಿರಿಯರಸನ 


ಅಧಿಕಾರಿಯು ನೀಡಿದ ದತ್ತಿಯ ವಿವರವನ್ನು ಒಳಗೊಂಡಿದೆ.370 


ನಂಜನಗೂಡು ತಾಲ್ಲೂಕಿನ ದೊಡ್ಡ ಕವಲಂದೆಯ ಕ್ರಿ.ಶ.1437-38ರ ಶಾಸನವು ಇಮ್ಮಡಿ 
ದೇವರಾಯನ  ಆಳ್ಗಿಕೆಯನ್ನು ಉಲ್ಲೇಖಿಸಿದೆ! ಹೆಗ್ಗಡದೇವನಕೋಟೆಯ ಮನುಗನಹಳ್ಳಿಯ 


ಶಾಸನವೊಂದು ಇಮ್ಮಡಿ ದೇವರಾಯ ಒಡೆಯನ ಹೆಸರನ್ನು ಮಾತ್ರ ಉಲ್ಲೇಖಿಸಿದೆ.'೨ ಕ್ರಿಶ. 
ಹದಿನೈದನೇ ಶತಮಾನದ ಕೂರಗಲ್ಲು ಶಾಸನವು ದೇವರಾಯನ ನಿರೂಪದಿಂದ ಸಿಂಗಪಟ್ಟಣದ 


ಗೋಪರಸನು ನೀಡಿದ ಧಾರ್ಮಿಕ ದತ್ತಿಯ ವಿವರವನ್ನು ದಾಖಲಿಸಿದೆ.3'5 ಇಮ್ಮಡಿ ದೇವರಾಯನು 
ಕ್ರಿ.ಶ.1446ರಲ್ಲಿ ಮೃತನಾದನು. ಇವನನ್ನು ಇವನ ಸಾಧನೆಗಳ ಮೂಲಕ ಯುಗಪ್ರವರ್ತಕನೆಂದು 
ಕರೆಯಲಾಗಿದೆ. 


ಇಮ್ಮಡಿ ದೇವರಾಯನ ನಂತರ ಅವನಿಗೆ ಪೊನ್ನಾಲದೇವಿ ರಾಣಿಯಲ್ಲಿ ಜನಿಸಿದ 
ಮಲ್ಲಿಕಾರ್ಜುನನು ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾದನು. ಇವನ ಆಳ್ಗಿಕೆಯ ಕಾಲ 
ಕ್ರಿ.ಶ.1446ರಿಂದ 1465. ಇವನು ತಂದೆಯಷ್ಟು ಸಮರ್ಥ ರಾಜನಾಗಿರಲಿಲ್ಲ. ಜೊತೆಗೆ ಇವನ 
ಕಾಲದಲ್ಲಿ ವಿಜಯನಗರದಲ್ಲಿ ತಲೆದೋರಿದ ಒಡಕು ಸುಮಾರು ನಲವತ್ತು ವರ್ಷಗಳವರೆಗೆ 


ಮುಂದುವರಿಯಿತು374 ಇವನಿಗೆ "ಗಜಬೇಂಟೆಕಾರ', “ಇಮ್ಮಡಿ ಪ್ರೌಢದೇವರಾಯ', “ಮುಮ್ಮಡಿ 
ದೇವರಾಯ” ಎಂಬ ಬಿರುದು ಹಾಗೂ ನಾಮಾಂತರಗಳಿದ್ದವು. ಮೈಸೂರು ಜಿಲ್ಲೆಯಲ್ಲಿ ಇವನ 
ಆಳ್ಳಿಕೆಯ ಕಾಲದ ಸುಮಾರು ಎರಡು ಶಾಸನಗಳು ಇದುವರೆಗೆ ದೊರೆತಿವೆ. 


ಪಿರಿಯಾಪಟ್ಟಣ ತಾಲ್ಲೂಕಿನ ಕ್ರಿಶ.14453ರ ಕೂರಗಲ್ಲು ಶಾಸನದಲ್ಲಿ ವಿಜಯನಗರದ 
ಮಲ್ಲಿಕಾರ್ಜುನರಾಯನಿಗೆ ಧರ್ಮವಾಗಲಿಯೆಂದು ಅವನ ಅಧಿಕಾರಿಯು ನೀಡಿದ ದತ್ತಿಯನ್ನು 


ಉಲ್ಲೇಖಿಸಿದೆ.3ನ ಕೃಷ್ಣರಾಜನಗರದ ಚಿಕ್ಕಹನಸೋಗೆಯ ತ್ರುಟಿತ ಶಾಸನವೊಂದು ಮಲ್ಲಿಕಾರ್ಜುನನ 


ಆಳಿಕೆಯ ಕಾಲದಲ್ಲಿ ನಡೆದ ಕದನದಲ್ಲಿ ವೀರನೊಬ್ಬ ಮಡಿದುದನ್ನು ತಿಳಿಸುತ್ತದೆ.376 ಈ ಶಾಸನದ 
ಕಾಲವು ಕ್ರಿಶ.14472 ಆಗಿದ್ದು, ಈ ಹೊತ್ತಿಗೆ ಮಲ್ಲಿಕಾರ್ಜುನನು ಮರಣ ಹೊಂದಿ ಅವನ 
ಸಹೋದರನ ಮಗನಾದ ವಿರೂಪಾಕ್ಷನು ಸಾಮ್ರಾಟನಾಗಿದ್ದನು. ಆದರೆ, ಮಲ್ಲಿಕಾರ್ಜುನನ ಆಳಿಕೆಯ 
ಕಾಲದಲ್ಲಿ ನಡೆದ ಅನೇಕ ಯುದ್ದಗಳಲ್ಲಿ ಮೇಲ್ಕಂಡ ಶಾಸನೋಕ್ತ ವೀರನು ಭಾಗವಹಿಸಿ ಮಡಿದಿದ್ದು, 
ಅವನ ಸ್ಮಾರಕವಾಗಿ ಈ ಶಾಸನವನ್ನು ಅನಂತರದ ವರ್ಷಗಳಲ್ಲಿ ಹಾಕಿಸಿರಬಹುದಾದ ಸಾಧ್ಯತೆಗಳನ್ನು 
ಅಲ್ಲಗಳೆಯುವಂತಿಲ್ಲ. ಶಾಸನ ತುಟಿತವಾಗಿರುವುದರಿಂದ ಘಟಿಸಿದ ಯುದ್ಧ ಯಾವುದೆಂಬ ಬಗ್ಗೆ 
ವಿವರ ದೊರಕುವುದಿಲ್ಲ. ಮಲ್ಲಿಕಾರ್ಜುನನು ಕ್ರಿ.ಶ.1465ರಲ್ಲಿ ಮಡಿದನು. ಇವನ ಮಗನಾದ 
ರಾಜಶೇಖರನು ಇನ್ನೂ ಶಿಶುವಾಗಿದ್ದ ಕಾರಣ, ಮಲ್ಲಿಕಾರ್ಜುನನ ಚಿಕ್ಕಪ್ಪ್ತನಾದ ಪ್ರತಾದೇವನ ಮಗ 


81 


ಮುಮ್ಮಡಿ ವಿರೂಪಾಕ್ಷನು ಪಟ್ಟಕ್ಕೆ ಬಂದನು. ಮುಮ್ಮಡಿ ವಿರೂಪಾಕ್ಷನ ಸುಮಾರು ಎರಡು 
ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. 


ಮುಮ್ಮಡಿ ವಿರೂಪಾಕ್ಷನ ಆಳ್ಗಿಕೆಯ ಕಾಲ ಕ್ರಿಶ.1465ರಿಂದ 1485. ಮೈಸೂರಿನ 
ಕಿ.ಶ.1468ನೇ ವರ್ಷದ ಶಾಸನವು, ಮುಮ್ಮಡಿ ಪ್ರತಾಪವಿರೂಪಾಕ್ಷನ ಆಳ್ಗಿಕೆಯ ಕಾಲದಲ್ಲಿ ನಡೆಸಿದ 


ಧಾರ್ಮಿಕ ದತ್ತಿಯ ವಿವರಗಳನ್ನು ದಾಖಲಿಸಿದೆ.3' ತಿ.ನರಸೀಪುರ ತಾಲ್ಲೂಕಿನ ತಡಿಮಾಲಿಂಗಿಯ 
ಶಾಸನವು ಮುಮ್ಮಡಿ ವಿರೂಪಾಕ್ಷನ ಆಳ್ಲಿಕೆಯ ಕಾಲದಲ್ಲಿ ಹೊಯಿಸಳ ದೇಶವನ್ನಾಳುತ್ತಿದ್ದ 
ಮಹಾಮಂಡಲೇಶ್ವರನಾದ ಸೋಮಣ್ಣ ನಾಯಕನು ಮಾಡಿದ ದಾನಕಾರ್ಯವೊಂದನ್ನು 


ನಿರೂಪಿಸಲಾಗಿದೆ.378 


ಮುಮ್ಮಡಿ ವಿರೂಪಾಕ್ಷನು ರಾಜ್ಯದ ಹಿತವನ್ನು ನಿರ್ಲಕ್ಷಿಸಿ, ವ್ಯಸನಿಯಾದ ಕಾರಣ ತನ್ನ 
ರಿಯ ಪುತ್ತನಿಂದಲೇ ಹತ್ಯೆಗೀಡಾದನು. ತಂದೆಯನ್ನು ಕೊಂದ ಹಿರಿಯ ಪುತ್ತನು ವಿಜಯನಗರದ 
ಟ್ರವನ್ನು ತನ್ನ ತಮ್ಮನಾದ ಪೌಢದೇವರಾಯನಿಗೆ ನೀಡಿದನು. ಪೌಢದೇವರಾಯನು ಕ್ರಿ.ಶ.1485ರಲ್ಲಿ 
ಟ್ರಕ್ಕ ಬಂದು. ತಂದೆಯನ್ನು ಕೊಂದು ತನಗೆ ಅಧಿಕಾರ ನೀಡಿದ ಅಣ್ಣನನ್ನು ಕೊಲ್ಲಿಸಿ, ತಾನು 
ಪ್ರವ್ಯಸನಗಳಿಂದ ಕಾಲಹರಣ ಮಾಡತೊಡಗಿದನು. ಇದರಿಂದ ರಾಜ್ಯದಲ್ಲಿ ಅರಾಜಕತೆ 
ಆರಂಭವಾದಾಗ, ಅಪ್ರತಿಮ ರಾಜನಿಷ್ಠನಾದ ಸಾಳುವ ನರಸಿಂಹನು ತನ್ನ ದಂಡನಾಯಕನಾದ 
ನರಸನಾಯಕನಿಗೆ ದಂಡಯಾತ್ರೆಯ ಅದೇಶ ನೀಡಿದನು. ನರಸನಾಯಕನು ಪೌಢದೇವರಾಯನನ್ನು 
ಶ್ರಮವಿಲ್ಲದೆ ಸೋಲಿಸಿ ವಿಜಯನಗರವನ್ನು ವಶಪಡಿಸಿಕೊಂಡನು. ಅಂದಿನಿಂದ, ಸಂಗಮ ವಂಶದ 
ಆಳ್ಗಿಕೆಯು ಕೊನೆಗೊಂಡು, ವಿಜಯನಗರದಲ್ಲಿ ಸಾಳುವ ವಂಶದ ಅಳ್ಳಿಕೆ ಆರಂಭವಾಯಿತು. 


ea € 8 


Pb 


ಕ್ರಿ.ಶ.1485ರಲ್ಲಿ ಸಾಳುವ ನರಸಿಂಹನು ಪಟ್ಟಕ್ಕೆ ಬಂದು, ಕ್ರಿಶ.14491ರವರೆಗೂ ಆಳ್ಲಿಕೆ 
ನಡೆಸಿದನು. ಇವನ ಶಾಸನಗಳೊಂದೂ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ದೊರೆತಿಲ್ಲ. ಸಾಳುವ 
ಒಂದನೇ ನರಸಿಂಹನ ಮರಣಾನಂತರ, ರಾಜನಿಷ್ಠನಾದ ನರಸನಾಯಕನ ಪೋಷಣೆಯಲ್ಲಿದ್ದ 
ನರಸಿಂಹನ ಹಿರಿಯ ಮಗನಾದ  ತಿಮ್ಮಭೂಪನು ಪಟ್ಟಕ್ಕೆ ಬಂದರೂ, ನರಸನಾಯಕನ 
ವಿರೋಧಿಯಾದ ತಿಮ್ಮರಸನು ತಿಮ್ಮಭೂಪನನ್ನು ಕೊಲ್ಲಿಸಿದನು. ನಂತರ, ತಿಮ್ಮಭೂಪನ ತಮ್ಮನಾದ 
ಎರಡನೇ ನರಸಿಂಹನು ದೊರೆಯಾದರೂ ಪ್ರಾಪುವಯಸ್ಸನಾಗಿರದ ಕಾರಣ, ನರಸನಾಯಕನು 
ರಾಜಪ್ರತಿನಿಧಿಯಾಗಿ ಆಡಳಿತ ನಡೆಸುತ್ತಿದ್ದನು. ಕಾಲಾನಂತರದಲ್ಲಿ, ತಿಮ್ಮಭೂಪನ ಕೊಲೆಗೆ 
ಕಾರಣಕರ್ತನಾದ ನರಸನಾಯಕನ ವಿರೋಧಿ ತಿಮ್ಮರಸನಿಗೆ ವಿಶೇಷ ರಾಜಾನುಗಹ ವಿಸ್ತರಿಸಿದ್ದರಿಂದ, 
ರಾಜನಾದ ಇಮ್ಮಡಿ ನರಸಿಂಹ ಮತ್ತು ರಾಜಪ್ರತಿನಿಧಿಯಾದ ನರಸನಾಯಕನ ನಡುವೆ ಬಿರುಕು 
ಆರಂಭವಾಗಿದ್ದುದಾಗಿ ತಿಳಿದುಬರುತ್ತದೆ. ಇದರ ಪರಿಣಾಮವಾಗಿ ಜರುಗಿದ ಯುದ್ಧಗಳಿಂದ 
ಜರ್ರುರಿತನಾಗಿ, ಕ್ರಿಶ.1491ರಂದ 1505ರವರೆಗೆ ವಿಜಯನಗರದ ಆಳಿಕೆ ನಡೆಸಿದ ಇಮ್ಮಡಿ 


ನರಸಿಂಹನು ಮರಣಹೊಂದಿದನು.37 ಇಮ್ಮಡಿ ನರಸಿಂಹನ ಸುಮಾರು ನಾಲ್ಕು ಶಾಸನಗಳು 


ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ದೊರೆತಿವೆ. 


ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಸರಗೂರಿನಲ್ಲಿ ದೊರೆತಿರುವ ಸಂಸ್ಕೃತ ಭಾಷೆಯ 


ತಾಮಶಾಸನವು, ಸಾಳುವ ಇಮ್ಮಡಿ ನರಸಿಂಹನ ಚಾಕೇನಹಳ್ಳಿ ದಾನಶಾಸನವೆಂದೇ 


82 


ಪ್ರಖ್ಯಾತವಾಗಿದೆ.350 ಈ ಶಾಸನವು ಇಮ್ಮಡಿ ನರಸಿಂಹನ ವಂಶಾವಳಿಯನ್ನು ಈ ಮುಂದಿನಂತೆ 
ನೀಡಿರುತ್ತದೆ. ಸಾಳುವ ವಂಶದ ಗುಂಡ, ಗುಂಡನ ಮಗ ಒಂದನೇ ನರಸಿಂಹ, ಇವನ ಮಗ 
ಇಮ್ಮಡಿ ನರಸಿಂಹನವರೆಗೆ ವಂಶಾವಳಿಯನ್ನು ನೀಡಲಾಗಿದೆ. ಈ ಶಾಸನದ ಕಾಲ ಕ್ರಿ.ಶ.1493. 
ಮೈಸೂರು ತಾಲ್ಲೂಕಿನ ಹಂಚೆಯಲ್ಲಿ ದೊರೆತಿರುವ ಕ್ರಿಶ.1496ನೇ ವರ್ಷದ ಶಾಸನವು, ಸಾಳುವ 


ಲ 
ನರಸಿಂಹರಾಯನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ ಇವನ ಮಹಾಪ್ರಧಾನ ನರಸಣ್ಣನಾಯಕರು ನೀಡಿದ 


ದತ್ತಿಯ ವಿವರವನ್ನು ಒಳಗೊಂಡಿದೆ.381 ಹೆಗ್ಗಡದೇವನಕೋಟೆಯ ಉಯ್ಯಂಬಳ್ಳಿ ಶಾಸನದ ಕಾಲ 
ಕ್ರಿ.ಶ.1497 ಆಗಿದ್ದು, ಸಾಳುವ ನರಸಿಂಹರಾಜನ ಪ್ರಧಾನನಾದ ತಿಮ್ಮರಸನು ನೀಡಿರುವ ದತ್ತಿಯ 


ವಿವರವನ್ನು ಶಾಸನವು ಒಳಗೊಂಡಿದೆ.38- 


ಇದೇ ತಾಲ್ಲೂಕಿನ ಮಗ್ಗೆಯ ಇನ್ನೊಂದು ಶಾಸನವು ಸಹ ಕ್ರಿಶ.1497ನೇ ವರ್ಷದ್ದಾಗಿದ್ದು, 
ಕಠಾರಿಸಾಳುವ ನರಸಿಂಹರಾಯನ "ಮನೆಯ ಪ್ರಧಾನ'ನಾದ ತಿಪ್ಪರಸನ  ಆಳ್ಗಿಕೆಯನ್ನು 
ನಿರೂಪಿಸಿದೆ.353 ಮೇಲಿನ ಮೂರು ಶಾಸನಗಳನ್ನು ಗಮನಿಸಿದಾಗ, ಮೊದಲಿಗೆ ಸಾಳುವ ನರಸಿಂಹನ 
ಮಹಾಪ್ರಧಾನನಾಗಿ ನರಸನಾಯಕನು ಗುರುತಿಸಿಕೊಂಡಿರುವುದು ಮತ್ತು ನಂತರ ತಿಪ್ಪರಸನಿಗೆ ಪ್ರಧಾನ 
ಪದವಿ ನೀಡಿರುವುದು ತಿಳಿದುಬರುತ್ತಿದ್ದು, ಮೇಲೆ ಸೂಚಿಸಿರುವ ಚಾರಿತ್ರಿಕ ವಿಫ್ಠವಗಳಿಗೆ ಇದು 
ಸಾಕ್ಷಿಯೊದಗಿಸುತ್ತದೆ. ಸಾಳುವ ಇಮ್ಮಡಿ ನರಸಿಂಹನ ಮಹಾಪ್ರಧಾನ ನರಸನಾಯಕನು 
ಕ್ರಿ.ಶ.1503ರಲ್ಲಿ ಮೃತನಾದನು. ಇದಾದ ಎರಡು ವರ್ಷಗಳಲ್ಲಿ ಅಂದರೆ, ಕ್ರಿ.ಶ.1505ರಲ್ಲಿ ಸಾಳುವ 
ಇಮ್ಮಡಿ ನರಸಿಂಹನು ಕೊಲೆಯಾಗಿ ಮರಣಹೊಂದುವುದರೊಂದಿಗೆ ಸಾಳುವ ವಂಶದ ಅಳ್ಳಿಕೆ 
ಕೊನೆಗೊಂಡು, ನರಸನಾಯಕನ ಮಗ ಇಮ್ಮಡಿ ನರಸನಾಯಕ ಅಥವಾ ವೀರನರಸಿಂಹನು 
ಪಟ್ಟಾರೂಢನಾಗುವಲ್ಲಿಗೆ ತುಳುವ ವಂಶದ ಆಳ್ಗಿಕೆ ವಿಜಯನಗರದಲ್ಲಿ ಆರಂಭವಾಯಿತು. 


ತುಳುವ ವಂಶದ ನರಸನಾಯಕನ ಸುಮಾರು ನಾಲ್ಕು ಶಾಸನಗಳು ಇದುವರೆಗೆ ಮೈಸೂರು 
ಜಿಲ್ಲೆಯಲ್ಲಿ ದೊರೆತಿವೆ. ಕ್ರಿ.ಶ.1497ನೇ ವರ್ಷದ ಎರಡು ಶಾಸನಗಳು ಸಾಳುವ ಇಮ್ಮಡಿ ನರಸಿಂಹನ 
ನಿರೂಪದ ಅನುಸಾರ ನರಸನಾಯಕನು ನೀಡಿದ ದತ್ತಿಯ ವಿವರಗಳನ್ನು ಒಳಗೊಂಡಿವೆ.384 
ನರಸನಾಯಕನ ನೇರ ಆಡಳಿತವನ್ನು ಉಲ್ಲೇಖಿಸುವ ಕ್ರಿಶ.1499ರ ಶಾಸನವೊಂದು ಮೈಸೂರಿನಲ್ಲಿ 
ದೊರೆತಿದೆ.385 ಈ ಶಾಸನವನ್ನು ಇಮ್ಮಡಿ ನರಸಿಂಹನು ಪೆನುಗೊಂಡೆಯಲ್ಲಿ ನರಸನಾಯಕನ 
ಬಂಧನದಲ್ಲಿದ್ದಾಗ,  ನರಸನಾಯಕನು ರಾಜಪ್ರತಿನಿಧಿಯಾದ ತನ್ನ ಹೆಸರಿನಲ್ಲಿ ನೇರವಾಗಿ 
ಹೊರಡಿಸಿರುವ ಶಾಸನವಾಗಿರಬಹುದೆಂದು ಊಹಿಸಲವಕಾಶವಿದೆ. 


ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಸಾಗರೆ ಶಾಸನದಲ್ಲಿ ನರಸಣ್ಣನಾಯಕವೊಡೆಯರ 
ನಿರೂಪದ ಮೇರೆಗೆ ಶಿವನಸಮುದದ ತಿಪ್ಪ್ಷರಸಯ್ಯನು ಹಿಂದಿನ ಭೂದಾನ ಕೊಡುಗೆಯನ್ನು 
ನವೀಕರಿಸಿರುವುದಾಗಿ ತಿಳಿಯಪಡಿಸುತ್ತದೆ.386 ಈ ಶಾಸನದ ಕಾಲ ಕ್ರಿ.ಶ.1499. ಇಲ್ಲಿ ಉಕ್ಷನಾಗಿರುವ 
ತಿಪ್ಸರಸಯ್ಯನು ನರಸನಾಯಕನ ವಿರೋಧಿಯಾದ ತಿಪ್ಪರಸನಲ್ಲದೆ ಬೇರೆಯಾಗಿರಬಹುದು. ಹೀಗೆ 
ಭಾವಿಸಲು ಕಾರಣವೆಂದರೆ, ಇಮ್ಮಡಿ ಸಾಳುವ ನರಸಿಂಹನ ಬಂಧನದ ನಂತರ ನರಸನಾಯಕನು 
ತಿಪ್ಪರಸನನ್ನು ಮುಗಿಸಿದಂತೆ ಚರಿತ್ರೆಯಿಂದ ತಿಳಿದುಬರುತ್ತದೆ. ಜೊತೆಗೆ, ಇಮ್ಮಡಿ ನರಸಿಂಹನ 
ಬಂಧನದ ನಂತರ ನರಸನಾಯಕನು ಸಾರ್ವಭೌಮಸೂಚಕ ಬಿರುದುಗಳನ್ನು ಧರಿಸಿಕೊಂಡು 


83 


ರಾಜ್ಯವಾಳಿದಂತೆ ತಿಳಿದುಬರುತ್ತದೆ. ಆದುದರಿಂದ ಶಾಸನೋಕ್ತ ತಿಪ್ಸರಸಯ್ಯನು ಭಿನ್ನನೆಂದು 
ನಿರ್ಣಯಿಸಬಹುದು. 


ನರಸನಾಯಕನ ಮಗನಾದ ಇಮ್ಮಡಿ ನರಸನಾಯಕ ಅಥವಾ ವೀರನರಸಿಂಹನು ತಂದೆಯ 
ಮರಣಾನಂತರ ಇಮ್ಮಡಿ ನರಸಿಂಹನ ರಾಜಪ್ರತಿನಿಧಿಯಾಗಿ ಕ್ರಿ.ಶ.1503ರ೦ದ 1505ರವರೆಗೆ 
ಕಾರ್ಯನಿರ್ವಹಿಸಿದನು. ಇಮ್ಮಡಿ ನರಸಿಂಹನು ಕ್ರಿಶ.1505ರಲ್ಲಿ ಕೊಲೆಯಾದ ನಂತರ, ತಾನೇ 
ರಾಜನೆಂದು ಘೋಷಿಸಿಕೊಂಡು ಅಧಿಕೃತವಾಗಿ ವಿಜಯನಗರದ ಸಿಂಹಾಸನವನ್ನೇರಿದನು. ಇವನ 
ಆಳ್ಲಿಕೆಯ ಕಾಲ ಕ್ರಿಶ.1505ರಿಂದ 1509. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲ್ಲೂಕಿನಲ್ಲಿ 
ದೊರೆತಿರುವ ಇವನ ಶಾಸನದ ಕಾಲ ಕ್ರಿ.ಶ.1506.337 ಈ ಶಾಸನವು ಘಟಿಸಿದ ಯುದ್ದವೊಂದರಲ್ಲಿ 
ಜಯಶಾಲಿಯಾಗಿ ಮಡಿದ ಬಯಿಚಂಗನೆಂಬ ವೀರನ ಸ್ಮ್ಥರಣಶಾಸನವಾಗಿದೆ. ಶಾಸನೋಕ್ತ ಯುದ್ದವು. 
ವೀರನರಸಿಂಹನು ಪಟ್ಟಕ್ಕೆ ಬಂದ ವರ್ಷದಲ್ಲೇ ದಂಗೆಯೆದ್ದ ಉಮ್ಮತ್ತೂರು ನಾಯಕರನ್ನು 
ಮಟ್ಟಹಾಕಲು ಉಮ್ಮತ್ತೂರಿಗೆ ಮುತ್ತಿಗೆ ಹಾಕಿದಾಗ ನಡೆದ ಯುದ್ದವಿರಬೇಕೆಂದು 
ಊಹಿಸಬಹುದಾಗಿದೆ. 


ವೀರನರಸಿಂಹನ ನಂತರ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟನಾದವನು ಈತನ ಕಿರಿಯ 
ಸಹೋದರನಾದ ಇತಿಹಾಸಪ್ರಸಿದ್ಧ ಪುರುಷನಾದ ಕೃಷ್ಣದೇವರಾಯ. ವಿಜಯನಗರದ 
ಸರ್ವತೋಮುಖ ಅಭಿವೃದ್ಧಿ ಇವನ ಕಾಲದಲ್ಲಿ ನಡೆಯಿತು. ಇತಿಹಾಸತಜ್ಞರು ಗುರುತಿಸಿರುವಂತೆ 
ಇವನ ಆಳ್ಗಿಕೆಯ ಕಾಲ ಕ್ರಿಶ.1509ರಿಂದ 1529. ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಇವನ 
ಇಪ್ಪತ್ತೇಳು ಶಾಸನಗಳು ದೊರೆತಿವೆ. ನಂಜನಗೂಡು ತಾಲ್ಲೂಕಿನ ಶಾಸನವೊಂದು ಕೃಷ್ಣದೇವರಾಯನು 
ಒರಿಸ್ನಾದ ಗಜಪತಿ ಪ್ರತಾಪರುದನನ್ನು ಜಯಿಸಿ ಉದಯಗಿರಿ ಕೋಟಿಯನ್ನು ವಶಪಡಿಸಿಕೊಂಡ 


ಸಂದರ್ಭದಲ್ಲಿ ನೀಡಿದ ಭೂದಾನವನ್ನು ಉಲ್ಲೇಖಿಸಿದೆ.358 ಈ ಶಾಸನದ ಕಾಲ ಕ್ರಿಶ.1490 ಎಂದು 
ನಮೂದಿಸಲಾಗಿದೆ. ಕೃಷ್ಣದೇವರಾಯನು ಪಟ್ಟಕ್ಕೆ ಬಂದದ್ದು ಕ್ರಿ.ಶ.1509ರಲ್ಲಿ. ಅವನು 
ಉದಯಗಿರಿಯನ್ನು ಮುತ್ತಿಗೆ ಹಾಕಲು ಸೈನ್ಯ ಕಳುಹಿಸಿದ್ದು ಕ್ರಿ.ಶ.1513ರಲ್ಲಾದರೂ, ದುರ್ಗವು ಅವನ 
ವಶವಾಗಿದ್ದು ಒಂದೂವರೆ ವರ್ಷಗಳ ನಂತರ ಎಂದು ತಿಳಿದುಬರುತ್ತದೆ. ಆದುದರಿಂದ ಬಹುಶಃ 
ಶಾಸನದಲ್ಲಿ ಕಾಲ ನಮೂದಿಸುವಾಗ ತಪ್ಪೆಸಗಿರಬೇಕೆಂದು ವಿದಿತವಾಗುತ್ತದೆ. ಉದಯಗಿರಿ 
ಕೋಟೆಯ ಮೇಲೆ ಮತ್ತು ಪ್ರತಾಪರುದನ ಮೇಲೆ ಸಾಧಿಸಿದ ಇತಿಹಾಸಿಕ ವಿಜಯದ ಮಹತ್ವವಾದ 
ವಿಷಯವನ್ನು ಶಾಸನವು ದಾಖಲಿಸಿದೆ. 


ಇದೇ ತಾಲ್ಲೂಕಿನ ರಾಮಶೆಟ್ಟಿಪುರದ ಕ್ರಿ.ಶ.1512ರ ಕಾಲಘಟ್ಟದ ಶಾಸನವು ಕೃಷ್ಣದೇವರಾಯನ 


ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.385 ಆದರೆ. ಈ ಶಾಸನದಲ್ಲಿ ಕೃಷ್ಣವರ್ಮಮಹಾಧಿರಾಜನು 
ನರಸಿಂಹವರ್ಮರಾಜಾಧಿರಾಜನ ಮಗನೆಂದು ಹೇಳಲಾಗಿದೆ. ನರಸಿಂಹನು ಕೃಷ್ಣದೇವರಾಯನ 
ಹಿರಿಯ ಸಹೋದರನಾದ್ದರಿಂದ ಅಣ್ಣನನ್ನು ತಂದೆಯ ಸಮಾನವೆಂದು ಹೇಳುವ ಸಂಸ್ಕೃತಿ ಈ 
ನೆಲದಲ್ಲಿದ್ದುದರಿಂದ ಇದನ್ನು ತಪ್ಪೆಂದು ಹೇಳುವಂತಿಲ್ಲ. ಕ್ರಿ.ಶ.1513ರ ರಂಗೂಪುರ ಶಾಸನದಲ್ಲಿಯೂ 


ಇದೇ ರೀತಿ ಉಲ್ಲೇಖಿಸಲಾಗಿದೆ.390 


84 


ಕ್ರಿಶ.1514ರ ಕಾಹಳ್ಳಿ ಶಾಸನವುಕೃಷ್ಣದೇವರಾಯನ  ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ, 
ದಕ್ಷಿಣದೇಶದಲ್ಲಿ ವಿಜಯಿಯಾಗಿ ಚಿತ್ತಯಿಸಿದ ಕೃಷ್ಣರಾಯರ ನಿರೂಪದಿಂದ ಸಾಳುವ ತಿಮ್ಮರಸರು 
ತಲಕಾಡಿನ ದೇವಾಲಯವೊಂದಕ್ಕೆ ದತ್ತಿಕಾರ್ಯ ನಡೆಸಿದ ವಿವರವನ್ನು ಶಾಸನ ಒಳಗೊಂಡಿದೆ.391 
ಇಲ್ಲಿ ಉಕ್ತವಾಗಿರುವ ಯುದ್ದವು ಉಮ್ಮತ್ತೂರು ನಾಯಕ ಗಂಗರಾಯನೊಡನೆ ನಡೆದಿದ್ದು, ಈ 
ಕಾಲದಲ್ಲಿ ಕೃಷ್ಣದೇವರಾಯನ ವಶಕ್ಕೆ ಶಿವನಸಮುದ್ರ, ಶ್ರೀರಂಗಪಟ್ಟಣಗಳು ಬಂದಿದ್ದು, ಈ ನೂತನ 
ದಕ್ಷಿಣರಾಜ್ಯಕ್ಕೆ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ  ಮಾಡಿಕೊಂಡನೆಂಬ ವಿಷಯ 
ತಿಳಿದುಬಂದಿರುತ್ತದೆ. ಈ ವಿಜಯವು ಘಟಿಸಿದ್ದು ಕ್ರಿ.ಶ.1513ರ ಸುಮಾರಿನಲ್ಲಾದ್ದರಿಂದ, ಮೇಲ್ಕಂಡ 
ಶಾಸನೋಕ್ತ ವಿಜಯವು ಇದೇ ಎಂದು ಪರಿಗಣಿಸಬಹುದಾಗಿದೆ. 


ಕ್ರಿ.ಶ.1514ರ ತಡಿಮಾಲಿಂಗಿ ಶಾಸನವು ಕೃಷ್ಣದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ನಡೆಸಿದ 


ಧಾರ್ಮಿಕ ಕಾರ್ಯವೊಂದನ್ನು ದಾಖಲಿಸಿದೆ. ಮೈಸೂರು ತಾಲ್ಲೂಕಿನ ಗುರೂರಿನ ಕ್ರಿ.ಶ.1516ನೇ 
ವರ್ಷದ ಶಾಸನದಿಂದ, ಕೃಷ್ಣರಾಯಮಹಾರಾಯನ ನಿರೂಪದಿಂದ ಶ್ರೀರಂಗಪಟ್ಟಣವನ್ನು 
ಸಾಳುವಗಜಸಿಂಹ ಚಿಕ್ಕೊಡೆಯನು ಆಳುತ್ತಿದ್ದುದು ತಿಳಿದುಬರುತ್ತದೆ.393 ಕ್ರಿ.ಠ.1519ರ ಹೊಸಪುರ 
ಶಾಸನವು ಕೃಷ್ಣದೇವರಾಯನ ಆಳಿಕೆಯಲ್ಲಿ  ಮಹಾಪುಧಾನನಾಗಿದ್ದ ಗೋವಿಂದರಾಜನನ್ನು 
ಉಲ್ಲೇಖಿಸಿದೆ.394 ತಿ.ನರಸೀಪುರದ ಕ್ರಿ.ಶ.1519ರ ಶಾಸನ ಕೃಷ್ಣದೇವರಾಯನ ಮಹಾಪ್ರಧಾನ ಸಾಳುವ 
ಗೋವಿಂದರಾಜನ ಧರ್ಮಕಾರ್ಯವನ್ನು ಉಲ್ಲೇಖಿಸಿದೆ. ಇದೇ ಕಾಲಘಟ್ಟದ ಇನ್ನೆರಡು ಶಾಸನಗಳು 
ನಂಜನಗೂಡು ತಾಲ್ಲೂಕಿನಲ್ಲಿ ದೊರೆತಿದ್ದು, ಕೃಷ್ಣದೇವರಾಯನ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.39 
ತಿ.ನರಸೀಪುರ ತಾಲ್ಲೂಕಿನ ಸೋಸಲೆಯ ಎರಡು ಶಾಸನಗಳು ಕ್ರಿ1521ನೇ ವರ್ಷದ್ದಾಗಿದ್ದು, 
ಕೃಷ್ಣದೇವರಾಯನು ನೀಡಿದ ಧಾರ್ಮಿಕ ದತ್ತಿಗಳನ್ನು ಉಲ್ಲೇಖಿಸಿವೆ.396 


ಇದೇ ಕಾಲಘಟ್ಟದ ಕಲಿಯೂರಿನ ಇನ್ನೊಂದು ಶಾಸನವು ಸಾಳುವ ಗೋವಿಂದರಾಜನನ್ನು 
ಕೃಷ್ಣದೇವರಾಯನ ಶಿರಪ್ರಧಾನನೆಂದು ಉಲ್ಲೇಖಿಸಿದೆ.” ಹೆಗ್ಗಡದೇವನಕೋಟೆಯ ಸೋಗಳ್ಳಿಯ 
ಕ್ರಿ.ಶ.1522ನೇ ವರ್ಷದ ಶಾಸನವು ಕೃಷ್ಣದೇವರಾಯನ ಪ್ರಧಾನನಾದ ಬಸವಪ್ಪ್ತಯ್ಯ ನೀಡಿದ ಧಾರ್ಮಿಕ 
ದತ್ತಿಯನ್ನು ಉಲ್ಲೇಖಿಸಿದೆ.395 ನಂಜನಗೂಡಿನ ಅಂಕುಸಯ್ಯನಪುರದ ಕ್ರಿಶ.1526ನೇ ವರ್ಷದ 
ಶಾಸನದಲ್ಲಿ ಕೃಷ್ಣದೇವರಾಯನ  ಆಳ್ಲಿಕೆಯ ಕಾಲದಲ್ಲಿ ಗೌರವನರಸಪ್ಪಯ್ಯನು ಉಮ್ಮತ್ತೂರನ್ನು 
ಆಳುತ್ತಿದ್ದ ಸಂಗತಿಯಿದೆ.399 ಕ್ರಿಶ.1527ರ ಬಿಳಿಗೆರೆ ಶಾಸನವು ಉಮ್ಮತ್ತೂರ ನರಸಪ್ಲೊಡೆಯನ 
ಮಗನಾದ ರಾಮಪ್ಪನು ದೊರೆ ಕೃಷ್ಣದೇವರಾಯನಿಗೆ ಧರ್ಮವಾಗಲಿಯೆಂದು ನೀಡಿದ ಧಾರ್ಮಿಕ 
ದತ್ತಿಯ ವಿವರವನ್ನು ಒಳಗೊಂಡಿದೆ.400 ಕ್ರ.ಶ.1528ರ ಮರಡೀಪುರ ಶಾಸನದಲ್ಲಿ ಕೃಷ್ಣದೇವರಾಯನ 
ಆಳ್ಳಿಕೆಯ ಕಾಲದಲ್ಲಿ ಸಾಳುವ ಗೋವಿಂದರಾಜನು ಕೃಷ್ಣದೇವರಾಯನ "ಬಾಗಿಲ 
ಸರ್ವಪ್ರಧಾನ”ನಾಗಿದ್ದನೆಂದು ವರ್ಣಿಸಿದೆ.401 ಕೃಷ್ಣದೇವರಾಯನ ಇನ್ನುಳಿದ ಶಾಸನಗಳು ಧಾರ್ಮಿಕ 
ಮತ್ತು ಸಾಮಾಜಿಕ ಕಾರ್ಯಗಳನ್ನು ದಾಖಲಿಸಿದ್ದು, ಇವುಗಳನ್ನು ಸಂಬಂಧಿಸಿದ ಮುಂದಿನ 
ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು. 


85 


ಕೃಷ್ಣದೇವರಾಯನಿಗೆ ತಿರುಮಲದೇವಿಯೆಂಬ ಪಟ್ಟಮಹಿಷಿಯಲ್ಲಿ ಜನಿಸಿದ ತಿರುಮಲನೆಂಬ 
ಮಗನಿದ್ದು, ಅವನಿಗೆ ಆರು ವರ್ಷ ತುಂಬುತ್ತಲೇ ಅಂದರೆ, ಕ್ರಿ.ಶ.1524ರಲ್ಲಿಯೇ ಪಟ್ಟಾಭಿಷೇಕ 
ನೆರವೇರಿಸಿ, ತಾನು ಮಂತ್ರಿಯಾಗಿ ಮುಂದುವರಿಯುವ ಸಂಕಲ್ಪ ಮಾಡಿದನು. ಆದರೆ, 
ಪಟ್ಟಾಭಿಷಿಕನಾದ ಎಂಟು ತಿಂಗಳಲ್ಲಿಯೇ ತಿರುಮಲನು ವಿಷಪ್ರಾಶನದಿಂದ ಅಥವಾ 
ಅನಾರೋಗ್ಯದಿಂದ ಮರಣ ಹೊಂದಿರುವಂತೆ ತಿಳಿದುಬರುತ್ತದೆ.4೨ ಇದಕ್ಕೆ ಕೃಷ್ಣದೇವರಾಯನ 


ಪ್ರಧಾನಾಮಾತ್ಮನಾದ ತಿಮ್ಮರಸನ ಮಗನೇ ಕಾರಣನೆಂದು ತಿಳಿದು ಅವನ ಕುಟುಂಬವನ್ನು 


ಶಿಕ್ಷಿಸಿದನೆಂಬ ಹೇಳಿಕೆಯಿದೆ.4035 ಮಗ ತಿರುಮಲರಾಯನ ಮರಣದ ನೋವಿನಿಂದ ಮತ್ತು 
ಎಡೆಬಿಡದ  ದಂಡಯಾತ್ರೆಗಳಿಂದ ಬಳಲಿದ್ದ ಕೃಷ್ಣದೇವರಾಯನು ಕ್ರಿ.ಶ.1529ರಲ್ಲಿ ಮರಣ 
ಹೊಂದಿದನು. ಮರಣ ಹೊಂದುವ ಕಾಲದಲ್ಲಿ ಇವನಿಗೆ ಹದಿನೆಂಟು ತಿಂಗಳ ಗೋವಿಂದರಾಜನೆಂಬ 
ಮಗನಿದ್ದ ವಿಷಯ ತಿಳಿದುಬರುತ್ತದೆ. 


ಕೃಷ್ಣದೇವರಾಯನ ಮರಣಾನಂತರ ಅವನ ತಮ್ಮನಾದ ಅಚ್ಯುತರಾಯನು ಪಟ್ಟಕ್ಕೆ ಬಂದನು. 
ಇದು ಕೃಷ್ಣದೇವರಾಯನ ಮಗಳು ತಿರುಮಲಾಂಬ ಅಥವಾ ಮೋಹನಾಂಗಿಯ ಪತಿಯಾದ ಅಂದರೆ 
ಕೃಷ್ಣದೇವರಾಯನ ಅಳಿಯನಾದ ರಾಮರಾಯನಿಗೆ ಸಮ್ಮತವಾಗಿರಲಿಲ್ಲ. ಹದಿನೆಂಟು ತಿಂಗಳ 
ಬಾಲಕನಾದ ಗೋವಿಂದರಾಜನೇ ರಾಜನಾಗಬೇಕೆಂದು ರಾಮರಾಯನ ಬಯಕೆಯಾಗಿತ್ತು ಈ 
ಕಾರಣಗಳಿಂದ ಅಂತಃಕಲಹಗಳು ಭುಗಿಲೆದ್ದವು. ಸ್ಪಲಕಾಲದಲ್ಲಿ ಗೋವಿಂದರಾಜನೂ 
ಮರಣಹೊಂದಿದ ನಂತರ ಅಚ್ಯುತರಾಯನ  ಆಳ್ಗಿಕೆಯು ಕ್ರಿಶ.1529ರಿಂದ 1542ರವರೆಗೆ 
ಮುಂದುವರಿಯಿತು. ಅಚ್ಯುತರಾಯನ ಸುಮಾರು ಒಂಭತ್ತು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ 
ದೊರೆತಿವೆ. 


ಹೆಗ್ಗಡದೇವನಕೋಟೆಯ ಕ್ರಿ.ಶ.1531-32ರ ಕಾಲಘಟ್ಟದ ಶಾಸನಗಳೆರಡು ಅಚ್ಛುತರಾಯ 
ಮಹಾರಾಯರ ಆಳ್ಗಿಕೆಯನ್ನು ಉಲ್ಲೇಖಿಸಿವೆ.404 ಕ್ರಿ.ಶ.1534ನೇ ವರ್ಷದ ಬೈರಾಪುರದ ವೀರಗಲ್ಲು 
ಶಾಸನವೊಂದುಅಚ್ಛುತರಾಯನ ಆಳ್ಗಿಕೆಯ ಕಾಲದಲ್ಲಿ ವೀರಮರಣ ಹೊಂದಿದ ಬೈರಾಪುರದ 
ಲಿಂಗಣ್ಣಿನನ್ನು ಉಲ್ಲೇಖಿಸಿದೆ.405  ಅಚ್ಛ್ಯುತರಾಯನು ತನ್ನ ಆಳಿಕೆಯ ಅವಧಿಯಲ್ಲಿ ಬಹುತೇಕ 
ಯುದ್ದಗಳನ್ನೆದುರಿಸುವುದರಲ್ಲೇ ಕಳದಿದ್ದುದರಿಂದ, ಇಂತಹ ಯಾವುದೋ ಬವರದಲ್ಲಿ ಶಾಸನೋಕ್ತ 
ವೀರನು ಮಡಿದಿರಬಹುದೆಂದು ಭಾವಿಸಲಾಗಿದೆ. ಮೈಸೂರಿನ ಕ್ರಿಶ.1535ರ ಶಾಸನವೊಂದು 
ಅಚ್ಛುತರಾಯನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.406 ತಿ.ನರಸೀಪುರ ತಾಲ್ಲೂಕಿನ ಮೂಗೂರಿನಲ್ಲಿ 
ದೊರೆತಿರುವ ಶಾಸನವು ಅಚ್ಛುತರಾಯನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ ಅವನಿಗೆ ಒಳಿತಾಗಲೆಂದು 
ಅಧಿಕಾರಿಯೊಬ್ಬ ನೀಡಿದ ಧಾರ್ಮಿಕ ದತ್ತಿಯ ವಿವರವನ್ನು ಒಳಗೊಂಡಿದೆ.407 ಆದರೆ, ಶಾಸನದ 
ಕಾಲವನ್ನು ಕ್ರಿ.ಶ.1595ಕ್ಕೆ ಸಂವಾದಿಯಾದ ಶಕವರ್ಷವೆಂದು ನಮೂದಿಸಲಾಗಿದೆ. ಅಚ್ಛುತರಾಯನ 
ಆಳ್ಲಿಕೆಯು ಕ್ರಿ.ಶ.1542ಕ್ಕೆ ಅಂತ್ಯಗೊಳ್ಳುವುದರಿಂದ, ಶಾಸನದಲ್ಲಿ ನಮೂದಿಸಿರುವ ಕಾಲ ತಪ್ಪಾಗಿರುವ 
ಸಾಧ್ಯತೆಯಿದೆ. ಕ್ರಿಶ.1541ರ ಬನ್ನೂರಿನ ಶಾಸನವು ಅಚ್ಕುತರಾಯನ ಆಳ್ಗಿಕೆಯನ್ನು ಸೂಚಿಸುತ್ತದೆ.408 


86 


ನಂಜನಗೂಡು ತಾಲ್ಲೂಕಿನ ಬಸವನಪುರ ಶಾಸನವು ಅಚ್ಯುತರಾಯನ ಆಳ್ಗಿಕೆಯ ಕೊನೆಯ 
ವರ್ಷದ್ದಾಗಿದ್ದು, ಕ್ರಿ.ಶ.1542ರಲ್ಲಿ ನಡೆಸಿದ ಧಾರ್ಮಿಕ ದಾನವೊಂದನ್ನು ಶಾಸನವು ನಿರೂಪಿಸಿದೆ.409 
ಅಚ್ಯುತರಾಯನ ಇನ್ನುಳಿದ ಶಾಸನಗಳು ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳನ್ನು 
ಒಳಗೊಂಡಿದ್ದು, ಅವುಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. ಅಚ್ಛುತರಾಯನ 
ನಂತರ ಆತನ ಮಗ ವೆಂಕಟಾದ್ರಿಯು ಪಟ್ಟಕ್ಕೆ ಬಂದರೂ, ಆತನಿನ್ನೂ ಶೈಶವಾವಸ್ಥೆಯಲ್ಲಿದ್ದುದರಿಂದ 
ಆತನ  ಸೋದರಮಾವನಾದ ಸಲಕ ತಿರುಮಲರಾಯನು ರಾಜಪ್ರತಿನಿಧಿಯಾಗಿ ಅಧಿಕಾರ 
ನಡೆಸುತ್ತಿದ್ದಂತೆ ತಿಳಿದುಬರುತ್ತದೆ. ಈ ಸಲಕ ತಿರುಮಲನ ಆಳ್ಗಿಕೆಯನ್ನು ನೇರವಾಗಿ ಉಲ್ಲೇಖಿಸದ 


ಕ್ರಿ.ಶ.1543ರ ಶಾಸನವೊಂದು ನಂಜನಗೂಡು ತಾಲ್ಲೂಕಿನಲ್ಲಿ ದೊರೆತಿದೆ.410 ಸಲಕ ಶಿರುಮಲರಾಜ 
ಮತ್ತು ತಿಪ್ಲಾಂಬಿಕೆಯರ ಪುತ್ರನಾದ ತಿರುಮಲರಾಯನು ವ್ಯಕ್ತಿಯೊಬ್ಬನಿಗೆ ನೀಡಿದ ಗ್ರಾಮದಾನವನ್ನು 
ಶಾಸನ ನಿರೂಪಿಸಿದೆ. ಇದರಲ್ಲಿ ದಾನಿಯ ವಂಶಾವಳಿಯ ವಿವರವನ್ನು ನೀಡಲಾಗಿದೆ. ಈ 
ಶಾಸನದಲ್ಲಿ ಸಲಕ ತಿರುಮಲರಾಜನಿಗೆ ವಿಜಯನಗರದ ಅರಸರು ಧರಿಸುವ ಸಾರ್ವಭೌಮ ಸೂಚಕ 
ಬಿರುದುಗಳಿರುವುದನ್ನು ಗಮನಿಸಬಹುದು. 


ಸಲಕ ತಿರುಮಲನ ಆಳ್ಗಿಕೆಯನ್ನು ಕಿತ್ತೊಗೆದ ನಂತರ ಅಚ್ಕುತರಾಯನ ತಮ್ಮನಾದ 
ಶ್ರೀರಂಗರಾಯನ ಮಗ ಸದಾಶಿವರಾಯನನ್ನು ಅಳಿಯ ರಾಮರಾಯನು ಪಟ್ಟಕ್ಕೆ ತಂದನು. 
ಸದಾಶಿವರಾಯನು ಕ್ರಿ.ಶ.1542ರಿಂದ 1570ರವರೆಗೆ ಶಾಸನಬದ್ಧ ರಾಜನಾಗಿ ವಿಜಯನಗರದ ಆಳಿಕೆ 
ನಡೆಸಿದನು. ಇವನಿಗೆ ಸಂಬಂಧಿಸಿದ ಸುಮಾರು ಆರು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ 
ಇದುವರೆಗೆ ದೊರೆತಿವೆ. ನಂಜನಗೂಡಿನ ಕ್ರಿ.ಶ.1545ರ ಬಿಳಿಗೆರೆಯ ಶಾಸನವೊಂದು ಸದಾಶಿವರಾಯನ 


ಅಳ್ಲಿಕೆಯನ್ನು ಉಲ್ಲೇಖಸಿದೆ.41 


ಇದೇ ತಾಲ್ಲೂಕಿನ ಕ್ರಿಶ.1546ರ ಬಸವಟ್ಟಿಗೆ ಶಾಸನದಲ್ಲಿಯೂ ಸದಾಶಿವರಾಯನ ಆಳ್ಗಿಕೆ 
ಉಕ್ತವಾಗಿದೆ.412 ಸದಾಶಿವರಾಯನ ಆಳ್ಳಿಕೆಯ ಕಾಲದಲ್ಲಿ ಅವನ ಮಹಾಮಂಡಲೇಶ್ವರರಾಗಿದ್ದ 
ಔಭಲರಾಜಯ್ಯ ಮಹಾಅರಸುಗಳು ನೆರವೇರಿಸಿದ ಧರ್ಮಕಾರ್ಯದ ಬಗ್ಗೆ ಕ್ರಿ.ಶ.1550ರ 
ಸೋಮನಾಥಪುರದ ಶಾಸನಪ್ಪಸ್ತಾಪಿಸಿದೆ.413 ತಿ.ನರಸೀಪುರದ ಕ್ರಿ.ಶ.1556ನೇ ವರ್ಷದ ತುಂಬಲದ 
ಶಾಸನಗಳೆರಡು ಸದಾಶಿವರಾಯನ  ಆಳ್ಗಿಕೆಯೊಡನೆ  ಮಹಾಮಂಡಲೇಶ್ವರರಾದ ಕುಮಾರ 
ಕೊಂಡರಾಜಯ್ಕದೇವ  ಮಹಾಅರಸುಗಳನ್ನು ಉಲ್ಲೇಖಿಸಿವೆ. ಮೈಸೂರು ತಾಲ್ಲೂಕಿನ 
ವಾಜಿಮಂಗಲದ ಶಾಸನವೊಂದು ಸದಾಶಿವರಾಯನ ಆಳ್ಳಿಕೆಯಲ್ಲಿ ಶ್ರೀರಂಗಪಟ್ಟಣದ 


ಮಹಾಮಂಡಲೇಶ್ವರನು ನೆರವೇರಿಸಿದ ಸಾಮಾಜಿಕ ದಾನದ ವಿಷಯವನ್ನು ದಾಖಲಿಸಿದೆ.45 
ಸದಾಶಿವರಾಯನು ಏಳೆಂಟು ವರ್ಷಗಳ ಕಾಲ ನಾಮಮಾತ್ರ ರಾಜನಾಗಿದ್ದು, ನಂತರ 
ಕೃಷ್ಣದೇವರಾಯನ ಅಳಿಯ ರಾಮರಾಯನು ಕ್ರಿ.ಶ.1543ರಿಂದ 1565ರವರೆಗೆ ನೇರವಾಗಿ ಆಡಳಿತ 
ನಡೆಸತೊಡಗಿದನು. ಅಳಿಯ ರಾಮರಾಯನ ಎರಡು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ 
ದೊರೆತಿದೆ.416 ಗ್ರಾಮದಾನದ ವಿವರಗಳನ್ನೊಳಗೊಂಡ ಎರಡು ಶಾಸನಗಳಲ್ಲೂ ಅರವೀಡು ವಂಶದ 


"'ರಾಮರಾಜಭೂಪಾಲ”'ನೆಂದು ರಾಮರಾಯನನ್ನು ಹೆಸರಿಸಲಾಗಿದೆ. ಈತನ ಪತ್ನಿ ಲಕ್ಕಾಂಬಿಕೆಯಲ್ಲಿ 
ಜನಿಸಿದ ಶ್ರೀರಂಗರಾಯನೆಂಬ ಮಗನನ್ನು ಸಹ ಹೆಸರಿಸಲಾಗಿದೆ. ಶಾಸನಗಳಲ್ಲಿ ಕಾಲವನ್ನು 


87 


'ಬಾಣ-ಪಾವಕ-ವೇದ-ಇಂದು' ಎಂಬ ಸಾಂಕೇತಿಕ ಕ್ರಮದಲ್ಲಿ ನೀಡಲಾಗಿದ್ದು, ಇದನ್ನು ಶಕವರ್ಷ 
1435 ಎಂದು ಅರ್ಥೈಸಿ, ಕ್ರಿಶ.1513ಕ್ಕೆ ಸರಿಹೊಂದಿಸಲಾಗಿದೆ. 


ಆದರೆ, ಇದುವರೆಗೆ ತಿಳಿದುಬಂದಿರುವ ಐತಿಹ್ಯಗಳಿಂದ ಕೃಷ್ಣದೇವರಾಯನ ಮರಣಾನಂತರ 
ವಿಜಯನಗರ ಸಾಮ್ರಾಜ್ಯದ ರಾಜಕೀಯದಲ್ಲಿ ರಾಮರಾಯನ ಹೆಸರು ಕೇಳಿಬರುತ್ತದೆ. ಅದಕ್ಕೆ 
ಮೊದಲು ಅವನು ಕೃಷ್ಣದೇವರಾಯನ ಅಳಿಯನಾಗಿ ಭೂದಾನಗಳನ್ನು ನೀಡಿರಬಹುದಾದರೂ 
ರಾಮರಾಜಭೂಪಾಲ ಎಂಬ ರಾಜಸೂಚಕ ಹೆಸರಿನಿಂದ ನೀಡಿರುವುದು ಅಸಾಧ್ಯ. ಜೊತೆಗೆ, 
ಸಾಂಕೇತಿಕ ಕ್ರಮದಲ್ಲಿ ಮೇಲಿನಂತೆ ಸೂಚಿಸಿರುವ ಚಿಹ್ನೆಗಳಲ್ಲಿ "ಪಾವಕ' ಎಂದರೆ ಅಗ್ನಿ 
ಸಾಮಾನ್ಯವಾಗಿ ಅಗ್ನಿಯನ್ನು ಸಾಂಕೇತಿಕವಾಗಿ ಸಂಖ್ಯೆ '5’ನ್ನು ಸೂಚಿಸುವುದಕ್ಕೆ ಪರ್ಯಾಯವಾಗಿ 
ಬಳಸಲಾಗುತ್ತದೆ. ಆದರೆ, ಮೇಲೆ ನಿರ್ಧರಿಸಿರುವ ಶಾಸನದ ಕಾಲದಲ್ಲಿ ಅಗ್ನಿಯನ್ನು ಪ್ರತಿನಿಧಿಸಿರುವ 
ಸಂಖ್ಯೆ "3 ಆಗಿದೆ. ಆದುದರಿಂದ, ಇದನ್ನು ತಪ್ಪೆಂದು ಪರಿಗಣಿಸಿ, ಶಾಸನದಲ್ಲಿ ಉಕ್ಕವಾಗಿರುವ 
ಶಕವರ್ಷ 1455 ಎಂದಿಟ್ಟುಕೊಂಡರೆ, ಶಾಸನದ ಕಾಲ ಕ್ರಿ.ಶ.1513ಕ್ಕೆ ಬದಲಾಗಿ 1533 ಆಗುತ್ತದೆ. ಈ 
ಸಮಯದಲ್ಲಿ ಕೃಷ್ಣದೇವರಾಯನ ತಮ್ಮ ಅಚ್ಚುತರಾಯನು ವಿಜಯನಗರದ ಸಾಮ್ರಾಟನಾಗಿದ್ದು, 
ಇದಕ್ಕೆ ರಾಮರಾಯನ ಪ್ರತಿರೋಧವಿದ್ದುದನ್ನು ಹಿಂದೆಯೇ ಉಲ್ಲೇಖಿಸಲಾಗಿದೆ. ಈ ಕಾರಣದಿಂದ 
ಪದೇ ಪದೇ ನಡೆಯುವ ಯುದ್ದವನ್ನು ತಪ್ಪಿಸಲು ಅಚ್ಛುತರಾಯನು ರಾಮರಾಯನೊಡನೆ 


ಒಡಂಬಡಿಕೆಗೆ ಬಂದು ರಾಜ್ಯಾಧಿಕಾರವನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿದ್ದನು.4!7 


ಈ ಹಿನ್ನೆಲೆಯಲ್ಲಿ ಮೈಸೂರು ಪ್ರಾಂತ್ಮದ ಈ ಭೂಭಾಗವನ್ನು ರಾಮರಾಯನು ಪ್ರಸ್ತುತ 
ಶಾಸನ ಕಾಲದ ಹೊತ್ತಿಗೆ ಆಳುತ್ತಿದ್ದನೆಂದು ಖಚಿತವಾಗಿ ಹೇಳಬಹುದು. ರಾಮರಾಯನು 
ವಿಜಯನಗರದ ಔನ್ನತ್ಯಕ್ಕೆ ಕಾರಣನಾಗಿದ್ದಂತೆ ಮಹಮ್ಮದೀಯ ಸುಲ್ತಾನರೊಡನೆ ಸ್ನೇಹ, ವೈರ 
ಮುಂತಾದ ಸಂಬಂಧಗಳಿಂದ ವಿಜಯನಗರದ ಅವನತಿಗೂ ಕಾರಣನಾದನು. ತಾಳಿಕೋಟೆ 
ಯುದ್ದದಲ್ಲಿ ಈ ಮಹಾಸಾಮ್ರಾಜ್ಯವು ಕ್ರಿ.ಶ.1565ರಲ್ಲಿ ಪಾಳು ಬಿದ್ದ ನಂತರವೂ ಸದಾಶಿವರಾಯನು 
ಕ್ರಿಶ.1570ರವರೆಗೆ ವಿಜಯನಗರದ ಅರಸನಾಗಿದ್ದನು. ಇವನೊಂದಿಗೆ ಕೃಷ್ಣದೇವರಾಯನನ್ನೊಳಗೊಂಡ 


ತುಳುವ ವಂಶದ ಅಳ್ಳಿಕೆ ಅಂತ್ಯವಾಯಿತು. 


ಸದಾಶಿವರಾಯನ ನಂತರ ಅರವೀಡು ವಂಶದ ರಾಮರಾಯನ ತಮ್ಮನಾದ ತಿರುಮಲನು 
ಕ್ರಿ.ಶ.1570ರಿಂದ 1578ರವರೆಗೆ ವಿಜಯನಗರದ ಅರಸನಾಗಿ ರಾಜ್ಯಭಾರ ನಡೆಸಿದನು. 
ಮಹಮ್ಮದೀಯರಿಂದ ಅತಿ ನಿಕೃಷ್ಟ ಆಕ್ರಮಣಕ್ಕೊಳಗಾದ ವಿಜಯನಗರದ ಪುನರ್‌ನಿರ್ಮಾಣ 
ಅಸಾಧ್ಯವೆಂದರಿತು ಪೆನುಗೊಂಡೆಯನ್ನು ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡಿದನು. ಮೈಸೂರು 
ಜಿಲ್ಲೆಯಲ್ಲಿ ಒಂದನೇ ಶ್ರೀರಂಗರಾಯನ ಮೂರು ಶಾಸನಗಳು ಇದುವರೆಗೆ ದೊರೆಶಿವೆ. 
ನಂಜನಗೂಡು ತಾಲ್ಲೂಕಿನ ತಾಮಶಾಸನವು ಕ್ರಿಶ.1575ರದಾಗಿದ್ದು, ತಿರುಮಲರಾಯನ ಮಗ 
ಶ್ರೀರಂಗರಾಯನು ತಂಜಾವೂರು ಸೀಮೆಯಲ್ಲಿನ ಗ್ರಾಮವೊಂದನ್ನು ದತ್ತಿ ನೀಡಿದ ವಿಷಯವನ್ನು 
ಒಳಗೊಂಡಿದೆ. ಶಾಸನವು ಅರವೀಡು ವಂಶಾವಳಿಯನ್ನು ಭಗವಾನ್‌ ವಿಷ್ಣುವಿನಿಂದ ಆರಂಭಿಸಿ, 
ಪಿನ್ನಮನಿಂದ ರಾಮರಾಯನ ತಮ್ಮ ತಿರುಮಲರಾಯ, ಅವನ ಮಗ ಶ್ರೀರಂಗರಾಯನವರೆಗೂ 


ನೀಡಲಾಗಿದೆ.418 


88 


ಇತಿಹಾಸತಜ್ಞರು ಗುರುತಿಸಿರುವ ಪ್ರಕಾರ ಸದಾಶಿವರಾಯನ ನಂತರ ತಿರುಮಲರಾಯನು 
ಕ್ರಿಶ.1570ರಂದ 1578ರವರೆಗೆ ವಿಜಯನಗರದ ಆಳಿಕೆ ನಡೆಸಿದನೆಂದಿದೆ. ಅಥರ, 
ತಿರುಮಲರಾಯನು ಕ್ರಿಶ.1570ರಲ್ಲಿ ಪಟ್ಟಕ್ಕೆ ಬಂದಾಗಲೇ ಅವನಿಗೆ ಎಂಭತ್ತು ವರ್ಷಗಳಾಗಿದ್ದಿತೆಂದು 
ತಿಳಿದುಬರುತ್ತದೆ. ಆದುದರಿಂದ ಅವನು ಹೆಚ್ಚುಕಾಲ ಆಳ್ಸಿಕೆ ನಡೆಸದೆ, ತನ್ನ ಮಗನಾದ 
ಶೀರಂಗರಾಯನಿಗೆ ಕ್ರಿ.ಶ.1572ರಲ್ಲಿ ಅಧಿಕಾರವನ್ನು ವಹಿಸಿಕೊಟ್ಟನೆಂದು ಕೆಲವು ಮೂಲಗಳಿಂದ 
ತಿಳಿದುಬರುತ್ತದೆ. ಮೇಲಿನ ಕ್ರಿಶ.1575ರ ಕಾಲಘಟ್ಟದ ಶಾಸನವು. ಶ್ರೀರಂಗರಾಯನು ಈ 
ವೇಳೆಗಾಗಲೇ ರಾಜನಾಗಿ ಆಳ್ಗಿಕೆ ನಡೆಸುತ್ತಿದ್ದುದನ್ನು ಸಮರ್ಥಿಸುತ್ತದೆ. ಶ್ರೀರಂಗರಾಯನ 
ಕ್ರಿ.ಶ.1576ನೇ ವರ್ಷದ ತಾಮಶಾಸನವು. ದೊರೆಯು ತುಂಗಭದ್ರಾ ನದಿಯ ಉತ್ತರದ ದಂಡೆಯ 
ಮೇಲಿನ ಮಾನವಿ ದೇಶದ ಗ್ರಾಮವೊಂದನ್ನು ದತ್ತಿಯಾಗಿ ನೀಡಿರುವ ವಿಷಯವನ್ನು 
ಉಲ್ಲೇಖಿಸಿದೆ.420 


ಕೃಷ್ಣರಾಜನಗರದ  ಕ್ರಿಶ.1577ರ ಗಳಿಗೇಕೆರೆ ಶಾಸನವುಶ್ರೀರಂಗರಾಯ ಮಹಾರಾಜನು 
ಪೆನುಕೊಂಡದಿಂದ ಆಳುತ್ತಿರುವುದನ್ನು ಉಲ್ಲೇಖಿಸಿ, ಹಂಪಾಪುರ ಸ್ಥಳದ ವೆಂಕಟಪ್ಪ್ತನಾಯಕಯ್ಯನು 
ನೀಡಿದ ಧಾರ್ಮಿಕ ದತ್ತಿಯನ್ನು ಉಲ್ಲೇಖಿಸಿದೆ.4?1 ಶಾಸನೋಕ್ತ ವೆಂಕಟಪ್ಪನಾಯಕನಿಗೆ ಇದ್ದ 
ಬಿರುದುಗಳಲ್ಲೊಂದಾದ “ತುರುಕದಳವಿಭಾಡ” ಎಂಬ ಬಿರುದು ಆಗಿನ ಸಂದರ್ಭದಲ್ಲಿ ಸಾಮಾನ್ಯವಾಗಿ 
ನಡೆಯುತ್ತಿದ್ದ ಮಹಮ್ಮದೀಯ ಸೈನ್ಯಗಳ ಆಕ್ರಮಣವನ್ನು ಸೂಚಿಸುತ್ತಿದೆ. ತಿರುಮಲರಾಯನ ನಂತರ 
ವಿಜಯನಗರದ ನೂತನ ರಾಜಧಾನಿ ಪೆನುಕೊಂಡವಾಗಿತ್ತೆಂದು ಶಾಸನದಿಂದ ಅಧಿಕೃತವಾಗಿ 
ತಿಳಿದುಬಂದಿದೆ. ಶ್ರೀರಂಗರಾಯನ ನಂತರ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾದವನು ಈತನ 
ಕಿರಿಯ ಸಹೋದರನಾದ ಒಂದನೇ ವೆಂಕಟಪತಿ. 


ಒಂದನೇ ವೆಂಕಟಪತಿಯ ಆಳಿಕೆಯ ಕಾಲ ಕ್ರಿ.ಶ.1586ರಿಂದ 1614 ಎಂದು ಇತಿಹಾಸತಜ್ಞರು 
ಗುರುತಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಇವನ ಆಳಿಕೆಯ ಕಾಲದ ಸುಮಾರು ಐದು ಶಾಸನಗಳು 
ಇದುವರೆಗೆ ದೊರೆತಿರುತ್ತವೆ. ನಂಜನಗೂಡು ತಾಲ್ಲೂಕಿನ ತಾಯೂರು ಶಾಸನದ ಕಾಲ ಕ್ರಿ.ಶ.1586 
ಆಗಿದ್ದು, ವೀರ ವೆಂಕಟಪತಿದೇವ ಮಹಾರಾಜರ ಆಳ್ಗಿಕೆಯ ಕಾಲದಲ್ಲಿ, ಮಹಾಮಂಡಲೇಶ್ವರರಾದ 
ರಾಮರಾಜುತಿರುಮಲರಾಜಯದೇವ  ಮಹಾಅರಸರು ಹದಿನಾಡ ರಾಮರಾಯನಾಯಕರಿಗೆ 
ಮಹಾಮಂಡಲೇಶ್ವರರ ಹೆಸರನ್ನೂ ಪಲ್ಲಕ್ಕಿಯ ಉಂಬಳಿಯಾಗಿ ಹದಿನೈದು ಗ್ರಾಮಗಳನ್ನೂ ನೀಡಿದ 


ವಿಷಯವನ್ನು ಶಾಸನವು ಒಳಗೊಂಡಿದೆ.422 ಇದೇ ತಾಲ್ಲೂಕಿನ ಸುತ್ತೂರು ಶಾಸನವು ಕ್ರಿ.ಶ.1593ರಲ್ಲಿ 
ವೆಂಕಟಪತಿ ಮಹಾರಾಯನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.43 ಕ್ರಿ.ಶ.1598ನೇ ವರ್ಷದ ಮುಡಕನಪುರ 
ಶಾಸನವು ವೆಂಕಟಪತಿ ಮಹಾರಾಯನನ್ನು ಮಹಾಮಂಡಲೇಶ್ವರನೆಂದು ಕರೆದಿದ್ದು, ರಾಜಶ್ರೀ 


ಜಗದೇವರಾಯವೊಡೆಯನನ್ನು "ಮಹಾರಾಜಾಧಿರಾಜ ಮಹಾರಾಜ” ಎಂದು ಉಲ್ಲೇಖಿಸಿದೆ.424 
ಇದಕ್ಕೆ ಕಾರಣ ತಿಳಿದುಬಂದಿಲ್ಲ. ಬಹುಶಃ ಶಾಸನ ಕಂಡರಣೆಯ ಸಾಲುಗಳು 
ಹಿಂದುಮುಂದಾಗಿರಬಹುದು. 


ಕ್ರಿ.ಶ.1607ರ ಬೆಟ್ಟದಪುರ ಶಾಸನವು ಮಂಡಲೇಶ್ವರನಾಗಿದ್ದ ರಾಮರಾಯನ ಮಗನಾದ 
ತಿರುಮಲರಾಜಯ್ಯದೇವ ಮಹಾಅರಸನು ತನ್ನ ತಂದೆ ಮತ್ತು ತಾಯಿಯವರಿಗೆ ಪುಣ್ಯವಾಗಲೆಂದು 


89 


ಧಾರ್ಮಿಕ ದತ್ತಿಯೊಂದನ್ನು ನೀಡಿದ ವಿವರವಿದೆ.435 ಇದರಿಂದ, ರಾಮರಾಯನ ಮಗನಾದ 
ಪೆದ್ದತಿರುಮಲನು ತನ್ನ ಚಿಕ್ಕಪ್ತನ ಮಗನ ಆಳಿಕೆಯಲ್ಲಿ ಯಾವುದೋ ಪ್ರದೇಶದ 
ಪ್ರಾಂತ್ಯಾಧಿಕಾರಿಯಾಗಿದ್ದನೆಂದು ತಿಳಿಯಬಹುದಾಗಿದೆ. ತಿರುಮಲರಾಯನಿಗೆ ಸೋಮರಾಜಯ್ಯನೆಂಬ 


ಮಗನಿದ್ದ ವಿಷಯ ತಿಳಿದುಬರುತ್ತದೆ. 


ಒಂದನೇ ವೆಂಕಟಪತಿರಾಯನ ಆಳಿಕೆಯ ಕಾಲಕ್ಕೆ ಸೇರಿದ ಅವತಾಳಪುರ ಶಾಸನದಲ್ಲಿ 


1330ನೇ ಶಕವರ್ಷ ಎಂದು ತಪ್ಪಾಗಿ ನಮೂದಿಸಲಾಗಿದೆ.4?6 ಬಹುಶಃ ಇದು ಶಕವರ್ಷ 1530 
ಆಗಿದ್ದು, ಶಾಸನ ಕಂಡರಣೆಯಲ್ಲಿ ಆಗಿರುವ ತಪ್ಪು ಎಂದು ಊಹಿಸಬಹುದಾಗಿದೆ. ಶಕವರ್ಷವನ್ನು 
1530 ಎಂದು ತೆಗೆದುಕೊಂಡರೆ, ಶಾಸನದ ಕಾಲ ಕ್ರಿಶ.1607 ಆಗಲಿದ್ದು, ಇದು ವೆಂಕಟಪತಿರಾಯನ 
ಆಳ್ಗಿಕೆಯ ಕಾಲಕ್ಕೆ ಸರಿಹೊಂದುತ್ತದೆ. ಜೊತೆಗೆ, ಈ ಶಾಸನದಲ್ಲಿ ಧಾರ್ಮಿಕ ಕಾರ್ಯ 
ನೆರವೇರಿಸಿರುವವನು ರಾಮರಾಯನ ಮಗನಾದ ತಿರುಮಲರಾಯ. ಆದುದರಿಂದ ಇದು ಒಂದನೇ 
ವೆಂಕಟಪತಿರಾಯನ ಕಾಲದ ಶಾಸನವೆಂದು ಪರಿಗಣಿಸಬಹುದು. 


ತಿರುಮಕೂಡಲು ನರಸೀಪುರದ ಬನ್ನೂರು ಕ್ರಿಶ.16015ನೇ ವರ್ಷದ ಶಾಸನದಲ್ಲಿ 
ವೆಂಕಟಪತಿರಾಯನನ್ನು "ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ಚತುಸ್ನ್ಲಮುದ್ರಾಧಿಪತಿ' 


ಎಂಬ  ಬಿರುದುಗಳಿಂದಲೇ  ಸೂಚಿಸಲಾಗಿದೆ4?7" ಈ ಶಾಸನದಿಂದ ಮೈಸೂರಿನ 
ಚಾಮರಸವೊಡೆಯರ ಮಗನಾದ ರಾಜವೊಡೆಯರು ವಿಜಯನಗರದ  ವೆಂಕಟಪತಿರಾಯನ 
ಅಧಿಪತ್ಯವನ್ನು ಒಪ್ಪಿದ ಸಾಮಂತನೆಂದು ತಿಳಿಯಬಹುದಾಗಿದೆ. ಈ ಶಾಸನದಲ್ಲಿ 
ಉಲ್ಲೇಖಿತವಾಗಿರುವ ಮತ್ತೊಂದು ಮಹತ್ವದ ಅಂಶವೆಂದರೆ, ವೆಂಕಟಪತಿರಾಯನ ಆಳ್ಗಿಕೆಯು 
ಕ್ರಿ.ಶ.1614ಕ್ಕೆ ಕೊನೆಗೊಂಡಿತೆಂದು ಇದುವರೆಗೂ ತಿಳಿಯಲಾಗಿತ್ತು ಆದರೆ, ಪ್ರಸ್ತುತ ಶಾಸನದ ಕಾಲವು 
ಕ್ರಿ.ಶ.1615 ಆಗಿರುವುದರಿಂದ, ಶಾಸನೋಕ್ತ ಕಾಲದವರೆಗೂ ವೆಂಕಟಪತಿರಾಯನ ಆಳ್ಗಿಕೆಯಿತ್ತೆಂದು 
ತಿಳಿಯಬಹುದಾಗಿದೆ. 


ಅರವೀಡು ವಂಶದ ಕೆಲವೇ ಸುಪ್ರಸಿದ್ದ ದೊರೆಗಳಲ್ಲಿ ವೆಂಕಟಪತಿರಾಯನು 
ಅಗಗಣ್ಯನಾಗಿದ್ದನು. ಇವನ ಆಳ್ಗಿಕೆಯ ಕಾಲದಲ್ಲಿ ಬಹಳಕಾಲದ ನಂತರ ರಾಜ್ಯದಲ್ಲಿ 
ಶಾಂತಿ-ಸಮೃದ್ಧಿಗಳು ನೆಲೆಸಿದ್ದವು. ಇವನ ಮರಣಕ್ಕೆ ಮುನ್ನ ತನ್ನ ನಂತರದ ವಿಜಯನಗರ 


ಸಾಮ್ರಾಜ್ಯದ ಸಿಂಹಾಸನದ ಉತ್ತರಾಧಿಕಾರಿಯಾಗಿ ಇಮ್ಮಡಿ ಶ್ರೀರಂಗರಾಯನೆಂದು ಹೆಸರಾಗಿದ್ದ 
ಶ್ರೀರಂಗ ಚಿಕ್ಕರಾಯನನ್ನು ಘೋಷಿಸಿದ್ದನು.*:5 ಇಮ್ಮಡಿ ಶ್ರೀರಂಗನು ಕ್ರಿ.ಶ.1615ರಿಂದ 1617ರವರೆಗೆ 
ಆಳ್ಗಿಕೆ ನಡೆಸಿದನು. ಇವನು ಕ್ರಿ.ಶ.1617ರಲ್ಲಿ ಕೊಲೆಯಾದ ನಂತರ, ಈತನ ಮಗ ರಾಮದೇವನು 
ಕ್ರಿ.ಶ.1617ರ೦ದ 1632ರವರೆಗೂ ವಿಜಯನಗರದ ಸಾಮ್ರಾಟನಾಗಿ ಅಳ್ಲಿಕೆ ನಡೆಸಿದನು. ಇಮ್ಮಡಿ 
ಶ್ರೀರಂಗನ ಯಾವುದೇ ಶಾಸನಗಳೂ ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆತಿಲ್ಲ. ಇವನು ಪಟ್ಟಕ್ಕೆ 
ಬಂದ ಕೂಡಲೇ ವಿದ್ರೋಹಿಗಳ ಸೆರೆಯಾಳಾಗಿದ್ದುದೇ ಇದಕ್ಕೆ ಕಾರಣವಾಗಿರಬಹುದು. ರಾಮದೇವನ 
ಸುಮಾರು ನಾಲ್ಕು ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುತ್ತದೆ. 


ರಾಮದೇವನನ್ನು "ರಾಘವರಾಯ?ನೆಂಬ ಹೆಸರಿನಿಂದ ಕರೆಯುತ್ತಿದ್ದುದು ಕ್ರಿ.ಶ.1620ನೇ 
ವರ್ಷದ ಚಾಮುಂಡಿಬೆಟ್ಟದ ಶಾಸನದಿಂದ ತಿಳಿದುಬರುತ್ತದೆ.439 ಈ ಶಾಸನವು ವೀರರಾಘವರಾಯನ 


90 


ಆಳ್ಗಿಕೆಯ ಕಾಲವನ್ನು ಉಲ್ಲೇಖಿಸಿದೆ. ತಿ.ನರಸೀಪುರದ ಕಕ್ರಿ.ಶ.1622ನೇ ವರ್ಷದ ಶಾಸನವು 
ಘನಗಿರಿನಗರವೆಂಬ ಹೆಸರಿದ್ದ ಪೆನುಗೊಂಡದಿಂದ ಆಳುತ್ತಿದ್ದ ರಾಮದೇವನ ಆಳ್ಗಿಕೆಯ ಕಾಲದಲ್ಲಿ 
ರಾಜವೊಡೆಯನ ಮೊಮ್ಮಗ ಮತ್ತು ನರಸರಾಜವೊಡೆಯನ ಮಗನಾದ ಚಾಮರಾಜ ಒಡೆಯನು 


ನೀಡಿದ ದತ್ತಿಯ ವಿವರವನ್ನು ದಾಖಲಿಸಿದೆ. 430 ಇದೇ ತಾಲ್ಲೂಕಿನ ಸೋಸಲೆಯ 
ಶಾಸನವೊಂದುಧಾರ್ಮಿಕ ಕಾರ್ಯದ ವಿವರವನ್ನೊಳಗೊಂಡಿದ್ದು, ಪೆನುಗೊಂಡದಿಂದ ವೀರ 


ರಾಮರಾಯದೇವನ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.431 ವೀರರಾಮರಾಯದೇವನ ಆಳ್ಲಿಕೆಯನ್ನು 


ಉಲ್ಲೇಖಿಸುವ ಮತ್ತೊಂದು ಶಾಸನದಕಾಲ ಕ್ರಿಶ.1628.432? ರಾಮದೇವನ ನಂತರ ಪಟಕ್ಕೆ 
ಬಂದವನು ಎರಡನೇ ವೆಂಕಟಪತಿ. ಈತನ ಆಳ್ಗಿಕೆಯ ಕಾಲ ಕ್ರಿ.ಶ.1632ರಿಂದ 1642ರವರೆಗೆ ಎಂದು 
ಇತಿಹಾಸತಜ್ಞರು ಗುರುತಿಸಿದ್ದಾರೆ. ಇವನ ಆಳ್ಗಿಕೆಯ ಕಾಲದ ಶಾಸನಗಳಾವುವೂ ಇದುವರೆಗೆ 


ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವುದಿಲ್ಲ. 


ಎರಡನೇ ವೆಂಕಟಪತಿಯ ತರುವಾಯ ಮುಮ್ಮಡಿ ಶ್ರೀರಂಗರಾಯನು ಪಟ್ಟಕ್ಕೆ ಬಂದನು. 


ಇವನ ಆಳ್ಳಿಕೆಯ ಕಾಲ ಕ್ರಿಶ.1642ರಿಂದ 1678.53 ಇವನ ಆಳ್ಗಿಕೆಯ ಕಾಲಕ್ಕೆ ಸಂಬಂಧಿಸಿದ 
ಸುಮಾರು ಮೂರು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ದೊರೆತಿರುತ್ತವೆ. 
ಕೃಷ್ಣರಾಜನಗರ ತಾಲ್ಲೂಕಿನ ಮಾರ್ಚಹಳ್ಳಿಯ ಕ್ರಿಶ.1643ನೇ ವರ್ಷದ ಶಾಸನವು ಅರವೀಡು ವಂಶದ 
ಶ್ರೀರಂಗರಾಯನ  ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ ಮಹಿಶೂರಿನ ನರಸರಾಜ ಭೂಪಾಲನನ್ನು 
ಶ್ರೀರಂಗರಾಯನ “ದಕ್ಷಿಣ ಭುಜದಂಡ” ಎಂದು ವರ್ಣಿಸಿದೆ.4334 ತಿ.ನರಸೀಪುರದ ಸೋಸಲೆಯ 
ಕಿ.ಶ.1662ರ ತಾಮ್ರಶಾಸನವು ಶ್ರೀರಂಗರಾಯನು ವೇಲಾಪುರಿಯಿಂದ ರಾಜ್ಯದ ಆಳಿಕೆ ನಡೆಸುತ್ತಿದ್ದ 


ವಿಷಯವನ್ನು ದಾಖಲಿಸಿದೆ.455 ಇದೇ ತಾಲ್ಲೂಕಿನ ಮತ್ತೊಂದು ಶಾಸನದ ಕಾಲ ಕ್ರಿ.ಶ.1664 


ಆಗಿದ್ದು,336 ಶ್ರೀರಂಗರಾಯನ ಆಳಿಕೆಯ ಕಾಲದಲ್ಲಿ ಕೆಲಕಾಲ ವೇಲಾಪುರಿ ಅಥವಾ ಬೇಲೂರು 
ಅವನ ರಾಜಧಾನಿಯಾಗಿತ್ತು ಎಂದು ತಿಳಿಸುತ್ತದೆ. ಬಿಜಾಪುರ ಮತ್ತು ಗೋಲ್ಕೊಂಡದ ಸುಲ್ತಾನರು 
ಒಟ್ಟಿಗೆ ಸೇರಿ ಬೇಲೂರನ್ನು ಮುತ್ತಿದಾಗ, ಶೀರಂಗರಾಯನು ಕೆಳದಿಯ ಶಿವಪುನಾಯಕನ ಆಶ್ರಯ 
ಪಡೆದನು. 


ಕೆಳದಿಯ ಶಿವಪ್ಪನಾಯಕನು ಬೇಲೂರನ್ನು ಮುಸಲ್ಮಾನ ದಾಳಿಕೋರರಿಂದ ರಕ್ಷಿಸಿದ ನಂತರ 
ಮತ್ತೆ ಸ್ವಲಕಾಲದವರೆಗೆ ಬೇಲೂರು ಶ್ರೀರಂಗರಾಯನ ರಾಜಧಾನಿಯಾಗಿ ಮುಂದುವರಿಯಿತು. 
ಆದುದರಿಂದಲೇ ಮೇಲ್ಕಂಡ ಶಾಸನಗಳಲ್ಲಿ ಶ್ರೀರಂಗರಾಯನು ವೇಲಾಪುರಿಯಿಂದ ಆಳಿಕೆ 
ನಡೆಸುತ್ತಿದ್ದುದಾಗಿ ಉಕ್ತವಾಗಿರುತ್ತದೆ. ಮುಸಲ್ಲಾನ ದಾಳಿಗಳು ಮತ್ತೆ ಮತ್ತೆ ಅವ್ಯಾಹತವಾಗಿ ನಡೆದಾಗ, 
ಶ್ರೀರಂಗರಾಯನು ಪರಾಜಿತನಾಗಿ ಮೊದಲು ತಂಜಾವೂರಿನಲ್ಲಿಯೂ ನಂತರ ಮೈಸೂರಿನಲ್ಲಿಯೂ 
ಆಶ್ರಿತನಾಗಿ ಬಾಳಬೇಕಾಯಿತು47 ಆದರೆ, ಶ್ರೀರಂಗರಾಯನ "ದಕ್ಷಿಣ ಭುಜದಂಡ'ನಾಗಿದ್ದ ಕಂಠೀರವ 
ನರಸರಾಜನ ಮರಣಾನಂತರ  ಶ್ರೀರಂಗರಾಯನ ವಿವರ ದೊರಕುವುದಿಲ್ಲ. ಆದರೆ, 
ಕಿ.ಶ.1678ರವರೆಗೂ ಅವನ ಶಾಸನಗಳು ದೊರೆಯುತ್ತವೆಯಾದ್ದರಿಂದ ಅವನು ಅಲ್ಲಿಯವರೆಗೂ 
ಬದುಕಿದ್ದನೆಂದು ಊಹಿಸಬಹುದು. 


91 


ಶ್ರೀರಂಗರಾಯನೊಡನೆ ವಿಜಯನಗರ ಸಾಮ್ರಾಜ್ಯವೂ ಅವನತಿ ಹೊಂದಿತು. ಕೀರ್ತಿಶಿಖರದ 
ಅತ್ಕುಚ್ಛಾಯ ಸ್ಥಿತಿಗೇರಿದ್ದ ಸಾಮ್ರಾಜ್ಯವೊಂದು ಪರಕೀಯರ ದಾಳಿ, ಸ್ವಕೀಯರ ಅಂತಃಕಲಹಗಳಿಂದ 
ಧರಾಶಾಯಿಯಾಗಿ ಇತಿಹಾಸದ ಪುಟಗಳನ್ನು ಸೇರಿತು. 


ಉಮ್ಮತ್ತೂರು ಅರಸರು: 


ಉಮ್ಮತ್ತೂರು ಅರಸರನ್ನು ಚರಿತ್ರೆಯಲ್ಲಿ ಪಾಳೆಯಗಾರರೆಂದು ಮಾತ್ರ ಗುರುತಿಸಲಾಗಿದೆ. 
ಅವರು ನಾಡ ಪ್ರಭುಗಳಾಗಿ, ಅರಸರಾಗಿ ಕೆಲವೊಮ್ಮೆ "ಚಕ್ರೇಶ್ವರ' ಎಂಬ ಪ್ರಶಸಿಗಳನ್ನೂ ಧರಿಸಿರುವುದು 
ಕಂಡುಬರುತ್ತದೆ. ಇಂದಿನ ಚಾಮರಾಜನಗರ ಜಿಲ್ಲಯ ಉಮ್ಮತ್ತೂರು ವಿಜಯನಗರ ಕಾಲದಲ್ಲಿ 
ಮಹತ್ಸದ ಪಾಳೆಯಪಟ್ಟಾಗಿದ್ದಿತು. ಉಮ್ಮತ್ತೂರಿನ ಅರಸನು ವಿಜಯನಗರದ ಪ್ರತಿನಿಧಿಯಾಗಿ 


%) 
ಶ್ರೀರಂಗಪಟ್ಟಣವನ್ನು ಪಾಲಿಸುತ್ತಿದ್ದ ಶ್ರೀರಂಗರಾಯನ ಬಂಧುವಾಗಿದ್ದುದಾಗಿ ತಿಳಿದುಬರುತ್ತದೆ.438 


ತಿ.ನರಸೀಪುರದ ಶಾಸನದಲ್ಲಿ ಮಹತ್ವದ ಐತಿಹಾಸಿಕ ಅಂಶವೊಂದನ್ನು ದಾಖಲಿಸಲಾಗಿದೆ.439 
ವಿಜಯನಗರದ ವೀರವೆಂಕಟಪತಿ ಮಹಾರಾಯನು ಘನಗಿರಿಯೆಂಬ ಹೆಸರುಳ್ಳ ಪೆನುಗೊಂಡದಿಂದ 
ರಾಜ್ಯವಾಳುತ್ತಿದ್ದ ಕಾಲದಲ್ಲಿ, ವೆಂಕಟಪತಿರಾಯನ ಒಪ್ಪಿಗೆಯನ್ನು ಪಡೆದು, ಶ್ರೀರಂಗರಾಯನು 
ಮೈಸೂರಿನ ರಾಜ ಒಡೆಯರಿಗೆ ಶ್ರೀರಂಗಪಟ್ಟಣವನ್ನು ಮತ್ತು ಉಮ್ಮತ್ತೂರನ್ನು 
ಪರಂಪರಾಗತಾಧಿಕಾರದ ಪ್ರಾಂತವಾಗಿ ಕೊಡುಗೆಯಾಗಿ ಅಭಯಹಸ್ಪಪೂರ್ವಕವಾಗಿ ಕ್ರಿ.ಶ.1612ರಲ್ಲಿ 
ನೀಡಿದ ವಿಷಯವನ್ನು ಶಾಸನವು ಒಳಗೊಂಡಿದೆ. ಹೀಗೆ ರಾಜ್ಯ ಹಸ್ತಾಂತರದ ವಿಷಯವನ್ನು 
ಉಮ್ಮತ್ತೂರು ಅರಸನಿಗೆ ಶ್ರೀರಂಗರಾಯನು ಮೊದಲೇ ತಿಳಿಸಿದ್ದುದಾಗಿ ಪ್ರತೀತಿಯಿದೆ. ರಾಜ 
ಒಡೆಯರು  ಕಕ್ರಿಶ.1613ರಲ್ಲಿ  ಉಮ್ಮತ್ತೂರನ್ನು ಜಯಿಸಿ, ಮೈಸೂರು ಸಂಸ್ಥಾನದಲ್ಲಿ 
ಸಮಾವೇಶಗೊಳಿಸಿದ್ದಾಗಿ ಚರಿತ್ರೆಯಿಂದ ತಿಳಿದುಬರುತ್ತದೆ. ಉಮ್ಮತ್ತೂರು ಒಡೆಯರ ಮೂಲಪುರುಷ 
ಹನುಮಪ್ಪ ಒಡೆಯರೆಂದು ಗುರುತಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಉಮ್ಮತ್ತೂರು 


ಅರಸರ ಸುಮಾರು ಹದಿನೈದು ಶಾಸನಗಳು ದೊರೆತಿವೆ. 


ಕ್ರಿ.ಶ.1467ರ ಮುಳ್ಳೂರು ಶಾಸನವು ಉಮ್ಮತ್ತೂರಿನ ಸೋಮಯ್ಯದೇವನ ಆಳ್ಳಿಕೆಯನ್ನು 


ಉಲ್ಲೇಖಿಸಿದೆ.440 ಈ ಸೋಮಯ್ಯದೇವನು ಹನುಮಪ್ಪ ಒಡೆಯರ ಮಗನಾದ ಸೋಮರಾಯ 
ಒಡೆಯರೆಂದು ಗುರುತಿಸಬಹುದಾಗಿದೆ. ಕ್ರಿ.ಶ.1490ರ ಶಾಸನವು ಇಮ್ಮಡಿ ರಾಯ ಒಡೆಯರ 


ಪುತ್ರನಾದ ನಂಜರಾಯ ಒಡೆಯರ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.491 ಈ ಶಾಸನದಲ್ಲಿ ನಂಜರಾಯ 
ಒಡೆಯರಿಗಿದ್ದ "ಶೀಮನ್ನಹಾರಾಜಾಧಿರಾಜ', "ರಾಜಪರಮೇಶ್ವರ', "ಗಜಬೇಂಟಿಕಾರ', "ಪೆಸಾಳಿಹನುಮ', 
"'ಅರಸಂಕಸುನೆಗಾರ', "ಗೇಣಾಂಕ ಚಕ್ರೇಶ್ವರ. "ಜವಾದಿಕೋಳಾಹಳ' ಮತ್ತು "ಮಹಾಮಂಡಳೇಶ್ವರ' 
ಎಂಬ ಬಿರುದುಗಳನ್ನು ನಿರೂಪಿಸಲಾಗಿದೆ. ಶಾಸನದಲ್ಲಿ ಉಕ್ಷರಾಗಿರುವ ನಂಜರಾಜ ಒಡೆಯರು 
ಹನುಮಪ್ಪ ಒಡೆಯರ ಮೊಮ್ಮಗ ಹಾಗೂ ಸೋಮರಾಯ ಒಡೆಯರ ಸಹೋದರನಾದ ಇಮ್ಮಡಿ 


92 


ರಾಯ ಒಡೆಯರ ಮಗ. ಇವರ ಆಳಿಕೆಯ ಕಾಲ ಕ್ರಿಶ.1482ರಿಂದ 1494 ಎಂದು 
ಗುರುತಿಸಲಾಗಿದೆ. ಕ್ರಿಶ.1492ರ ಕಾಲಘಟ್ಟದ ನೇರಳೆ ಶಾಸನವು ವೀರ ನಂಜರಾಜ ಒಡೆಯರ 
ಆಳ್ಳಿಕೆಯನ್ನು ಉಲ್ಲೇಖಿಸಿರುವುದಲ್ಲದೆ, ಅವರ ನಿರೂಪದ ಮೇರೆಗೆ ಆಳುತ್ತಿದ್ದ ಅಧೀನ 


ಮಂಡಲೇಶ್ವರರಾದ ನಿರಿಲಿಯ ಒಡೆಯರು, ದೇವರಾಯವೊಡೆಯರನ್ನು ಹೆಸರಿಸಿದೆ.44? 


ಕ್ರಿ.ಶ.1494ರ ತಿರುಮಕೂಡಲು ಶಾಸನವು ವೀರ ನಂಜರಾಜ ಒಡೆಯರ ಆಳ್ಗಿಕೆಯನ್ನು ಮತ್ತು 


ಆತನ ಶಿರಪ್ರಧಾನ ದೇವರಾಜಯ್ಯನನ್ನು ಉಲ್ಲೇಖಿಸಿದೆ.443 ಕ್ರಿ.ಶ.1495ರ ನೇರಳೆ ಗ್ರಾಮದ ಶಾಸನವು 
ವೀರನಂಜರಾಜ ಒಡೆಯರ ಮಹಾಪ್ರಧಾನನಾದ ದೇವರಾಜಯ್ಯನ ಮಗ ಪರ್ವತಯ್ಯನನ್ನು 


ಹೆಸರಿಸಿದೆ.444 ಕ್ರಿಶ.1492ನೇ ವರ್ಷದ ತಂಡ್ರೆ ಶಾಸನವು ಇಮ್ಮಡಿ ದೇಪಣ್ಣ ಒಡೆಯನನ್ನು 
ಮಹಾಮಂಡಲೇಶ್ನರನೆಂದು ಹೆಸರಿಸುತ್ತಾ ಅವನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.4 ಕ್ರಿ.ಶ.1504ರ 


ನಂಜನಗೂಡಿನ ಇಜ್ಞಾಲ ಶಾಸನವು ದೇವರಾಯ ಒಡೆಯರನ್ನು ಉಲ್ಲೇಖಿಸಿದೆ.439 ಕ್ರಿ.ಶ.1504ರ 
ಹೆಗ್ಗಡದೇವನ ಕೋಟೆಯ ಮಲಿಯೂರು ಶಾಸನವು ದೇವರಾಜ ಒಡೆಯರನ್ನು "'ಚೇರಚೋಳಪಾಂಡ್ಕ 


ಮೂರು ರಾಯರ ಗಂಡನೆಂದು ಹಾಗೂ ನೀಲಗಿರಿ ನಾಡನ್ನು ಆಳುವವನೆಂದು ವರ್ಣಿಸಿದೆ.447 


ಕ್ರಿಶ.15804ರ ರಾಂಪುರ ಶಾಸನವು ಮಹಾಮಂಡಲೇಶ್ವIರ ಮೂವರುರಾಯರ ಗಂಡ 
ಗೋವಣ್ಣ ಒಡೆಯನು ನೀಲಗಿರಿ ಆಳುತ್ತಿದ್ದುದನ್ನು ಉಲ್ಲೇಖಿಸಿದೆ.445 ಕ್ರಿಶ.1530ರ ಹೆಮ್ಮಿಗೆ 
ಶಾಸನವುವೀರದೇವಣ್ಣವೊಡೆಯರ  ಆಳ್ಳಿಕೆಯನ್ನು ಉಲ್ಲೇಖಿಸಿದೆ. 44 ಕ್ರಿಶ.1530ರ ಬಸವಟ್ಟಿಗೆ 


ಶಾಸನವು50 ವೀರಮಲ್ಲರಾಜ ಒಡೆಯರನ್ನು ಉಮ್ಮತ್ತೂರು ಅರಸರಿಗೆ ಇದ್ದ ಎಲ್ಲ ಬಿರುದುಗಳೊಡನೆ 
"ಕಟಾರಿತ್ರಿಣೇತ್ರ'ನೆಂಬ ಬಿರುದನ್ನೂ ಒಳಗೊಂಡಂತೆ ಉಲ್ಲೇಖಿಸಿದೆ. ಕ್ರಿಶ.1543ರ ತಗಡೂರು 


ಶಾಸನವು ಮಹಾಮಂಡಲೇಶ್ವರ ವೀರದೇವರಾಜ ಒಡೆಯರ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.451 ಈ 
ಮೊದಲೇ ಹೇಳಿದಂತೆ, ಉಮ್ಮತ್ತೂರು ರಾಜ್ಯವು ಕ್ರಿ.ಶ.1612-13ರಲ್ಲಿ ಮೈಸೂರಿನ ರಾಜ ಒಡೆಯರ 
ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ವಿಲೀನವಾಯಿತು. 


ಕೆಳದಿ ಅರಸರು: 


ಕೆಳದಿ ಸಂಸ್ಥಾನವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನವನ್ನು 
ಹೊಂದಿದೆ. ಈ ಸಂಸ್ಥಾನದ ಅರಸರು ಕ್ರಿ.ಶ.1499ರಿಂದ ಆರಂಭಿಸಿ, ಕ್ರಿಶ.1763ರವರೆಗೆ ಆಳ್ಸಿಕೆ 
ನಡೆಸಿರುತ್ತಾರೆ.45೨ ಇದರಲ್ಲಿ, ಕ್ರಿಶ.1499ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯದ 
ಅಧೀನರಾಗಿ ನಂತರ ಸ್ವತಂತ್ರವಾಗಿ ಆಳ್ಲಿಕೆ ನಡೆಸಿದ ಹಿರಿಮೆ ಇವರದು. ಮೊದಲಿಗೆ ವಿಜಯನಗರದ 
ಅರಸ ಶ್ರೀಕೃಷ್ಣದೇವರಾಯನ ಆಣತಿಯಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಇವರನ್ನು ನಿಯೋಜಿಸಿ ಆ 
ಮೂಲಕ ಶತೃಗಳು ಮತ್ತು ಮುಸಲ್ಮಾನರ ದಾಳಿಯನ್ನು ನಿಗಹಿಸುವ ಸಲುವಾಗಿ ನಿಯುಕ್ತ್ಷಗೊಂಡ 
ಕೆಳದಿಯ ನಾಯಕ ಚೌಡಪ್ಪನಾಯಕನು, ನಂತರ ಕ್ರಿ.ಶ.1500ರಲ್ಲಿ ಅರಸನಾಗಿ ಪಟ್ಟಾಭಿಷೇಕ 
ಹೊಂದಿದನೆಂದು ಶಾಸನಗಳಿಂದ ತಿಳಿದುಬಂದಿರುತ್ತದೆ. 


93 


ಕೆಳದಿ ಸಂಸ್ಥಾನಕ್ಕೂ ವಿಜಯನಗರ ಸಂಸ್ಥಾನಕ್ಕೂ ಇದ್ದ ಅವಿನಾಭಾವ ಸಂಬಂಧ 
ಕೊನೆಯವರೆಗೂ ಮುಂದುವರಿದಿತ್ತು ಆದರೆ, ಕೆಳದಿ ಮತ್ತು ಮೈಸೂರು ಸಂಸ್ಥಾನಗಳ ಸಂಸರ್ಗವು, 
ಕೆಳದಿಯ ಪ್ರಖ್ಯಾತ ಅರಸ ಶಿವಪ್ಪನಾಯಕನ ಕಾಲದಲ್ಲಿ ಉಂಟಾಯಿತು. ವಿಜಯನಗರದ 
ವೀರವೆಂಕಟಪತಿರಾಯನ ಬಂಧುವಾದ ಶ್ರೀರಂಗರಾಯನು ಕಳೆದುಕೊಂಡ ಹಾಗೂ ಮೈಸೂರು 
ಒಡೆಯರ ವಶವಾಗಿದ್ದ ಶೀರಂಗಪಟ್ಟಣವನ್ನು ಮರಳಿ ಜಯಿಸುವ ಇರಾದೆಯಿಂದ ಶಿವಪ್ಪನಾಯಕನು 
ಮೈಸೂರಿನ ಮೇಲೆ ದಾಳಿ ಮಾಡಿದನು. ದಳವಾಯಿ ಹಂಪರಾಜಯ್ಯನ ನೇತೃತ್ವದಲ್ಲಿ ಯುದ್ಧಕ್ಕೆ 
ತೆರಳಿದ ದೇವರಾಜ ಒಡೆಯರ ಸೈನ್ಯ ಸೋತರೂ, ಕಾರಣಾಂತರಗಳಿಂದ ಶ್ರೀರಂಗಪಟ್ಟಣದ ಕೋಟೆ 
ಶಿವಪುನಾಯಕನ ವಶವಾಗದೆ, ಅವನು ಹಿಂತಿರುಗುವಂತಾಯಿತು. 


ಇವನ ನಂತರ ಮುಂದೆ ಬಂದ ಕೆಳದಿಯ ರಾಣಿ ಚೆನ್ನಮ್ಮಾಜಿಯು ಮೈಸೂರರಸರಿಗೆ ಸೇರಿದ್ದ 
ಬಾಣಾವರ ಮತ್ತು ಬೇಲೂರು ಪ್ರಾಂತ್ಯಗಳನ್ನು ಗೆದ್ದುಕೊಂಡಳೆಂದು ಇತಿಹಾಸದಿಂದ ತಿಳಿದುಬರುತ್ತದೆ. 
ಇದರ ನಂತರ ಮುಂಬರಿದು ಮೈಸೂರಿನ ದಳವಾಯಿ ಕುಮಾರಯ್ದನು ಅರಕಲಗೂಡನ್ನು 
ವಶಪಡಿಸಿಕೊಂಡಾಗ, ಅವನನ್ನು ಸೋಲಿಸಿ ವಸುಧಾರೆ ಮುಂತಾದ ಸ್ಥಳಗಳನ್ನು ಹಿಂಪಡೆದಳೆಂದು 


ತಿಳಿದುಬರುತ್ತದೆ.43 ಚೆನ್ನಮ್ಮಾಜಿಯ ನಂತರ ಆಕೆಯ ದತ್ತುಪುತ್ತನಾದ ಬಸಪ್ಪನಾಯಕನ 
ಕಾಲದಲ್ಲಿಯೂ ಮೈಸೂರು ಮತ್ತು ಕೆಳದಿಯೊಳಗಿನ ಹಗೆತನ ಮುಂದುವರಿದು, ಮೈಸೂರರಸರ 
ವಶದಲ್ಲಿದ್ದ ಅರಕಲಗೂಡನ್ನು ಗೆದ್ದುಕೊಂಡು ಮೂಲ ವಾರಸುದಾರರಿಗೆ ವಹಿಸಿಕೊಟ್ಟನು. ನಂತರ 
ಇವನ ಮಗನಾದ ಇಮ್ಮಡಿ ಸೋಮಶೇಖರನಾಯಕನ ಕಾಲದಲ್ಲಿಯೂ ಕೆಳದಿಯು ಮೈಸೂರು 
ಸೈನ್ಯದ ದಾಳಿಯನ್ನು ಎದುರಿಸಬೇಕಾಯಿತು. ಈತನ ಮರಣಾನಂತರ, ಇವನ ಪತ್ನಿಯಾದ 
ವೀರಮ್ಮಾಜಿಯು ದತ್ತು ಪುತ್ರನಾದ ಮುಮ್ಮಡಿ ಸೋಮಶೇಖರನಾಯಕನೊಡನೆ ಹಲವು ವರ್ಷಕಾಲ 
ರಾಜ್ಯವಾಳಿದರೂ ಮೈಸೂರು ಸಂಸ್ಥಾನದ ಹೈದರನ ಸೆರೆಯಾಗಿ, ನಂತರ ಮರಾಠರಿಂದ ಬಿಡುಗಡೆ 
ಹೊಂದಿದ ಕೂಡಲೇ ಮರಣ ಸನ್ನಿಹಿತಳಾದ್ದರಿಂದ ಕೆಳದಿಯ ಅರಸರ ರಾಜಕೀಯ ಚರಿತ್ರೆಯು 
ಮುಕ್ತಾಯಗೊಂಡಿತು. 


ಕೆಳದಿಯ ಅರಸರ ಯಾವುದೇ ಶಾಸನಗಳೂ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ 
ಲಭ್ಯವಿರುವುದಿಲ್ಲ. ಆದರೆ, ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದ ಕೆಲವು ಪ್ರದೇಶಗಳು 
ಸ್ವಲಕಾಲದವರೆಗಾದರೂ ಕೆಳದಿಯ ಅರಸರ ಅಧೀನದಲ್ಲಿದ್ದು, ಅವರ ಅಳ್ಗಿಕೆಗೆ ಒಳಪಟ್ಟಿದ್ದ 
ಕಾರಣದಿಂದ ಅವರು ಮೈಸೂರು ಜಿಲ್ಲೆಯೊಂದಿಗೆ ಹೊಂದಿದ್ದ ಹಗೆತನದ ಸಂಬಂಧವನ್ನು ಇಲ್ಲಿ 
ಅವಲೋಕಿಸಲಾಗಿದೆ. 


ಹದಿನಾಡು ಅರಸರು: 


ಹದಿನಾಡು ಇಂದು ನಂಜನಗೂಡು ತಾಲ್ಲೂಕಿನಲ್ಲಿರುವ ಒಂದು ಪುಟ್ಟಗ್ರಾಮ. 
ಇದನ್ನು ಆಳುತ್ತಿದ್ದ ಅರಸರನ್ನು ಪದಿನಾಲ್ಕುನಾಡು ಅರಸರೆಂದು ಕರೆಯಲಾಗಿದೆ. ಪದಿನಾಲ್ಕುನಾಡು 
ಕಾಲಕ್ರಮೇಣ ಹದಿನಾಡು ಆಗಿರುತ್ತದೆ. ಹದಿನಾಡು ಅರಸರು ವಿಜಯನಗರದ ಸಾಮಂತರಾಗಿದ್ದು, 
ಇಂದಿನ ಚಾಮರಾಜನಗರ ಜಿಲ್ಲೆಯ ಯಳಂದೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಹದಿನಾಲ್ಕು ನಾಡುಗಳ ಆಡಳಿತವನ್ನು ನಿರ್ವಹಿಸುತ್ತಿದ್ದರು. ತಿರುಮಕೂಡಲು ನರಸೀಪುರ ತಾಲ್ಲೂಕು 


94 


ಪ್ರದೇಶಗಳ ಮೇಲೆ ಭಾಗಶಃ ನಿಯಂತ್ರಣ ಹೊಂದಿದ್ದುದಾಗಿ ತಿಳಿದುಬರುತ್ತದೆ.4 ಇವರ ಒಂದು 


ಶಾಸನವು ಮೈಸೂರು ಜಿಲ್ಲೆಯ ತಿ.ನರಸೀಪುರ ತಾಲ್ಲೂಕಿನ ಮೂಗೂರಿನಲ್ಲಿ ದೊರೆತಿರುತ್ತದೆ.45 
ಕಿ.ಶ.1628ರ ಈ ಶಾಸನವು ಹದಿನಾಡು ಪ್ರಭುವಾದ ತಿರುಮಲರಾಜನಾಯಕನ ಆಳ್ಲಿಕೆಯನ್ನು 
ಉಲ್ಲೇಖಿಸಿದೆ. 


ಶಿವಗಿರಿ ಅರಸರು: 


ಶಿವಗಿರಿ ಅರಸರು ತಮಿಳುನಾಡಿನ ಶಿವಗಿರಿಯಿಂದ ಆಳ್ಗಿಕೆ ನಡೆಸುತ್ತಿದ್ದು ಇವರ 
ತಾಮ್ರಶಾಸನವೊಂದು ಮೈಸೂರು ಜಿಲ್ಲೆಯ ತಿ.ನರಸೀಪುರ ತಾಲ್ಲೂಕಿನ ಸೋಸಲೆಯಲ್ಲಿ 
ದೊರೆತಿದೆ.456  ಕ್ರಿಶ.1787ರ ಶಾಸನದಲ್ಲಿ ಶಿವಗಿರಿ ಅರಸನಾದ ವರಗುಣರಾಮ-ಪಾಂಡ್ಯ 
ಚಿನ್ನತಂಬಿಯ ದತ್ತಿಯನ್ನು ಕುರಿತು ಉಲ್ಲೇಖಿಸಲಾಗಿದೆ. ಈ ಶಾಸನದಲ್ಲಿನ ಅಂಶಗಳನ್ನು ಮುಂದಿನ 
ಅಧ್ಯಾಯಗಳಲ್ಲಿ ಚರ್ಚಿಸಲಾಗುವುದು. 


ಚೆಂಜಿ ಅರಸರು: 


ಚೆಂಜಿ ಅರಸರು ತಮಿಳುನಾಡಿನ ತಂಜಾವೂರನ್ನು ಆಳುತ್ತಿದ್ದು, ಇವರ ತಾಮ್ರಶಾಸನಗಳು 
ನಂಜನಗೂಡಿನ ರಾಘವೇಂದ್ರ ಮಠದಲ್ಲಿ ದೊರೆತಿರುತ್ತವೆ. ಕ್ರಿ.ಶ.1580ರ ಕಾಲಘಟ್ಟದ ಶಾಸನದಲ್ಲಿ 
ತಂಜಾವೂರಿನ ಪ್ರಭುವಾದ ಚವಪ್ಪ ಭೂಪಾಲನನ್ನು ಉಲ್ಲೇಖಿಸುತ್ತಾ, ಪ್ರಭುವಿನ ವಂಶಾವಳಿಯನ್ನು 
ಈ ಮುಂದಿನಂತೆ ನೀಡಲಾಗಿದೆ.7 ವಿಜಯನಗರದ ರಾಜನಾದ ಕೃಷ್ಣರಾಜನ ಮಂತ್ರಿಯಾದ 
ದೇವರಾಜ, ಈತನ ಮಗ ಅಳಿಯ ರಾಮರಾಜನ ಮಂತ್ರಿಯಾದ ಚಿನ್ನರಾಜ, ಈತನ ಇಬ್ಬರು 
ಪುತ್ರರಲ್ಲಿ ಮೊದಲನೆಯವನು ಚವಪ್ಪ ಎರಡನೆಯವನು ಚಿನ್ನಚವಪ್ಪ ಪ್ರಸ್ತುತ ಶಾಸನದಲ್ಲಿ ಚವಪ್ಪನು 
ನೀಡಿದ ಧಾರ್ಮಿಕ ದತ್ತಿಯನ್ನು ಉಲ್ಲೇಖಿಸಲಾಗಿದೆ. ಈ ಅಂಶವನ್ನು ಮುಂದಿನ ಅಧ್ಯಾಯಗಳಲ್ಲಿ 
ಚರ್ಚಿಸಲಾಗುವುದು. ಎರಡನೆಯವನಾದ ಚಿನ್ನಚವಪ್ಪನು ದ್ರಾವಿಡ ಅರಸರನ್ನು ಬಲದಿಂದ ವಶಕ್ಕೆ 
ಪಡೆದು ಸೇತುವಿನವರೆಗೆ ಅವರನ್ನು ತಳ್ಳಿ ತಂಜಾಪುರಿಯನ್ನು ತನ್ನ ನಿವಾಸವನ್ನಾಗಿ 
ಮಾಡಿಕೊಂಡನೆಂದು ಶಾಸನವು ನಿರೂಪಿಸಿದೆ. 


ಕ್ರಿ.ಶ.1614ರ ನಂಜನಗೂಡು ಶಾಸನವು ಚವಪ್ಪನ ಕಿರಿಯ ಸಹೋದರನಾದ ಚಿನ್ನಚವಪ್ಪನ 


ಆಳ್ಲಿಕೆಯನ್ನು ದಕ್ಷಿಣ ದ್ಹಾರಕವೆಂದು ಕರೆಸಿಕೊಳ್ಳುತ್ತಿದ್ದ ಮನ್ನಾರ್‌ಗುಡಿಯಿಂದ ಉಲ್ಲೇಖಿಸಿದೆ.48 
ಪ್ರಸ್ತುತ ಶಾಸನವು ಚವಪುನು ಕುಂಭಕೋಣದಲ್ಲಿ ನೆಲೆಸಿ ಧರ್ಮಕಾರ್ಯಗಳಲ್ಲಿ ತನ್ನನ್ನು 
ತೊಡಗಿಸಿಕೊಂಡಿರುವುದಾಗಿ ನಿರೂಪಿಸಿರುವುದರಿಂದ, ಅವನು ಆಳ್ಳಿಕೆಯಿಂದ ನಿವೃತ್ತಿ ಹೊಂದಿ, 
ತಮ್ಮನಾದ ಚಿನ್ನಚವಪ್ಪನಿಗೆ ಪಟ್ಟವನ್ನು ವಹಿಸಿಕೊಟ್ಟಿರುವುದನ್ನು ಅರ್ಥೈಸಬಹುದಾಗಿದೆ. ಮೇಲ್ಕಂಡ 
ಶಾಸನಗಳಿಂದ ಚೆ೦ಜಿ ಅರಸರು ವಿಜಯನಗರದ ಅರಸರ ಅಧೀನರಾಗಿ ಆಳಿಕೆ ನಡೆಸುತ್ತಿದ್ದುದನ್ನು 
ಅರಿಯಬಹುದಾಗಿದೆ. ಕಿ.ಶ.1680ರ ಶಾಸನವುಅರಸನ ಹೆಸರನ್ನು ಹೇಳದೆ ಚೆಂಜಿ ಭೂಪನ 


95 


ಆಳ್ಲಿಕೆಯನ್ನು ಉಲ್ಲೇಖಿಸಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ. ಚೆಂಜಿ ಅರಸರು ತಮಿಳುನಾಡಿನ 
ಕುಂಭಕೋಣಂ ಮತ್ತು ತಂಜಾವೂರು ಪ್ರಾಂತ್ಯಗಳನ್ನು ಆಳುತ್ತಿದ್ದರೆಂದು ತಿಳಿದುಬರುತ್ತದೆ. 


ಮಧುರೆಯ ನಾಯಕರು: 


ಮೈಸೂರು ಜಿಲ್ಲೆಯಲ್ಲಿ ಮಧುರೆಯ ನಾಯಕರ ನಾಲ್ಕು ತಾಮಶಾಸನಗಳು ದೊರೆತಿರುತ್ತವೆ. 
ಇವೆಲ್ಲವೂ ಧಾರ್ಮಿಕ ದತ್ತಿ ವಿಷಯಕ್ಕೆ ಸಂಬಂಧಪಟ್ಟದ್ದು, ಮುಂದಿನ ಸಂಬಂಧಿಸಿದ ಅಧ್ಯಾಯಗಳಲ್ಲಿ 
ಈ ಶಾಸನಗಳನ್ನು ವಿವರವಾಗಿ ವಿಶ್ಲೇಷಿಸಲಾಗುವುದು.  ಕಕ್ರಿ.ಶ.1642ರ ಸೋಸಲೆಯ ತೆಲುಗು 
ಭಾಷೆಯ ತಾಮಶಾಸನವು ಮಧುರೆಯ ವಿಶ್ವನಾಥನಾಯಕನ ಮೊಮ್ಮಗನೂ, ಮುದ್ದುಕೃಷ್ಣಪ್ಪನಾಯಕನ 
ಮಗನೂ ಆದ ತಿರುಮಲನಾಯಕನ ಆಳ್ಳಿಕೆಯನ್ನು ಉಲ್ಲೇಖಿಸಿದೆ.360 ಕ್ರಶ.1698ರ ತೆಲುಗು 
ಶಾಸನವುವಿಶ್ವನಾಥ ನಾಯಕನ ಮಗನಾದ ಮಧುರೆಯ ನಾಯಕ ಜೊಕ್ಕನಾಥ ನಾಯಕನ 


ಪಟ್ಟದರಾಣಿ ಮಂಗಮ್ಮಳನ್ನು ಉಲ್ಲೇಖಿಸಿದೆ.461 ಕ್ರ.ಶ.1708ರ ಕಾಲಘಟ್ಟದ ತೆಲುಗು ತಾಮಶಾಸನವು 
ಸೋಸಲೆಯಲ್ಲಿ ದೊರೆತಿದ್ದು, ಮಧುರೆಯ ನಾಯಕನಾದ ವಿಜಯರಂಗ ಜೊಕ್ಕನಾಥನಾಯಕನ 
ಆಳ್ಳಿಕೆಯನ್ನು ಉಲ್ಲೇಖಿಸುತ್ತಾ ಇವನು ರಂಗಕೃಷ್ಣ ಮುದ್ದುವೀರಪ್ಪನಾಯಕನ ಮಗನೂ, ವಿಶ್ವನಾಥ 
ಜೊಕ್ಕನಾಥ ನಾಯಕನ ಮೊಮ್ಮಗನೆಂದು ಹೇಳಿದೆ.462 ಮೇಲಿನೆರಡು ಶಾಸನಗಳಿಂದ 
ಮಧುರೆಯನ್ನು ಆಳಿದ ನಾಯಕರ ವಂಶಾವಳಿಯನ್ನು ಈ ಮುಂದಿನಂತೆ ವಿವರಿಸಬಹುದಾಗಿದೆ. 
ವಿಶ್ವನಾಥನಾಯಕ, ಈತನ ಮಗ ಚೊಕ್ಕನಾಥನಾಯಕ, ಈತನ ಮಗ  ರಂಗಕ್ಕೃಷ್ಣ 
ಮುದ್ದುವೀರಪ್ಪನಾಯಕ, ಈತನ ಮಗ ವಿಜಯರಂಗ ಜೊಕ್ಕನಾಥನಾಯಕ. 


ಮಧುರೆಯ ನಾಯಕರು ತಮಿಳುನಾಡಿನಲ್ಲಿರುವ ಮಧುರೆ ಸಂಸ್ಥಾನವನ್ನು ಆಳುತ್ತಿದ್ದು, 
ಮಧುರೆ ಸೀಮೆಯಲ್ಲಿನ ಗ್ರಾಮದಾನದ ಇವರ ತಾಮಶಾಸನಗಳು ಮೈಸೂರಿನ ಮಠಗಳಲ್ಲಿ ದೊರೆತಿವೆ. 
ಆದರೆ, ಇವರ ಆಳ್ಗಿಕೆಯು ಮೈಸೂರು ಜಿಲ್ಲೆಗೆ ವಿಸ್ರರಿಸಿರಲಿಲ್ಲವೆಂದು ಹೇಳಬಹುದು. 


ರಾಮನಾಡು ಅರಸರು: 


ಮೂಲತಃ ರಾಮನಾಥಪುರಂ ಅನ್ನು ಆಳುತ್ತಿದ್ದ ಅರಸರನ್ನು ರಾಮನಾಡು ಅರಸರೆಂದು 
ಕರೆಯಲಾಗಿದೆ. ರಾಮನಾಥಪುರಂ ತಮಿಳುನಾಡಿನಲ್ಲಿದ್ದು, ಸೇತುಪತಿ ಅರಸರೆಂದು 
ಕರೆದಿರುವುದರಿಂದ ರಾಮೇಶ್ವರಂ ಅನ್ನು ರಾಮನಾಥಪುರಂ ಎಂದು ಕರೆದಿರುವುದಾಗಿ 
ಭಾವಿಸಬಹುದಾಗಿದೆ. ರಾಮನಾಥಪುರಂನ ಅರಸರ ಆಳ್ಗಿಕೆಯ ವ್ಯಾಪಿಗೆ ಮೈಸೂರು ಜಿಲ್ಲೆ 
ಒಳಪಟ್ಟಿರಲಿಲ್ಲ. ಆದರೆ, ಇವರು ನೀಡಿದ ಧಾರ್ಮಿಕ ದತ್ತಿಯ ಎರಡು ತಾಮಶಾಸನಗಳು ಮೈಸೂರು 
ಜಿಲ್ಲೆಯಲ್ಲಿ ದೊರೆತಿರುತ್ತವೆ. ಕ್ರಿ.ಶ.1713ರ ಸೋಸಲೆಯ ತಮಿಳು ಶಾಸನವುರಘುನಾಥ ಸೇತುಪತಿ 
ಕಾತ್ತ್ರದೇವನ ಮಗನಾದ ವಿಜಯ-ರಘುನಾಥ-ಸೇತುಪತಿ-ಕಾತ್ತ್ರದೇವನು ರಾಮನಾಥಪುರಂನಿಂದ 


ನಡೆಸುತ್ತಿದ್ದ ಆಳ್ಳಿಕೆಯನ್ನು ಉಲ್ಲೇಖಿಸುತ್ತದೆ.463 ಕ್ರಿ.ಶ.1720ರ ಶಾಸನವುರಾಮೇಶ್ವರಂ ಸ್ಥಳವನ್ನು 
ಉಲ್ಲೇಖಿಸುತ್ತಾ ರಾಮನಾಥಪುರಂನ ಅರಸನಾದ ವಿಜಯ-ರಘುನಾಥ-ಸೇತುಪತಿ-ಕಾತ್ತದೇವರ್‌ನ 


96 


ಆಳ್ಳಿಕೆಯನ್ನು ನಿರೂಪಿಸಿದೆ.464 ಈ ಶಾಸನಗಳಲ್ಲಿನ ಧಾರ್ಮಿಕ ಮತ್ತು ಸಾಮಾಜಿಕ ಅಂಶಗಳನ್ನು 
ಮುಂದಿನ ಅಧ್ಯಾಯಗಳಲ್ಲಿ ವಿಶ್ಲೇಷಿಸಲಾಗುವುದು. 


ಕಳಲೆ ಪ್ರಭುಗಳು: 


ಕಳಲೆ ರಾಜವಂಶವು ಕ್ರಿಶ. ಸುಮಾರು 1505ರಲ್ಲಿ ಕಾಂತ ಒಡೆಯನಿಂದ ಸ್ಥಾಪಿಸಲ್ಪಟ್ಟು, ಕ್ರಿ.ಶ. 
1758ರವರೆಗೂ ಆಳ್ಲಿಕೆ ನಡೆಸಿ, ಕೆಲವು ರಾಜಕೀಯ ವಿಫ್ನವಗಳಿಗೆ ಕಾರಣವಾಗಿ ಇತಿಹಾಸದಲ್ಲಿ 
ಅಚ್ಚಳಿಯದ ಛಾಪು ಮೂಡಿಸಿದೆ. ಕಳಲೆಯು ನಂಜನಗೂಡಿನಿಂದ ಐದು ಕಿಲೋಮೀಟರ್‌ 


ದೂರದಲ್ಲಿರುವ ಇಂದಿನ ಒಂದು ಪುಟ್ಟಗ್ರಾಮವಾಗಿದೆ. ಕಳಲೆ ರಾಜವಂಶವು ಅಸಿತ್ತಕ್ಕೆ ಬಂದಾಗ, 47 


ಗ್ರಾಮಗಳನ್ನು ಒಳಗೊಂಡಿದ್ದುದಾಗಿ ತಿಳಿದುಬರುತ್ತದೆ.355 ಕ್ರಿ.ಶ.1614ರಲ್ಲಿ ಮೈಸೂರು ಸಂಸ್ಥಾನವನ್ನು 
ರಾಜ ಒಡೆಯರು ಆಳುತ್ತಿದ್ದಾಗ, ಅವರ ವ್ಯಾಪ್ತಿಗೆ ಮೂವತ್ತಮೂರು ಗ್ರಾಮಗಳು ಬರುತ್ತಿದ್ದು, ಕಳಲೆ 
ಸಂಸ್ಥಾನವು ಮೈಸೂರು ಸಂಸ್ಥಾನಕ್ಕಿಂತ ಹಿರಿದಾಗಿದ್ದುದು ಇದರಿಂದ ತಿಳಿದುಬರುತ್ತದೆ. ಕಳಲೆ 
ಪ್ರಭುಗಳು ಸಂಸ್ಥಾನ ಸ್ಥಾಪನೆಗೂ ಮುನ್ನವೇ ಮೈಸೂರು ಒಡೆಯರೊಂದಿಗೆ ವೈವಾಹಿಕ 
ಸಂಬಂಧವನ್ನು ಬೆಳೆಸಿದ್ದರು. ಈ ರಕ್ತಸಂಬಂಧದ ಕಾರಣದಿಂದ, ಮೈಸೂರು ಸಂಸ್ಥಾನದ 
ದಳವಾಯಿಗಳಾಗಿಯೂ, ಸರ್ವಾಧಿಕಾರಿಗಳಾಗಿಯೂ ಕಾರ್ಯ ನಿರ್ವಹಿಸಿದ್ದರು. ಮೈಸೂರು 
ಜಿಲ್ಲೆಯಲ್ಲಿ ಇದುವರೆಗೆ ಇವರ ಐದು ಶಾಸನಗಳು ದೊರೆತಿವೆ. 


ಕ್ರಿಶ. ಹದಿನೆಂಟನೇ ಶತಮಾನದ ಶಾಸನವು ಮೈಸೂರ ದಳವಾಯಿ ದೊಡ್ಡಯ್ಕನವರ 
ಮೊಮ್ಮಗ ಮತ್ತು ಕಳಲೆ ವೀರರಾಜ ಒಡೆಯರ ಪುತ್ತನಾದ ನಂಜರಾಜ ಒಡೆಯರನ್ನು 
ಉಲ್ಲೇಖಿಸಿದೆ.495 ಇದೇ ಕಾಲಘಟ್ಟದ ಇನ್ನೊಂದು ಶಾಸನವುಸಹ ಇದೇ ವಿಷಯವನ್ನು 
ನಿರೂಪಿಸಿದೆ.47 ಕ್ರಿಶ.1753ರ ಮೈಸೂರು ಶಾಸನವು ಕಳಲೆಯ ಪ್ರಭುವಾದ ನಂಜರಾಜನನ್ನು 
ಹೆಸರಿಸಿದೆ.498 ಕ್ರಿ.ಶ.1767ನೇ ವರ್ಷದ ಕರತಾಳು ಶಾಸನವು ಕಳಲೆಯ ಮಹಾರಾಜ ನಂಜರಾಜ 
ಒಡೆಯನ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.35 ಕ್ರಿಶ. ಹದಿನೆಂಟನೇ ಶತಮಾನದ ತಲಕಾಡು ಶಾಸನವು 
ನಂಜರಾಜ ಒಡೆಯನ ಧಾರ್ಮಿಕ ಕಾರ್ಯವನ್ನು ದಾಖಲಿಸಿದೆ.470 


ನಂಜರಾಜ ಒಡೆಯನು ಕಳಲೆಯ ಪ್ರಭುವಾಗಿದ್ದ ಜೊತೆಗೆ ಮೈಸೂರು ಸಂಸ್ಥಾನದ 
ಸರ್ವಾಧಿಕಾರಿಯೂ ಆಗಿದ್ದು, ದೊಡ್ಡಕೃಷ್ಟರಾಜ ಒಡೆಯರು, ಚಾಮರಾಜ ಒಡೆಯರು ಮತ್ತು ಇಮ್ಮಡಿ 
ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಆಳ್ಗಿಕೆಯನ್ನು ನೇರವಾಗಿ ತಾನೇ ನಡೆಸಿ, 
ಕೊನೆಗೆ ಇಮ್ಮಡಿ ಕೃಷ್ಣರಾಜ ಒಡೆಯರ ಅವಕೃಪೆಗೆ ಪಾತ್ರನಾದ ವಿಷಯ ಚರಿತ್ರೆಯಿಂದ 
ತಿಳಿದುಬರುತ್ತದೆ.471 ಈ ಸಂದರ್ಭದಲ್ಲಿ ನಂಜರಾಜ ಒಡೆಯನಿಂದ ಪ್ರಾಬಲ್ಯಕ್ಕೆ ಬಂದಿದ್ದ ಹೈದರ್‌ 
ಅಲಿಯು ಮೈಸೂರರಸರಿಗೆ ಆಪ್ಪನಾಗಿ ನಂಜರಾಜನು ರಾಜಧಾನಿ ಶೀರಂಗಪಟ್ಟಣವನ್ನು 
ತೊರೆಯುವಂತೆ ಮಾಡಿ ಕೊಣನೂರಿಗೆ ಗಡೀಪಾರು ಮಾಡಿ ಕ್ರಿ.ಶ.1766ರಲ್ಲಿ ನಂಜರಾಜನು ಮರಣ 
ಹೊಂದಿದ ನಂತರ ಆತನ ಮಗ ವೀರರಾಜನಿಗೂ ಕಳಲೆ ಜಹಗೀರು ದೊರೆಯದಂತೆ 


97 


ನಿರ್ಬಂಧಿಸಲಾಯಿತು.42 ತರುವಾಯ, ಹೈದರಾಲಿಯು ಕಳಲೆಯನ್ನು ಮೈಸೂರು ಸಂಸ್ಥಾನದಲ್ಲಿ 


ವಿಲೀನಗೊಳಿಸಿದ. ಇದರೊಂದಿಗೆ ಕಳಲೆ ರಾಜವಂಶದ ಪ್ರೆಭುತ್ತವು ಕೊನೆಗೊಂಡಿತು. 
ಮೈಸೂರು ಒಡೆಯರು: 


ವಿಜಯನಗರ ಪತನಾನಂತರ ದಕ್ಷಿಣ ಭಾರತದಲ್ಲಿ ಉಳಿದ ಏಿಕೈಕ ಪ್ರಬಲವಾದ ಅರಸು 
ಮನೆತನವೆಂದರೆ ಮೈಸೂರು ಒಡೆಯರದು. ಡಾ.ಎ.ವಿ.ನರಸಿಂಹಮೂರ್ತಿ ಅವರು ಹೇಳಿರುವಂತೆ, 
"ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃಶಿಕ ಇತಿಹಾಸದಲ್ಲಿ ಮೈಸೂರು ಒಡೆಯರುಗಳ ಸ್ಥಾನ 
ಬಲು ದೊಡ್ಡದು. ಬಹುಶಃ ವಿಜಯನಗರದ ಅನಂತರದ ಇತಿಹಾಸದಲ್ಲಿ ಪ್ರಖ್ಯಾತರಾದ ಹಿಂದೂ 


ದೊರೆಗಳು ಎಲ್ಲೂ ಕಾಣಬರುವುದಿಲ್ಲ. - - ಇಡೀ ದಕ್ಷಿಣ ಭಾರತದ ಸಂಸ್ಕೃತಿಯೇ ಮೈಸೂರಿನಲ್ಲಿ 
ಇವರ ಕಾಲದಲ್ಲಿ ಕೇಂದ್ರೀಕೃತವಾಗಿದ್ದಿತು'.473 ಮೈಸೂರು ಒಡೆಯರು ಮೊದಲಿಗೆ ಒಂದು ಪುಟ್ಟ 
ಪಾಳೆಯಪಟ್ಟನ್ನು ಹೊಂದಿದ್ದರು. ಈ ವಂಶದ ಮೂಲಸ್ಥಾಪಕ ಯದುರಾಯನೆಂದು 


ಗುರುತಿಸಲಾಗಿದೆ. ಕ್ರಿಶ.1399ರಲ್ಲಿ ಈ ವಂಶ ಸ್ಥಾಪನೆಯಾದರೂ, ಚಿಕ್ಕ ಹಳ್ಳಿಗಳನ್ನು ಹೊಂದಿದ್ದ 
ಪಾಳೆಯಪಟ್ಟನ್ನಾಗಿ ಮಾತ್ರ ಆ ಕಾಲದಲ್ಲಿ ಇದನ್ನು ಗುರುತಿಸಲಾಗಿದೆ. 


ಮೈಸೂರು ಸಂಸ್ಥಾನದ ಸಂಸ್ಥಾಪಕನೆಂದು ರಾಜ ಒಡೆಯರ್‌ರನ್ನು ಪರಿಗಣಿಸಲಾಗಿದೆ. ರಾಜ 
ಒಡೆಯರ್‌ರ ಆಳ್ಗಿಕೆಯ ಕಾಲ ಕ್ರಿಶ.1578ರಿಂದ 1617. ಮೊದಲಿಗೆ, ಇವರು ಮೈಸೂರನ್ನು 
ರಾಜಧಾನಿಯಾಗಿ ಹೊಂದಿದ್ದು, ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯರಿಂದ ಶ್ರೀರಂಗಪಟ್ಟಣ 
ವಶವಾದ ನಂತರ ತಮ್ಮ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ಬದಲಾಯಿಸಿದರೆಂದು ಚರಿತ್ರೆಯಿಂದ 


ತಿಳಿದುಬರುತ್ತದೆ. ತಿ.ನರಸೀಪುರದ ಶಾಸನದಲ್ಲಿಮಹತ್ತದ ಇತಿಹಾಸಿಕ ಅಂಶವೊಂದನ್ನು 


ದಾಖಲಿಸಲಾಗಿದೆ.474 ವಿಜಯನಗರದ ವೀರವೆಂಕಟಪತಿ ಮಹಾರಾಯನು ಘನಗಿರಿಯೆಂಬ 
ಹೆಸರುಳ್ಳ ಪೆನುಗೊಂಡದಿಂದ ರಾಜ್ಯವಾಳುತ್ತಿದ್ದ ಕಾಲದಲ್ಲಿ, ವೆಂಕಟಪತಿರಾಯನ ಒಪ್ಪಿಗೆಯನ್ನು 
ಪಡೆದು, ಶೀರಂಗರಾಯನು ಮೈಸೂರಿನ ರಾಜ ಒಡೆಯರಿಗೆ ಶ್ರೀರಂಗಪಟ್ಟಣವನ್ನು ಮತ್ತು 
ಉಮ್ಮತ್ತೂರನ್ನು ಕೊಡುಗೆಯಾಗಿ ಅಭಯಹಸ್ಪಪೂರ್ವಕವಾಗಿ ಕ್ರಿ.ಶ.1612ರಲ್ಲಿ ನೀಡಿದ ವಿಷಯವನ್ನು 
ಶಾಸನವು ಒಳಗೊಂಡಿದೆ. ಇದಕ್ಕೆ ಕಾರಣವೇನೆಂದು ತಿಳಿದುಬಂದಿರುವುದಿಲ್ಲ. 


ಈ ವಿಷಯದ ಸಂಬಂಧ ಕರ್ನಲ್‌ ವಲ್ಮ್‌ ರವರು ಈ ಮುಂದಿನಂತೆ 
ಅಬಿಪಾಯಪಟಿರುತಾರೆ 


ಮ ಜ್‌ 


“The acquisition of Seringapatam, in 1610, which is the most important 
event, not only in this reign but in the history of the family, is related in different 
manuscripts, with a diversity of statement, which seems only to prove a 
mysterious intricacy of intrigue beyond the reach of contemporaries to unravel. 
The prevailing tale states that the viceroy Tremul Raj, or Sree Rung Rayeel, as he is 
sometimes called, being afflicted with the rajpora, or royal boil, the disorder most 


98 


fatal to opulent and luxurious Indians, retired to the holy temple of Talcaud, with 
the view of being cured by the interposition of the idol, or breathing his last 
before the sacred shrine; and that previously to his departure he had selected Raj 
Wadeyar of Mysoor for the confidential trust of administering the government in 
his absence; and in the event of his death, of transferring it to his kinsman and 
heir the wadeyar of ummatoor. But on adverting to the animosities and jealousies 
which had prevailed for many years between these two persons; and the recent 
attempt of the viceroy, only three years before, to remove Raj Wadeyar by 
assassination, we must reject as contrary to all probability the tale of this singular 
request of confidence and. 


Forty-six years had now elapsed since the subversion of the empire, from 
which the viceroy had derived his original powers. This sinking and fugitive state, 
foiled in the attempt to re-establish its government at Penuconda, had now 
renewed its feeble efforts at Chundergherry. The viceroy himself was worn down 
with age and disease: his government, long destitute of energy, had fallen into the 
last stage of disorganization, faction, and imbecility: it is not improbable that, 
foreseeing its impending destruction, he concluded the best compromise in his 
power with his destined conqueror; and the manuscript of Nuggur Pootia even 
details the names of the persons, probably of his own court, who had combined 
(as it stated, with the permission of Vencatapetty Rayeel, who then reigned at 
Chudergherry) to compel him to retire. All that can be determined with certainty 
is, the queit retirement of Tremul Raj to Talcaud, 1610. Where soon afterwards 
died, and the peaceable occupation by Raj Wadeyar of the fort of Seringapatam, 
which thenceforth became the seat of the government of his family. It is certain 
that until this period the Rajas of Mysoor openly professed the religion of the 
Jungum; but many circumstances afford room to cinjencture that it was about this 
time that they adopted the insignia and ceremonies of the sect of Vishnoo; and as 
the whole of the old court had been of that persuasion, it is highly reasonable to 
suppose that the real or ostensible conversion of the new Raja was one of the 


fundamental conditions of their conspiring to depose the viceroy”4/5 


ಮೇಲ್ಕಂಡ ಕರ್ನಲ್‌ ವಿಲ್ಫ್ಸ್‌ ಅವರ ಅಭಿಪ್ರಾಯವನ್ನು ಈ ಕೆಳಗಿನಂತೆ ಸಂಗಹಿಸಬಹುದು. 


"ಶ್ರೀರಂಗಪಟ್ಟಣದ ರಾಜನಾಗಿದ್ದ ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯ ಅಥವಾ 
ತಿರುಮಲರಾಯನು ಅನಾರೋಗ್ಯದಿಂದ ಆಡಳಿತ ನಡೆಸುವಲ್ಲಿ ಅಸಮರ್ಥನಾಗಿದ್ದು, ವಿಜಯನಗರದ 
ವೆಂಕಟಪತಿರಾಯನ ಆಗ್ರಹಪೂರ್ವಕ ಒತ್ತಾಯದಿಂದ ಕ್ರಿ.ಶ.1610ರಲ್ಲಿ ತಲಕಾಡಿಗೆ ತೆರಳಿ, ಅಲ್ಲಿ 
ವಿಧಿವಶನಾಗುತ್ತಾನೆ. ಅವನ ಮರಣಾನಂತರ, ಮೈಸೂರಿನ ರಾಜಒಡೆಯರ್‌ ಶಾಂತಿಯಿಂದಲೇ 


99 


ಶ್ರೀರಂಗಪಟ್ಟಣದ ಉತ್ತರಾಧಿಕಾರಿತ್ತವನ್ನು ಆಕ್ರಮಿಸಿದ್ದು, ಇದಕ್ಕೆ ವಿಜಯನಗರದ ವೆಂಕಟಪತಿರಾಯನ 
ಸಹಮತಿಯೂ ಇದ್ದಿತು' ಎಂದು ವಿಲ್ಸ್‌ ಅಭಿಪ್ರಾಯಪಟ್ಟಿದ್ದಾರೆ. 


ಮೈಸೂರಿನಲ್ಲಿ ದೊರೆತಿರುವ ಕ್ರಿಶ.1614ರ ಶಾಸನವೊಂದುರಾಜವೊಡೆಯರ ನೇರ 


ಅಳ್ಲಿಕೆಯನ್ನು ದಾಖಲಿಸಿದೆ.  ಕ್ರಿಶ.1851ರ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ 
ಶಾಸನವೊಂದು ರಾಜ ಒಡೆಯರಿಗೆ ವಿಷಪ್ರಾಶನವಾಗಿದ್ದ ಹಾಗೂ ಅವರು ಲಕ್ಷ್ಮೀರಮಣ ದೇವರ 


ದಯೆಯಿಂದ ಬದುಕಿ ಉಳಿದ ಚಾರಿತ್ರಿಕ ಸಂಗತಿಯನ್ನು ನಿರೂಪಿಸಿದೆ.477 ರಾಜ ಒಡೆಯರ ನಂತರ 
ಮೈಸೂರು ಸಿಂಹಾಸನದ ಅಧಿಪತಿಯಾದವರು ರಾಜ ಒಡೆಯರ ಮೊಮ್ಮಗನಾದ ಆರನೇ 
ಚಾಮರಾಜ ಒಡೆಯರು. ಇವರ ಆಳ್ದಿಕೆಯ ಕಾಲ ಕ್ರಿಶ.1617ರಿಂದ 1637. ತಿ.ನರಸೀಪುರ 


ತಾಲ್ಲೂಕಿನ ತೊಟ್ಟವಾಡಿಯಲ್ಲಿ ದೊರೆತಿರುವ ಕ್ರಿಶ.1621ರ ಶಾಸನವು ಆರನೇ ಚಾಮರಾಜವೊಡೆಯರು 
ಧಾರ್ಮಿಕ ಕಾರ್ಯಕ್ಷಾಗಿ ನೀಡಿದ ಗ್ರಾಮದಾನವನ್ನು ನಿರೂಪಿಸಿದೆ.475 ಕ್ರಿಶ.1624-25ರ ಶಾಸನವು 
ಚಾಮರಾಜ ಒಡೆಯರು ಶ್ರೀರಂಗಪಟ್ಟಣದಿಂದ ರಾಜ್ಯವಾಳುತ್ತಿದ್ದುದನ್ನು ಉಲ್ಲೇಖಸಿದೆ.49 


ಆರನೇ ಚಾಮರಾಜ ಒಡೆಯರ ನಂತರ ಮೈಸೂರು ಸಿಂಹಾಸನದ ಅಧಿಪತಿಯಾದವರು 
ರಾಜ ಒಡೆಯರ ಕಿರಿಯ ಮಗ ಇಮ್ಮಡಿ ರಾಜ ಒಡೆಯರು. ಇವರ ಆಳ್ಗಿಕೆಯ ಕಾಲ 
ಕಿ.ಶ.1637ರಿ೦ದ 1638. ಇಮ್ಮಡಿ ರಾಜ ಒಡೆಯರ ಮರಣಾನಂತರ ಪಟ್ಟಕ್ಕೆ ಬಂದವರು ರಣಧೀರ 
ಕಂಠೀರವ ನರಸರಾಜ ಒಡೆಯರು. ಇವರು ಐದನೇ ಬೆಟ್ಟದ ಚಾಮರಾಜ ಒಡೆಯರ ಮಗನಾಗಿದ್ದು, 
ಚಿಕ್ಕಪ್ತ ಮೊದಲನೇ ರಾಜ ಒಡೆಯರ ಸ್ಟೀಕೃತ ದತ್ತು ಪುತ್ರರಾಗಿ ಪಟ್ಟಕ್ಕೆ ಬಂದು ಕ್ರಿಶ.1638ರಿಂದ 
1659ರವರೆಗೆ ಆಳ್ಳಿಕೆ ನಡೆಸಿದರು. ವೀರವೆಂಕಟಪತಿ ಮಹಾರಾಯನು ಘನಶೈಲದಿಂದ 
(ಪೆನುಗೊಂಡಕ್ಕೆ ಘನಗಿರಿ, ಘನಶೈಲಗಳೆಂಬ ಹೆಸರುಗಳಿದ್ದವು) ರಾಜ್ಯವನ್ನಾಳುವಾಗ, ಕರ್ಣಾಟದ 
ಭೂಭಾಗವನ್ನು ನರಸರಾಯನು  ಆಳುತ್ತಿದ್ದುದನ್ನು ಕ್ರಿ.ಶ.1639ರ ಗೆಜ್ಜಿಗನಹಳ್ಳಿ ಶಾಸನವು 
ತಿಳಿಸುತ್ತದೆ.480 ಕ್ರಶ.1578ರಲ್ಲಿ ಮರಣಹೊಂದಿದ್ದ ತಂದೆ ಐದನೇ ಚಾಮರಾಜ ಒಡೆಯರ 
ಪಿತೃ್ಯಕಾರ್ಯವನ್ನು ಕಾಶಿಯಲ್ಲಿ ನೆರವೇರಿಸಿದ ಬ್ರಾಹ್ಮಣನಿಗೆ ಭೂದಾನ ನೀಡಿರುವ ವಿಷಯವನ್ನು 
ಶಾಸನ ಒಳಗೊಂಡಿರುತ್ತದೆ. 


ಕ್ರಿ.ಶ.1644ರ ನಂಜನಗೂಡು ಶಾಸನದಿಂದ ಕಂಠೀರವ ನರಸರಾಜ ಒಡೆಯರ ಆಳ್ಲಿಕೆಯ 
ಕಾಲದಲ್ಲಿ ಮೈಸೂರಿನ ಐದನೇ ಬೆಟ್ಟದ ಚಾಮರಾಜ ಒಡೆಯರ ಪುತ್ರ ವಿಕ್ರಮರಾಯನು 
ದಳವಾಯಿಯಾಗಿದ್ದುದು ತಿಳಿದುಬರುತ್ತದೆ.41 ಕಂಠೀರವ ನರಸರಾಜ ಒಡೆಯರ ನಂತರ ಇವರ 
ಚಿಕ್ಕಪ್ಸನಾದ ಮುಪ್ಪಿನ ದೇವರಾಜನ ಮಗನಾದ ದೊಡ್ಡದೇವರಾಜ ಒಡೆಯರು ಕಂಠೀರವ 
ನರಸರಾಜರ ಸ್ಟೀಕೃತ ಪುತ್ರರಾಗಿ ಅಧಿಕಾರಕ್ಕೆ ಬಂದರು.42 ಇವರ ಆಳಿಕೆಯ ಕಾಲ ಕ್ರಿ.ಶ.1659ರಿಂದ 
1672. ಇವರಿಗೆ "ಮೂರುಮನ್ನೆಯ ಗಂಡ”, "ಪರರಾಯಭಯಂಕರ' ಮತ್ತು "ಹಿಂದೂರಾಯ 
ಸುರತ್ರಾಣ'ನೆಂಬ ಬಿರುದುಗಳಿದ್ದುದಾಗಿ ಹಾಗೂ ಶ್ರೀರಂಗಪಟ್ಟಣದಿಂದ ಆಳ್ಗಿಕೆ ನಡೆಸುತ್ತಿದ್ದುದಾಗಿ 


ಕ್ರಿ.ಶ.1606 ಮೈಸೂರು ಶಾಸನದಿಂದ  ತಿಳಿದುಬರುತ್ತದೆ.43 ಕ್ರಿಶ.1662ರ ಶಾಸನಗಳಲ್ಲಿ 


100 


ದೊಡ್ಡದೇವರಾಜ ಒಡೆಯರ ಆಳ್ಳಿಕೆಯ ಕಾಲದಲ್ಲಿ, ಕಂಠೀರವ ನರಸರಾಜ ಒಡೆಯರ ಪತ್ನಿಯಾದ 
ದೇವಾಜಮ್ಮ ಅಳಿದ ಪತಿಯ ಸ್ಥರಣಾರ್ಥ ಮಾಡಿದ ಧರ್ಮಕಾರ್ಯವನ್ನು ದಾಖಲಿಸಲಾಗಿದೆ.484 


ಹುಣಸೂರು ತಾಲ್ಲೂಕಿನ ಕ್ರಿಶ.1669ರ ಶಾಸನವುಕಾವೇರಿ ಮತ್ತು ಕಪಿಲಾ ನದಿಗಳ 
ಮಧ್ಯದಲ್ಲಿದ್ದ ಹೊಸಣನಾಡಿನ ಕೊತ್ತೇಗಾಲವನ್ನು ದೇವರಾಜ ಒಡೆಯರ ಮಗನಾದ ಕಂಠೀರವ 
ಮಹೀಪಾಲನು ವಿಕ್ರಮಾರ್ಜಿತದಿಂದ ಪಡೆದಿದ್ದಾಗಿ ನಿರೂಪಿಸಿದೆ.455 ಇದು ದೊಡ್ಡದೇವರಾಜ 
ಒಡೆಯರ ಕಾಲದಲ್ಲಿ ನಡೆದ ರಾಜ್ಯವಿಸ್ನರಣ ಕಾರ್ಯವನ್ನು ಸೂಚಿಸುತ್ತದೆ. ಕ್ರಿ.ಶ.1673ರ ಶಾಸನವು 
ತಲಕಾಡ ಸ್ಥಳವು ವಿಕ್ರಮಾರ್ಜಿತವಾಗಿ ಬಂದುದನ್ನು ಸೂಚಿಸುತ್ತದೆ.485 ಇದರಿಂದ, ರಾಜ್ಯವಿಸ್ತರಣೆಯ 
ಅಂಗವಾಗಿ ತಲಕಾಡನ್ನು ದೇವರಾಜ ಒಡೆಯರ್‌ರವರ ಆಳ್ಳಿಕೆಯ ಕಾಲದಲ್ಲಿ ಜಯಿಸಿರುವುದು 
ಸ್ಪಷ್ಟವಾಗುತ್ತದೆ. 


ಕಿ.ಶ.1670ರ ಆಲನಹಳ್ಳಿ ಶಾಸನದಿಂದ ದೊಡ್ಡದೇವರಾಜರ ಆಳ್ಲಿಕೆಯ ಕಾಲದಲ್ಲಿ ಅವರ 


ನಾದ ಕಂಠೀರವ ಅರಸು ಆಡಳಿತದಲ್ಲಿ ಸಹಭಾಗಿತ್ವ ಹೊಂದಿದ್ದುದನ್ನು ಅರಿಯಬಹುದಾಗಿದೆ.47 

ಕಂಠೀರವ ಅರಸು ನೀಡಿದ ಧಾರ್ಮಿಕ ದತ್ತಿಯ ಉಲ್ಲೇಖವಿರುವ ಕ್ರಿ.ಶ.1672ರ ಕಾಲಘಟ್ಟದ 
ಶಾಸನದಲ್ಲಿ ಮಹಿಷಾಪುರಾಧೀಶ ದೊಡ್ಡದೇವರಾಜ ಒಡೆಯರ ಸಹಿಯಿದ್ದು, ಇಂತಹ ಅನೇಕ 
ಶಾಸನಗಳು ಈ ಅಂಶವನ್ನು ಸಮರ್ಥಿಸುತ್ತವೆ.385 ದೊಡ್ಡದೇವರಾಜ ಒಡೆಯರು ಕ್ರಿಶ.1673ರಲ್ಲಿ 
ಮರಣ ಹೊಂದಿದ್ದು, ಇದಕ್ಕೆ ಪೂರ್ವದಲ್ಲೇ ಇವರ ಹಿರಿಯ ಪುತ್ರರಾದ ಚಿಕ್ಕದೇವರಾಜ ಒಡೆಯರು 
ಕ್ರಿ.ಶ.1672ರಲ್ಲಿ ರಾಜ್ಯಾಭಿಷಿಕ್ತರಾಗಿದ್ದರು. ಇವರ ಆಳ್ಗಿಕೆಯ ಕಾಲ ಕ್ರಿ.ಶ.1672ರಿಂದ 1704. 


peat 
ಮತ್ತ 
ವಾ್‌ 
ಮತ್ರ 


ಕ್ರಿಶ.1674ರ ಮೈಸೂರು ಶಾಸನವು ಒಡೆಯರ ವಂಶಾವಳಿಯನ್ನು ಚಂದನಿಂದ ಆರಂಭಿಸಿ, 
ಯದುವನ್ನು ಉಲ್ಲೇಖಿಸಿ ನಂತರ ಬೆಟ್ಟದ ಚಾಮರಾಜನಿಂದ ಚಿಕ್ಕದೇವರಾಜ ಒಡೆಯರವರೆಗೂ 


ನೀಡಿದೆ.48 ಈ ಶಾಸನವು ಚಿಕ್ಕದೇವರಾಜ ಒಡೆಯರ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ. ಪ್ರಸ್ತುತ 
ಶಾಸನದಲ್ಲಿ, ಚಿಕ್ಕದೇವರಾಜ ಒಡೆಯರು ಶಂಬು, ಕುತುಬ್‌ಶಹ, ಇಕ್ಕೇರಿಯ ಬಸವನಾಯಕ, 
ಎಕೋಜಿ, ದಾದೋಜಿ, ಬೈತಜಿ ಮತ್ತು ಜಸವಂತರನ್ನು ಪರಾಭವಗೊಳಿಸಿ ವಿಜಯವನ್ನು ಸಾಧಿಸಿದ್ದಾಗಿ 
ನಿರೂಪಿಸಿದೆ. ಇವರಲ್ಲಿ ಕುತುಬ್‌ಶಹನು ಬಿಜಾಪುರದ ಸುಲ್ತಾನ ಮತ್ತು ಏಕೋಜಿ, ದಾದೋಜಿ 
ಹಾಗೂ ಜೈತಜಿಯರು ಮರಾಠಾ ಸರದಾರರಾಗಿದ್ದು, ಇವರೆಲ್ಲ ಚಿಕ್ಕದೇವರಾಜ ಒಡೆಯನ ಆಳ್ಲಿಕೆಯ 
ಕಾಲದಲ್ಲಿ ಮೈಸೂರಿನ ಮೇಲೆ ದಂಡೆತ್ತಿ ಬಂದು ಪರಾಭವಗೊಂಡಿದ್ದನ್ನು ಶಾಸನವು ಸ್ಪಷ್ಟಪಡಿಸುತ್ತದೆ. 
ಇವರ ಆಳ್ಳಿಕೆಯ ಆರಂಭದ ಹತ್ತು ವರ್ಷಗಳಲ್ಲಿ ಇಂಥ ದಾಳಿಗಳು ಸಂಭವಿಸುತ್ತಿದ್ದುದು 
ತಿಳಿದುಬರುತ್ತದೆ. ಚಿಕ್ಕದೇವರಾಜನ ಪತ್ನಿಯಾದ ದೇವಮಾಂಬಾಳು ಬಾಲೇಂದುನಗರದ ಅರಸನಾದ 
ಲಕ್ಷ್ಮವರ್ಮನ ಮಗಳೆಂದು ಇದೇ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಚಿಕ್ಕದೇವರಾಜ ಒಡೆಯರ 
ಆಳ್ಳಿಕೆಯ ಕಾಲದಲ್ಲಿಯೂ ಅವರ ಕಿರಿಯ ಸಹೋದರನಾದ ಕಂಠೀರವ ಅರಸುಗಳು ಆಡಳಿತದಲ್ಲಿ 


ಸಹಭಾಗಿತ್ವವನ್ನು ಹೊಂದಿದ್ದುದನ್ನು ಕ್ರಿ.ಶ.1676ರ ಶಾಸನವು ಶ್ರುತಪಡಿಸುತ್ತದೆ.90 


ಕ್ರಿಶ.1679ನೇ ವರ್ಷದ ತಲಕಾಡು ಶಾಸನವುಚಿಕ್ಕದೇವರಾಜ ಒಡೆಯರ  ಆಳ್ಗಿಕೆಯನ್ನು 
ಉಲ್ಲೇಖಿಸಿದೆ.491 ಕ,ಶ.1685ನೇ ವರ್ಷದ ಮಾಣಿಕ್ಯಾಪುರ ಶಾಸನವು ಚಿಕ್ಕದೇವರಾಜ ಒಡೆಯರನ್ನು 


101 


ಚಾಮರಾಜ ಒಡೆಯರ ಮರಿಮೊಮ್ಮಗ, ಹಿರಿದೇವರಾಜ ಒಡೆಯರ ಮೊಮ್ಮಗ ಹಾಗೂ 


ದೊಡ್ಡದೇವರಾಜ ಒಡೆಯರ ಮಗನೆಂದು ತಿಳಿಸುತ್ತಾ ಅವರ ಆಳ್ಳಿಕೆಯನ್ನು ಉಲ್ಲೇಖಿಸಿದೆ. ಈ 
ಶಾಸನದಲ್ಲಿ ಮುಪ್ತಿನ ದೇವರಾಜ ಒಡೆಯರನ್ನು ಹಿರಿದೇವರಾಜ ಒಡೆಯರೆಂದು ಕರೆದಿರುವುದು 
ಗಮನಿಸತಕ್ಕ ಅಂಶವಾಗಿರುತ್ತದೆ. ಚಿಕ್ಕದೇವರಾಜ ಒಡೆಯರು ಕ್ರಿ.ಶ.1704ರಲ್ಲಿ ವಿಧಿವಶರಾದ ನಂತರ 
ಅವರ ಕಿರಿಯ ಸಹೋದರರಾದ ಇಮ್ಮಡಿ ಕಂಠೀರವ ನರಸರಾಜ ಒಡೆಯರು ಪಟ್ಟಕ್ಕೆ ಬಂದು, 
ಕ್ರಿಶ.1704ರಿಂದ 1713ರವರೆಗೂ ಆಳ್ಗಿಕೆ ನಡೆಸಿದರು. ಇವರು ಮೂಕರಾಗಿದ್ದರಿಂದ ಮೂಕ ಕಂಠೀರವ 


ನರಸರಾಜ ಒಡೆಯರೆಂದು ಸಹ ಕರೆಯುತ್ತಿದ್ದುದು ತಿಳಿದುಬರುತ್ತದೆ.393 


ಮೂಕ ಕಂಠೀರವ ನರಸರಾಜ ಒಡೆಯರ ನೇರವಾದ ಆಳ್ಗಿಕೆಯ ಕಾಲದ ಶಾಸನಗಳು 
ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವುದಿಲ್ಲ. ಆದರೆ, ತಂದೆ ದೊಡ್ಡದೇವರಾಜ ಒಡೆಯರು ಮತ್ತು 
ಸಹೋದರರಾದ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಇವರು ಹಾಕಿಸಿದ ಶಾಸನಗಳು ದೊರೆತಿವೆ. 
ಇವರು ಮೂಕರಾದುದರಿಂದ ಇವರ ದೊರೆತನದಲ್ಲಿ ದಳವಾಯಿಗಳು ಮತ್ತು ಮಂತ್ರಿಗಳು 
ಆಡಳಿತವನ್ನು ನಿರ್ವಹಿಸುತ್ತಿದ್ದುದು ಇದಕ್ಕೆ ಕಾರಣವೆಂದು ಊಹಿಸಬಹುದು. ಇಮ್ಮಡಿ ಕಂಠೀರವ 
ನರಸರಾಜ ಒಡೆಯರ ನಂತರ ಇವರ ಪುತ್ರರಾದ ದೊಡ್ಡಕೃಷ್ಣರಾಜ ಒಡೆಯರು ಮೈಸೂರು 
ಸಿಂಹಾಸನದ ಅಧಿಪತಿಯಾದರು. ಇವರ ಆಳ್ದಿಕೆಯ ಕಾಲ ಕ್ರಿಶ.1713ರ೦ದ 1731 ಮೈಸೂರು 


ಜಿಲ್ಲೆಯಲ್ಲಿ ದೊರೆತಿರುವ ಕ್ರಿಶ.1725ರ ಶಾಸನವು ಇವರ ಆಳ್ಲಿಕೆಯನ್ನು ಉಲ್ಲೇಖಿಸಿದೆ.494 


ಕಿ.ಶ.ಹದಿನೆಂಟನೇ ಶತಮಾನದ ತಿ.ನರಸೀಪುರ ಶಾಸನವು ಮೈಸೂರು ಒಡೆಯರ 
ವಂಶಾವಳಿಯನ್ನು ಬೆಟ್ಟದ ಚಾಮರಾಜನಿಂದ ಆರಂಭಿಸಿ, ದೊಡ್ಡಕೃಷ್ಟರಾಜ ಒಡೆಯರವರೆಗೂ 
ನೀಡಲಾಗಿದೆ.95 ಇವರ ನಂತರ ಇವರ ಸ್ಟೀಕೃತ ದತ್ತುಪುತ್ತ್ರರಾದ 7ನೇ ಚಾಮರಾಜ ಒಡೆಯರು 
ಸಿಂಹಾಸನಾರೂಢರಾಗಿ, ಕ್ರಿ.ಶ.1731ರ೦ದ 1734ರವರೆಗೂ ಆಳ್ಗಿಕೆ ನಡೆಸಿದ್ದು ಇವರ ಕಾಲದ 
ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ದೊರೆತಿರುವುದಿಲ್ಲ. ಇವರ ನಂತರ ಇವರ 
ಕಿರಿಯ ಸಹೋದರರೂ ಮತ್ತು ದೊಡ್ಡಕೃಷ್ಟರಾಜ ಒಡೆಯರ್‌ರವರ ಇನ್ನೊಬ್ಬ ಸ್ಥೀಕೃತ ಪುತ್ರರೂ ಆದ 
ಎರಡನೇ ಕೃಷ್ಣರಾಜ ಒಡೆಯರ್‌ರವರು ಪಟ್ಟಕ್ಕೆ ಬಂದರು. ಇವರ ಆಳ್ಗಿಕೆಯ ಕಾಲ 1734ರಿಂದ 
1766. ಮೈಸೂರು ಜಿಲ್ಲೆಯಲ್ಲಿ ಇಮ್ಮಡಿ ಕೃಷ್ಣರಾಜ ಒಡೆಯರ್‌ರವರ ಆಳ್ಲಿಕೆಯ ಕಾಲದ ಸುಮಾರು 
ಹತ್ತು ಶಾಸನಗಳು ಇದುವರೆಗೆ ದೊರೆತಿವೆ. 


ಕ್ರಿ.ಶ.1741ರ ಮಾಚನಹಳ್ಳಿ ಶಾಸನವು ಇಮ್ಮಡಿ ಕೃಷ್ಣರಾಜನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ, 
ದೊರೆಯ ಸರ್ವಾಧಿಕಾರಿಯಾದ ನಂಜರಾಜ ಮತ್ತು ದಂಡನಾಯಕನಾದ ದೇವರಾಜರೆಂಬ ಕಳಲೆ 


ವಂಶಸ್ಥ ಸಹೋದರರನ್ನು ಹೆಸರಿಸಿದೆ.4 ಕ್ರಿಶ.1749ರ ಶಾಸನವೊಂದು ಇಮ್ಮಡಿ ಕೃಷ್ಣರಾಜ 
ಒಡೆಯರ ಆಳ್ಗಿಕೆಯ ಕಾಲದಲ್ಲಿ ದಳವಾಯಿಯಾಗಿದ್ದ ದೇವರಾಜನ ಕಳಲೆ ವಂಶಾವಳಿಯನ್ನು 
ನಿರೂಪಿಸಿದೆ.497 

ಕ್ರಿಶ.1761ರ ಕಾಲಘಟ್ಟದ ಹನಸೋಗೆಯ ಎರಡು ಶಾಸನಗಳು ಕೃಷ್ಣರಾಜೇಂದನ ಆಳ್ಗಿಕೆಯನ್ನು 
ಉಲ್ಲೇಖಿಸುತ್ತಾ ಯದುರಾಯನಿಂದ ಆರಂಭಿಸಿ, ಕೃಷ್ಣರಾಜೇಂದನವರೆಗೆ ಒಡೆಯರ ವಂಶಾವಳಿಯನ್ನು 


102 


ನೀಡಿವೆ.98 ಇಮ್ಮಡಿ ಕೃಷ್ಣರಾಜ ಒಡೆಯರು ಕ್ರಿಶ.1766ರಲ್ಲಿ ಮರಣ ಹೊಂದಿದರು. ಇವರ 
ಪುತ್ರನಾದ ನಂಜರಾಜ ಒಡೆಯರು ಮೈಸೂರು ಸಂಸ್ಥಾನದ ಅಧಿಪತಿಯಾದರು. ಇವರ ಆಳಿಕೆಯ 
ಕಾಲ ಕ್ರಿಶ.1766ರಿಂದ 1770. ಇವರ ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ 
ದೊರೆತಿರುವುದಿಲ್ಲ. ಇವರ ಮರಣಾನಂತರ ಇವರ ಸಹೋದರರಾದ ಬೆಟ್ಟದ ಚಾಮರಾಜ 
ಒಡೆಯರು ಕ್ರಿಶ.1770ರಿಂದ 1776ರವರೆಗೆ ಆಳ್ಸಿಕೆ ನಡೆಸಿದರು. ಇವರ ತರುವಾಯ ಇಮ್ಮಡಿ 
ಕೃಷ್ಣರಾಜ ಒಡೆಯರ ಸ್ಟೀಕೃತ ಪುತ್ರನಾದ ಖಾಸಾ ಚಾಮರಾಜ ಒಡೆಯರು ಕ್ರಿಶ.1776ರಿಂದ 
1796ರವರೆಗೆ ಆಳ್ಸಿಕೆ ನಡೆಸಿದ್ದು, ಈ ಇಬ್ಬರೂ ಅರಸರುಗಳ ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ 
ಇದುವರೆಗೂ ದೊರೆತಿರುವುದಿಲ್ಲ. 

ಹೈದರಾಲಿ ಮತ್ತು ಟಿಪ್ಪುಸುಲ್ತಾನ್‌: 


[50 ನಿ 
ಮೈಸೂರು ಅರಸರ ಆಳಿಕೆಯ ಅವಧಿಯಲ್ಲಿ ಮೈಸೂರು ಸೇನೆಯ ಸೇನಾಧಿಪತ್ಯ ವಹಿಸಿದ್ದ 
ಹೈದರ್‌ಖಾನನು, ದೊರೆಗಳ ಸಲುಗೆಯನ್ನು ದುರ್ಬಳಕೆ ಮಾಡಿಕೊಂಡು ತಾನೇ ಸುಲ್ತಾನನೆಂದು 
ಘೋಷಿಸಿಕೊಂಡು ಅಲ್ಲಕಾಲದವರೆಗೆ ಆಳ್ಳಿಕೆ ನಡೆಸಿದನು. ಈತನ ನಂತರ ಈತನ ಮಗ 
ಟಿಪ್ಲುಸುಲ್ರಾನನು ಸಹ ಕೆಲಕಾಲ ಅಂದರೆ, ಕ್ರಿಶ.1782ರಿಂದ 1799ರವರೆಗೆ ಆಳ್ಗಿಕೆ ನಡೆಸಿದನು. 
ಟಿಪ್ಪುವಿನ ಆಳ್ಗಿಕೆಯ ಕಾಲದ ಸುಮಾರು ಮೂರು ಶಾಸನಗಳು ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ 
ದೊರೆತಿವೆ. ನಂಜನಗೂಡು ತಾಲ್ಲೂಕಿನಲ್ಲಿ ದೊರೆತಿರುವ ಎರಡು ಶಾಸನಗಳು ಟಿಪ್ಲುಸುಲ್ತಾನನ 


ಆಳ್ಲಿಕೆಯನ್ನು ಉಲ್ಲೇಖಿಸಿವೆ. ಮೈಸೂರು ತಾಲ್ಲೂಕಿನ ಕ್ರಿಶ.1797ರ ಪರ್ಷಿಯನ್‌ ಭಾಷೆಯ 
ಶಾಸನವು ಟಿಪ್ಪುಸುಲ್ದಾನನ ಆಳ್ಗಿಕೆಯನ್ನು ಉಲ್ಲೇಖಿಸಿದೆ. ನಾಲ್ಕನೇ ಆಂಗ್ಲೋ-ಮೈಸೂರು 
ಕದನದಲ್ಲಿ ಟಿಪ್ಪುಸುಲ್ತಾನನು ಕ್ರಿ.ಶ.1799ರಲ್ಲಿ ಮೃತನಾದ ನಂತರ ಮರಳಿ ಮೈಸೂರು ಸಂಸ್ಥಾನದ 
ಆಡಳಿತವು ಒಡೆಯರ್‌ ವಂಶಜನಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕೈಸೇರಿತು. 


ಮೈಸೂರು ಒಡೆಯರು: 


ಖಾಸಾ ಚಾಮರಾಜ ಒಡೆಯರ ನಂತರ ಅವರ ಪತ್ರರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರು 
ಕ್ರಿಶ.1799ರಲ್ಲಿ ಪಟ್ಟಕ್ಕೆ ಬಂದು ಕ್ರಿ.ಶ.1868ರವರೆಗೂ ಆಳ್ಗಿಕೆ ನಡೆಸಿದರು. ಇವರ ಆಳ್ಗಿಕೆಯ ಕಾಲದ 
ನೂರಕ್ಕೂ ಅಧಿಕ ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ದೊರೆತಿವೆ. ಮುಮ್ಮಡಿ ಕೃಷ್ಣರಾಜ 
ಒಡೆಯರ ಜನನ ಕ್ರಿಶ.1794ರಲ್ಲಿ ಆಗಿದ್ದು, ಅವರು ಪಟ್ಟಾಭಿಷಿಕ್ಷರಾಗುವಾಗ ಇದು ವರ್ಷದ 
ಬಾಲಕರಾಗಿದ್ದರು. ಆದುದರಿಂದ, ಅವರು ಯುಕ್ಕ್ತವಯಸ್ಸ್ಥರಾಗುವವರೆಗೂ ಅಂದರೆ, 
ಕ್ರಿಶ.1811ರವರೆಗೂ ಮೈಸೂರಿನ ಆಡಳಿತವನ್ನು ದಿವಾನರಾದ ಪೂರ್ಣಯ್ಯನವರು ಅರಸನ ಹೆಸರಿನಲ್ಲಿ 
ನಡೆಸುತ್ತಿದ್ದರೆಂದು ಚರಿತ್ರೆಯಿಂದ ತಿಳಿದುಬಂದಿರುತ್ತದೆ. 


ಕ್ರಿಶ.1809ರ ಸೋಸಲೆ ಶಾಸನವು ದಿವಾನ್‌ ಪೂರ್ಣಯ್ಯನವರ ಆಡಳಿತವನ್ನು 


ಸಮರ್ಥಿಸುತ್ತದೆ.51 ಕ್ರಿಶ.1810ರ ಮೈಸೂರು ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ 


ಆಳ್ಗಿಕೆಯನ್ನು ಉಲ್ಲೇಖಿಸಿದೆ.50೨ ಕ್ರಿಶ.1816ರ ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ 
ಆಳ್ಳಿಕೆಯನ್ನು ಉಲ್ಲೇಖಿಸುತ್ತಾ, ಅವರಿಗಿದ್ದ "ಶೀಮದ್ರಾಜಾಧಿರಾಜ', "ರಾಜಪರಮೇಶ್ವರ', "ಪೌಢಪ್ರತಾಪ', 


103 


"ಅಪ್ರತಿಮವೀರ ನರಪತಿ', "'ಬಿರುದಂತೆಂಬರ ಗಂಡ”, 'ಲೋಕೈಕವೀರ', 
“ಯದುಕುಲಪಯಃಪಾರಾವಾರ', "ಕಳಾನಿಧಿ', "ಶಂಖಚಕ್ರಾಂಕುಶಕುಠಾರ', 'ಮಕರಮತ್ಯಶರಭ 
ಸಾಳ್ಳಗಂಡಭೇರುಂಡ', "'ಧರಣೀವರಾಹಹನುಮದ್ದ ರುಡ' ಮತ್ತು "ಕಂಠೀರವಾದ್ಯ' ಎಂಬ ಅನೇಕ 


ಬಿರುದುಗಳನ್ನು ಉಲ್ಲೇಖಿಸಿದೆ. 93 ಈ ಶಾಸನದಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಶಾಸನದ 
ಕಾಲಕ್ಕಾಗಲೇ ತಮ್ಮ ನೇರವಾದ ಆಡಳಿತವನ್ನು ಅರಂಭಿಸಿದ್ದರೆಂದು ಅರಿಯಬಹುದಾಗಿದೆ. 
ಕ್ರಿ.ಶ.1819 ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಪ್ರಥಮ ಪುತ್ರಿ ಕೆಂಪಚಾಮಮ್ಮಣ್ಣಿಯನ್ನು 


ಉಲ್ಲೇಖಿಸಿದೆ.504 ಮೈಸೂರಿನ ಇನ್ನೊಂದು ಶಾಸನದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪಟ್ಟದ 


ರಾಣಿಯಾದ ಲಕ್ಷ್ಮೀವಿಲಾಸದ ದೇವಮ್ಮಾಜಿಯನ್ನು ಹೆಸರಿಸಿದೆ.595 ಈ ಶಾಸನದ ಕಾಲ ಕ್ರಿ.ಶ.1821. 
ಇದೇ ಕಾಲಘಟ್ಟದ ಇನ್ನೆರಡು ಶಾಸನಗಳಲ್ಲಿಮುಮ್ಮಡಿ ಕೃಷ್ಣರಾಜ ಒಡೆಯರ ಮತ್ತಿಬ್ಬರು ಪತ್ನಿಯರಾದ 
ಕೃಷ್ಣವಿಲಾಸದ ಲಿಂಗಾಜಮಣ್ಣಿ ಮತ್ತು ರಮಾವಿಳಾಸದ ಚಲುವಾಜಮ್ಮಣ್ಣಿಯರನ್ನು 
ಹೆಸರಿಸಲಾಗಿದೆ.599 ಈ ಮೂರೂ ಶಾಸನಗಳನ್ನೂ “ಶೀಕೃಷ್ಣಭೂಪತಿ” ಎಂದು ಆರಂಭಿಸಲಾಗಿದೆ. 
ಕ್ರಿ.ಶ.1828ರ ವರುಣದ ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ 'ಶ್ರೀಕೃಷ್ಣ' ಎಂಬ ಸಹಿಯನ್ನು 


ಒಳಗೊಂಡಿದೆ.507 


ಕಿ.ಶ.1829ರ ಮೈಸೂರು ಶಾಸನವು ಕೃಷ್ಣರಾಜ ಒಡೆಯರ ಮರಾಠಿ ಲಿಪಿಯ ಸಹಿಯನ್ನು 
ಆರಂಭದಲ್ಲಿಯೇ ಹೊಂದಿದೆ.505 ಕ್ರಿ.ಶ.1833ರ ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ 
ಆಳ್ಗಿಕೆಯನ್ನು ನಿರೂಪಿಸಿದೆ.509 ಕ್ರಿ.ಶ.1834ರ ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಧರ್ಮಪತ್ನಿ 
ಚಂದ್ರವಿಳಾಸದ ಕೆಂಪಿನ ಬಸಮ್ಮಯ್ಯ ಅವರ ಹೆಸರನ್ನು ಉಲ್ಲೇಖಿಸಿದೆ.510 ಇನ್ನೊಂದು ಶಾಸನವು 
ಮತ್ತೊಬ್ಬ ಪತ್ನಿಯಾದ ಮನೋವಿಳಾಸದ ಮರಿದೇವಮ್ಮನನ್ನು ಹೆಸರಿಸಿದೆ.511 


ಕಿ.ಶ1836-37ರ ಹುಣಸೂರು ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಸಿಕೆಯನ್ನು 
ಉಲ್ಲೇಖಸಿದೆ.512  ಕ್ರಿಶ.1839ರ ಮೈಸೂರು ಶಾಸನದಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರು 
ಪಟ್ಟಾಭಿಷಿಕ್ಷರಾದ ದಿನವು ಕ್ರಿ.ಶ.1799 ಜೂನ್‌ 30 (ಶಾಲಿವಾಹನ ಶಕವರ್ಷ 1720 ಸಿದ್ದಾರ್ಥಿನಾಮ 
ಸಂವತ್ಸರ ಜೇಷ್ಠ ಬಹುಳ ತ್ರಯೋದಶಿ) ಎಂದು ತಿಳಿದುಬರುತ್ತದೆ.೨1 ಕ್ರಿ.ಶ.1846ರ ಚಾಮುಂಡಿಬೆಟ್ಟದ 
ಶಾಸನವು "ಶ್ರೀಕ ೈಷ್ಟ' ಎಂಬುದರಿಂದ ಆರಂಭವಾಗಿ, ಅಂತ್ಯದಲ್ಲಿ 'ಶ್ರೀಕೃಷ್ಣ' ಎಂಬ ರುಜುವಿನಿಂದ 
ಕೂಡಿರುತ್ತದೆ.514 ಕ್ರಿ.ಶ.1853ರ ನಂಜನಗೂಡು ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಿರಿಯ 
ಮಗಳಾದ ಪುಟ್ಟತಾಯಮೃಣ್ಣಿಯವರ ಹೆಸರನ್ನು ಉಲ್ಲೇಖಿಸಿದೆ.5! ಕ್ರಿ.ಶ.1855ರ ಶಾಸನವುಮುಮ್ಮಡಿ 
ಕೃಷ್ಣರಾಜ ಒಡೆಯರ ಪತ್ನಿಯಾದ ಕೃಷ್ಣವಿಲಾಸ ಸನ್ನಿಧಾನದ ಲಿಂಗಾಜಮ್ಮಣ್ಣಿಯು ಮರಣ ಹೊಂದಿದ 
ವಿಷಯವನ್ನು ದಾಖಲಿಸಿದೆ.೨16 


ಮೈಸೂರಿನ ಅರಸರ ವಂಶಾಂಬುಜವನ್ನು ದಾಖಲಿಸಿರುವ ಶಾಸನವು ಚಾರಿತ್ರಿಕ ದೃಷ್ಟಿಯಿಂದ 
ಬಹು ಮಹತ್ವದ್ದಾಗಿದೆ.೨!7 ಈ ಶಾಸನದಕಾಲ ಕ್ರಿ.ಶ.1860. ಶಾಸನವು ಮೊದಲಿಗೆ ಮುಮ್ಮಡಿ 


ಕೃಷ್ಣರಾಜ ಒಡೆಯರ ಆಳ್ಳಿಕೆಯನ್ನು ಉಲ್ಲೇಖಿಸಿದೆ. ನಂತರ, ಅಂಬುಜದ ಒಂದೊಂದು ದಳಗಳಲ್ಲೂ 


104 


ಯದುರಾಯರಿಂದ ಆರಂಭಿಸಿ, ಪ್ರತಿಯೊಬ್ಬ ಮೈಸೂರರಸರ ಜನನ, ಪಟ್ಟಾಭಿಷೇಕ, ಪತ್ನಿ ಮತ್ತು 
ಮಕ್ಕಳ ಸಂಖ್ಯೆಗಳನ್ನು ದಾಖಲಿಸಿದೆ. ಈ ಶಾಸನದ ಅನುಸಾರ, ಮೈಸೂರರಸರ 
ಮೂಲಪುರುಷನಾದ ಯದುವಂಶೋತ್ಸನ್ನ ಯದುರಾಯನು ಶಕವರ್ಷ 1293ರಂದು ಜನಿಸಿ, 
ದ್ಹಾರಕೀವಿಜಾಪುರದಿಂದ ಬಂದು ಮೈಸೂರಿನಲ್ಲಿ ಶಕವರ್ಷ 1322ರಂದು ಪಟ್ಟಾಭಿಷಿಕ್ತನಾಗಿ, 
ಪಾಳೆಯಪಟ್ಟುಗಳನ್ನು ಸಾಧಿಸಿ 24 ವರ್ಷ ಮೂರು ತಿಂಗಳು ಐದು ದಿನಗಳು ಆಳಿಕೆ ನಡೆಸಿದ್ದು, 
ಮೂರು ಪತ್ನಿಯರು ಮತ್ತು ಇಬ್ಬರು ಮಕ್ಕಳನ್ನು ಹೊಂದಿದ್ದನೆಂದು ತಿಳಿಸಲಾಗಿದೆ. 


ಆದಿ ಯದುರಾಯನ ಮಗನಾದ ಹಿರೀ ಬೆಟ್ಟದ ಚಾಮರಾಜ ಒಡೆಯರು ಶಕವರ್ಷ 
1331ರಲ್ಲಿ ಜನಿಸಿ, ಶಕವರ್ಷ 1346ರಲ್ಲಿ ಪಟ್ಟಾಭಿಷಿಕ್ಷರಾಗಿ 35 ವರ್ಷ ಐದು ತಿಂಗಳು ಹದಿನೆಂಟು 
ದಿನಗಳು ಆಳ್ಗಿಕೆ ನಡೆಸಿದ್ದು, ನಾಲ್ಲರು ಪತ್ನಿಯರು ಒಬ್ಬ ಮಗನನ್ನು ಹೊಂದಿದ್ದರೆಂದು 
ಉಲ್ಲೇಖಿಸಲಾಗಿದೆ. ನಂತರ, ಹಿರೀಬೆಟ್ಟದ ಚಾಮರಾಜ ಒಡೆಯರ ಪುತ್ರನಾದ ತಿಮ್ಮಪ್ಪರಾಜ 
ಒಡೆಯರು ಶಕವರ್ಷ 1356ರಲ್ಲಿ ಜನಿಸಿ, 1381ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ತರಾಗಿದ್ದು, 19 ವರ್ಷ 
ಎರಡು ತಿಂಗಳು ಇಪ್ಪತ್ತೆಂಟು ದಿನ ಆಳ್ಲಿಕೆಯನ್ನು ನಡೆಸಿ, ಮೂವರು ಪತ್ನಿಯರು ಒಬ್ಬ ಮಗನನ್ನು 
ಹೊಂದಿದ್ದರೆಂದು ನಿರೂಪಿಸಲಾಗಿದೆ. 


ತಿಮ್ಮಪ್ಪರಾಜ ಒಡೆಯರ ಮಗನಾದ ಹಿರಿಚಾಮರಾಜರಸ ಒಡೆಯರು ಶಕವರ್ಷ 1386ರಲ್ಲಿ 
ಜನಿಸಿ, 1401ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ತರಾಗಿ, ಇಬ್ದರು ಪತ್ನಿಯರು ಒಬ್ಬ ಮಗನನ್ನು ಹೊಂದಿ, 
34 ವರ್ಷ ಹತ್ತು ತಿಂಗಳು 14 ದಿನಗಳು ಆಳ್ಗಿಕೆ ನಡೆಸಿರುವ ಸಂಗತಿಯನ್ನು ಉಲ್ಲೇಖಿಸಲಾಗಿದೆ. 
ಹಿರಿಚಾಮರಸ ಒಡೆಯರ ಪುತ್ರ ಹಿರೀಬೆಟ್ಟದ ಚಾಮರಾಜ ಒಡೆಯರು ಶಕವರ್ಷ 1415ರಲ್ಲಿ ಜನಿಸಿ, 
1436ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ಷರಾಗಿ ಕೆಲವು ಸೀಮೆಗಳನ್ನು ಸಾಧಿಸಿ 36 ವರ್ಷ ಒಂಭತ್ತು 
ತಿಂಗಳು ಇಪ್ಪತ್ತೆರಡು ದಿನಗಳು ಆಳಿಕೆ ನಡೆಸಿದರು. ಇವರು ಮೂವರು ಪಶ್ನಿಯರು, ನಾಲ್ಕು 
ಗಂಡುಮಕ್ಕಳು ನಾಲ್ಕು ಹೆಣ್ಣುಮಕ್ಕಳನ್ನು ಹೊಂದಿದ್ದರೆಂದು ತಿಳಿದುಬರುತ್ತದೆ. 


ಹಿರೀಬೆಟ್ಟಚ್ಚಾಮರಾಜ ಒಡೆಯರ ಪುತ್ರ ಇಮ್ಮಡಿ ತಿಮ್ಮಪ್ಪರಾಜ ಒಡೆಯರು ಶಕವರ್ಷ 
1434ರಂದು ಜನಿಸಿ, 1475ರಲ್ಲಿ ಪಟ್ಟಾಭಿಷಿಕ್ಷರಾಗಿ ಹದಿನೆಂಟು ವರ್ಷ ಹತ್ತು ತಿಂಗಳು ನಾಲ್ಕು ದಿನ 
ಆಳಿಕೆ ನಡೆಸಿದ್ದು ಇವರು ಐವರು ಪತ್ನಿಯರು ಒಬ್ಬ ಮಗನನ್ನು ಹೊಂದಿದ್ದರು. ಇಮ್ಮಡಿ 
ತಿಮ್ಮಪ್ಪರಾಜ ಒಡೆಯರ ತಮ್ಮ ಬೋಳುಚಾಮರಾಜ ಒಡೆಯರು ಶಕವರ್ಷ 1441ರಲ್ಲಿ ಜನಿಸಿ, 
1494ರಂದು ಪಟ್ಟಾಭಿಷಿಕ್ಷರಾಗಿ, ನಾಲ್ಕು ವರ್ಷ ನಾಲ್ದು ತಿಂಗಳು ಹತ್ತೊಂಬತ್ತು ದಿನಗಳ ಆಳಿಕೆ 
ನಡೆಸಿದ್ದು, ನಾಲ್ಕು ಪತ್ನಿಯರು ನಾಲ್ಕು ಗಂಡುಮಕ್ಕಳು ಮತ್ತು ನಾಲ್ದು ಹೆಣ್ಣುಮಕ್ಕಳನ್ನು ಹೊಂದಿದ್ದರು. 


ಬೋಳುಚಾಮರಾಜ ಒಡೆಯವರ ಪುತ್ರ ಬೆಟ್ಟದಚಾಮರಾಜ ಒಡೆಯರು 1472ರಲ್ಲಿ ಜನಿಸಿ, 
1499ರಂದು ಪಟ್ಟಾಭಿಷಿಕ್ಷರಾಗಿ ಒಂದು ವರ್ಷ ಒಂಭತ್ತು ತಿಂಗಳು ಇಪ್ಪತ್ತೇಳು ದಿನಗಳು ಆಳಿಕೆ 
ನಡೆಸಿದ್ದು, ಇವರು ಹದಿಮೂರು ಪತ್ನಿಯರು, ಐದು ಗಂಡುಮಕ್ಕಳು ಮತ್ತು ಒಬ್ಬ ಹೆಣ್ಣುಮಗಳನ್ನು 
ಹೊಂದಿದ್ದರು. ಬೆಟ್ಟದಚಾಮರಾಜ ಒಡೆಯರ ತಮ್ಮ ರಾಜ ಒಡೆಯರು ಶಕವರ್ಷ 1475ರಲ್ಲಿ ಜನಿಸಿ, 
1501ರ೦ದು ಮೈಸೂರಿನಲ್ಲಿ ಪಟ್ಟಾಭಿಷಿಕ್ತ್ಷರಾಗಿ, ನಂತರ 1533ರಲ್ಲಿ ಶ್ರೀರಂಗಪಟ್ಟಣದಲ್ಲಿ 
ಸಿಂಹಾಸನಾರೂಢರಾಗಿ, ಶತ್ತುರಾಜರುಗಳನ್ನು ಜಯಿಸಿ, ಲಕ್ಷ್ಮೀರಮಣಪ್ರಸಾದದಿಂದ ವಿಷಹರವಾಗಿ 


105 


ಮೂವತ್ತೊಂಭತ್ತು ವರ್ಷ ಒಂದು ತಿಂಗಳು ಹದಿಮೂರು ದಿನಗಳು ಆಳಿಕೆ ನಡೆಸಿದ್ದು, ಇವರು 
ಎಂಟು ಪತ್ನಿಯರು ಐದು ಗಂಡುಮಕ್ಕಳು ಒಬ್ಬ ಹೆಣ್ಣುಮಗಳನ್ನು ಹೊಂದಿದ್ದರು. 


ರಾಜ ಒಡೆಯರ ಮೊಮ್ಮಗನಾದ ಚಾಮರಾಜ ಒಡೆಯರು ಶಕವರ್ಷ 1529ರಲ್ಲಿ ಜನಿಸಿ, 
1540ರಲ್ಲಿ ಪಟ್ಟಾಭಿಷಿಕ್ಷರಾಗಿ ಹತ್ತೊಂಭತ್ತು ವರ್ಷ ಹತ್ತು ತಿಂಗಳು ಎಂಟು ದಿನಗಳು ಆಳಿಕೆ 
ನಡೆಸಿರುತ್ತಾರೆ. ಇವರು ಎಂಟು ಪತ್ನಿಯರನ್ನು ಅರವತ್ತೈದು ಮಕ್ಕಳನ್ನು ಹೊಂದಿರುತ್ತಾರೆ. 
ಚಾಮರಾಜ ಒಡೆಯರ ಚಿಕ್ಕಪ್ಸನಾದ ಇಮ್ಮಡಿ ರಾಜ ಒಡೆಯರು ಶಕವರ್ಷ 1540ರಲ್ಲಿ ಜನಿಸಿ, 
1560ನೇ ಶಕವರ್ಷ ಪಟ್ಟಾಭಿಷಿಕ್ಷರಾಗಿ ಒಂದು ವರ್ಷ ಐದು ತಿಂಗಳು ಆಳ್ಗಿಕೆ ನಡೆಸಿದ್ದು, ಹತ್ತೊಂಭತ್ತು 
ಪತ್ನಿಯರನ್ನು ಹೊಂದಿದ್ದರು. 


ಇಮ್ಮಡಿ ರಾಜ ಒಡೆಯರ ದೊಡ್ಡಪ್ಪನ ಪುತ್ರರಾದ ರಣಧೀರ ಕಂಠೀರವ ನರಸರಾಜ 
ಒಡೆಯರು ಶಕವರ್ಷ 1538ರಲ್ಲಿ ಜನಿಸಿ, 1561ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ಷರಾಗಿ ಆಳಿದ 
ವರ್ಷಗಳು ಇಪ್ಪತ್ತು ಮಾಸಗಳು ಒಂಭತ್ತು ಮತ್ತು ದಿನಗಳು ಇಪ್ಪತ್ತೊಂದು. ಇವರು 182 
ಪತ್ನಿಯರನ್ನು ಮೂರು ಗಂಡುಮಕ್ಕಳನ್ನು ಹೊಂದಿದ್ದರು. ರಣಧೀರ ಕಂಠೀರವ ನರಸರಾಜ 
ಒಡೆಯರ ತಮ್ಮನ ಪುತ್ರರಾದ ದೊಡ್ಡದೇವರಾಜ ಒಡೆಯರು ಶಕವರ್ಷ 1550ರಲ್ಲಿ ಜನಿಸಿ, 1582ನೇ 
ಶಕವರ್ಷದಲ್ಲಿ ಪಟ್ಟಾಭಿಷಿಕ್ಷರಾಗಿ ಹದಿಮೂರು ವರ್ಷ ಐದು ತಿಂಗಳು ಆರು ದಿನಗಳ ಕಾಲ ಆಳಿಕೆ 
ನಡೆಸಿದ್ದು, ಐವತ್ತಮೂರು ಪತ್ನಿಯರನ್ನು ಎಂಟು ಗಂಡುಮಕ್ಕಳನ್ನು ಮೂರು ಹೆಣ್ಣುಮಕ್ಕಳನ್ನು 
ಹೊಂದಿದ್ದರು. 


ದೊಡ್ಡದೇವರಾಜ ಒಡೆಯರ ಪುತ್ರರಾದ ಚಿಕ್ಕದೇವರಾಜ ಒಡೆಯರು 1568ನೇ ಶಕವರ್ಷದಲ್ಲಿ 
ಜನಿಸಿ, ಶಕ 1595ರಲ್ಲಿ ಪಟ್ಟಾಭಿಷಿಕ್ಷರಾಗಿ ದಿಲ್ಲಿಯಿಂದ ರಾಜಾಜಗದೇವನೆಂಬ ಮೊಹರು ಮತ್ತು ಸಕಲ 
ಬಿರುದುಗಳನ್ನು ಸಂಪಾದಿಸಿ, ನವಕೋಟಿ ನಾರಾಯಣರೆಂದು ಪ್ರಸಿದ್ದಿ ಪಡೆದು ಮೂವತ್ತೊಂದು 
ವರ್ಷ ಎಂಟು ತಿಂಗಳು ಮೂರು ದಿನಗಳು ಆಳ್ಸಿಕೆ ನಡೆಸಿದ್ದು, ಇಪ್ಪತ್ತೆರಡು ಪತ್ನಿಯರು, ಒಬ್ಬ ಮಗ 
ಮತ್ತು ಒಬ್ಬ ಮಗಳನ್ನು ಹೊಂದಿದ್ದರು. ಚಿಕ್ಕದೇವರಾಜ ಒಡೆಯರ ಪುತ್ರರಾದ ಕಂಠೀರವ 
ಮಹಾರಾಜ ಒಡೆಯರು ಶಕವರ್ಷ 1595ರಲ್ಲಿ ಜನಿಸಿ, ಶಕವರ್ಷ 1627ರಲ್ಲಿ ಪಟ್ಟಾರೂಢರಾಗಿ 
ಒಂಭತ್ತು ವರ್ಷ ಮೂರು ತಿಂಗಳು ಆಳ್ಗಿಕೆ ನಡೆಸಿದ್ದು ಮೂವರು ಪತ್ನಿಯರನ್ನು ಐವರು 
ಗಂಡುಮಕ್ಕಳನ್ನು ಹೊಂದಿದ್ದರು. 


ಕಂಠೀರವ ಮಹಾರಾಜ ಒಡೆಯರ ನಂತರ ಅವರ ಪುತ್ರರಾದ ದೊಡ್ಡಕೃಷ್ಟರಾಜ ಒಡೆಯರು 
ಶಕವರ್ಷ 1625ರಲ್ಲಿ ಜನಿಸಿ, 1636ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ಷರಾಗಿ ಹದಿನೇಳು ವರ್ಷ 
ಹನ್ನೊಂದು ತಿಂಗಳು ಇಪ್ಪತ್ತಮೂರು ದಿನಗಳು ಆಳ್ಗಿಕೆ ನಡೆಸಿ, ನಲವತ್ತೈದು ಪತ್ನಿಯರನ್ನು ಮತ್ತು 
ಇಬ್ಬರು ಗಂಡುಮಕ್ಕಳನ್ನು ಹೊಂದಿದ್ದರು. ದೊಡ್ಡಕೃಷ್ಣರಾಜ ಒಡೆಯರ ಪುತ್ರರಾದ ಚಾಮರಾಜ 
ಒಡೆಯರು ಶಕವರ್ಷ 1654ರಲ್ಲಿ ಪಟ್ಟಾಭಿಷಿಕ್ಷರಾಗಿ, ದುಷ್ಟರಾದ ಸರ್ವಾಧಿಕಾರಿ ದಳಪತಿಗಳನ್ನು 
ನಿಗಹಿಸಲು ಉದ್ಭುಕ್ತರಾಗಿ ಎರಡು ವರ್ಷಗಳು ಎರಡು ತಿಂಗಳು ಇಪ್ಪತ್ತೆಂಟು ದಿನಗಳು ಲಳ್ಲಿಕೆ 


ನಡೆಸಿದ್ದು, ಮೂವರು ಪತ್ನಿಯರನ್ನು ಹೊಂದಿದ್ದರೆಂದು ಉಲ್ಲೇಖಿಸಲಾಗಿದೆ. 


106 


ಚಾಮರಾಜ ಒಡೆಯರ ತಮ್ಮ ಇಮ್ಮಡಿ ಕೃಷ್ಣರಾಜ ಒಡೆಯರು ಶಕವರ್ಷ 1654ರಲ್ಲಿ ಜನಿಸಿ, 
1657ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ಷರಾಗಿ, ತಮ್ಮ ಅಣ್ಣನಿಗೆ ದ್ರೋಹಿಗಳಾದ ದಳಪತಿ 
ಸರ್ವಾಧಿಕಾರಿಗಳನ್ನು ಕ್ರಯಕ್ಕೆ ತೆಗೆದುಕೊಂಡು ಹೈದರಖಾನನಿಂದ ನಿಗಹಿಸಿ, ಕ್ರೀತ ಸೇವಕನಾದ 
ಪತ್ತೇಖಾನನ ಮಗ ಹೈದರಖಾನನಿಗೆ ಸೇನಾಧಿಪತ್ಯ, ನವಾಬಹೈದರನೆಂಬ ಹೆಸರು ಕೊಟ್ಟು 
ಮೂವತ್ತೊಂದು ವರ್ಷ ಒಂಭತ್ತು ತಿಂಗಳು ಇಪ್ಪತ್ತೊಂದು ದಿನಗಳು ಆಳಿಕೆ ನಡೆಸಿದ್ದು, ಇವರು 
ಎಂಟು ಪತ್ನಿಯರನ್ನು ಐದು ಗಂಡುಮಕ್ಕಳನ್ನು ನಾಲ್ಕು ಹೆಣ್ಣುಮಕ್ಕಳನ್ನು ಹೊಂದಿದ್ದರು. 


ಇಮ್ಮಡಿ ಕೃಷ್ಣರಾಜ ಒಡೆಯರ ಪುತ್ರರಾದ ನಂಜರಾಜ ಒಡೆಯರು ಶಕವರ್ಷ 1685ರಲ್ಲಿ 
ಜನಿಸಿ, 1689ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ಷರಾಗಿ, ದಳಪತಿಯಾದ ನವಾಬ ಹೈದರಖಾನನೊಡನೆ 
ಸೇನೆಯನ್ನು ಕಳುಹಿಸಿ, ಚಿತ್ರದುರ್ಗವನ್ನು ನಗರವನ್ನು ಜಯಿಸಿ, ನಾಲ್ದುವರ್ಷ, ಮೂರು ತಿಂಗಳು 
ಹನ್ನೆರಡು ದಿನಗಳು ಆಳಿಕೆ ನಡೆಸಿದ್ದು, ಇವರು ಪತ್ನಿಯರನ್ನು ಹೊಂದಿರಲಿಲ್ಲ. ನಂಜರಾಜ 
ಒಡೆಯರ ಸಹೋದರರಾದ ಇಮ್ಮಡಿ ಬೆಟ್ಟಚ್ಚಾಮರಾಜ ಒಡೆಯರು ಶಕವರ್ಷ 1682ರಲ್ಲಿ ಜನಿಸಿ, 
ಶಕವರ್ಷ 1693ರಲ್ಲಿ ಪಟ್ಟಾಭಿಷಿಕ್ಷರಾಗಿ ಆರು ವರ್ಷ ಒಂದು ತಿಂಗಳು ಎಂಟು ದಿನಗಳು 
ಆಳ್ಗಿಕೆಯನ್ನು ನಡೆಸಿದ್ದು, ಪತ್ನಿಯರನ್ನು ಹೊಂದಿರಲಿಲ್ಲ. ಆ ವೇಳೆಯಲ್ಲಿ ದಳಪತಿಯಾದ ನವಾಬ 
ಹೈದರಖಾನನು ಇದ್ದುದಾಗಿ ಉಲ್ಲೇಖಿಸಿದೆ. 


ಇಮ್ಮಡಿ ಬೆಟ್ಟಚ್ಚಾಮರಾಜ ಒಡೆಯರ ತಮ್ಮನಾದ ಮುಮ್ಮಡಿ ಖಾಸಾ ಚಾಮರಾಜ ಒಡೆಯರು 
ಶಕವರ್ಷ 1696ರಲ್ಲಿ ಜನಿಸಿ, 1699ನೇ ಶಕವರ್ಷದಲ್ಲಿ ಪಟ್ಟಾಭಿಷಿಕ್ಷರಾಗಿ ಹತ್ತೊಂಭತ್ತು ವರ್ಷ ಆರು 
ತಿಂಗಳು ಇಪ್ಪತ್ತೈದು ದಿನಗಳ ಆಳ್ಲಿಕೆ ನಡೆಸಿದ್ದು ಹತ್ತು ಪತ್ನಿಯರು ನಾಲ್ಕು ಗಂಡುಮಕ್ಕಳನ್ನು 
ಹೊಂದಿದ್ದರು. ಮುಮ್ಮಡಿ ಚಾಮರಾಜ ಒಡೆಯರ ನಂತರ, ಅವರ ಪುತ್ರರಾದ ಮುಮ್ಮಡಿ ಕೃಷ್ಣರಾಜ 
ಒಡೆಯರು ಪಟ್ಟಕ್ಕೆ ಬಂದರು ಎನ್ನುವಲ್ಲಿಗೆ ವಂಶವೃಕ್ಷ್ತವು ಕೊನೆಗೊಂಡಿದ್ದು ಮುಂದೆ 
ಮೈಸೂರರಸರುಗಳ ಪತ್ನಿಯರ ವಿವರಗಳಿವೆ. ನಂತರ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಹನ್ನೆರಡು 
ಧರ್ಮಪತ್ಲ್ನಿಯರುಗಳ ಸಂತಾನದ ವಿವರಗಳಿವೆ. 


ಕಿ.ಶ.1868ರ ಬೆಟ್ಟದಪುರ ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಸಿಕೆಯನ್ನು 
ಉಲ್ಲೇಖಿಸಿದೆ.ನ18 ಕ್ರ.ಶ.1878ರ ಶಾಸನವು ಕೃಷ್ಣರಾಜ ಒಡೆಯರ ಮಗಳಾದ ಪುಟ್ಟನಂಜಮ್ಮಣ್ಣಿಯನ್ನು 


ಮತ್ತು ಅಳಿಯ ನಂಜರಾಜೇ ಅರಸರನ್ನು ಉಲ್ಲೇಖಿಸಿದೆ.519 ಮುಮ್ಮಡಿ ಕೃಷ್ಣರಾಜ ಒಡೆಯರು 
ಕ್ರಿ.ಶ.1868ರಲ್ಲಿ ಮರಣ ಹೊಂದಿದರು. ಇವರ ತರುವಾಯ, ಇವರ ಮಗನಾದ 10ನೇ ಚಾಮರಾಜ 
ಒಡೆಯರ್‌ರವರು ಮೈಸೂರು ಸಂಸ್ಥಾನದ ಪಟ್ಟಕ್ಕೇರಿದರು. ಇವರ ಆಳ್ಗಿಕೆಯ ಕಾಲ ಕ್ರಿ.ಶ.1868ರಿಂದ 
1894.  ಕ್ರಿಶ.1882ನೇ ಕಾಲಘಟ್ಟದ ಬೇತಳ್ಳಿ ಶಾಸನವು ಚಾಮರಾಜ ಒಡೆಯರ ಆಳ್ಗಿಕೆಯನ್ನು 


ದಾಖಲಿಸಿದೆ.5೨0 ಚಾಮರಾಜ ಒಡೆಯರು ಕ್ರಿ.ಶ.1894ರಲ್ಲಿ ಮೃತರಾದರೆಂದು ತಿಳಿದುಬರುತ್ತದೆ. 
ಇವರ ನಂತರ ನಾಲ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷಿಕ್ಷರಾಗಿ ಕ್ರಿ.ಶ.1895ರಿಂದ 1939ರವರೆಗೆ 
ಆಳ್ಳಿಕೆ ನಡೆಸಿದರು. ಇವರ ನಂತರ ಇವರ ಸ್ಲೀಕೃತ ದತ್ತುಪುತ್ರರಾದ ಜಯಚಾಮರಾಜ 
ಒಡೆಯರ್‌ರವರು ಕ್ರಿ.ಶ.1940ರಲ್ಲಿ ಪಟ್ಟಾಭಿಷಿಕ್ಷರಾಗಿ 1965ರವರೆಗೆ ಜೀವಿಸಿದ್ದರು. ನಾಲ್ಕಡಿ ಕೃಷ್ಣರಾಜ 
ಒಡೆಯರ್‌ರವರ ಆಳಿಕೆಯ ಕಾಲದಲ್ಲಿ ಕಾಗದ ಬಳಕೆಗೆ ಬಂದ ಕಾರಣ ಶಾಸನ ಹಾಕಿಸುವ ಪದ್ಧತಿ 


107 


ನಿಂತುಹೋಗಿರಬಹುದಾಗಿದ್ದು, ಇವರುಗಳ ಶಾಸನ ದೊರೆಯದಿರುವುದಕ್ಕೆ ಇದು 
ಕಾರಣವಾಗಿರಬಹುದು. 


ಹದಿನಾಲ್ಕನೇ ಶತಮಾನದಲ್ಲಿ ಸಣ್ಣ ಪಾಳೆಯಪಟ್ಟುಗಳೊಡನೆ ಆರಂಭವಾದ ಮೈಸೂರು 
ಒಡೆಯರ್‌ರ ಆಳ್ಗಿಕೆಯು ಹದಿನಾರನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನವೆಂದು ಪರಿಗಣಿಸುವ 
ಮಟ್ಟಕ್ಕೆ ಬೆಳೆದು, ಕಾಲಕ್ರಮೇಣ ಸ್ವತಂತ್ರ ಪ್ರತ್ವೇಕ ರಾಜ್ಯವಾಗಿ ಅಭಿವೃದ್ಧಿ ಹೊಂದಿತು. 
ಮೈಸೂರರಸರು ವಿಜಯನಗರದ ಇತಿಹಾಸದಿಂದ ಕಲಿತ ಪಾಠದಂತೆ ಕದನಗಳಿಗೆ ಆದಷ್ಟು ಕುಮ್ಮಕ್ಕು 
ನೀಡದೇ ಶಾಂತಿಯಿಂದ ರಾಜ್ಯಭಾರ ನಡೆಸಿದರು. ಇವರ ಕಾಲದ ದಳವಾಯಿಗಳ ಸರ್ವಾಧಿಕಾರಕ್ಷೆ 
ಹೈದರಾಲಿ-ಟಿಪ್ಲುಸುಲ್ರಾನರ  ಕೃತಫ್ಪತೆಗೆ ಹಾಗೂ ಬ್ರಿಟಿಷ್‌ ಕಮಿಷನರುಗಳ ಆಳ್ಗಿಕೆಗೆ ಮತ್ತು 
ಕ್ರಿ.ಶ.1947ರಲ್ಲಿ ಏಕೀಕೃತ ಭಾರತದ ಸ್ಪತಂತ್ರತೆಗಳಿಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಿಯೂ 
ಪ್ರಜಾನುರಾಗಿಗಳಾಗಿದ್ದರು ಎಂಬುದಕ್ಕೆ ಇವರ ಕಾಲದ ಅತ್ಯಧಿಕ ದಾನಶಾಸನಗಳು ಮತ್ತು 
ಜನಪರವಾದ ಆಡಳಿತ ಪದ್ಧತಿಗಳೂ ಸಾಕ್ಷಿಯಾಗಿವೆ. ಭಾರತಕ್ಕೆ ಸ್ಪತಂತ್ರ ಲಭಿಸುವ ಕೊನೆಯ 
ದಿನದವರೆಗೂ ಕರ್ನಾಟಕದಲ್ಲಿ ಆಳಿದ ಅರಸುಮನೆತನ ಮೈಸೂರು ಒಡೆಯರದೊಂದೇ ಎಂದು 
ಪರಿಗಣಿಸಬಹುದು. 


ಈ ಜಿಲ್ಲೆಯಲ್ಲಿ ದೊರೆತ ಶಾಸನಗಳ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯನ್ನು ಗಂಗ, 
ಪುನ್ನಾಟದ ಅರಸರು, ಕದಂಬ, ಬಾದಾಮಿ ಚಾಲುಕ್ಕ, ರಾಷ್ಟಕೂಟ, ಕಲ್ಯಾಣ ಚಾಲುಕ್ಕ, ಚೋಳ, 
ಹೊಯ್ದಳ, ವಿಜಯನಗರ, ಮೈಸೂರಿನ ಒಡೆಯರು, ಮುಂತಾದ ಅರಸು ಮನೆತನದವರು ನೇರವಾಗಿ 
ಅಥವಾ ಕೆಲವು ಮನೆತನಗಳವರು ಪರೋಕ್ಷವಾಗಿ ಅಳ್ಳಿಕೆ ಮಾಡಿದುದನ್ನು ಗುರುತಿಸಬಹುದು. 


ಮೌರ್ಯರು ಮತ್ತು ಶಾತವಾಹನರು ಈ ಪ್ರದೇಶವನ್ನು ಅಳ್ಳಿಕೆ ಮಾಡಿದುದಕ್ಕೆ ನೇರ 
ಶಾಸನಾಧಾರಗಳು ಉಪಲಬ್ಬವಿಲ್ಲದಿದ್ದರೂ ಆಂತರಿಕ ಹಾಗೂ ಬಾಹ್ಯ ಆಧಾರಗಳ ಹಿನ್ನೆಲೆಯಲ್ಲಿ 
ಮೈಸೂರು ಜಿಲ್ಲೆಯ ಪ್ರದೇಶಗಳು ಈ ವಂಶದ ಅಧಿಪತ್ಯಕ್ಕೆ ಒಳಪಟ್ಟಿತ್ತೆಂಬುದನ್ನು ಗಮನಿಸಬಹುದು. 
ಪ್ರಾಚೀನ ಕರ್ನಾಟಕವನ್ನಾಳಿದ ಬಹುತೇಕ ಎಲ್ಲ ಪ್ರಮುಖ ಅರಸು ಮನೆತನಗಳೂ ಆಳ್ಗಿಕೆ 
ಮಾಡುತ್ತಿದ್ದುದನ್ನು ಶಾಸನಗಳ ಆಧಾರದಿಂದ ಗುರುತಿಸಬಹುದು. ಈ ಅರಸು ಮನೆತನಗಳು 
ಮೈಸೂರು ಜಿಲ್ಲೆಯೊಡನೆ ಹೊಂದಿದ್ದ ರಾಜಕೀಯ ಸಂಬಂಧದ ಸ್ವರೂಪವನ್ನು ಉಬಲಬ್ಬ 
ಶಾಸನಾಧಾರಗಳ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ವಿಶ್ಲೇಷಿಸಲಾಗಿದೆ. 


8. 


9. 


10. 


108 


ಕೊನೆಟಿಪ್ಪಣಿಗಳು 


ಡಾ.ಎನ್‌.ಎನ್‌.ಚಿಕ್ಕಮಾದು: ಮೈಸೂರು ತಾಲೂಕು ಗ್ಯಾಸೆಟಿಯರ್‌, ಪುಟ 10. 


. ಬಿ. ಶಾಮಸುಂದರ್‌: ಹುಣಸೂರು ತಾಲೂಕು ಗ್ಯಾಸೆಟಿಯರ್‌, ಹುಟ 10. 


ಎಸ್‌.ರಾಜೇಂದಪ್ಪ; ತಿರುಮಕೂಡಲು ನರಸೀಪುರ ತಾಲೂಕು ಗ್ಯಾಸೆಟಿಯರ್‌, ಪುಟ 16. 
ಡಾ.ಪಿ.ಕೆ. ರಾಜಶೇಖರ್‌: ಪಿರಿಯಾಪಟ್ಟಣ ತಾಲೂಕು ಗ್ಯಾಸೆಟಿಯರ್‌, ಪುಟ 12. 
ಡಾ.ಮಂಜುಳಾ ಹುಲ್ಲಹಳ್ಳಿ: ನಂಜನಗೂಡು ತಾಲೂಕು ಗ್ಯಾಸೆಟಿಯರ್‌, ಪುಟ 10. 
ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 11. 
ಡಾ.ಬಿ.ಶೇಕ್‌ ಅಲಿ; ಜಿ.ಆರ್‌.ರಂಗಸ್ಥಾಮಯ್ಯ: ದಕ್ಷಿಣ ಭಾರತದ ಇತಿಹಾಸ, ಪುಟ 44. 
ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 46. 
ಆರ್‌.ಗೋಪಾಲ್‌ (ಸಂ.): ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪುಟ 28. 


ಡಾ.ಎಂ.ಜಿ. ಮಂಜುನಾಥ; ಜಿ.ಕೆ.ದೇವರಾಜಸ್ಥಾಮಿ: ಕನ್ನಡ ಲಿಪಿ ವಿಕಾಸ, ಪುಟ 210. 


11.Dr.B.Sheik Ali - History of the Western Gangas, Page 45. 


12. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4; ಪಿರಿಯಾಪಟ್ಟಣ-49: 
ಹಿಟ್ಟಹೆಬ್ಬಾಗಿಲು, ಪುಟ 532. 


. ಹೂರ್ವೋಕ್ತ್ವ ಪೀಠಿಕೆ - ಪುಟ 1. 


ಎಚ್‌.ಎಂ.ನಾಗರಾಜರಾವ್‌: ಶಿವಶೋಧ, ಪುಟ 276. 


. ಕರ್ನಾಟಕ ಗ್ರಾಮಸೂಚೆ, ಪುಟ 229. 

. ಆರ್‌.ಗೋಪಾಲ್‌ (ಸಂ.): ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪುಟ 70. 

. ಡಾ.ಬಿ.ಶೇಕ್‌ ಅಲಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 67. 

. ಡಾ.ಅರವಿಂದ ಮಾಲಗತ್ತಿ (ಪ್ರಸಂ.): ಕನ್ನಡ ವಿಷಯ ವಿಶ್ವಕೋಶ, ಸಂಪುಟ |, ಪುಟ 910. 


| ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 161. 


109 


ಡಾ.ಅರವಿಂದ ಮಾಲಗತ್ತಿ (ಪ್ರ.ಸಂ.): ಕನ್ನಡ ವಿಷಯ ವಿಶ್ವಕೋಶ, ಸಂಪುಟ |, ಪುಟ 910. 


19. ಕರ್ನಾಟಕದ ಪರಂಪರೆ, ಸಂಪುಟ 1, ಪುಟ 169. 

20.ನೀ.ಗಿರೀಗೌಡ: ಹೆಗ್ಗಡದೇವನಕೋಟೆ ತಾಲೂಕು ಗ್ಯಾಸೆಟಿಯರ್‌, ಪುಟ 1. 
21. ಡಾ.ಪಿ.ಕೆ. ರಾಜಶೇಖರ್‌: ಪಿರಿಯಾಪಟ್ಟಣ ತಾಲೂಕು ಗ್ಯಾಸೆಟಿಯರ್‌, ಪುಟ 16. 
22. ಡಾ.ಪಿ.ಕೆ. ರಾಜಶೇಖರ್‌: ಪಿರಿಯಾಪಟ್ಟಣ ತಾಲೂಕು ಗ್ಯಾಸೆಟಿಯರ್‌, ಪುಟ 16. 


23. ಡಾ.ಅರವಿಂದ ಮಾಲಗತ್ತಿ (ಪ್ರ.ಸಂ.): ಕನ್ನಡ ವಿಷಯ ವಿಶ್ವಕೋಶ, ಸಂಪುಟ 1, ಪುಟ 910. 


24. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, ನಂಜನಗೂಡು-175: 
ಬಸವನಪುರ,- ಪುಟ 279. 


25. ಪೂರ್ವೋಕ್ತ, ಸಂಪುಟ 4: ಯಳಂದೂರು-167: ಮಾಂಬಳ್ಳಿ, ಪುಟ 367. 

26. ಪೂರ್ವೋಕ್ತ, ಸಂಪುಟ 3: ಪೀಠಿಕೆ- ಪುಟ 63. 

27. ಆರ್‌.ಗೋಪಾಲ್‌ (ಸಂ): ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪುಟ 60. 
28.Dr.B.Sheik Ali: History of the Western Gangas, Introduction, Page xi. 
29.Dr.K.\V.Ramesh: Inscriptions of the Western Gangas, Page 483 to 489. 


30. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಥಾಮಯ್ಯ: ದಕ್ಷಿಣ ಭಾರತದ ಇತಿಹಾಸ, ಪುಟ 82. 


31. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 37. 


32. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು-322, 
ಕೂಡ್ಲಾಪುರ, ಪುಟ 387. 


33. ಪೂರ್ವೋಕ್ತ ಸಂಪುಟ 5: ಮೈಸೂರು-103: ಮಾಂಬಳ್ಳಿ, ಪುಟ 237. 
34. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-262: ತಗಡೂರು, ಪುಟ 340. 
35. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 82. 


36. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಚಾಮರಾಜನಗರ-347: 
ಕುಲಗಾಣ, ಪುಟ 220. 


37. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 46. 


38. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 3: ನಂಜನಗೂಡು-162: 
ಕೆಂಬಲ್ಲು, ಪುಟ 273. 


39 


40 


4]. 


42 


43 


110 


. ಪೂರ್ವೋಕ್ವ, ಫೀಠಿಕೆ - ಪುಟ 65. 

.ಪೂರ್ವೋಕ್ತ, ನಂಜನಗೂಡು-193: ಮೂಡಹಳ್ಳಿ, ಪುಟ 290. 
ಪೂರ್ವೋಕ್ತ ನಂಜನಗೂಡು-129: ದೇಬೂರು, ಪುಟ 252. 
.ಪೂರ್ವೋಕ್ತ ಸಂಪುಟ 4: ಹುಣಸೂರು-3: ಹರವೆ, ಪುಟ 484. 


. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಹುಟ 47. 


44. ಪೂರ್ಮ್ವೋಕ್ತ ಪುಟ 48. 


45 


46. 


47. 


48. 


49. 


5೦. 


51. 


೨2. 


53. 


೨4. 


೨5. 


56. 


ನಿ 


.ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ಕೃಷ್ಣರಾಜನಗರ-48: 
ಸಾಲಿಗ್ರಾಮ, ಪುಟ 44. 


ಪೂರ್ವೋಕ್ವ ಪೀಠಿಕೆ - ಪುಟ ್ಥ/V. 

ಪೂರ್ವೋಕ್ತ, ಮೈಸೂರು-117: ಬೆಲವತ್ತೆ ಪುಟ 266. 
ಪೂರ್ವೋಕ್ತ, ಮೈಸೂರು-183: ವರುಣ, ಪುಟ 299. 
ಪೂರ್ವೋಕ್ತ, ಮೈಸೂರು-192: ದೇವಲಾಪುರ, ಪುಟ 303. 


ಪೂರ್ವೋಕ್ವ, ತಿ.ನರಸೀಷುರ-46: ಬನ್ನೂರು, ಪುಟ 446. 
ಪೂರ್ವೋಕ್ತ ತಿ.ನರಸೀಪುರ-307: ಅಲ್ಲೋಡು, ಪುಟ 665. 
ಪೂರ್ವೋಕ್ತ ಸಂಪುಟ 3: ನಂಜನಗೂಡು-182: ಹೊಳಲವಾಡಿ, ಪುಟ 285. 


ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ-207: ತಲಕಾಡು, ಪುಟ 590. 
ಪೂರ್ವೋಕ್ವ ಸಂಪುಟ 3: ಹೆಗ್ಗಡದೇವನಕೋಟಿ-90: ಸರಗೂರು, ಪುಟ 497. 
ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 50. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು-205: 
ಇಗ್ಗಲಿ, ಹುಟ 297. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 52. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ-49: 
ಸಾಲಿಗ್ರಾಮ, ಪುಟ 49. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 53. 


111 


58. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಷುರ-146: 
ವಿಜಯಪುರ, ಪುಟ 554. 


59. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ - ಕರ್ನಾಟಕದ ಇತಿಹಾಸ ದರ್ಶನ, ಹುಬ 
54, 


60. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಷುರ-257: 
ದೊಡ್ಡಹುಂಡಿ, ಪುಟ 639. 


61. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-28: ಕೂರಗಲ್ಲು, ಪುಟ 523. 
62.ಆರ್‌.ಗೋಪಾಲ್‌(ಸಂ.): ಮೈಸೂರು ಜಿಲ್ಲಯ ಇತಿಹಾಸ ಮತ್ತು ಪುರಾತತ್ವ, ಪುಟ 64. 


63. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, ಪುಟ 56. 


64. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ತಿ.ನರಸೀಪುರ-123: 
ದೊಡ್ಡಾಬಾಗಿಲು, ಪುಟ 540. 


65. ಪೂರ್ವೋಕ್ತ ಸಂಪುಟ 5: ಪೀಠಿಕೆ, ಪುಟ /. 

66. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-371: ಕೂಗಲೂರು, ಪುಟ 415. 

67. ಪೂರ್ವೋಕ್ತ್ವ ಹೆಗ್ಗಡದೇವನಕೋಟೆ-26: ಜಿನ್ನಹಳ್ಳಿ, ಪುಟ 447. 

68. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 57. 


69. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ಹೆಗ್ಗಡದೇವನಕೋಟೆ-23: 
ಹಿರನಂದಿ, ಪುಟ 446. 


70. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 57. 
7]. ಪೂರ್ವೋಕ್ತ ಪುಟ 59. 
72. ಪೂರ್ವೋಕ್ತ ಪುಟ 60. 


73. ಡಾ.ಬಿ.ಆರ್‌.ಭಾರತೀ(ಸಂ.): ರಾಷ್ಟಕೂಟರ ಶಾಸನಗಳು: ಸಂಪುಟ-2, ಪುಟ 1008. 
ಳು 


74. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಮೈಸೂರು-222: 
ಹಳೇಬೋಗಾದಿ, ಪುಟ 320. 


75. ಪೂರ್ವೋಕ್ವ, ತಿ.ನರಸೀಪುರ-320: ಬಸ ಸವನಹಳ್ಳಿ, ಪುಟ 670. 


76. ಪೂರ್ವೋಕ್ವ, ಫೀಠಿಕೆ - ಪುಟ 1. 


112 


77. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, ಮಟ 
133. 


78. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 3: ನಂಜನಗೂಡು-294: 
ದೊಡ್ಡಹೊಮ್ಮ ಮುಟ 366. 


79. ಪೂರ್ವೋಕ್ತ ಸಂಪುಟ 5: ಪೀಠಿಕೆ - ಪುಟ /xvii. 

80. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-133: ಹಿರೇಮಳಲಿ, ಪುಟ 576. 

81. ಪೂರ್ವೋಕ್ತ, ಚಾಮರಾಜನಗರ-82: ಎಲ್ಲೂರು, ಪುಟ 48. 

82. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 61. 
83. ಪೂರ್ವೋಕ್ತ, ಪುಟ 66. 

84. ಪೂರ್ವೋಕ್ತ ಪುಟ 67. 

85. ಪೂರ್ವೋಕ್ತ, ಪುಟ 69. 

86. ಪೂರ್ವೋಕ್ತ, ಪುಟ 70. 

87. ಪೂರ್ವೋಕ್ತ ಪುಟ 79. 

88. ಪೂರ್ವೋಕ್ತ ಪುಟ 82. 


89. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-120: 
ಸೋಸಲೆ, ಪುಟ 538. 


90. ಪೂರ್ವ್ಮೋಕ್ವ, ಮೈಸೂರು — 169: ವರುಣ, ಪುಟ 294. 

91. ಪೂರ್ವೋಕ್ವ, ಮೈಸೂರು — 168: ವರುಣ, ಪುಟ 293. 

92. ಪೂರ್ವೋಕ್ತ ಮೈಸೂರು - 223: ಕುಕ್ಕರಹಳ್ಳಿ, ಪುಟ 321. 

93. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 87. 


94. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 146: 
ವಿಜಯಪುರ, ಪುಟ 554. 


95. ಡಾ.ಹಿ.ಶಿ.ರಾಮಚಂದಗೌಡ(ಪ್ರ.ಸಂ.): ಕನ್ನಡ ವಿಷಯ ವಿಶ್ವಕೋಶ, ಸಂಪುಟ 2, ಪುಟ 838. 


96. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ಹೆಗ್ಗಡದೇವನ 
ಕೋಟೆ-46: ಮಟಕೆರೆ, ಪುಟ 457. 


97. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಹುಟ 103. 


113 


98. ಡಾ.ಬಿ.ಆರ್‌.ಭಾರತೀ(ಸಂ.) : ರಾಷ್ಟಕೂಟರ ಶಾಸನಗಳು: ಸಂಪುಟ-2, ಪುಟ 975. 
ಅ 


99. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು-278: 
ದೇವನೂರು, ಪುಟ 352. 


100. ಡಾ.ಬಿ.ಆರ್‌.ಭಾರತೀ(ಸಂ.) : ರಾಷ್ಟಕೂಟರ ಶಾಸನಗಳು: ಸಂಪುಟ-2, ಪುಟ 1008. 
ಮು 


101. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
152; 


102. Dr.M.S.Krishna Murthy : The Nolambas, Page 124. 


103. ಬಾ.ರಾ.ಗೋಪಾಲ್‌(ಸಂ): ಎಪಿಗಾಫಿಯ ಕರ್ನಾಟಿಕ ಸಂಪುಟ 5: ಮೈಸೂರು-109: 


[ಸ್‌ 


ಕಲ್ಲೂರು ನಾಗೇನಹಳ್ಳಿ, ಪುಟ 262. 
104. Dr.M.S.Krishna Murthy : The Nolambas, Page 128. 


105. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 7: ಮದ್ದೂರು-57: 
ತಾಯಲೂರು, ಪುಟ 285. 


106. ಪೂರ್ಮೋಕ್ತ ಸಂಪುಟ 4: ಚಾಮರಾಜನಗರ-404: ಸೋಮಸಮುದ, ಪುಟ 265. 


107. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 4: ಪಿರಿಯಾಪಟ್ಟಣ-92: 
ಕುಡಕೂರು, ಪುಟ 553. 


108. ಪೂರ್ಮೋಕ್ತ ಪೀಠಿಕೆ- ಪುಟ iv. 


109. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
169. 


110. ಪೂರ್ಮೋಕ್ತ ಪುಟ 174. 
11. ಪೂರ್ಪ್ಮೋಕ್ತ ಪುಟ 175. 
112. ಪೂರ್ಪ್ಮೋಕ್ತ ಪುಟ 177. 
113. ಪೂರ್ವೋಕ್ತ ಪುಟ 182. 
114. ಪೂರ್ಪ್ಮೋಕ್ತ ಪುಟ 191. 
115. ಪೂರ್ಮೋಕ್ತ ಪುಟ 192. 
116. ಪೂರ್ಪ್ಮೋಕ್ತ ಪುಟ 191. 


117. ಪೂರ್ಪೋಕ್ತ ಪುಟ 209. 


118. 


119: 


120. 


121. 


122. 


123. 


124. 


125, 


126. 


127. 


128. 


129. 


130. 


131. 


132. 


133. 


134. 


135; 


136. 


137. 


138. 


139. 


ಪೂರ್ವೋಕ್ತ, 


ಪೂರ್ವೋಕ್ತ, 


114 


ಪುಟ 195. 


ಪುಟ 209. 


ಡಾ.ಬಿ.ಶೇಕ್‌ ಅಲಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 231. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಚಾಮರಾಜನಗರ-145: 


ಕೆಂಪನಪುರ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಪುಟ 87. 

ಪೀಠಿಕೆ- ಪುಟ xxiv. 

ಸಂಪುಟ 5: ತಿ.ನರಸೀಪುರ-57: ಬನ್ನೂರು, ಪುಟ 453. 
ಪೀಠಿಕೆ- ಪುಟ i. 

ತಿ.ನರಸೀಪುರ -230: ತಡಿಮಾಲಿಂಗಿ, ಪುಟ 613. 
ತಿ.ನರಸೀಪುರ -220: ಕಲಿಯೂರು, ಪುಟ 602. 


ಸಂಪುಟ 3: ನಂಜನಗೂಡು -213: ಸುತ್ತೂರು, ಪುಟ 310. 


ಪೀಠಿಕೆ, ಮುಟ 72. 


ನಂಜನಗೂಡು -215: ಸುತ್ತೂರು, ಪುಟ 31. 

ಪೀಠಿಕೆ, ಪುಟ 72. 

ನಂಜನಗೂಡು -201: ನಂದಿಗುಂದ, ಪಟ 294. 
ಹೆಗ್ಗಡದೇವನಕೋಟೆ -7: ಅಂಕನಾಥಪುರ, ಪುಟ 434. 
ಸಂಪುಟ 4: ಹುಣಸೂರು -4 & 5: ಮರೂರು, ಪುಟ 484. 
ಸಂಪುಟ 5: ತಿ.ನರಸೀಪುರ -233: ತಡಿಮಾಲಿಂಗಿ, ಪುಟ 616. 
ತಿ.ನರಸೀಪುರ -229: ತಡಿಮಾಲಿಂಗಿ, ಪುಟ 612. 
ತಿ.ನರಸೀಪುರ -232: ತಡಿಮಾಲಿಂಗಿ, ಪುಟ 615. 

ಮೆ 


ಲ 
ಸಂಪುಟ 3: ಹೆಗ್ಗಡದೇವನಕೋಟೆ -59: ಬೆಳೆತೂರು, ಪುಟ 464. 


ಸೂರು - 221: ಹಳೇಬೋಗಾದಿ, ಪುಟ 320. 


ಹೆಗ್ಗಡದೇವನಕೋಟೆ -58: ಬೆಳತೂರು, ಪುಟ 463. 


140. 


141. 


142. 


143. 


144. 


145. 


146. 


147. 


148. 


149. 


150. 


151. 


152. 


153. 


154. 


155. 


156. 


157. 


158. 


159. 


115 


ಪೂರ್ವೋಕ್ತ ಹೆಗ್ಗಡದೇವನಕೋಟಿ -98: ಲಕ್ಷ್ಮಣಾಪುರ, ಪುಟ 502. 

ಪೂರ್ವೋಕ್ತ ಹೆಗ್ಗಡದೇವನಕೋಟಿ -29: ಮಲಿಯೂರು, ಪುಟ 449. 

ಪೂರ್ವೋಕ್ತ್ಕ, ಸಂಪುಟ 5: ಕೃಷ್ಣರಾಜನಗರ - 113: ಹಂಪಾಪುರ, ಪುಟ 1. 
ಪೂರ್ವೋಕ್ತ, ಕೃಷ್ಣರಾಜನಗರ -85: ಕುರುಬಳ್ಳಿ, ಪುಟ 89. 

ಪೂರ್ವೋಕ್ತ, ತಿ.ನರಸೀಪುರ - 239: ತಡಿಮಾಲಿಂಗಿ, ಪುಟ 621. 

ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಥಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 237. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 190: 
ತಲಕಾಡು, ಪುಟ 582. 


ಕರ್ನಾಟಕದ ಪರಂಪರೆ; ಸಂಪುಟ 1, ಪುಟ-37. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ತಿ.ನರಸೀಪುರ - 192: 
ತಲಕಾಡು, ಪುಟ 583. 


ಪೂರ್ವೋಕ್ತ, ತಿ.ನರಸೀಪುರ - 213 ಮತ್ತು 214: ತಲಕಾಡು, ಪುಟ 592 ಮತ್ತು 593. 
ಪೂರ್ವೋಕ್ವ, ತಿ.ನರಸೀಪುರ - 247: ತಡಿಮಾಲಿಂಗಿ, ಪುಟ 628. 


ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 32: ಕೊಳಗಾಲ, ಪುಟ 450. 


ಡಾ.ಎಸ್‌.ಎನ್‌.ಶಿವರುದಸ್ಥಾಮಿ: ಭಾರತದ ಇತಿಹಾಸ (ಆರಂಭದಿಂದ ಕಿ.ಶ.1200ರವರೆಗೆ), 
ಮಟ 402. 


ಪೂರ್ವೋಕ್ತ ಪುಟ 402. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ಹೆಗ್ಗಡದೇವನಕೋಟೆ - 
60: ಬೆಳತೂರು, ಪುಟ 464. 


ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 34: ಗುಜ್ಜಪ್ಪನ ಹುಂಡಿ, ಪುಟ 451. 


ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 231: ತಡಿಮಾಲಿಂಗಿ, ಪುಟ 614. 


ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಥಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 238. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ಹೆಗ್ಗಡದೇವನಕೋಟೆ - 
122: ನಿಂಗಹಳ್ಳಿ, ಪುಟ 514. 


ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 239. 


116 


160. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು - 166: 
ಮಣಲೂರು, ಪುಟ 275. 


161. ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 61: ಹೆಬ್ಬಲಗುಪ್ತೆ, ಪುಟ 467. 


162. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ತಿ.ನರಸೀಪುರ - 124: 
ದೊಡ್ಡಾಬಾಗಿಲು - ಪುಟ 540. 


163. ಪೂರ್ಮೋಕ್ತ ನಂಜನಗೂಡು - 131: ದೇಬೂರು, ಪುಟ 253. 

164. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ - 173: ತಲಕಾಡು, ಪುಟ 573. 
165. ಪೂರ್ಮೋಕ್ತ ಕೃಷ್ಣರಾಜನಗರ - 110: ತಿಪ್ಪೂರು, ಪುಟ 109. 

166. ಪೂರ್ಮೋಕ್ತ ತಿ.ನರಸೀಪುರ - 179: ತಲಕಾಡು, ಪುಟ 577. 

167. ಪೂರ್ಮೋಕ್ತ ತಿ.ನರಸೀಪುರ - 291: ನಿಲಸೋಗೆ, ಪುಟ 659. 

168. ಪೂರ್ಮೋಕ್ತ ತಿ.ನರಸೀಪುರ - 180: ತಲಕಾಡು, ಪುಟ 578. 

169. ಪೂರ್ಮೋಕ್ತ ತಿ.ನರಸೀಪುರ - 348: ಸಿಂಧುವಳ್ಳಿ, ಪುಟ 403. 

170. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 169: ಏಚಿಗನಹಳ್ಳಿ, ಹುಟ 276. 
17].ಪೂರ್ವೋಕ್ತ್ವ ಹೆಗ್ಗಡದೇವಕೋಟಿ - 10: ಅಣ್ಣೂರು, ಪುಟ 437. 


172. ಪೂರ್ವೋಕ್ತ ಹೆಗ್ಗಡದೇವಕೋಟಿ - 44: ಮಟಕೆರೆ, ಪುಟ 456. 

173. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಥಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 240. 
174. ಕರ್ನಾಟಕದ ಪರಂಪರೆ: ಸಂಪುಟ 1, ಪುಟ-381. 

175. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಥಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 240. 


176. ಡಾ.ಎಸ್‌.ಎನ್‌.ಶಿವರುದಸ್ತಾಮಿ: ಭಾರತದ ಇತಿಹಾಸ (ಆರಂಭದಿಂದ ಕ್ರಿ.ಶ.1200ರವರೆಗೆ), 
ಮಟ 403. 


177. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಥಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 241. 


178. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 216: 
ತಲಕಾಡು, ಪುಟ 594. 


179. ಪೂರ್ವೋಕ್ವ, ತಿ.ನರಸೀಪುರ - 104: ಕೊಳತೂರು, ಪುಟ 501. 


180. ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟಿ - 110: ಮಳಲಿ, ಪುಟ 506. 


117 


181.ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 143: ಮಗ್ಗೆ, ಪುಟ 523. 
182. ಪೂರ್ವೋಕ್ತ ಹೆಗ್ಗಡದೇವನಕೋಟಿ - 123: ಕಿತ್ತೂರು, ಪುಟ 514. 
183. ಪೂರ್ವೋಕ್ತ ಹೆಗ್ಗಡದೇವನಕೋಟಿ - 135: ಸೋಗಳ್ಳಿ, ಪುಟ 520. 


184. ಪೂರ್ವೋಕ್ತ ಹೆಗ್ಗಡದೇವನಕೋಟಿ - 117: ನರಸೀಪುರ, ಪುಟ 51. 


185. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
212; 


186. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ಕೃಷ್ಣರಾಜನಗರ - 66: 
ಸಾಲಿಗ್ರಾಮ, ಪುಟ 65. 


187. ಪೂರ್ವೋಕ್ಷ, ಕೃಷ್ಣರಾಜನಗರ - 67: ಸಾಲಿಗ್ರಾಮ, ಪುಟ 65. 


188. ಸೂರ್ಯನಾಥ ಯು. ಕಾಮತ್‌(ಸಂ): ಭಾರತದ ಗ್ಯಾಸೆಟಿಯರ್‌-ಕರ್ನಾಟಕ ರಾಜ್ಯ-ಕೊಡಗು 
ಜಿಲ್ಲೆ ಪುಟ 74. 


189. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
211. 


190. ಡಾ.ಪಿ.ಕೆ. ರಾಜಶೇಖರ್‌: ಪಿರಿಯಾಪಟ್ಟಣ ತಾಲೂಕು ಗ್ಯಾಸೆಟಿಯರ್‌, ಪುಟ-17. 
191.ಡಾ.ಪಿ.ಕೆ. ರಾಜಶೇಖರ (ಪ್ರ.ಸಂ.): ಶಿವಸಂಪದ, ಪುಟ 74. 


192. ಡಾ.ಪಿ.ಕೆ. ರಾಜಶೇಖರ್‌: ಪಿರಿಯಾಪಟ್ಟಣ ತಾಲೂಕು ಗ್ಯಾಸೆಟಿಯರ್‌, ಪುಟ-22. 


193. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ - 20: 
ಚಿಕ್ಕಹನಸೋಗೆ, ಪುಟ 14. 


194. ಪೂರ್ವೋಕ್ತ, ಕೃಷ್ಣರಾಜನಗರ - 21: ಚಿಕ್ಕಹನಸೋಗೆ, ಪುಟ 14. 

195. ಪೂರ್ವೋಕ್ಷ, ಕೃಷ್ಣರಾಜನಗರ - 24: ಚಿಕ್ಕಹನಸೋಗೆ, ಪುಟ 16. 

196. ಪೂರ್ವೋಕ್ತ, ಕೃಷ್ಣರಾಜನಗರ - 25: ಚಿಕ್ಕಹನಸೋಗೆ, ಪುಟ 16. 

197. ಪೂರ್ವೋಕ್ತ ಸಂಪುಟ 4: ಹುಣಸೂರು - 35: ಕಿರಂಗೂರು, ಪುಟ 505. 
198. ಪೂರ್ವೋಕ್ತ ಪಿರಿಯಾಪಟ್ಟಣ - 137: ಸಂಗರಸೆಟ್ಟಿಹಳ್ಳಿ, ಪುಟ 579. 

199. ಪೂರ್ವೋಕ್ತ ಪಿರಿಯಾಪಟ್ಟಣ - 37: ಜೋಗನಹಳ್ಳಿ, ಪುಟ 527. 


200. ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 43: ಚಿಕ್ಕಹನಸೋಗೆ, ಪುಟ 27. 


118 


201. ಪೂರ್ವೋಕ್ವ, ಕೃಷ್ಣರಾಜನಗರ - 70: ಕರತಾಳು, ಪುಟ 66. 


202. 


203. 


204. 


205. 


206. 


207. 


208. 


209; 


210. 


ಪೂರ್ವೋಕ್ತ, ಸಂಪುಟ 4: ಪಿರಿಯಾಪಟ್ಟಣ - 12: ಚಪ್ಪರದಹಳ್ಳಿ, ಪುಟ 515. 
ಪೂರ್ವೋಕ್ತ ಪಿರಿಯಾಪಟ್ಟಣ - 14: ಅಡಗೂರು, ಪುಟ 516. 

ಪೂರ್ವೋಕ್ತ ಪಿರಿಯಾಪಟ್ಟಣ - 15: ಅಡಗೂರು, ಪುಟ 516. 

ಪೂರ್ವೋಕ್ತ ಹುಣಸೂರು - 36: ಹೆಗ್ಗುಂದೂರು, ಪುಟ 506. 
ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ — 03: ಮಿರ್ಲೆ, ಪುಟ ೨5. 

ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 132: ಹಿರೇಮಳಲಿ, ಪುಟ 575. 
ಪೂರ್ವೋಕ್ತ ಪಿರಿಯಾಪಟ್ಟಣ - 22: ಅಲ್ಲನಾಯಕನಹಳ್ಳಿ, ಪುಟ 520. 
ಪೂರ್ವೋಕ್ತ ಪಿರಿಯಾಪಟ್ಟಣ - 121: ದೊಡ್ಡ ಬೆಲಹಾಳು, ಪುಟ 569. 


ಪೂರ್ವೋಕ್ತ ಪಿರಿಯಾಪಟ್ಟಣ - 103: ನಂದೀಪುರ, ಪುಟ 557. 


211. ಪೂರ್ವೋಕ್ತ ಪಿರಿಯಾಪಟ್ಟಣ - 114: ಸಂನ್ಯಾಸಿಪುರ, ಪುಟ 562. 


212. 


213. 


214. 


215. 


216. 


217, 


218. 


219. 


220. 


221, 


222, 


ಪೂರ್ವೋಕ್ತ ಪಿರಿಯಾಪಟ್ಟಣ - 71 & 72: ಬೆಟ್ಟದಪುರ, ಪುಟ 545 & 546. 

ಪೂರ್ವೋಕ್ತ ಪಿರಿಯಾಪಟ್ಟಣ - 110: ಬೆಟ್ಟದತುಂಗ, ಪುಟ 560. 

ಪೂರ್ವೋಕ್ತ ಪಿರಿಯಾಪಟ್ಟಣ - 1: ಪುಟ 510. 

ಪೂರ್ವೋಕ್ತ ಪಿರಿಯಾಪಟ್ಟಣ - 27: ಬ್ಯಾಡರ ಬೆಳುಗುಲಿ, ಪುಟ 522. 

ಪೂರ್ವೋಕ್ತ ಪಿರಿಯಾಪಟ್ಟಣ - 40: ಕೊಣಸೂರು, ಪುಟ 529. 

ಪೂರ್ವೋಕ್ತ ಪಿರಿಯಾಪಟ್ಟಣ - 25: ಸುರಗಹಳ್ಳಿ, ಪುಟ 521. 

ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ - 14: ಮುದ್ದೇನಹಳ್ಳಿ, ಪುಟ 10. 

ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 10: ಹಾರನಹಳ್ಳಿ, ಪುಟ 513. 
ಪೂರ್ವೋಕ್ತ ಪಿರಿಯಾಪಟ್ಟಣ - 7: ಮಲ್ಲಿನಾಥಪುರ, ಪುಟ 511. 

ಪೂರ್ವೋಕ್ತ ಪಿರಿಯಾಪಟ್ಟಣ - 139: ಮೇಲೂರು, ಪುಟ 580. 


ಪೂರ್ವೋಕ್ತ, ಪಿರಿಯಾಪಟ್ಟಣ - 8: ದೊಡ್ಡನೇರ್ಲೆ, ಪುಟ 512. 


223: 


224. 


225. 


226. 


22; 


228. 


229% 


230. 


231; 


232. 


233, 


234. 


ಪೂರ್ವೋಕ್ತ, ಪಿರಿಯಾಪಟ್ಟಣ - 90: ನೆಲವಾಡಿ, ಪುಟ 551. 
ಪೂರ್ವೋಕ್ತ ಪಿರಿಯಾಪಟ್ಟಣ - 43: ಬೆಕ್ಕರೆ, ಪುಟ 530. 

ಪೂರ್ವೋಕ್ತ ಪಿರಿಯಾಪಟ್ಟಣ - 9: ತರೀಕಲ್ಲು, ಪುಟ 513. 

ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 16: ಹಳೆಯೂರು, ಪುಟ 1. 
ಪೂರ್ವೋಕ್ವ, ಕೃಷ್ಣರಾಜನಗರ - 18: ಚಿಕ್ಕಹನಸೋಗೆ, ಪುಟ 12. 

ಪೂರ್ವೋಕ್ತ, ಮೈಸೂರು — 130: ವರಕೋಡು, ಪುಟ 273. 
ಪೂರ್ವೋಕ್ತ, ಕೃಷ್ಣರಾಜನಗರ - 118: ಲಾಲನಹಳ್ಳಿ, ಪುಟ 142. 
ಪೂರ್ವೋಕ್ತ, ಮೈಸೂರು — 207: ಕುಮಾರಬೀಡು, ಪುಟ 311. 
ಪೂರ್ವೋಕ್ತ್ಕ, ಸಂಪುಟ 3: ನಂಜನಗೂಡು - 370: ಕೂಗಲೂರು, ಪುಟ 414. 


ಪೂರ್ವೋಕ್ತ್ಕ, ನಂಜನಗೂಡು - 283: ಕಾರ್ಯ, ಪುಟ 359. 


ಡಾ.ಬಿ.ಶೇಕ್‌ ಅಲಿ; ಜಿ.ಆರ್‌.ರಂಗಸ್ಟಾಮಯ್ಯ;: ದಕ್ಷಿಣ ಭಾರತದ ಇತಿಹಾಸ, ಪುಟ 314. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಹುಣಸೂರು - 16: 


ರಾಮಪಟ್ಟಣ, ಹುಟ 489. 


ಖಿ, 


230, 


23% 


238. 


239, 


240. 


241. 


242. 


243. 


244. 


ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 40: ಚಿಕ್ಕಹನಸೋಗೆ, ಪುಟ 25. 
ಪೂರ್ವೋಕ್ತ, ಕೃಷ್ಣರಾಜನಗರ -9: ಮಳಲಿ, ಪುಟ 8. 

ಪೂರ್ವೋಕ್ತ, ಕೃಷ್ಣರಾಜನಗರ - 111: ನೆರಳೂರು, ಪುಟ 110. 

ಪೂರ್ವೋಕ್ತ, ಮೈಸೂರು — 208: ಕುಮಾರಬೀಡು, ಪುಟ 312. 

ಪೂರ್ಮ್ವೋಕ್ವ: ಮೈಸೂರು - 123: ವರಕೋಡು, ಪುಟ 270. 


ಪೂರ್ವೋಕ್ವ, ತಿ.ನರಸೀಪುರ - 69: ಬನ್ನೂರು, ಪುಟ 460. 


ಪೂರ್ವೋಕ್ತ, ತಿ.ನರಸೀಪುರ - 157 ಮತ್ತು 167: ತಲಕಾಡು, ಪುಟ 563 ಮತ್ತು 570. 


ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 322: ಕೂಡ್ಲಾಪುರ, ಪುಟ 387. 
ಪೂರ್ವೋಕ್ತ್ಕ, ಸಂಪುಟ 4: ಹುಣಸೂರು - 24: ಧರ್ಮಾಪುರ, ಪುಟ 496. 


ಪೂರ್ವೋಕ್ತ, ಹುಣಸೂರು - 15: ಮರದೂರು, ಪುಟ 489. 


119 


120 


245. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 
319. 


246. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: 
ಹುಣಸೂರು-12 ಮತ್ತು 33: ತೊಂಡಾಳು ಮತ್ತು ಸೋನಹಳ್ಳಿ, ಪುಟ 488 ಮತ್ತು 505. 


247. ಪೂರ್ವೋಕ್ತ, ಸಂಪುಟ 5: ಮೈಸೂರು - 211: ಕುಮಾರಬೀಡು, ಪುಟ 313. 
248. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 235: ಸುತ್ತೂರು, ಪುಟ 323. 

249. ಪೂರ್ವೋಕ್ತ, ನಂಜನಗೂಡು - 191: ಮೂಡಹಳ್ಳಿ, ಪುಟ 289. 

250. ಪೂರ್ವೋಕ್ತ, ನಂಜನಗೂಡು - 327: ಹುಣಸನಾಳು, ಪುಟ 390. 

251. ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 151: ತಲಕಾಡು, ಪುಟ 557. 

239 ಪೂರ್ವೋಕ್ವ, ಪೀಠಿಕೆ - ಪುಟ ಬ. 

253. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 320. 


254, ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಮೈಸೂರು - 
224: ಬುಜಗೌಡನಪುರ, ಪುಟ 321. 


255. ಪೂರ್ಮೋಕ್ತ ತಿ.ನರಸೀಪುರ - 150: ತಲಕಾಡು, ಪುಟ 557. 


256. ಡಾ.ಬಿ.ಶೇಕ್‌ ಅಲ್ರಿ; ಜಿ.ಆರ್‌.ರಂಗಸ್ಪಾಮಯ್ಯ; ದಕ್ಷಿಣ ಭಾರತದ ಇತಿಹಾಸ, ಪುಟ 325. 


257. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ - 73: 
ಹೆಬಸೂರು, ಪುಟ 67. 


258. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 118: ಕಂಪಲಾಪುರ, ಪುಟ 567. 
259. ಪೂರ್ಮ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ — 206: ಕುಮಾರಬೀಡು, ಪುಟ 310. 
260. ಪೂರ್ವೋಕ್ತ, ಮೈಸೂರು — 215: ಹೆಮ್ಮನಹಳ್ಳಿ, ಹುಟ 317. 

261. ಪೂರ್ವೋಕ್ತ, ಕೃಷ್ಣರಾಜನಗರ - 7: ಚೀರನಹಳ್ಳಿ, ಪುಟ 7. 

262. ಪೂರ್ವೋಕ್ತ, ತಿ.ನರಸೀಪುರ - 262: ಮೂಗೂರು, ಪುಟ 644. 

263. ಪೂರ್ವೋಕ್ತ ತಿ.ನರಸೀಪುರ - 84: ಮೂಗೂರು, ಪುಟ 470. 


264. ಪೂರ್ವೋಕ್ವ, ತಿ.ನರಸೀಪುರ - 136: ಅಕ್ಕೂರು, ಪುಟ 547. 


265; 


266. 


2671. 


268. 


269. 


270. 


27]. 


22 


273. 


274. 


275, 


276. 


2-7. 


278. 


279; 


280. 


281. 


282, 


283. 


284. 


121 


ಪೂರ್ವೋಕ್ಕ, ತಿ.ನರಸೀಪುರ - 322: ಕಾರಗಹಳ್ಳಿ, ಪುಟ 671. 

ಪೂರ್ವೋಕ್ತ, ತಿ.ನರಸೀಪುರ - 40: ತುಂಬಲ, ಪುಟ 440. 

ಪೂರ್ವೋಕ್ವ, 5: ತಿ.ನರಸೀಪುರ - 41: ತುಂಬಲ, ಪುಟ 441. 

ಪೂರ್ವೋಕ್ತ, ತಿ.ನರಸೀಪುರ - 164: ತುಂಬಲ, ಪುಟ 567. 

ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 82: ಕುಂದೂರು, ಪುಟ 477. 
ಪೂರ್ವೋಕ್ತ, ಸಂಪುಟ 5: ಮೈಸೂರು — 193: ದೇವಲಾಪುರ, ಪುಟ 304. 

ಪೂರ್ಮೋಕ್ತ ಮೈಸೂರು — 214: ಹೆಮ್ಮನಹಳ್ಳಿ, ಪುಟ 316. 
ಪೂರ್ವೋಕ್ಕ, ತಿ.ನರಸೀಪುರ - 13: ಪುಟ 329. 


ಪೂರ್ವೋಕ್ತ, ತಿ.ನರಸೀಪುರ - 70 & 158: ಬನ್ನೂರು ಮತ್ತು ತಲಕಾಡು, ಪುಟ 
460 & 563. 


ಪೂರ್ಮೋಕ್ತ ಮೈಸೂರು — 210: ಹೆಮ್ಮನಹಳ್ಳಿ, ಪುಟ 319. 
ಪೂರ್ವೋಕ್ತ, ಸಂಪುಟ 10: ಚನ್ನರಾಯಪಟ್ಟಣ - 72: ಕೆಂಬಾಳು, ಪುಟ 500. 
ಪೂರ್ವೋಕ್ತ್ಕ, ಸಂಪುಟ 5: ತಿ.ನರಸೀಪುರ - 236: ತಡಿಮಾಲಿಂಗಿ, ಪುಟ 617. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 259. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಮೈಸೂರು - 216: 
ಹೆಮ್ಮನಹಳ್ಳಿ, ಪುಟ 318. 


ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 220: ಸುತ್ತೂರು, ಪುಟ 316. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 260. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು - 156: 
ಜೋಡಿ ಕಾಟೂರು, ಪುಟ 270. 


ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 71: ಬನ್ನೂರು, ಪುಟ 462. 
ಪೂರ್ವೋಕ್ತ, ಮೈಸೂರು — 132: ಚಟ್ಟನಹಳ್ಳಿಪಾಳ್ಯ, ಪುಟ 274. 


ಪೂರ್ವೋಕ್ತ, ಮೈಸೂರು — 139: ಚಾಮುಂಡಿಬೆಟ್ಟ ಪುಟ 277. 


285, 


286. 


287. 


288. 


289. 


290. 


291. 


292; 


293; 


294. 


295. 


296. 


297. 


298. 


299. 


300. 


301. 


302. 


303. 


304. 


305. 


ಪೂರ್ವೋಕ್ತ, ಮೈಸೂರು — 212: ಕುಮಾರಬೀಡು, ಪುಟ 314. 

ಪೂರ್ವೋಕ್ವ, ತಿ.ನರಸೀಪುರ - 60: ಬನ್ನೂರು, ಪುಟ 454. 

ಪೂರ್ವೋಕ್ತ, ತಿ.ನರಸೀಪುರ - 98: ಚಿದರವಳ್ಳಿ, ಪುಟ 498. 

ಪೂರ್ವೋಕ್ಕ, ತಿ.ನರಸೀಪುರ -98: ವಿಜಯಪುರ, ಪುಟ 551. 

ಪೂರ್ವೋಕ್ತ, ಸಂಪುಟ 3: ಹೆಗ್ಗಡದೇವನಕೋಟೆ - 74: ಕಳ್ಳಂಬಾಳು, ಪುಟ 472. 
ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 81: ಕಳ್ಳಂಬಾಳು, ಪುಟ 476. 


ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 83: ಕುಂದೂರು, ಪುಟ 478. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 265. 


122 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ -91: 


ಮಿರ್ಲೆ, ಪುಟ 93. 

ಪೂರ್ವೋಕ್ತ, ಮೈಸೂರು — 210: ಕುಮಾರಬೀಡು, ಪುಟ 313. 
ಪೂರ್ವೋಕ್ತ, ತಿ.ನರಸೀಪುರ - 156: ತಲಕಾಡು, ಪುಟ 562. 
ಪೂರ್ವೋಕ್ತ, ತಿ.ನರಸೀಪುರ - 162: ತಲಕಾಡು, ಪುಟ 566. 
ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 164: ಮಣಲೂರು, ಪುಟ 274. 
ಪೂರ್ವೋಕ್ತ, ನಂಜನಗೂಡು - 164: ಬದನಾಳು, ಪುಟ 274. 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 149: ತಲಕಾಡು, ಪುಟ 556. 
ಪೂರ್ವೋಕ್ತ, ತಿ.ನರಸೀಪುರ - 36: ಜೋಡಿಬಸವನಪುರ, ಪುಟ 429. 
ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-256: ಕಲ್ಪುಂದ, ಪುಟ 336. 
ಪೂರ್ಮೋಕ್ತ ಸಂಪುಟ 5: ಮೈಸೂರು — 217 & 218: ಹೆಮ್ಮನಹಳ್ಳಿ, ಪುಟ 319. 
ಪೂರ್ವೋಕ್ವ, ತಿ.ನರಸೀಪುರ - 54: ಬನ್ನೂರು, ಪುಟ 450. 


ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 48: ಬೆಳತೂರು, ಪುಟ 459. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 270. 


306. 


307. 


308. 


309. 


310. 


311. 


312. 


313. 


314. 


315. 


316. 


317. 


318. 


319. 


320 


321: 


322. 


2; 


324. 


325. 


326. 


123 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ - 106: 
ದೆಗ್ಗನಹಳ್ಳಿ, ಪುಟ 106. 


ಪೂರ್ವೋಕ್ತ, ತಿ.ನರಸೀಪುರ - 271: ಮೂಗೂರು, ಪುಟ 649. 
ಪೂರ್ವೋಕ್ಕ, ತಿ.ನರಸೀಪುರ - 93: ಸೋಮನಾಥಪುರ, ಪುಟ 486. 
ಪೂರ್ವೋಕ್ತ, ತಿ.ನರಸೀಪುರ - 92: ಸೋಮನಾಥಪುರ, ಪುಟ 485. 


ಪೂರ್ವೋಕ್ತ, ಮೈಸೂರು — 204: ದೇವಗಳ್ಳಿ, ಪುಟ 309. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
272, 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 88: 
ಸೋಮನಾಥಪುರ, ಪುಟ 475. 


ಪೂರ್ವೋಕ್ವ, ತಿ.ನರಸೀಪುರ - 96: ಸೋಮನಾಥಪುರ, ಪುಟ 491. 
ಪೂರ್ವೋಕ್ತ, ಮೈಸೂರು — 121: ವಾಜಿಮಂಗಲ, ಪುಟ 270. 
ಪೂರ್ಮೋಕ್ತ ತಿ.ನರಸೀಪುರ - 261: ಮೂಗೂರು, ಪುಟ 642. 
ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 30: ಮಲಿಯೂರು, ಪುಟ 30. 
ಪೂರ್ವೋಕ್ತ, ನಂಜನಗೂಡು - 290: ದಾಸನೂರು, ಪುಟ 364. 
ಪೂರ್ವೋಕ್ತ, ನಂಜನಗೂಡು - 354: ಉಪ್ಪಿನಹಳ್ಳಿ, ಪುಟ 406. 
ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 301: ಆಲ್ಲೋಡು, ಪುಟ 663. 
ಪೂರ್ಮೋಕ್ತ ತಿ.ನರಸೀಪುರ - 267 & 278: ಮೂಗೂರು, ಪುಟ 647 ಮತ್ತು 652. 
ಪೂರ್ವೋಕ್ತ, ತಿ.ನರಸೀಪುರ -91: ಸೋಮನಾಥಪುರ, ಪುಟ 484. 

ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 295: ದೊಡ್ಗ್ಡಹೊಮ್ಮ ಪುಟ 367. 
ಪೂರ್ವೋಕ್ತ, ನಂಜನಗೂಡು - 207: ತಾಯೂರು, ಪುಟ 298. 
ಪೂರ್ವೋಕ್ತ ನಂಜನಗೂಡು - 257: ಸಣ್ಣಮಲ್ಲಿಪುರ, ಪುಟ 337. 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 316: ಕಾವೇರಿಪುರ, ಪುಟ 668. 


ಪೂರ್ವೋಕ್ತ, ತಿ.ನರಸೀಪುರ - 238: ತಡಿಮಾಲಿಂಗಿ, ಪುಟ 619. 


124 


327. ಪೂರ್ವೋಕ್ತ, ತಿ.ನರಸೀಪುರ - 07: ಪುಟ 326. 


328. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
276. 


329. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ತಿ.ನರಸೀಪುರ - 329: 
ಹೆಂಮರಗಾಲ, ಪುಟ 392. 


330. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 340: ಹೆಡತಲೆ, ಪುಟ 398. 

331. ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 57: ಬೆಳತೂರು, ಪುಟ 462. 

332. ಪೂರ್ವೋಕ್ತ, ನಂಜನಗೂಡು - 296: ದೊಡ್ಡಹೊಮ್ಮ ಪುಟ 368. 

333. ಪೂರ್ವೋಕ್ತ, ನಂಜನಗೂಡು - 342: ಹೆಡತಲೆ, ಪುಟ 400. 

334. ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 89: ಸೋಮನಾಥಪುರ, ಪುಟ 481. 
335. ಪೂರ್ವೋಕ್ತ, ತಿ.ನರಸೀಪುರ - 37: ಜೋಡಿಬಸವನಪುರ, ಪುಟ 431. 

336. ಪೂರ್ಮೋಕ್ತ ತಿ.ನರಸೀಪುರ - 287: ಕುರುಬೂರು, ಪುಟ 656. 

337. ಪೂರ್ವೋಕ್ತ, ತಿ.ನರಸೀಪುರ - 126: ಹಿರಿಯೂರು, ಪುಟ 541. 


338. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 151: ಮೊತ್ತ ಪುಟ 268. 


339. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
277, 


340. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು - 152: 
ಮೊತ್ತ ಪುಟ 268. 


341. ಪೂರ್ವೋಕ್ತ ನಂಜನಗೂಡು - 347: ಹೆಡತಲೆ, ಪುಟ 402. 
342. ಪೂರ್ಮೋಕ್ತ್ವ ಹೆಗ್ಗಡದೇವನಕೋಟೆ - 47: ಬಪ್ಪನಹಳ್ಳಿ ಪುಟ 457. 


343. ಪೂರ್ವೋಕ್ತ ನಂಜನಗೂಡು - 138: ಹುಲ್ಲಹಳ್ಳಿ, ಪುಟ 261. 


344. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
೫೫] 


345. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 366: 
ಮೂಗೂರು, ಪುಟ 647. 


346. 


347. 


348. 


349. 


350. 


351. 


352. 


353. 


354. 


355. 


356. 


257. 


358. 


389, 


360. 


361. 


362. 


363. 


364. 


125 


ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 19: ಹಳಗನಹಳ್ಳಿ. ಪುಟ 518. 
ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 39: ಚಿಕ್ಕಹನಸೋಗೆ, ಪುಟ 25. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
278. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಹುಣಸೂರು - 1: 
ಹರವೆ, ಪುಟ 483. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
358. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ತಿ.ನರಸೀಪುರ - 127: 
ಹಿರಿಯೂರು-ಪಹುಟ 543. 


ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ - ಕರ್ನಾಟಕದ ಇತಿಹಾಸ ದರ್ಶನ, ಪುಟ 
360. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 285: 
ಮೂಗೂರು, ಪುಟ 655. 


ಪೂರ್ವೋಕ್ತ್ಕ, ಸಂಪುಟ 3: ನಂಜನಗೂಡು - 258: ತಗಡೂರು, ಪುಟ 338. 


ಪೂರ್ವೋಕ್ವ, ಪೀಠಿಕೆ - ಪುಟ 80. 

ಪೂರ್ವೋಕ್ವ, ಗುಂಡ್ಲುಪೇಟೆ - 18: ಮಡೆಹಳ್ಳಿ, ಪುಟ 19. 

ಪೂರ್ವೋಕ್ತ, ನಂಜನಗೂಡು - 378: ಜಾಲಹಳ್ಳಿ, ಪುಟ 419. 
ಪೂರ್ವೋಕ್ತ ನಂಜನಗೂಡು - 308: ದೊಡ್ಡ ಕವಲಂದೆ, ಪುಟ 376. 
ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 77: ಹೆಬಸೂರು, ಪುಟ 69. 
ಪೂರ್ವೋಕ್ತ, ಕೃಷ್ಣರಾಜನಗರ - 1: ಪುಟ 69. 

ಪೂರ್ವೋಕ್ತ, ತಿ.ನರಸೀಪುರ - 30: ಬೈರಾಪುರ, ಪುಟ 426. 
ಪೂರ್ವೋಕ್ತ, ತಿ.ನರಸೀಪುರ - 17: ಪುಟ 416. 

ಪೂರ್ವೋಕ್ಕ, ತಿ.ನರಸೀಪುರ - 256: ಹೆಮ್ಮಿಗೆ, ಪುಟ 634. 


ಪೂರ್ವೋಕ್ತ, ಸಂಪುಟ 4: ಪಿರಿಯಾಪಟ್ಟಣ - 88: ಮಲ್ಲಿನಾಥಪುರ, ಪುಟ 550. 


126 


365. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು - 135: ಬ್ಯಾಳಾರ್‌, ಪುಟ 256. 


366. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 363. 


367. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 3: ನಂಜನಗೂಡು - 288: 
ದಾಸನೂರು, ಪುಟ 362. 


368. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 99: ಚಿದರವಳ್ಳಿ, ಪುಟ 499. 

369. ಪೂರ್ವೋಕ್ತ, ಸಂಪುಟ 3: ಹೆಗ್ಗಡದೇವನಕೋಟೆ - 91: ಸರಗೂರು, ಪುಟ 499. 
370. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 143: ವಿಜಯಪುರ, ಪುಟ 552. 
371. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 311: ದೊಡ್ಡ ಕವಲಂದೆ, ಪುಟ 378. 
372. ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 65: ಮನುಗನಹಳ್ಳಿ, ಪುಟ 469. 

373. ಪೂರ್ವೋಕ್ತ, ಸಂಪುಟ 4: ಪಿರಿಯಾಪಟ್ಟಣ - 33: ಕೂರಗಲ್ಲು, ಪುಟ 525. 


374. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 372. 


375. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಪಿರಿಯಾಪಟ್ಟಣ - 32: 
ಕೂರಗಲ್ಲು, ಪುಟ 525. 


376. ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ - 45: ಚಿಕ್ಕಹನಸೋಗೆ, ಪುಟ 28. 
377. ಪೂರ್ವೋಕ್ತ, ಮೈಸೂರು - 101: ಪುಟ 235. 


378. ಪೂರ್ವೋಕ್ವ, ತಿ.ನರಸೀಪುರ - 237: ತಡಿಮಾಲಿಂಗಿ, ಪುಟ 618. 


379. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 374. 


380. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ಹೆಗ್ಗಡದೇವನಕೋಟೆ 
89: ಸರಗೂರು ಪುಟ 483. 


381. ಪೂರ್ವೋಕ್ತ ಸಂಪುಟ 5: ಮೈಸೂರು- 118: ಹಂಜೆ, ಪುಟ 267. 
382. ಪೂರ್ವೋಕ್ತ, ಸಂಪುಟ 3: ಹೆಗ್ಗಡದೇವನಕೋಟೆ - 133: ಉಯ್ಯಂಬಳ್ಳಿ, ಪುಟ 519. 


383. ಪೂರ್ವೋಕ್ತ, ಹೆಗ್ಗಡದೇವನಕೋಟೆ - 143: ಮಗ್ಗೆ ಪುಟ 523. 


127 


384. ಪೂರ್ವೋಕ, ಸಂಪುಟ 5: ಮೈಸೂರು- 225: ಕುರುಬಾರಹಳ್ಳಿ, ಪುಟ 322; 
A ನ) ೪ 
ತಿ.ನರಸೀಪುರ-95: ಸೋಮನಾಥಪುರ, ಪುಟ 488. 


385. ಪೂರ್ವೋಕ್ತ, ಮೈಸೂರು-27: ಪುಟ 177. 

386. ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 150: ಸಾಗರೆ, ಪುಟ 532. 
387. ಪೂರ್ವೋಕ್ತ, ಸಂಪುಟ 4: ಪಿರಿಯಾಪಟ್ಟಣ - 3: ಪುಟ 510. 

388. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು - 110: ಪುಟ 189. 

389. ಪೂರ್ವೋಕ್ತ ನಂಜನಗೂಡು - 302: ರಾಮಶೆಟ್ಟಿಪುರ, ಪುಟ 372. 

390. ಪೂರ್ವೋಕ್ತ ನಂಜನಗೂಡು - 285: ರಂಗೂಪುರ, ಪುಟ 360. 

391. ಪೂರ್ವೋಕ್ತ, ನಂಜನಗೂಡು - 248: ಕಾಹಳ್ಳಿ, ಪುಟ 332. 

392. ಪೂರ್ಪ್ಮೋಕ್ತ ಸಂಪುಟ 5: ತಿ.ನರಸೀಪುರ - 245: ತಡಿಮಾಲಿಂಗಿ, ಪುಟ 626. 
393. ಪೂರ್ವೋಕ್ತ ಮೈಸೂರು - 194: ಗುರೂರು, ಪುಟ 304. 

394. ಪೂರ್ವೋಕ್ವ, ತಿ.ನರಸೀಪುರ - 289: ಹೊಸಪುರ, ಪುಟ 657. 


395. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 143 & 149: ಕಣೆನೂರು ಮತ್ತು 
ಕಪ್ಪುಸೋಗೆ, ಪುಟ 264 & 267. 


396. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 105 & 106: ಸೋಸಲೆ, ಪುಟ 
504 & 510. 


397. ಪೂರ್ವೋಕ್ತ, ತಿ.ನರಸೀಪುರ - 225: ಕಲಿಯೂರು, ಪುಟ 604. 

398. ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 134: ಸೋಗಳ್ಳಿ, ಪುಟ 519. 
399. ಪೂರ್ಮ್ವೋಕ್ತ ನಂಜನಗೂಡು - 298: ಅಂಕುಸಯ್ಯನಪುರ, ಪುಟ 369. 

400. ಪೂರ್ವೋಕ್ತ್ಕ, ನಂಜನಗೂಡು - 246: ಬಿಳಿಗೆರೆ, ಪುಟ 330. 


401. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 132: ಮರಡೀಪುರ, ಪುಟ 545. 


402. ಡಾ.ಡಿ.ವಿ.ಪರಶಿವಮೂರ್ತಿ(ಸಂ.): ಕೃಷ್ಣದೇವರಾಯನ ಶಾಸನಗಳು-ಸಂಪುಟ |, 
ಹುಟ 27. 


403. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 383. 


128 


404. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3 
ಹೆಗ್ಗಡದೇವನಕೋಟೆ 86 & 119: ಕೊತ್ತಾಗಾಲ ಮತ್ತು ನಲ್ಲೂರು, ಪುಟ 482 
& 513. 


405. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 32: ಬೈರಾಪುರ, ಪುಟ 427. 

406. ಪೂರ್ವೋಕ್ತ, ಮೈಸೂರು — 105: ಪುಟ 250. 

407. ಪೂರ್ವೋಕ್ತ, ತಿ.ನರಸೀಪುರ - 265: ಮೂಗೂರು, ಪುಟ 647. 

408. ಪೂರ್ವೋಕ್ತ, ತಿ.ನರಸೀಪುರ - 55: ಬನ್ನೂರು, ಪುಟ 451. 

409. ಪೂರ್ವೋಕ್ತ್ಕ, ಸಂಪುಟ 3: ನಂಜನಗೂಡು - 174: ಬಸವನಪುರ, ಪುಟ 279. 
410. ಪೂರ್ವೋಕ್ತ, ನಂಜನಗೂಡು - 115: ಪುಟ 211. 

411. ಪೂರ್ವೋಕ್ತ ನಂಜನಗೂಡು - 247: ಬಿಳಿಗೆರೆ, ಪುಟ 331. 

412. ಪೂರ್ವೋಕ್ತ ನಂಜನಗೂಡು - 337: ಬಸವಟ್ಟಿಗೆ, ಪುಟ 396. 

413. ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ -94: ಸೋಮನಾಥಪುರ, ಪುಟ 487. 
414. ಪೂರ್ವೋಕ್ವ, ತಿ.ನರಸೀಪುರ -22 &42: ತುಂಬಲ, ಪುಟ 422 & 443. 

415. ಪೂರ್ವೋಕ್ತ, ಮೈಸೂರು — 120: ವಾಜಿಮಂಗಲ, ಪುಟ 269. 


416. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 113 & 114: ಪುಟ 203 & 209. 


417. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ - ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 389. 


418. ಬಾ.ರಾ.ಗೋಪಾಲ್‌(ಸಂ): ಎಪಿಗಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು - 
111: ಪುಟ 193. 


419. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 428. 


420. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು 
— 112: ಪುಟ 200. 


421. ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ - 104: ಗಳಿಗೇಕೆರೆ, ಪುಟ 98. 


422. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 208: ತಾಯೂರು, ಪುಟ 299. 


129 


423. ಪೂರ್ವೋಕ್ತ, ನಂಜನಗೂಡು - 218: ಸುತ್ತೂರು, ಪುಟ 315. 


424. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 103: ಮುಡಕನಪುರ, ಪುಟ 501. 
425. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 538: ಬೆಟ್ಟದಪುರ, ಪುಟ 538. 
426. ಪೂರ್ವೋಕ್ತ್ಕ, ಸಂಪುಟ 3: ನಂಜನಗೂಡು - 299: ಅವತಾಳಪುರ, ಪುಟ 370. 
427. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 50: ಬನ್ನೂರು, ಪುಟ 448. 


428. ಕರ್ನಾಟಕದ ಪರಂಪರೆ: ಸಂಪುಟ 2, ಪುಟ 53. 


429. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ ನಿ; 
ಮೈಸೂರು-136: ಚಾಮುಂಡಿಬೆಟ್ಟ ಪುಟ 276. 


430. ಪೂರ್ವೋಕ್ತ, ತಿ.ನರಸೀಪುರ - 15: ಪುಟ 339. 
431. ಪೂರ್ವೋಕ್ತ, ತಿ.ನರಸೀಪುರ - 109: ಸೋಸಲೆ, ಪುಟ 515. 


432. ಪೂರ್ವೋಕ್ತ ಕೃಷ್ಣರಾಜನಗರ - 50: ಸಾಲಿಗ್ರಾಮ, ಪುಟ 58. 


433. ಕರ್ನಾಟಕದ ಪರಂಪರೆ: ಸಂಪುಟ 2, ಪುಟ 55. 


434. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ-107: 
ಮಾರ್ಚಹಳ್ಳಿ, ಪುಟ 106. 


435. ಪೂರ್ವೋಕ್ತ, ತಿ.ನರಸೀಪುರ - 107: ಸೋಸಲೆ, ಪುಟ 512. 


436. ಪೂರ್ವೋಕ್ತ, ತಿ.ನರಸೀಪುರ - 108: ಸೋಸಲೆ, ಪುಟ 513. 
437. ಕರ್ನಾಟಕದ ಪರಂಪರೆ: ಸಂಪುಟ 2, ಪುಟ 56. 


438. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ-ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 491. 


439. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-15: 
ಹುಟ 339. 


440). ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 181: ಮುಳ್ಳೂರು, ಪುಟ 285. 
441. ಪೂರ್ವೋಕ್ತ ನಂಜನಗೂಡು - 259: ತಗಡೂರು, ಪುಟ 339. 


442. ಪೂರ್ಮೋಕ್ತ ನಂಜನಗೂಡು - 334: ನೇರಳೆ, ಪುಟ 395. 


130 


443. ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 29: ತಿರುಮಕೂಡಲು, ಪುಟ 426. 
444. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು - 335: ನೇರಳೆ, ಪುಟ 395. 
445. ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ - 80: ತಂಡೆ, ಪುಟ 87. 

446. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 157: ಇಜ್ಞಾಲ, ಪುಟ 27]. 
447. ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 28: ಮಲಿಯೂರು, ಪುಟ 448. 

448. ಪೂರ್ವೋಕ್ತ ನಂಜನಗೂಡು - 159: ರಾಂಪುರ, ಪುಟ 272. 

449. ಪೂರ್ವೋಕ್ತ್ಕ, ಸಂಪುಟ 5: ತಿ.ನರಸೀಪುರ - 249: ಹೆಮ್ಮಿಗೆ, ಪುಟ 632. 
450. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 338: ಬಸವಟ್ಟಗೆ, ಪುಟ 397. 


45]. ಪೂರ್ಮೋಕ್ತ ನಂಜನಗೂಡು - 266: ತಗಡೂರು, ಪುಟ 343. 
452. ಡಾ.ಕೆಳದಿ ವೆಂಕಟೇಶ ಜೋಯಿಸ್‌: ಕೆಳದಿಯ ಅರಸರು, ಪುಟ 7. 
453. ಪೂರ್ವೋಕ್ತ್ಕ ಪುಟ 31. 


454. ಎಸ್‌.ರಾಜೇಂದಪ್ಪ; ತಿರುಮಕೂಡಲು ನರಸೀಪುರ ತಾಲೂಕು ಗ್ಯಾಸೆಟಿಯರ್‌, ಪುಟ 33. 


455. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-269: 
ಮೂಗೂರು, ಪುಟ 648. 


456. ಪೂರ್ವೋಕ್ತ, ತಿ.ನರಸೀಪುರ - 117: ಸೋಸಲೆ, ಪುಟ 536. 

457. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 116: ಪುಟ 218. 

458. ಪೂರ್ವೋಕ್ತ ನಂಜನಗೂಡು - 117: ಪುಟ 223. 

459. ಪೂರ್ವೋಕ್ತ, ನಂಜನಗೂಡು - 121: ಪುಟ 237. 

460. ಪೂರ್ವೋಕ್ತ್ಕ, ಸಂಪುಟ 5: ತಿ.ನರಸೀಪುರ - 114: ಸೋಸಲೆ, ಪುಟ 525. 
461. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 120: ಪುಟ 234. 

462. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 110: ಸೋಸಲೆ, ಪುಟ 516. 
463. ಪೂರ್ವೋಕ್ತ, ತಿ.ನರಸೀಪುರ - 115: ಸೋಸಲೆ, ಪುಟ 528. 


464. ಪೂರ್ವೋಕ್ತ, ತಿ.ನರಸೀಪುರ - 116: ಸೋಸಲೆ, ಪುಟ 532. 


131 


465. ಡಾ.ಬಿ.ವಿ.ಸುಧಾಮಣಿ: ಕಳಲೆ ರಾಜವಂಶ: ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸ- 
ಒಂದು ಅವಲೋಕನ, ಪುಟ 12. 


466. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4 ಪಿರಿಯಾಪಟ್ಟಣ-79: 
ಬೆಟ್ಟದಪುರ, ಪುಟ 548. 


467. ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 23: ತಿರುಮಕೂಡಲು, ಪುಟ 423. 
468. ಪೂರ್ವೋಕ್ತ, ಮೈಸೂರು — 85: ಪುಟ 197. 
469. ಪೂರ್ವೋಕ್ತ, ಕೃಷ್ಣರಾಜನಗರ - 69: ಕರತಾಳು, ಪುಟ 66. 


470. ಪೂರ್ವೋಕ್ವ, ತಿ.ನರಸೀಪುರ - 185: ತಲಕಾಡು, ಪುಟ 579. 


47]. ಎ.ಎನ್‌.ನಿರಂಜನರಾಜ ಅರಸು: ಮುಮ್ಮಡಿ ಕೃಷ್ಣರಾಜ ಮಹೀಪಾಲ ವಂಶರತ್ನಾಕರ, 
ಹುಟ 53. 


472. ಡಾ.ಬಿ.ವಿ.ಸುಧಾಮಣಿ: ಕಳಲೆ ರಾಜವಂಶ: ರಾಜಕೀಯ ಮತ್ತು ಸಾಂಸ್ಕೃತಿಕ 
ಇತಿಹಾಸ- ಒಂದು ಅವಲೋಕನ, ಪುಟ 27. 


473. ಎ.ಎನ್‌.ನಿರಂಜನರಾಜ ಅರಸು: ಮುಮ್ಮಡಿ ಕೃಷ್ಣರಾಜ ಮಹೀಪಾಲ ವಂಶರತ್ನಾಕರ: 
ಮುನ್ನುಡಿ - ಮಟ vii. 


474. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-15: 
ಹುಟ 339. 


475. LIEUT. COLONEL MARK WILKS: HISTORY OF MYSOOR, Page 49. 


476. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ಮೈಸೂರು — 03: 
ಹುಟ 204. 


477. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ಮೈಸೂರು — 73: 
ಹುಟ 193. 


478. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-259: 
ತೊಟ್ಟವಾಡಿ, ಪುಟ 641. 


479. ಪೂರ್ವೋಕ್ತ, ಸಂಪುಟ 3: ಹೆಗ್ಗಡದೇವನಕೋಟೆ - 97: ಮುಳ್ಳೂರು, ಪುಟ 501. 
480). ಪೂರ್ವೋಕ್ತ, ನಂಜನಗೂಡು - 212: ಗೆಜ್ಜಿಗನಹಳ್ಳಿ, ಹುಟ 301. 


481. ಪೂರ್ವೋಕ್ತ ನಂಜನಗೂಡು - 14:ಪುಟ 167. 


132 


482. ಎ.ಎನ್‌.ನಿರಂಜನರಾಜ ಅರಸು: ಮುಮ್ಮಡಿ ಕೃಷ್ಣರಾಜ ಮಹೀಪಾಲ ವಂಶರತ್ನಾಕರ, 
ಪುಟ 47. 


483. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಮೈಸೂರು — 02: 
ಹುಟ 199. 


484. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 328 & 355: ಕುರಹಟ್ಟಿ & ಉಪ್ಪಿನಹಳ್ಳಿ, 
ಪುಟ 391 & 407. 


485. ಪೂರ್ವೋಕ್ತ ಸಂಪುಟ 4: ಹುಣಸೂರು - 32: ಪುಟ 503. 


486. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 139: ಬೆಟ್ಟದಹಳ್ಳಿ, ಪುಟ 548. 
487. ಪೂರ್ವೋಕ್ತ, ಸಂಪುಟ 3: ಹೆಗ್ಗಡದೇವನಕೋಟೆ - 13: ಆಲನಹಳ್ಳಿ, ಪುಟ 438. 
488. ಪೂರ್ವೋಕ್ತ್ಕ ಹೆಗ್ಗಡದೇವನಕೋಟೆ - 126: ಕಿತ್ತೂರು, ಪುಟ 517. 

489. ಪೂರ್ವೋಕ್ತ, ಸಂಪುಟ 5: ಮೈಸೂರು — 99: ಪುಟ 209. 

490. ಪೂರ್ವೋಕ್ತ, ತಿ.ನರಸೀಪುರ -97: ಉಕ್ಕಲ್ಲರೆ, ಪುಟ 497. 


491. ಪೂರ್ವೋಕ್ತ, ತಿ.ನರಸೀಪುರ - 199: ತಲಕಾಡು, ಪುಟ 586. 


492. ಪೂರ್ವೋಕ್ತ, ಮೈಸೂರು - 213: ಮಾಣಿಕ್ಕಾಪುರ, ಪುಟ 314. 
493. ಎ.ಎನ್‌.ನಿರಂಜನರಾಜ ಅರಸು: ಮುಮ್ಮಡಿ ಕೃಷ್ಣರಾಜ ಮಹೀಪಾಲ ವಂಶರತ್ನಾಕರ, 
ಪುಟ 51. 
494. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ 
— 1: ಹುಟ 324. 


495. ಪೂರ್ವೋಕ್ತ, ತಿ.ನರಸೀಪುರ - 14: ಪುಟ 331. 

496. ಪೂರ್ವೋಕ್ತ, ಕೃಷ್ಣರಾಜನಗರ - 117: ಮಾಚನಹಳ್ಳಿ, ಪುಟ 114. 

497. ಪೂರ್ವೋಕ್ವ, ತಿ.ನರಸೀಪುರ - 16: ಪುಟ 349. 

498. ಪೂರ್ವೋಕ್ವ ಕೃಷ್ಣರಾಜನಗರ - 46 & 47: ಹನಸೋಗೆ, ಪುಟ 28 & 35. 

499. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 362 & 363: ಕಳಲೆ, ಪುಟ 411 & 412. 
500. ಪೂರ್ವೋಕ್ತ ಸಂಪುಟ 5: ಮೈಸೂರು - 112: ಆನಂದೂರು, ಪುಟ 262. 


501. ಪೂರ್ವೋಕ್ವ, ತಿ.ನರಸೀಪುರ - 119: ಸೋಸಲೆ, ಪುಟ 538. 


502. ಪೂರ್ವೋಕ್ತ, ಮೈಸೂರು - 69: ಪುಟ 192. 

503. ಪೂರ್ವೋಕ್ತ ಮೈಸೂರು - 17: ಪುಟ 157. 

504. ಪೂರ್ವೋಕ್ತ, ಮೈಸೂರು — 96: ಪುಟ 205. 

505. ಪೂರ್ಮೋಕ್ತ ಮೈಸೂರು —1:ಪುಟ 144. 

506. ಪೂರ್ವೋಕ್ತ ಮೈಸೂರು -2 &3:ಪುಟ 145 & 146. 

507. ಪೂರ್ವೋಕ್ತ, ಮೈಸೂರು — 166: ವರುಣ, ಪುಟ 292. 

508. ಪೂರ್ವೋಕ್ತ, ಮೈಸೂರು - 37: ಪುಟ 181. 

509. ಪೂರ್ವೋಕ್ತ ಸಂಪುಟ 4 ಪಿರಿಯಾಪಟ್ಟಣ - 17: ಕಣಗಾಲ, ಪುಟ 517. 
510. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 6: ಪುಟ 164. 

511. ಪೂರ್ವೋಕ್ತ ನಂಜನಗೂಡು -8: ಪುಟ 165. 

512. ಪೂರ್ವೋಕ್ತ ಸಂಪುಟ 4: ಹುಣಸೂರು - 18: ಪುಟ 493. 

513. ಪೂರ್ವೋಕ್ತ ಸಂಪುಟ 5: ಮೈಸೂರು — 74: ಪುಟ 194. 

514. ಪೂರ್ವೋಕ್ತ, ಮೈಸೂರು — 163: ಚಾಮುಂಡಿಬೆಟ್ಟ ಪುಟ 291. 

515. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 12: ಪುಟ 166. 

516. ಪೂರ್ವೋಕ್ತ ಸಂಪುಟ 5: ಮೈಸೂರು — 28: ಪುಟ 178. 

517. ಪೂರ್ವೋಕ್ತ, ಮೈಸೂರು — 26: ಪುಟ 160. 

518. ಪೂರ್ವೋಕ್ತ, ಸಂಪುಟ 4: ಪಿರಿಯಾಪಟ್ಟಣ - 64: ಬೆಟ್ಟದಪುರ, ಪುಟ 160. 
519. ಪೂರ್ವೋಕ್ತ ಸಂಪುಟ 5: ಮೈಸೂರು — 80: ಪುಟ 196. 

520. ಪೂರ್ವೋಕ್ತ, ಮೈಸೂರು — 195: ಬೇತಳ್ಳಿ, ಪುಟ 305. 


5 % % % % 


128 


ಅಧ್ಯಾಯ — ಎರಡು 
ಆಡಳಿತ ಪದ್ಧತಿ 


ಒಂದು ಪ್ರದೇಶದ ಜನಜೀವನದ ವಿಧಾನವನ್ನು ತಿಳಿಯಲು ಸಾಧ್ಯವಾಗುವುದು ಆ ನಾಡಿನಲ್ಲಿ 
ಜಾರಿಯಲ್ಲಿರುವ ಆಡಳಿತ ಪದ್ಧತಿಯಿಂದ. ಎಷ್ಟೋ ವಿಸ್ತಾರವಾದ ಸಾಮ್ರಾಜ್ಯಗಳು ಸುವ್ಯವಸ್ಥಿತ 
ಆಡಳಿತ ಪದ್ಧತಿಯಿಲ್ಲದಿದ್ದುದರಿಂದ ಹರಿದು ಹಂಚಿಹೋಗಿರುವ ಸಂಗತಿಗಳು ಇತಿಹಾಸದ 
ಅವಲೋಕನದಿಂದ ನಮಗೆ ಅರಿವಾಗುತ್ತದೆ. ಆದುದರಿಂದ, ಎಂಥ ಸಮೃದ್ಧವಾದ, ಸುವಿಶಾಲವಾದ 
ರಾಜ್ಯವಾದರೂ ವ್ಯವಸ್ಥಿತ ಆಡಳಿತವಿಲ್ಲದಿದ್ದರೆ ಸೊರಗಿಹೋಗುವ ಸಾಧ್ಯತೆಗಳಿರುತ್ತವೆ. ಮೈಸೂರು 
ಜಿಲ್ಲೆಯನ್ನಾಳಿದ ರಾಜವಂಶಗಳ ಕಾಲಾನುಕ್ರಮಣಿಕೆಯಲ್ಲಿ ಈ ಪ್ರದೇಶದಲ್ಲಿ ಜಾರಿಯಲ್ಲಿದ್ದ ಆಡಳಿತ 
ಪದ್ಧತಿಯ ಕ್ರಮವನ್ನು ಈ ಮುಂದಿನಂತೆ ಗುರುತಿಸಲಾಗಿದೆ. 


ರಾಜ ಮತ್ತು ರಾಜನ ಸ್ಥಾನಮಾನ 


ರಾಜನು ರಾಜ್ಯವ್ಯವಸ್ಥೆಯ ಅತ್ಯುನ್ನತ ಪರಮಾಧಿಕಾರಿಯಾಗಿದ್ದನು. ಕ್ರಿಸ್ತಪೂರ್ವದ 6ನೆಯ 
ಶತಮಾನದ ನಂದರು ಮತ್ತು ಕಿಸ್ತ್ರ ಪೂರ್ವ 3ನೆಯ ಶತಮಾನದ ಮೌರ್ಯರ ಕಾಲದಿಂದ 
ಕಿ.ಶ.20ನೆಯ ಶತಮಾನದ ಆರಂಭಕಾಲದ ಮೈಸೂರು ಒಡೆಯರವರೆಗೆ ರಾಜನು ಪಜೆಗಳಿಂದ 
“ರಾಜಾ ಪ್ರತ್ಯಕ್ಷ ದೇವತಾ?” ಎಂಬಂತೆ ಗೌರವಿಸಲ್ಲಡುತ್ತಿದ್ದನು. ರಾಜನು ದೇವತಾ ಸ್ವರೂಪನೆಂಬ 
ಉಕ್ತಿಯಿಂದ ಪೇರಿತವಾದ ಕನ್ನಡ ರಾಜವಂಶಗಳು ತಮ್ಮ ವಂಶದ ಮೂಲಪುರುಷರನ್ನು 
ತ್ರಿಮೂರ್ತಿಗಳಾದ ಬಹ್ಮ ವಿಷ್ಣು ಮತ್ತು ಮಹೇಶ್ವರರ ಮೂಲಕ್ಕೇ ಕೊಂಡೊಯ್ದು ಸಂಬಂಧ 
ಕಲ್ಪಿಸಿರುವ ವಂಶಾವಳಿಯ ಕಥೆಗಳನ್ನು ಶಾಸನಗಳಲ್ಲಿಯೂ ಕಾಣಬಹುದಾಗಿದೆ. 


ಪ್ರಥಮ ಕನ್ನಡ ರಾಜವಂಶವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕದಂಬ ವಂಶದ 
ಮೂಲಪುರುಷ ಮಯೂರವರ್ಮನು ಶಿವನ ಹಣೆಯ ಸ್ಟೇದ ಬಿಂದುವಿನಿಂದ ಜನ್ನಿಸಿದವನೆಂದು 
ಒಂದು ಶಾಸನ ವರ್ಣಿಸಿದರೆ, ಮತ್ತೊಂದು ಶಾಸನವು ಮಯೂರವರ್ಮನು ರುದನಿಂದ 
ಜನಿಸಿದವನೆಂದು ಹೇಳುತ್ತದೆ. ಗಂಗವಂಶದ ಮೂಲಪುರುಷ ದಡಿಗ ಮತ್ತು ಮಾಧವರು ತಮ್ಮನ್ನು 
ಇಕ್ಟ್ಯಾಕು ವಂಶದವರೆಂದು ಕರೆದುಕೊಂಡಿದ್ದಾರೆ. ಇಕ್ಟ್ಯಾಕು ಎಂದರೆ ಸೂರ್ಯ. ರಾಮಾಯಣದ 
ಶ್ರೀರಾಮನು ಇದೇ ವಂಶದವನೆಂಬುದು ಗಮನಿಸತಕ್ಕ ಅಂಶವಾಗಿದೆ. ಗಂಗರು ತಮ್ಮನ್ನು 
ಸೂರ್ಯವಂಶದವರೆಂದು ಹಾಗೂ ಪರೋಕ್ಷವಾಗಿ ವಿಷ್ಣುವಿನ ಅವತಾರಿಯಾದ ರಾಮನ 
ವಂಶದವರೆಂದು ಹೇಳಿಕೊಂಡಂತಿದೆ. ಬಾದಾಮಿ ಚಾಲುಕ್ಕರು ತಮ್ಮನ್ನು ಬಹ್ಮನ 
ಚುಳುಕ(ಬೊಗಸೆ)ದಿಂದ ಹುಟ್ಟಿದವರೆಂದು ಕರೆದುಕೊಂಡಿದ್ದಾರೆ. ರಾಷ್ಟ್ರಕೂಟರು ತಾವು ಕೃಷ್ಣನ 
ವಂಶವಾದ ಯದುವಂಶೀಯರೆಂದು ಬಿಂಬಿಸಿಕೊಂಡಿದ್ದಾರೆ. ಕಲ್ಯಾಣ ಚಾಲುಕ್ಕರ ಶಾಸನದಲ್ಲಿ 
ಬ್ರಹ್ಮನ ವಂಶದ ತಲೆಮಾರುಗಳಲ್ಲಿ ಚಾಲುಕ್ಕನು ಒಬ್ಬನೆಂದು ಹೇಳಲಾಗಿದೆ. ಹೊಯ್ದಳರು, 
ವಿಜಯನಗರದ ಅರಸರು ಮತ್ತು ಮೈಸೂರಿನ ಒಡೆಯರು ತಮ್ಮನ್ನು ಯದುವಂಶೀಯರೆಂದು 
ಕರೆದುಕೊಂಡಿದ್ದಾರೆ. ಹೀಗೆ, ರಾಜವಂಶಗಳು ಶ್ರೇಷ್ಠರಾದ ದೇವತೆಗಳಿಂದಲೇ ಜನಿಸಿದ್ದವು ಎಂಬ 
ಪ್ರತೀತಿಯನುಸಾರ, ರಾಜನನ್ನು ದೈವತ್ನಕ್ಕೇರಿಸಲಾಗುತ್ತಿತ್ತು. 


129 


ರಾಜನು ಸರ್ವಾಧಿಕಾರಿಯಾಗಿದ್ದರೂ ಸಹ ಅವನ ಶೀಲ ಹಾಗೂ ಶೌಚ ಗುಣಗಳಿಗೆ 
ಸಂಬಂಧಿಸಿದಂತೆ ಹಲವು ಕಟ್ಟಳೆಗಳನ್ನು ವಿಧಿಸಲಾಗಿತ್ತು. ಉತ್ತಮ ರಾಜನ ಗುಣಲಕ್ಷಣಗಳನ್ನು 
ಪುರಾಣಗಳಲ್ಲಿ, ಸಂಹಿತೆಗಳಲ್ಲಿ, ಬ್ರಾಹ್ಮಣ ಹಾಗೂ ಸ್ಮೃತಿಗಳಲ್ಲಿ ವಿವರಿಸಲಾಗಿತ್ತು. ಇವುಗಳ ಅನುಸಾರ 
ಗುಣ ಹಾಗೂ ಶೌರ್ಯ ಸಂಪನ್ನರಾಗಲು ರಾಜರು ಪ್ರವರ್ತಿಸುತ್ತಿದ್ದರು. 


ಕದಂಬ ಶಾಸಗಳಲ್ಲಿ ರಾಜನು ಪ್ರಜಾನುರಾಗಿಯಾಗಿ ಪಾಲಿಸುತ್ತಿದ್ದ ವಿಷಯ ದಾಖಲಿಸಲ್ಲಟ್ಟಿದೆ. 
ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ದೊರೆತಿರುವ ಕದಂಬರ ಏಕೈಕ ತಾಮ್ರಶಾಸನ 
ಹಿಟ್ಟಹೆಬ್ಬಾಗಿಲು ಶಾಸನದಲ್ಲಿ ಶಿವಮೃಗೇಶವರ್ಮನನ್ನು “ಮಹಾಭಾರತದ ಯುಧಿಷ್ಠಿರನಿಗೆ” 
ಸಮನೆಂದು ವರ್ಣಿಸಲಾಗಿದೆ. ಗಂಗರಾಜರುಗಳ ವಿಷಯಕ್ಕೆ ಬಂದರೆ, ಅವರಿಗೆ ರಾಜ್ಯಕಟ್ಟಲು 
ನೆರವಾದ ಜೈನಮುನಿ ಸಿಂಹನಂದ್ಯಾಚಾರ್ಯನು ಅವರಿಗೆ ವಿಧಿಸಿದ್ದ ನೈತಿಕ ಕಟ್ಟಳೆಯನ್ನು ಶಿಕಾರಿಪುರ 
ಶಾಸನವು ಈ ಮುಂದಿನಂತೆ ದಾಖಲಿಸಿದೆ. 


“ಮುಡಿದುದನಾರೊಳು ನುಡಿದು ತಪ್ಪಿದೊಡಂ ಜಿನಶಾಸನಕ್ಕೊಡಂ 
ಬಡದೊಡಮನ್ಯನಾರಿಗೆರೆದೊಟ್ಟಿದೊಡಂ ಮಧುಮಾಂಸ ಸೇವೆ ಗೆ 
ಯ್ಲೊಡಮಕುಲೀನರಪ್ಪವರ ಕೊಳ್ಳೊಡೆಯಾದೊಡಮರ್ಥಿಗರ್ಥಮಂ 
ಕುದೊಡಮಾಹವಾಂಗಣದೊಳೋಡಿದೊಡಂ ಕಿಡುಗುಂ ಕುಲವ್ರತಂ” 


ಗಂಗರಾಜರು ಕೊನೆಯವರೆಗೂ ಈ ಶಾಸನಕ್ಕೆ ಅನುಗುಣವಾಗಿಯೇ ಸಾಮ್ರಾಜ್ಯ ಪಾಲನೆ 
ಮಾಡಿದುದನ್ನು ಅವರ ಆಡಳಿತ ಕಾಲದ ಶಾಂತಿ ಸಮೃದ್ಧಿಗಳಿಂದ ಅರಿಯಬಹುದಾಗಿದೆ. ಗಂಗರ 
ಸಮಕಾಲೀನರಾಗಿ ಹೆಗ್ಗಡದೇವನಕೋಟೆ ಪ್ರದೇಶದಲ್ಲಿ ವ್ಯಾಪಿಸಿದ್ದ 'ಪುಂರಾಷ್ಟ್ರ'ವೆಂಬ 
ಪ್ರದೇಶವನ್ನಾಳುತ್ತಿದ್ದ ಪುನ್ನಾಟದ ಅರಸನಾದ ಪೃದ್ಧೀಪತಿಯನ್ನು ಶಾಸನವೊಂದು ಸ್ವತಃ 
ಮಹಾಭಾರತದ ಯುಧಿಷ್ಠಿರನಿಗೆ ಹೋಲಿಸಿದೆ. 


ಉತ್ತರಾಧಿಕಾರ 


ರಾಜನ ನಂತರ ರಾಜ್ಯದ ಉತ್ತರಾಧಿಕಾರವು ಸಾಮಾನ್ಯವಾಗಿ ರಾಜನ ಹಿರಿಯ ಪುತ್ತನಿಗೇ 
ಲಭಿಸುತ್ತಿದ್ದಿತು. ಕರ್ನಾಟಕದಲ್ಲಿ ಪ್ರಾಚೀನ ಸ್ಮತಿಕಾರರು, ಬ್ರಾಹ್ಮಣ, ಪುರಾಣ ಮತ್ತು ಸೂತ್ರಗಳು 
ವಿಧಿಸಿದ ಕಟ್ಟಳೆಗಳಿಗೆ ಅನುಸಾರವಾಗಿಯೇ ಈ ಎಲ್ಲ ಪದ್ಧತಿಗಳನ್ನು ಅನುಸರಿಸಲಾಗುತ್ತಿತ್ತು. 
ಕಾರಣಾಂತರಗಳಿಂದ ಜೇಷ್ಟಪುತ್ತನು ಅಸಮರ್ಥನಾಗಿದ್ದರೆ ಅಥವಾ ಮರಣಹೊಂದಿದ್ದರೆ ಆಗ 
ನಂತರದ ಸಮರ್ಥ ಪುತ್ರರು ಅಂದರೆ ಅವನ ಸಹೋದರರು ಅಥವಾ ಜೇಷ್ಠಪುತ್ತನ ಮಗ ಅಂದರೆ 
ರಾಜನ ಮೊಮ್ಮಗ ಉತ್ತರಾಧಿಕಾರಿಯಾಗುವ ಸಾಧ್ಯತೆಗಳಿತ್ತು ಪುತ್ತಸಂತಾನವಿಲ್ಲದಿದ್ದಲ್ಲಿ, ಮಗಳ 
ಮಗನಿಗೆ ಅಧಿಕಾರ ಹಸ್ತಾಂತರವಾಗುತ್ತಿದ್ದಿತು. ಇದಕ್ಕೆ ಶಾಸ್ತ್ರಗಳಲ್ಲಿ ಅವಕಾಶವೂ ಇತ್ತು. 


ಮೌರ್ಯವಂಶದಲ್ಲಿ ಅಶೋಕನ ನಂತರ ಅವನ ಮಗ ಬಿಂದುಸಾರ ನಂತರ ಬಿಂದುಸಾರನ 
ಮಗ ಚಂದಗುಪ್ತ ಮೌರ್ಯ (ಸಂಪ್ರತಿ ಚಂದಗುಪು ಪಟ್ಟಕ್ಕೆ ಬಂದುದನ್ನು ಕಾಣಬಹುದು. 


130 


ಶಾತವಾಹನರಲ್ಲಿ ಹಿರಿಯ ಪುತ್ರನೇ ಅಧಿಕಾರ ವಹಿಸಿಕೊಂಡಿದ್ದರೂ, ಅವಘಡಗಳು ಸಂಭವಿಸಿದಾಗ 
ಆತನ ತಮ್ಮ ಅಧಿಕಾರವನ್ನು ಪರಿಗಹಿಸಿರುವುದು ಕಂಡುಬರುತ್ತದೆ. 


ಕದಂಬ ವಂಶದಲ್ಲಿ ಸಹ ಜೇಷ್ಠಪುತ್ತ್ರರೇ ಅಧಿಕಾರಕ್ಕೆ ಬಂದಿರುವುದು ಇತಿಹಾಸದ 
ಅವಲೋಕನದಿಂದ ತಿಳಿದುಬರುತ್ತದೆ. ಕಂಗವರ್ಮನ ಮಗ ಭಗೀರಥವರ್ಮ, ಇವನ ಮಕ್ಕಳಾದ 
ರಘುವರ್ಮ ಮತ್ತು ಕಾಕುಸ್ಥವರ್ಮ ಇಬ್ದ್ಬರೂ ಕದಂಬ ಸಾಮ್ರಾಜ್ಯವನ್ನು ವಿಭಾಗಿಸಿಕೊಂಡು ಆಳ್ಗಿಕೆ 
ನಡೆಸಿದ್ದರಿಂದ, ಕದಂಬರ ಮತ್ತೊಂದು ಶಾಖೆಯಾದ ತ್ರಿಪರ್ವತ ಅಥವಾ ಉಚ್ಛ್ಚಂಗಿಯ ಶಾಖೆಯ 
ಉಗಮಕ್ಕೆ ಇದು ಕಾರಣವಾಯಿತು. 


ಪುನ್ನಾಟ ಅರಸರಲ್ಲಿಯೂ ಸಹ ಹಿರಿಯ ಮಗನೇ ಉತ್ತರಾಧಿಕಾರಿಯಾಗುತ್ತಿದ್ದ ಪದ್ಧತಿಯೇ 
ರೂಢಿಯಲ್ಲಿದ್ದು, ಈ ವಂಶದ ಕೊನೆಯ ಅರಸನಾದ ಎರಡನೇ ಸ್ವಂದವರ್ಮನ ಮಗ ರವಿದತ್ತ 
ತಂದೆಗಿಂತ ಮೊದಲೇ ಮರಣಹೊಂದಿದ್ದ ಪ್ರಯುಕ್ತ ಈತನ ಮಗಳು ಜೇಷ್ಠಾದೇವಿಯನ್ನು 
ವಿವಾಹವಾಗಿದ್ದ ಗಂಗವಂಶದ ಅವಿನೀತನ ಮಗ ದುರ್ನಿನೀತ ಸ್ಫಂಧವರ್ಮನ ನಂತರ ಪುನ್ನಾಟ 
ಸಾಮ್ರಾಜ್ಯಕ್ಕೆ ದೌಹಿತ್ರ ಪದ್ಧತಿಯಿಂದ ಅಧಿಪತಿಯಾದ. ಇದರ ಫಲಿತವಾಗಿ, ಪುನ್ನಾಟ ಸಾಮ್ರಾಜ್ಯವು 
ಗಂಗಸಾಮ್ರಾಜ್ಯದಲ್ಲಿ ವಿಲೀನವಾದದ್ದು ಇತಿಹಾಸ. 


ಗಂಗವಂಶದಲ್ಲಿ ಸ್ಮೃತಿಕಾರರ ಉಕ್ತಿಗಳಿಗೆ ಬದ್ದರಾಗಿಯೇ ಆಡಳಿತ ನಡೆಸಿರುವುದನ್ನು ಈ 
ಹಿಂದೆಯೇ ಗಮನಿಸಲಾಗಿದೆ. ಅಂತೆಯೇ, ಈ ವಂಶದಲ್ಲಿ ರಾಜನ ಹಿರಿಯ ಪುತ್ರನೇ 
ಉತ್ತರಾಧಿಕಾರಿಯಾಗಿ ನಿಯುಕ್ತಿಗೊಂಡಿರುವುದನ್ನು ಕಾಣಬಹುದು. ಜೇಷ್ಟಪುತ್ತನು 
ಸಂತಾನವಿಹೀನನಾಗಿ ಮರಣಿಸಿದಲ್ಲಿ ಮಾತ್ರ ಆತನ ಕಿರಿಯ ಸಹೋದರರು ರಾಜ್ಯಭಾರ 
ಮಾಡಿರುವುದನ್ನು ಈಗಾಗಲೇ ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ಗುರುತಿಸಲಾಗಿದೆ. ಹಾಗೆಯೇ, 
ರಾಜನ ಮಗ ರಾಜನಿಗಿಂತ ಮೊದಲೇ ಮರಣಹೊಂದಿದ್ದರೆ, ಆತನ ಮಗನ ಮಗ ಎಂದರೆ 
ಮೊಮ್ಮಗ ರಾಜ್ಯವಾಳಿರುವುದನ್ನು ಗಮನಿಸಬಹುದಾಗಿದೆ. ಉದಾಹರಣೆಗೆ, ಶಿವಮಾರನ ನಂತರ 
ಆತನ ಮೊಮ್ಮಗ ಶೀಷುರುಷನು ರಾಜ್ಯವಾಳಿದ್ದನ್ನು ಸ್ಮರಿಸಬಹುದು. ಗಂಗದೊರೆ ಸತ್ಯವಾಕ್ಕ 
ರಾಚಮಲ್ಲ ಪೆರ್ಮಾನಡಿಯ ಆಳಿಕೆಯ ಕಾಲದಲ್ಲಿ, ಬೂತುಗನು ಯುವರಾಜನಾಗಿದ್ದು, ಕೊಂಗಳ್ಳಾಡು 
ಮತ್ತು ಪೂನಾಡುಗಳನ್ನು ಆಳುತ್ತಿದ್ದುದನ್ನು ನಂಜನಗೂಡು ತಾಲ್ಲೂಕಿನ ಹುಸುಕೂರಿನ ಕ್ರಿ.ಶ.870-71ರ 
ಶಾಸನವು ದಾಖಲಿಸಿದೆ. 


ಗಂಗರ ನಂತರದ ಸಾಮ್ರಾಜ್ಯಗಳಲ್ಲಿ ಈ ವಿಧೇಯತೆಯನ್ನು ಜೇಷ್ಠಪುತ್ತನ ಸಹೋದರರಲ್ಲಿ 
ಕಾಣಲು ಸಾಧ್ಯವಲ್ಲ. ಬಾದಾಮಿ ಚಾಲುಕ್ಕರು ಮತ್ತು ಕಲ್ಯಾಣ ಚಾಲುಕ್ಕರಲ್ಲಿ ರಾಜ್ಯಕ್ಕಾಗಿ 
ಅಂತಃಕಲಹಗಳು ನಡೆದಿರುವುದನ್ನು ಗಮನಿಸಬಹುದು. ಬಾದಾಮಿ ಚಾಲುಕ್ಕ ವಂಶದ 
ಮೊದಲನೆಯ ಪುಲಿಕೇಶಿಯ ನಂತರ ಅವನ ಜೇಷ್ಠ ಪುತ್ರ ಕೀರ್ತಿವರ್ಮ; ನಂತರ ಕೀರ್ತಿವರ್ಮನ 
ಮಗನಾದ ಎರಡನೇ ಪುಲಿಕೇಶಿಯು ಅಪ್ರಾಪ್ಪನಾದ್ದರಿಂದ ಕೀರ್ತಿವರ್ಮನ ತಮ್ಮ ಮಂಗಳೇಶನು 
ರಾಜ್ಯಭಾರ ವಹಿಸಿಕೊಂಡರೂ, ಪ್ರಾಪ್ತವಯಸ್ಕ್ಥನಾದ ಯುವರಾಜನಿಗೆ ರಾಜ್ಯವನ್ನು ಹಿಂದಿರುಗಿಸದೇ, 
ಎರಡನೆಯ ಪುಲಿಕೇಶಿಯು  ಯುದ್ದಮಾರ್ಗದಿಂದಲೇ ತನ ಹಕ್ಕನ್ನು ಸ್ಥಾಪಿಸಿದ್ದನು 


4 ಬ 
ಗಮನಿಸಬಹುದಾಗಿದೆ. ಇಮ್ಮಡಿ ಪುಲಿಕೇಶಿಯ ನಂತರ ಈತನ ಮೊದಲ ಮೂರು ಮಕ್ಕಳಾದ 


131 


ಆದಿತ್ಯವರ್ಮ, ಚಂದ್ರಾದಿತ್ಯ ಮತ್ತು ರಣರಾಗವರ್ಮರು ರಾಜರಾಗದೇ, ಒಂದನೇ ವಿಕ್ರಮಾದಿತ್ಯನು 
ಪಟ್ಟಕ್ಕೆ ಬಂದಿರುವಂತಹ ಪ್ರಕರಣಗಳನ್ನು ಸಹ ಗಮನಿಸಬಹುದು. 


ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕನೆಂದು ಗುರುತಿಸಲಾಗಿರುವ ದೊರೆ ದಂತಿದುರ್ಗನು 
ಅಪುತ್ರಕನಾಗಿ ಮರಣ ಹೊಂದಿದಾಗ, ಆತನ ಚಿಕ್ಕಪ್ಪ ಒಂದನೆಯ ಕೃಷ್ಣನು ಪಭುತ್ನದ ಪಟ್ಟಕ್ಕೇರಿದನು. 
ಇವನ ಮೊದಲನೆಯ ಮಗ ಎರಡನೇ ಗೋವಿಂದನು ಜೇಷ್ಟಪುತ್ತನಾದುದರಿಂದ ಪಟ್ಟಕ್ಕೇರಿದರೂ. 
ಭೋಗಲೋಲುಪನೆಂಬ ಕಾರಣದಿಂದ ಪ್ರಜೆಗಳಿಂದ ಪದಚ್ಛುತಗೊಂಡು ಈತನ ಕಿರಿಯ ಸಹೋದರ 
ಧುವನಿರುಪಮನು ರಾಜನಾದನು.  ರಾಷ್ಟಕೂಟ ಧ್ರುವನಿರುಪಮ ಧಾರಾವರ್ಷನ ಜೇಷ್ಠಪುತ್ತನ 
ಮರಣಾನಂತರ, ಉಳಿದ ಸಹೋದರರಲ್ಲಿ ಸಿಂಹಾಸನಕ್ತಾಗಿ ಕಾದಾಟಗಳು ನಡೆದು, ಧಾರಾವರ್ಷನ 
ಸಮರ್ಥ ಆಯ್ಕೆಯಾದ ಮೂರನೆಯ ಮಗ ಮುಮ್ಮಡಿ ಗೋವಿಂದನು ತನ್ನ ಹಿರಿಯ 
ಸಹೋದರನಾದ ಸ್ವಂಭನನ್ನು ನಿಗ್ರಹಿಸಿ ಆತನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗಂಗವಾಡಿಯ 
ಪ್ರಾಂತ್ಯಾಧಿಪತ್ಯವನ್ನು ವಹಿಸಿಕೊಟ್ಟು, ಉತ್ತಮ ಅಡಳಿತ ನೀಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಮುಮ್ಮಡಿ 
ಗೋವಿಂದನು ಯುವರಾಜನಾಗಿದ್ದ ಕಾಲದಲ್ಲಿ ಕೆಲವು ಪ್ರಾಂತ್ಯಗಳನ್ನು ಆಳುತ್ತಿದ್ದು, ಕೃಷ್ಣರಾಜನಗರದ 
ಶಾಸನವು ಈತನನ್ನು “ಮಹಾಸಾಮಂತಾಧಿಪತಿ”ಯೆಂದು ಉಲ್ಲೇಖಿಸಿದೆ. ಇದರಿಂದ, ಯುವರಾಜನು 
ಸಾಮಂತರುಗಳಿಗೆ ಅಧಿಪತಿಯಾಗಿ ಅವರನ್ನು ನಿಗಹಿಸುತ್ತಿದ್ದ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ವಿಷಯಕ್ಕೆ 
ಪುಷ್ಟಿ ದೊರೆಯುತ್ತದೆ. ಇದೇ ವಂಶದ ಇಮ್ಮಡಿ ಕೃಷ್ಣನ ನಿಧನಾನಂತರ ಆತನ ಮೊಮ್ಮಗ ಮುಮ್ಮಡಿ 
ಇಂದ; ನಾಲ್ಕನೇ ಗೋವಿಂದನ ನಂತರ ಆತನ ಚಿಕ್ಕಪ್ತ ಮುಮ್ಮಡಿ ಅಮೋಘವರ್ಷ ಅಧಿಕಾರಕ್ಕೆ 
ಬಂದಿರುವ ಸಂದರ್ಭಗಳನ್ನು ಗಮನಿಸಬಹುದಾಗಿದೆ. 


ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿಯೂ ಜೇಷ್ಠಪುತ್ತನೇ ರಾಜ್ಯಾಡಳಿತದ ಚುಕ್ಕಾಣಿ 
ಹಿಡಿಯುತ್ತಿದ್ದುದಾಗಿ ತಿಳಿದುಬಂದರೂ, ಅಪರೂಪಕ್ಕೆಂಬಂತೆ ಇಮ್ಮಡಿ ತೈಲಪನ ಮಗನಾದ 
ಸತ್ಕಾಶ್ರಯನು ಅಪುತ್ರಕನಾಗಿದ್ದು, ಈತನ ಏಕೈಕ ಪುತ್ರಿ ರಾಜಕುಮಾರಿ ಪಂಪಾದೇವಿಯು ಕೆಲವು 
ಪ್ರಾಂತ್ಯಗಳ ಆಡಳಿತವನ್ನು ತಂದೆಯಿದ್ದಾಗಲೇ ರಾಜ್ಯಾಭ್ಯುದಯಗೊಂಡು ನಿರ್ವಹಿಸುತ್ತಿದ್ದ ವಿಷಯ 
ಪಿರಿಯಾಪಟ್ಟಣ ಶಾಸನದಿಂದ ತಿಳಿದುಬರುತ್ತದೆ. ಇದೇ ವಂಶದ ಐದನೆಯ ವಿಕ್ರಮಾದಿತ್ಯನ 
ಸೋದರಿ ಅಕ್ಕಾದೇವಿಯು ನಾಡಿನ ಮಂಡಲೇಶ್ವರಿಯಾಗಿ ಆಡಳಿತ ನಿರ್ವಹಿಸುತ್ತಿದ್ದುದನ್ನು 
ಗಮನಿಸಬಹುದಾಗಿದೆ. ಇದುವರೆಗೆ ದೊರೆತಿರುವ ಶಾಸನಗಳಲ್ಲಿ ಸ್ಲೀಯರಿಗೆ ಕೆಲವು ನಾಡು ಅಥವಾ 
ಪ್ರಾಂತ್ಯಗಳ ಆಳ್ಳಿಕೆಯ ಅಧಿಕಾರವನ್ನು ವಹಿಸಿಕೊಟ್ಟ ಪ್ರಥಮ ರಾಜವಂಶವಾಗಿ ಕಲ್ಯಾಣ ಚಾಲುಕ್ಕರ 


ವಂಶವು ಗುರುತಿಸಿಕೊಂಡಿದೆ. ನಂತರ, ಈ ಪರಂಪರೆಯನ್ನು ಸಾಂದರ್ಭಿಕವಾಗಿ ಮುಂದಿನ 
ರಾಜವಂಶಗಳು ಅಪರೂಪವಾಗಿಯಾದರೂ ಅನುಸರಿಸಿರುವುದನ್ನು ಗಮನಿಸಬಹುದಾಗಿದೆ. 


ಗಂಗವಾಡಿಯಾಗಿದ್ದ ಅಂದಿನ ಮೈಸೂರು ಜಿಲ್ಲೆಯನ್ನು ಆಳಿರುವ ಚೋಳರಲ್ಲಿ ಒಂದನೆಯ 
ರಾಜರಾಜಚೋಳನಿಂದ ಒಂದನೇ ರಾಜಾಧಿರಾಜನವರೆಗೂ ಜೇಷ್ಟಪುತ್ತನಿಗೆ ಉತ್ತರಾಧಿಕಾರವನ್ನು 
ನೀಡುತ್ತಿದ್ದ ಪದ್ಧತಿಯನ್ನು ಅನುಸರಿಸಲಾಗಿದೆ. ನಂತರ, ಕೊಪ್ಪಂ ಯುದ್ಧ ಸಂದರ್ಭದಲ್ಲಿ ಒಂದನೇ 
ರಾಜಾಧಿರಾಜನ ಮೃತಿಯಿಂದ ಉಂಟಾದ ವಿಷಮಸ್ಸಿತಿಯ ಕಾರಣ ಒಂದನೇ ರಾಜಾಧಿರಾಜನ 
ಕಿರಿಯ ಸಹೋದರ ಎರಡನೇ ರಾಜೇಂದ್ರ ಸಿಂಹಾಸನಾಧಿಪತಿಯಾಗಿರುವುದು ಕಂಡುಬರುತ್ತದೆ. ಈ 
ಸನ್ನಿವೇಶದ ಬಗ್ಗೆ ಈಗಾಗಲೇ ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. ಎರಡನೇ 


132 


ರಾಜೇಂದ್ರನ ಆಳ್ಲಿಕೆಯ ತರುವಾಯ ಈತನ ಕಿರಿಯ ಸಹೋದರ ವೀರರಾಜೇಂದ್ರ ರಾಜಕೇಸರಿಯು 
ಉತ್ತರಾಧಿಕಾರಿಯಾಗಿರುವುದು ಕಂಡುಬರುತ್ತದೆ. ಈತನ ಮರಣಾನಂತರ, ಉತ್ತರಾಧಿಕಾರಕ್ಕಾಗಿ 


ನಡೆದ ಅಂತಃಲಹದಲ್ಲಿ, ಈತನ ಸೋದರಳಿಯನಾದ ರಾಜೇಂದನು 
ಸಿಂಹಾಸನವನ್ನಾಕ್ರಮಿಸಿಕೊಂಡು, ನಿಜಹಕ್ಕುದಾರನಾಗಿದ್ದ ವೀರರಾಜೇಂದನ ಮಗನಾದ 
ಅಧಿರಾಜೇಂದನನ್ನು ಹಕ್ಕುಚ್ಯುತನನ್ನಾಗಿಸಿದ್ದನು. ನಂತರದಲ್ಲಿ, ಅಧಿರಾಜನ ಸಹೋದರಿಯ 


ಪತಿಯಾದ ಆರನೇಯ ವಿಕ್ರಮಾದಿತ್ಯನ ಸಹಾಯದಿಂದ ಅಧಿರಾಜೇಂದನು ರಾಜ್ಯವನ್ನು ಮರಳಿ 
ಪಡೆದು ರಾಜತ್ತಕ್ಕೇರಿದರೂ ಅಲಕಾಲದಲ್ಲಿಯೇ ಮರಣಹೊಂದಿದ್ದ ನಿಮಿತ್ತ ಮತ್ತೆ ಸೋದರಳಿಯನಾದ 
ರಾಜೇಂದನು ಕುಲೋತ್ತುಂಗ ಚೋಳನೆಂಬ ಅಭಿದಾನದಿಂದ ಸಿಂಹಾಸನಾಧಿಪತಿಯಾದನು. ಈತನ 
ನಂತರ ಚೋಳರ ಪರಂಪರೆಯಲ್ಲಿ ಜೇಷ್ಠಪುತ್ತ ಅಥವಾ ಪುತ್ರರಿಗೆ ಮಾತ್ರ ಸಿಂಹಾಸನದ 
ಉತ್ತರಾಧಿಕಾರವು ಪ್ರಾಪ್ತವಾಗಿರುವುದು ಇತಿಹಾಸದ ಅವಲೋಕನದಿಂದ ವೇದ್ಯವಾಗುತ್ತದೆ. 


ಚೋಳರ ನಂತರ ಮೈಸೂರು ಜಿಲ್ಲೆಯ ಕೆಲವು ಭಾಗಗಳನ್ನು ಆಳಿದ ಚಂಗಾಳ್ಗರು 
ಅನುಸರಿಸುತ್ತಿದ್ದ ಉತ್ತರಾಧಿಕಾರ ಪದ್ಧತಿಯ ಬಗ್ಗೆ ಶಾಸನಗಳು ಉಲ್ಲೇಖಿಸಿಲ್ಲ. ಆದರೆ, ಚಂಗಾಳ್ಗದರಲ್ಲಿ 
ಕ್ರಿಶ. 1245ರಿಂದ 1252ರವರೆಗೆ ಸೋಮದೇವರಸ ಮತ್ತು ಬೊಪ್ಪದೇವರಸ ಹಾಗೂ ಕ್ರಿ.ಶ.1280ರಿಂದ 
1300ರವರೆಗೆ ಮಲ್ಲದೇವ ಮತ್ತು ಹರಿಹರ ಎಂಬ ಇಬ್ಬರು ಅರಸರು ಒಟ್ಟಾಗಿ ರಾಜ್ಯವಾಳುತ್ತಿದ್ದುದನ್ನು 
ಶಾಸನಗಳು ದಾಖಲಿಸಿವೆ. ಇದು ದ್ವಿರಾಜ ಪದ್ಧತಿ ಚೆಂಗಾಳ್ಸರ ಕಾಲದಲ್ಲಿತ್ತು ಎಂಬುದನ್ನು 
ನಿರೂಪಿಸಿದೆ. 


ಮೈಸೂರು ಜಿಲ್ಲೆಯು ಹೊಯ್ದಳರ ಆಳ್ಗಿಕೆಗೊಳಪಟ್ಟ ವಿಷ್ಣುವರ್ಧನನ ಕಾಲದಿಂದ ಆರಂಭಿಸಿ, 
ರಾಜನ ಉತ್ತರಾಧಿಕಾರವು ಆತನ ಮಗನಿಗೆ ಸಲ್ಲುವ ಪದ್ಧತಿಯು ವೀರಸೋಮೇಶ್ವರನ ಕಾಲದವರೆಗೂ 
ಮುಂದುವರಿದಿದ್ದನ್ನು ಗಮನಿಸಬಹುದು. ವೀರಸೋಮೇಶ್ವರನ ನಂತರ ಹೊಯ್ದಳ ಸಾಮ್ರಾಜ್ಯ 
ಇಬ್ಭಾಗವಾಗಿ, ದ್ಹಾರಸಮುದವನ್ನು ರಾಜಧಾನಿಯಾಗಿ ಹೊಂದಿದ್ದ ದಕ್ಷಿಣ ಮೈಸೂರು ಭಾಗಕ್ಕೆ 
ವೀರಸೋಮೇಶ್ವIರನ ಮೊದಲನೇ ಮಗ ಮೂರನೇ ನರಸಿಂಹನು ಮತ್ತು ಕಣ್ಣಾನೂರನ್ನು 
ರಾಜಧಾನಿಯಾಗಿ ಒಳಗೊಂಡ ತಮಿಳುನಾಡು ಮತ್ತು ಕೋಲಾರ ಪ್ರಾಂತ್ಯಗಳಿಗೆ ಆತನ ಎರಡನೇ 
ಮಗ ರಾಮನಾಥನು ಅಧಿಪತಿಗಳಾದರು. ಇದು ಇಬ್ಬರು ಮಕ್ಕಳೂ ಉತ್ತರಾಧಿಕಾರವನ್ನು 
ಹಂಚಿಕೊಂಡ ನಿದರ್ಶನವಾಗಿದೆ. ವಿಶಾಲವಾದ ಸಾಮ್ರಾಜ್ಯದಲ್ಲಿ ಭಾಗವನ್ನು ಪಡೆದು 
ಸ್ಪತಂತ್ರನಾದರೂ, ಹಿರಿಯ ಸಹೋದರನಾದ ಮೂರನೇ ನರಸಿಂಹನ ರಾಜ್ಯದ ಮೇಲಿನ ಪಭಬುತ್ನಕ್ಕಾಗಿ 
ರಾಮನಾಥನು ಅಣ್ಣನೊಡನೆ ಸುಮಾರು ಆರು ಬಾರಿ ಕದನ ಹೂಡಿರುವುದು ಚರಿತ್ರೆಯಲ್ಲಿ 
ದಾಖಲಾಗಿರುತ್ತದೆ. ಇತಿಹಾಸತಜ್ಞರು ಹೊಯ್ದಳ ಸಾಮ್ರಾಜ್ಯದ ಅವನತಿಗೆ ಇದೂ ಒಂದು 
ಕಾರಣವೆಂದು ಪ್ರತಿಪಾದಿಸಿದ್ದಾರೆ. 


ವಿಜಯನಗರದ ಅರಸರಲ್ಲಿ ಮೊದಮೊದಲು ಸಹೋದರನಿಗೆ ಉತ್ತರಾಧಿಕಾರವನ್ನು 
ದಯಪಾಲಿಸಿದರೂ, ಕಮೇಣ ಇವರೂ ಸಹ ಹಿರಿಯ ಮಗನನ್ನೇ ಉತ್ತರಾಧಿಕಾರಿಯಾಗಿ ನೇಮಿಸುವ 
ಪದ್ಧತಿಯನ್ನೇ ಅನುಸರಿಸಿರುವುದು ಕಂಡುಬರುತ್ತದೆ. ಆದರೆ ಮತ್ತೆ ಮತ್ತೆ ಮಗನಿಂದ ರಾಜತ್ವವನ್ನು 
ಸಹೋದರರು ಕಸಿದುಕೊಂಡಿರುವ ಪ್ರಕರಣಗಳು ವಿಜಯನಗರ ಸಾಮ್ರಾಜ್ಯದುದ್ದಕ್ಕೂ ಕಾಣಬರುತ್ತದೆ. 
ದಾಯಾದಿಗಳ ನಡುವೆ ಉತ್ತರಾಧಿಕಾರವು ಹಂಚಿಹೋಗಿದ್ದಷ್ಟೇ ಅಲ್ಲದೆ, ದೊರೆಯ ಅಳಿಯನೂ ಸಹ 


133 


ಕೆಲಕಾಲ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ಆಳಿದ್ದನ್ನು ಗಮನಿಸಬಹುದಾಗಿದೆ. ಈ ಬಗೆಯ 
ವಿವರಗಳನ್ನು ಕೃಷ್ಣದೇವರಾಯನ ಅಳಿಯ ರಾಮರಾಯನ ಪ್ರಸಂಗದಲ್ಲಿ ರಾಜಕೀಯ ಚರಿತ್ರೆಯ 
ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಉಮ್ಮತ್ತೂರು ಒಡೆಯರು ಜೇಷ್ಟಪುತ್ತನಿಗೇ ಉತ್ತರಾಧಿಕಾರವನ್ನು 
ನೀಡುವ ಪದ್ಧತಿಯನ್ನು ಅನುಸರಿಸಿದ್ದಾರೆ. ಮೈಸೂರು ಒಡೆಯರ ಕಾಲದಲ್ಲಿಯೂ ಜೇಷ್ಠಪುತ್ತನಿಗೆ 
ಅಥವಾ ರಾಜನು ಅಪುತ್ತಕನಾಗಿದ್ದರೆ ಸ್ನೀಕೃತ ಅಥವಾ ದತ್ತುಪುತ್ತನಿಗೆ ಉತ್ತರಾಧಿಕಾರದ ಪಟ್ಟ 
ಕಟ್ಟುತ್ತಿದ್ದರು. 


ರಾಣಿಯರು 


ರಾಜನ ಧರ್ಮಪತ್ಲಿಯರನ್ನು ರಾಣಿ ಎಂದು ಸಂಬೋಧಿಸಲಾಗುತ್ತದೆ. "ರಾಜಾ 
ಬಹುವಲ್ಲಭಾಃ” ಎಂಬ ಉಕ್ಷಿಯಂತೆ ರಾಜನು ಹಲವು ಪತ್ನಿಯರನ್ನು ಹೊಂದಿದ್ದರೂ, ಅವರಲ್ಲಿ ಒಬ್ಬ 
ಪತ್ನಿಯನ್ನು "'ಪಟ್ಟಮಹಾದೇವಿ'ಯಾಗಿ ಅಥವಾ '"ಪಟ್ಟದರಾಣಿ'ಯಾಗಿ ಹೊಂದಿರುತ್ತಿದ್ದನು. 
ಸಾಮಾನ್ಯವಾಗಿ ಈಕೆಯಲ್ಲಿ ಜನಿಸಿದ ಪುತ್ತ್ರರೇ ಪಟ್ಟದ ನಿಜವಾದ ಹಕ್ಕುದಾರರಾಗಿರುತ್ತಿದ್ದರು. 
ಮೈಸೂರು ಜಿಲ್ಲೆಯನ್ನು ಆಳಿದ ರಾಜವಂಶಗಳಲ್ಲಿ, ಕೆಲವು ಶಾಸನಗಳು ರಾಣಿಯರ ಆಳ್ಗಿಕೆಯನ್ನು 
ಉಲ್ಲೇಖಿಸಿವೆ. ಆದರೆ, ರಾಣಿಯರು ಒಂದು ಸಾಮ್ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ರಾಜ್ಯಭಾರ 
ನಡೆಸುತ್ತಿದ್ದರು ಎಂಬಂತಹ ಉದಾಹರಣೆಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವುದಿಲ್ಲ. ರಾಜನ 
ಪಭುತ್ನದಲ್ಲೇ ರಾಜ್ಯದ ಕೆಲವು ಪ್ರಾಂತ್ಯಗಳ ಆಳ್ಸಿಕೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದರೆಂಬ 
ಸಂಗತಿ ಶಾಸನಗಳಿಂದ ವಿದಿತವಾಗುತ್ತದೆ. 


ಗಂಗದೊರೆಯಾದ ಶ್ರೀಪುರುಷನ ಪಟ್ಟದರಸಿ ವಿನೇತ್ತಿನಿಮ್ಮಡಿ ಮಳವೆಳ್ಳೂರನ್ನು ಆಳುತ್ತಿದ್ದ 
ಉಲ್ಲೇಖ ಯಳಂದೂರಿನ ಶಾಸನದಲ್ಲಿದೆ. ಶ್ರೀಪುರುಷನ 42ನೇ ವರ್ಷದ ಶಾಸನದಲ್ಲಿ, ಪಟ್ಟದರಸಿ 
ವಿನೇತಿನಿಮ್ಮಡಿ ಅಥವಾ ಇಮ್ಮಡಿ ವಿನಯವತಿ ಮಲೆವೆಲ್ಲೂರನ್ನು ಆಳುತ್ತಿದ್ದ ಬಗ್ಗೆ ಶ್ರೀನಿವಾಸಪುರ 
ತಾಲ್ಲೂಕಿನ ಹೆಬ್ಬಟ ಗ್ರಾಮದ ಶಾಸನವೊಂದು ತಿಳಿಸುತ್ತದೆ. ಈ ಶಾಸನದ ಕಾಲ ಕ್ರಿಶ.767. 
ಹಾಗೆಯೇ ಶ್ರೀಪುರುಷನ ಮತ್ತೊಬ್ಬ ಪತ್ನಿ ವಿಜಯಮಹಾದೇವಿ ಚಾಲುಕ್ಯ ರಾಜಕುಮಾರಿ. ಈಕೆ 
ಗಂಗಸಾಮ್ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಬಗ್ಗೆ ಯಳಂದೂರು ತಾಲ್ಲೂಕಿನ ಶಿಲಾಶಾಸನ 
ಸಾಕ್ಸ್ಯ ಒದಗಿಸಿದೆ. ಶ್ರೀಪುರುಷನ ಮಗ ದುಗ್ಗಮಾರ ಎರೆಯಪ್ಪ ಕುವಲಾಳನಾಡು-300, ಗಂಗ 
ಸಾಸಿರಗಳನ್ನಾಳುತ್ತಿದ್ದಾಗ, ಆತನ ಮಹಾದೇವಿ ಕಳ್ಗುಕಬ್ದೆಯೂ ಪ್ರದೇಶವೊಂದನ್ನು ಆಳುತ್ತಿದ್ದಳಂದು 
ಕ್ರಿ.ಶ.777ರ ಮುಳಬಾಗಿಲಿನ ಮೇಲಾಗಾಣಿ ಶಾಸನ ತಿಳಿಸುತ್ತದೆ. 


ಕ್ರಿಶ. 886-920ರವರೆಗೆ ಗಂಗಸಾಮ್ರಾಜ್ಯದ ಆಳ್ಲಿಕೆ ನಡೆಸಿದ ಎರಡನೇ ನೀತಿಮಾರ್ಗನ 
(ಇಮ್ಮಡಿ ನೀತಿಮಾರ್ಗ ಎರೆಗಂಗ) ರಾಣಿ ಬೂತುಗನ ತಾಯಿ ಮಾರಸಿಂಹನ ಅಜ್ಜಿ ಭುಜಬ್ಬರಸಿ 
ಪುಲಿಗೆರೆ ನಾಡೊಳಗಿನ ಎಪ್ಪತ್ತು ಹಳ್ಳಿಗಳನ್ನೊಳಗೊಂಡ ಹೆಬ್ಬಾಳು ಪ್ರದೇಶವನ್ನು ಆಳುತ್ತಿದ್ದ ಬಗ್ಗೆ 
ಕ್ರಿ.ಶ.೨75ರ ಶಿರಹಟ್ಟಿ ತಾಲ್ಲೂಕಿನ ಹೆಬ್ಬಾಳ ಶಾಸನದಲ್ಲಿ ಉಲ್ಲೇಖವಿದೆ. ಇವಳ ಮಗನಾದ 
ಎರಡನೆಯ ಬೂತುಗನ ರಾಣಿ ಪರಮಬ್ಲೆಯು ಕೂರ್ಗಲ್ಲನ್ನು ಪಾಲಿಸುತ್ತಿದ್ದ ವಿಷಯ ಮೈಸೂರು 
ಜಿಲ್ಲೆಯ ಪಿರಿಯಾಪಟ್ಟಣ ತಾಲ್ಲೂಕಿನ ಕೂರಗಲ್ಲು ಗ್ರಾಮದ ಶಾಸನದಿಂದ ತಿಳಿದುಬರುತ್ತದೆ. 


134 


ನೀತಿಮಾರ್ಗ  ಪೆರ್ಮಾನಡಿಯ ಆಳ್ಳಿಕೆಯ ಕಾಲದಲ್ಲಿ ಪರಬ್ಬಯರಸಿಯು ಕುಂದತ್ತೂರನ್ನು 


ಬ 
ಪಾಲಿಸುತ್ತಿದ್ದ ವಿಷಯ ಕೊಳ್ಳೇಗಾಲ ತಾಲ್ಲೂಕಿನ ಕುಂತೂರು ಶಾಸನದಲ್ಲಿ ಪ್ರಸ್ತಾಪಗೊಂಡಿದೆ. 


ಕೇವಲ ರಾಣಿಯರಷ್ನ್ಟೇ ಅಲ್ಲದೇ ಕೆಲವೊಮ್ಮೆ ಅರಸನ ಅವಿವಾಹಿತ ಹೆಣ್ಣುಮಕ್ಕಳು ಅಂದರೆ 
ರಾಜಕುಮಾರಿಯರು ಅಥವಾ ಸಹೋದರಿಯರೂ ಆಡಳಿತದಲ್ಲಿ ಪಾಲ್ಗೊಂಡ ಉದಾಹರಣೆಗಳು 
ದೊರೆಯುತ್ತವೆ. ಕಲ್ಯಾಣ ಚಾಲುಕ್ಕ ಪರಂಪರೆಯ ಚಾಲುಕ್ಕ ಪೆರ್ಮಾಡಿಯ ಮಗಳು ಪಂಪಾದೇವಿ 
ಕುಡುಕೂರನ್ನು ಪಾಲಿಸುತ್ತಿದ್ದ ಉಲ್ಲೇಖ ಕ್ರಿಶ.997ರ ಹುಣಸೂರು ತಾಲ್ಲೂಕಿನ ಕುಡುಕೂರು 
ಶಾಸನದಲ್ಲಿ ದೊರೆಯುತ್ತದೆ. ಪಂಪಾದೇವಿಯು ಪ್ರಾಪ್ತ ವಯಸ್ಥಳಾದ ನಂತರ ಕುಂದಮರಸನ 
ಪತ್ನಿಯಾದಳಂದು ಹಾಗೂ ಕುಂದರಾಜನ ಮಡದಿಯಾಗಿ ಜಿಡುಗೂರು ಗ್ರಾಮವನ್ನು 
ಆಳುತ್ತದ್ದಳಂಬುದು ಬಿದರಗಡ್ಡಿ ಶಾಸನದಿಂದ ತಿಳಿದುಬರುತ್ತದೆ. 


ಮೈಸೂರು ಜಿಲ್ಲೆಯ ಹಾಗೂ ಮೈಸೂರು ತಾಲ್ಲೂಕಿನ ಹೆಮ್ಮನಹಳ್ಳಿ ಪ್ರದೇಶವನ್ನು ಹೊಯ್ದಳ 
ದೊರೆ ಇಮ್ಮಡಿ ಬಲ್ಲಾಳನ ರಾಣಿ ಬಮ್ಮಲದೇವಿಯು ಪಾಲಿಸುತ್ತಿದ್ದ ವಿಷಯ ಮೈಸೂರು ತಾಲ್ಲೂಕಿನ 
ಶಾಸನಗಳಿಂದ ತಿಳಿದುಬಂದಿರುತ್ತದೆ. ಈಕೆಯ ಹೆಸರು ಹೆಮ್ಮನಹಳ್ಳಿಯ ಮೂರು ಶಾಸನಗಳಲ್ಲಿ 
ಉಲ್ಲೇಖಗೊಂಡಿದೆ. ಮೈಸೂರು ಒಡೆಯರ ಕಾಲದಲ್ಲಿ, ಖಾಸಾ ಚಾಮರಾಜ ಒಡೆಯರ ಆರನೆಯ 
ಪತ್ನಿಯಾಗಿದ್ದ ತೊಂಡವಾಡಿ ಕಾಂತರಾಜಯ್ಕನವರ ಕೊಮಾರ್ತಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರು 
05 ವರ್ಷದ ಹಸುಳೆಯಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟಗಟ್ಟಿ ಅವರು 
ಯುಕ್ತವಯಸ್ಕರಾಗುವವರೆಗೂ ಅವರ ಪರವಾಗಿ ರಾಜಪ್ರತಿನಿಧಿಯಾಗಿ ಮೈಸೂರಿನ ಆಡಳಿತದ 
ಚುಕ್ಕಾಣಿಯನ್ನು 13 ವರ್ಷಗಳ ಕಾಲ ನಡೆಸಿದ ವಿವರಗಳು ಚರಿತ್ರೆಯಲ್ಲಿ ದಾಖಲಾಗಿರುತ್ತದೆ. 


ಹೀಗೆ ಕೆಲವು ರಾಣಿಯರು ಅರಮನೆಯ ಅಂತಃಪುರಕ್ಕಷ್ಷೇ ಸೀಮಿತರಾಗಿರದೆ, 
ರಾಜ್ಯವ್ಯವಸ್ಥೆಯ ಪ್ರಾಂತೀಯ ಆಡಳಿತದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿರುವುದನ್ನು ಮೇಲಿನ 
ಉದಾಹರಣೆಗಳಿಂದ ಅರಿಯಬಹುದಾಗಿದೆ. ಇನ್ನುಳಿದಂತೆ, ರಾಣಿಯರು ರಾಜನ, ರಾಜ್ಯದ ಅಥವಾ 
ರಾಜ ಮನೆತನಗಳ ಒಳಿತಿಗೆ ಮತ್ತು ಉನ್ನತಿಗೆ ಕೆಲವು ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುತ್ತಿದ್ದರು. 
ದೇವಾಲಯ ನಿರ್ಮಾಣ, ದೇವರ ಪ್ರತಿಷ್ಠಾಪನೆ, ಕೆರೆ ನಿರ್ಮಾಣ, ದಾನ ದತ್ತಿಗಳನ್ನು ನೀಡುವುದು 
ಇಂತಹ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದುದನ್ನು ಶಾಸನಗಳ ಮುಖೇನ 
ಅರಿಯಬಹುದಾಗಿದೆ. 


ರಾಜಕುಮಾರರು 


ರಾಜನ  ಧರ್ಮಪತಶ್ಲಿಯರಿಂದ ಜನಿಸಿದ ಪುತ್ರರನ್ನು ರಾಜಕುಮಾರರು ಎಂದು 
ಕರೆಯಲಾಗುತ್ತಿತ್ತು. ಈ ರಾಜಕುಮಾರರು, ಸಣ್ಣ ಸಣ ಪ್ರಾಂತ್ಯಗಳ ಆಡಳಿತದ ಹೊಣೆಯನ್ನು ಹೊತ್ತು 


ರಾಜನಿಗೆ ಆಡಳಿತ ವ್ಯವಸ್ಥೆಯಲ್ಲಿ ನೆರವಾಗುತ್ತಿದ್ದರು. ಹಿರಿಯ ರಾಜಕುಮಾರ ಅಥವಾ ರಾಜನ 
ಜ್ಯೇಷ್ಠಪುತ್ತನು ರಾಜ್ಯವ್ಯವಸ್ಥೆಯಲ್ಲಿ ಬಹುಮುಖ್ಯ ಪ್ರಾಂತ್ಯವೆನಿಸಿದ ಕಡೆ ಆಡಳಿತವನ್ನು ವಹಿಸಿಕೊಂಡು 
ಭಾವೀ ರಾಜನಾಗುವ ಮೊದಲಿನ ಪೂರ್ವಸಿದ್ದತೆಯ ತರಬೇತಿ ಪಡೆಯುತ್ತಿದ್ದನು. ಇಂತಹ 
ಪ್ರಾಂತ್ಯವನ್ನು “ಕುಮಾರನಾಡು” ಎಂದೇ ಕರೆದಿರುವುದನ್ನು ಶಾಸನಗಳಲ್ಲಿ ಗಮನಿಸಬಹುದು. 


ರಾಜನು ಅನಾರೋಗ್ಯಕ್ಕೊಳಗಾದಾಗಲೋ ಅಥವಾ ಯುದ್ಧ, ಬಂಧನ ಮುಂತಾದ ವಿಷಮ 


135 


ಸನ್ನಿವೇಶಗಳಲ್ಲಿ ಸಿಲುಕಿದಾಗ ಯುವರಾಜ ಅಥವಾ ರಾಜನ ಜೇಷ್ಠಪುತ್ತನೇ ರಾಜನ ಪ್ರತಿನಿಧಿಯಾಗಿ 
ಆಡಳಿತ ನಿರ್ವಹಿಸುತ್ತಿದ್ದನು. ಯುವರಾಜ ಅಥವಾ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ನೇಮಕ 
ಮಾಡುವ ಅಧಿಕಾರ ರಾಜನಿಗೆ ದತ್ತವಾಗಿದ್ದು, ಇದು ಅವನ ಮುಖ್ಯ ಕರ್ತವ್ಯಗಳಲ್ಲಿ ಒಂದಾಗಿತ್ತು. 
ಯುವರಾಜನು ರಾಣಿಗಿಂತಲೂ ಪ್ರಧಾನವಾದ ಸ್ಥಾನವನ್ನು ಹೊಂದಿದ್ದನು. ಇದಕ್ಕೆ 
ಉದಾಹರಣೆಯಾಗಿ, ವಿಜಯನಗರದ ಬುಕ್ಕರಾಯನ ಆಳ್ಗಿಕೆಯ ಕಾಲದಲ್ಲಿ, ಈತನ ಮಗನಾದ 
ಚಿಕ್ಕಕಂಪಣ್ಣ ಒಡೆಯರು ರಾಜ್ಯವಾಳುತ್ತಿದ್ದುದನ್ನು ಶಾಸನವೊಂದು ಉಲ್ಲೇಖಿಸಿದೆ. ಬುಕ್ಕರಾಯನು 
ಸಾಮ್ರಾಟನಾಗಿದ್ದ ಕಾಲದಲ್ಲಿ ಈತನ ಮಗನಾದ ಚಿಕ್ಕಕಂಪಣ್ಣ ಒಡೆಯನು ತಮಿಳುನಾಡಿನ ಚಂಗಲ್ಪೇಟೆ 
ಮತ್ತು ಉತ್ತರ ಆರ್ಕಾಟ್‌ ಹಾಗೂ ದಕ್ಷಿಣ ಕರ್ನಾಟಕದ ಪೂರ್ವಭಾಗದ ಬೆಂಗಳೂರು ಮತ್ತು 
ಮೈಸೂರು ಜಿಲ್ಲೆಗಳನ್ನೊಳಗೊಂಡ ಪ್ರದೇಶಗಳನ್ನು ಆಳುತ್ತಿದ್ದನೆಂದು ತಿಳಿದುಬಂದಿರುವುದಾಗಿ 
ಬಾ.ರಾ.ಗೋಪಾಲ್‌ ಅವರು ತಿಳಿಸಿದ್ದಾರೆ. ಚಿಕ್ಕಕಂಪಣ್ಣ ಒಡೆಯನು ತಂದೆಗಿಂತ ಮೊದಲೇ 
ಮೃತಿಹೊಂದಿದ ವಿಷಯವನ್ನು ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ಈಗಾಗಲೇ ಗಮನಿಸಲಾಗಿದೆ. 


ಸಾಮಂತರು 


ರಾಜನಿಗೆ ಅಧೀನರಾಗಿರುವ ಇತರೆ ಸಣ್ಣ ಸಣ್ಣ ರಾಜ್ಯಗಳು ಅಥವಾ ಪ್ರಾಂತ್ಯಗಳ ಅರಸರನ್ನು 
ಸಾಮಂತರು ಎಂದು ಕರೆಯಲಾಗುತ್ತಿತ್ತು ರಾಜನು ದಿಗ್ನಿಜಯಕ್ಕೆ ಹೊರಟು, ಅಂತಹ ಯುದ್ದಗಳಲ್ಲಿ 
ಸೋಲಿಸಿದ ರಾಜರುಗಳನ್ನು ತನ್ನ ಸಾಮಂತರೆಂದು ಸ್ವೀಕರಿಸಿ, ಅವರಿಂದ ಕಪ್ಪಕಾಣಿಕೆಗಳನ್ನು ಪಡೆದು, 
ಅವರ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಿ ಆಳ್ಗಿಕ ನಡೆಸಲು ಅನುವು ಮಾಡಿಕೊಡುತ್ತಿದ್ದನು. ಕೆಲವು 
ರಾಜರು ಯುದ್ಧಕ್ಕೆ ಮೊದಲೇ ಶರಣಾಗತರಾಗಿ ರಾಜನ ಅಧಿಪತ್ಯವನ್ನು ಅಂಗೀಕರಿಸುತ್ತಿದ್ದರು. 
ಇಂತಹ ಸಾಮಂತರುಗಳು ಮಾತ್ರವಲ್ಲದೆ, ರಾಜನ ಸಹೋದರರು ಅಥವಾ ಬಂಧುಗಳಿಗೂ ಸಹ 
ಕೆಲವು ಪ್ರಾಂತ್ಯಗಳ ಆಡಳಿತವನ್ನು ವಹಿಸಿಕೊಟ್ಟು, ಸಾಮಂತರ ಸ್ಥಾನಮಾನಗಳನ್ನು ನೀಡಲಾಗುತ್ತಿತ್ತು. 
ಈ ಸಾಮಂತರುಗಳು ತಮ್ಮ ಪ್ರದೇಶದೊಳಗಿನ ದೈನಂದಿನ ಆಳ್ಲಿಕೆಗಳಿಗೆ ಸ್ಪತಂತ್ರರಾದರೂ, ಶಾಸನ 
ಹಾಕಿಸುವಂತಹ, ಭೂದಾನ ನೀಡುವಂತಹ ಮತ್ತು ರಾಜಕೀಯ ನಿರ್ಣಯಗಳನ್ನು ಸ್ವತಂತ್ರವಾಗಿ 
ಕೈಗೊಳ್ಳುವಂತಹ ವಿಷಯಗಳಲ್ಲಿ ಕೆಲವು ಕಟ್ಟುಪಾಡುಗಳಿಗೆ ಒಳಗಾಗಿ, ರಾಜಾಜ್ಞೆಯನ್ನು ಪಡೆದು 
ಇಂತಹ ಕಾರ್ಯಗಳನ್ನು ನೆರವೇರಿಸಬೇಕಾಗಿದ್ದಿತು. ಮಹಾಭಾರತ ಮತ್ತು ಸ್ಮೃತಿಗಳ ಪ್ರಕಾರ ಇಂತಹ 
ಸಾಮಂತರುಗಳು ರಾಜನ ಶಕ್ತಿಯೆಂದು ಪರಿಭಾವಿಸಲಾಗುತ್ತಿದ್ದಿತು. ರಾಜ ಮತ್ತು ರಾಜ್ಯದ 
ರಕ್ಷಣೆಗಳಿಗಾಗಿ ನಡೆಯುವ ಯುದ್ದದ ಸಂದರ್ಭಗಳಲ್ಲಿ, ತಮ್ಮ ಸೈನ್ಯವನ್ನು ನೆರವಿಗೆ 
ಕಳುಹಿಸಬೇಕಾಗಿದ್ದಿತು. ಶಾಸನಗಳಲ್ಲಿ ಸಾಮಂತರುಗಳನ್ನು "ಮಂಡಲೇಶ್ವರ', "ಮಹಾಮಂಡಲೇಶ್ವರ' 
ಎಂದು ಸಂಬೋಧಿಸಿರುವುದು ಕಂಡುಬರುತ್ತದೆ. 


ಕರ್ನಾಟಕವನ್ನಾಳಿದ ಬಹುತೇಕ ರಾಜಮನೆತನಗಳು ಪ್ರಬಲ ಅರಸರಿಗೆ ಸಾಮಂತರಾಗಿಯೇ 
ಇದ್ದು, ನಂತರ ಸ್ವತಂತ್ರಗೊಂಡ ಅಂಶವನ್ನು ಇಲ್ಲಿ ಸ್ಮರಿಸಬಹುದು. ಮೊದಲಿಗೆ ಮೌರ್ಯ 
ಚಕ್ರವರ್ತಿಗಳ ಸಾಮಂತರಾಗಿದ್ದ ಶಾತವಾಹನರು ಮೌರ್ಯರ ಪತನಾನಂತರ ಕರ್ನಾಟಕದ 
ಆಡಳಿತವನ್ನು ಸ್ವತಂತ್ರರಾಗಿಯೇ ನಿರ್ವಹಿಸಿರುವುದು ಶಾಸನಗಳ ಮುಖೇನ ವಿದಿತವಾದ 
ಸಂಗತಿಯಾಗಿದೆ. ಮೈಸೂರು ಜಿಲ್ಲೆಯ ವ್ಯಾಪಿಗೆ ಒಳಪಡುವ “ಪುಂರಾಷ್ಟ್ರ” ಅಥವಾ ಪುನ್ನಾಡನ್ನು 
ಆಳಿರುವ "ಪುನ್ನಾಟ”ರು ಶಾತವಾಹನರ ಸಮಕಾಲೀನರಾಗಿದ್ದು, ಇವರು ಪುನ್ನಾಡನ್ನು ಸ್ವತಂತ್ರವಾಗಿ 


136 


ಆಳಿದ್ದರೋ ಅಥವಾ ಶಾತವಾಹನರ ಸಾಮಂತರಾಗಿದ್ದರೋ ಎಂಬ ವಿಷಯವನ್ನು ದೊರಕಿರುವ 
ಶಾಸನಗಳ ಆಧಾರದಿಂದ ಇನ್ನೂ ಖಚಿತವಾಗಿ ಗುರುತಿಸಲು ಸಾಧ್ಯವಾಗಿಲ್ಲ. 


ಬನವಾಸಿಯ ಮೂಲ ಕದಂಬ ಶಾಖೆಯು, ಕ್ರಿಶ.1॥ನೇ ಶತಮಾನದಲ್ಲಿ ಹಲವು 
ಉಪಶಾಖೆಗಳಾಗಿ ಕವಲೊಡೆದು ಬನವಾಸಿ, ಹಾನುಗಲ್ಲು, ಕರಡಿಕಲ್ಲು ಮತ್ತು ಗೋವೆಯಲ್ಲಿ 


ಸ್ಥಾಪಿಸಲ್ಪಟ್ಟು, ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದನ್ನು ಗಮನಿಸಬಹುದು. 


ಬಾದಾಮಿ ಚಾಲುಕ್ಕರ ಪ್ರಾದುರ್ಭಾವದ ಕಾಲದಲ್ಲಿ, ಕೆಲಕಾಲ ಗಂಗರಾಜರು ಅವರ 
ಸಾಮಂತರಾಗಿದ್ದು, ನಂತರ ವೈವಾಹಿಕ ಸಂಬಂಧವನ್ನು ಬೆಳೆಸಿ, ಅವರೊಡನೆ ಗುರುತಿಸಿಕೊಂಡಿದ್ದನ್ನು 
ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ಗಮನಿಸಲಾಗಿದೆ. ಗಂಗರಾಜರ ಆಳ್ಗಿಕೆಯ ಕಾಲದಲ್ಲಿ 
ಶಾಸನೋಕ್ಷರಾಗಿರುವ ಸಾಮಂತರ ಹೆಸರುಗಳು ಮುಂದಿನಂತಿರುತ್ತವೆ. ಹೆಗ್ಗಡದೇವನ ಕೋಟೆಯ 
ಕಿ.ಶ.8ನೇ ಶತಮಾನದ ಶಾಸನವು ಶ್ರೀಪುರುಷನ ಮಹಾಸಾಮಂತನಾದ 
ಮುದುಕೊಂಗುಣಿಯದಿಯರಸನನ್ನು ಉಲ್ಲೇಖಿಸಿದೆ. ಈತನು ಆರಿದಾಳ್ಳಿ-70ನ್ನು ಆಳುತ್ತಿದ್ದು, ಅರಸನ 
ಅನುಮತಿಯನ್ನು ಪಡೆದು ಪೆರ್ವಟ್ಟಿಯೂರ್‌ ಮತ್ತು ಮರ್ದೂರ್‌ ಎಂಬ ಗ್ರಾಮಗಳನ್ನು ಕೆಸುಗೊಳದ 
ಮಹಾಜನರಿಗೆ ಬಹ್ಮದೇಯವಾಗಿ ನೀಡಿದ ವಿಷಯವನ್ನು ನಿರೂಪಿಸಿದೆ. ಬಹುಶಃ ಶ್ರೀಪುರುಷನ 
ಶಕ್ತಿಶಾಲಿ ಸಾಮಂತರಲ್ಲಿ ಅಗಗಣ್ಯನಾಗಿದ್ದಿರಬಹುದಾದ್ದರಿಂದ  ಮುದುಗೊಂಣಿಯದಿಯರಸನಿಗೆ 
“ಮಹಾಸಾಮಂತ'ನೆಂದು ಸಂಬೋಧಿಸಿರಬಹುದಾದ ಸಾಧ್ಯತೆಯಿದೆ. ಶ್ರೀಪುರುಷನ ಮತ್ತೊಬ್ಬ 
ಸಾಮಂತನಾದ ಅರಟ್ಟಿಗಳ ಅರಸ "ಜೊತ್ತಮ್ಮನ್‌' ಎಡೆತೊರೆನಾಡನ್ನು ಆಳುತ್ತಿದ್ದ ವಿಷಯವನ್ನು 
ಕ್ರಿ.ಶ.8ನೇ ಶತಮಾನದ ವರುಣದ ಶಾಸನ ಉಲ್ಲೇಖಿಸಿದೆ. 


ಗಂಗದೊರೆ ಮುಮ್ಮಡಿ ರಾಚಮಲ್ಲನ ಕಾಲದ ಹೆಗ್ಗಡದೇವನಕೋಟೆ ಶಾಸನವು ಮುಮ್ಮಡಿ 
ರಾಚಮಲ್ಲನ ಪರವಾಗಿ ಬಯಲ್ಲಾಡಿನ ಭುವನಾದಿತ್ಯನ ವಿರುದ್ಧ ಮಾಗುಂಡಿಯಲ್ಲಿ ಕದನ 
ನಿರತರಾಗಿದ್ದ ಐವರು ಸಾಮಂತರನ್ನು ಉಲ್ಲೇಖಿಸಿದೆ. ಆದರೆ ವೀರಗಲ್ಲು ಶಾಸನದಲ್ಲಿ ಈ 
ಸಾಮಂತರುಗಳ ಹೆಸರುಗಳನ್ನು ಉಲ್ಲೇಖಿಸಿರುವುದಿಲ್ಲ. ಆದರೆ ನಿಂದಿಯ ಕೊರಂತಿಯರಸನ ಹೆಸರು 
ಪ್ರಸ್ತಾಪವಾಗಿರುವುದರಿಂದ, ನಿಂದಿಯನ್ನು ಆಳಿತ್ತಿದ್ದ ಕೊರಂತಿಯರಸನು ಐವರು ಸಾಮಂತರುಗಳಲ್ಲಿ 
ಒಬ್ಬನಾಗಿರಬಹುದೆಂದು ಭಾವಿಸಲು ಅವಕಾಶವಿದೆ. ಸಮರ್ಥ ಗಂಗದೊರೆಯಾದ ಇಮ್ಮಡಿ 
ಮಾರಸಿಂಹನು ತನ್ನ ಸಾಮಂತರಾಜರುಗಳನ್ನೆಲ್ಲ ಹತೋಟಿಯಲ್ಲಿಟ್ಟಿದ್ದ, ಆತನ ಮರಣಾನಂತರ, 
ನಾಲ್ಕಡಿ ರಾಚಮಲ್ಲನ ಆಳ್ಗಿಕೆಯ ಕಾಲದಲ್ಲಿ ಈ ಸಾಮಂತರುಗಳೆಲ್ಲ ಸ್ವತಂತ್ರರಾಗಲು ಬಯಸಿ 
ದಂಗೆಯೆದ್ದರು. ನಾಲ್ಮಡಿ ರಾಚಮಲ್ಲನ ಸಮರ್ಥ, ನಿಷ್ಠ ದಂಡನಾಯಕನಾದ ಚಾಮುಂಡರಾಯನು 
ದಂಗೆಯೆದ್ದ ಸಾಮಂತರುಗಳನ್ನು ನಿಗಹಿಸಿ, ನಿಷ್ಠಂಟಕ ರಾಜ್ಯಭಾರಕ್ಕೆ ಅನುವು ಮಾಡಿಕೊಟ್ಟನೆಂಬ 
ಸಂಗತಿ ಇತಿಹಾಸದಿಂದ ವೇದ್ಯವಾಗುತ್ತದೆ. 


ನಾಲ್ಕನೇ ರಾಚಮಲ್ಲನ ಆಳ್ಗಿಕೆಯ ತರುವಾಯ ಗಂಗ ಸಾಮ್ರಾಜ್ಯದ ಅಧಿಪತಿಯಾದ 
ರಕ್ಕಸಗಂಗನ ಆಳ್ಗಿಕೆಯ ಕಾಲದಲ್ಲಿ ಕಿ.ಶ.1004ರಿ೦ದ ಮುಂದೆ ಗಂಗರ ಪ್ರಭುತ್ನವು ಕೊನೆಗೊಂಡು 
ಗಂಗರು ಕೆಲಕಾಲ ಅಂದರೆ, ಸುಮಾರು ಕ್ರಿಶ. 1024ರವರೆಗೆ ಚೋಳರ ಸಾಮಂತರಾಗಿ ಮತ್ತೆ 


ಕೆಲಕಾಲ ಹೊಯ್ದಳರ ಸಾಮಂತರಾಗಿ ಆಳಿದ ವಿಷಯವು ಇತಿಹಾಸದಲ್ಲಿ ದಾಖಲಾಗಿದೆ. 


137 


ಬಾದಾಮಿ ಚಾಲುಕ್ಕ ವಂಶಜ ಇಮ್ಮಡಿ ಪುಲಿಕೇಶಿಯ ಮಗನಾಗಿದ್ದ ಒಂದನೆಯ 
ವಿಕಮಾದಿತ್ಯನು, ಚಾಲುಕ್ಯ ಸಿಂಹಾಸನದ ಅಧಿಪತಿಯಾಗುವ ಮೊದಲು ತನ್ನ ತಂದೆಯಾದ ಇಮ್ಮಡಿ 
ಪುಲಿಕೇಶಿಯ ಸಾಮಂತನಾಗಿ ನಿಯುಕ್ತನಾಗಿದ್ದ. ಕಿ.ಶ.630ರ೦ದ 735ರವರೆಗೆ ಬಾದಾಮಿ ಚಾಲುಕ್ಕರ 
ಸಾಮಂತರಾಗಿದ್ದ ರಾಷ್ಟಕೂಟರು ನಂತರ, ಎರಡನೇ ವಿಕ್ರಮಾದಿತ್ಯನ ಮಗನಾದ ಇಮ್ಮಡಿ 
ಕೀರ್ತಿವರ್ಮನ ಕಾಲದಲ್ಲಿ ಯುದ್ದವನ್ನು ಜಯಿಸಿ, ಬಾದಾಮಿ ಚಾಲುಕ್ಕರ ಪತನಕ್ಕೆ ಕಾರಣನಾದ 
ದಂತಿದುರ್ಗನು ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಕನಾದ ವಿಷಯವನ್ನು ಈಗಾಗಲೇ ರಾಜಕೀಯ ಚರಿತ್ರೆಯ 
ಅಧ್ಯಾಯದಲ್ಲಿ ಚರ್ಚೆಸಲಾಗಿದೆ. 


ರಾಷ್ಟ್ರಕೂಟ ಮುಮ್ಮಡಿ ಗೋವಿಂದನ ಕಾಲದಲ್ಲಿ, ಆತನ ಹಿರಿಯ ಸಹೋದರನಾದ ಸಂಭ 
ಅಥವಾ ಕಂಭರಸನು ರಾಜ್ಯದ ಉತ್ತರಾಧಿಕಾರಕ್ಕಾಗಿ ಗೋವಿಂದನೊಡನೆ ಕದನ ಹೂಡಿದಾಗ, 
ಮಿತ್ರರಾಜ ಸಾಮಂತರು ಸ್ತಂಭನಿಗೆ ನೆರವಾದ ವಿಷಯವು ಇತಿಹಾಸದಲ್ಲಿ ದಾಖಲಾಗಿದೆ. ಇದರಿಂದ, 
ಸಾಮಂತರು ಸ್ಪತಂತ್ರರಾಗಲು ಹವಣಿಸುತ್ತಿದ್ದು, ಆಗಾಗ ದೊರಕುತ್ತಿದ್ದ ಇಂಥ ಸಂದರ್ಭಗಳನ್ನು ಬಳಕೆ 
ಮಾಡಿಕೊಳ್ಳುತ್ತಿದ್ದರೆಂದು ಅರಿಯಬಹುದು. ಮುಮ್ಮಡಿ ಕರ್ಕನ ಆಳಿಕೆಯ ಕಾಲದಲ್ಲಿ, ರಾಷ್ಟ್ರಕೂಟ 
ಸಾಮ್ರಾಜ್ಯದೊಳಗಿನ ಅಂತಃಕಲಹದ ಪ್ರಯೋಜನವನ್ನು ಪಡೆದ ಸಾಮಂತ ಕಲ್ಯಾಣ ಚಾಲುಕ್ಕ 
ಆಹವಮಲ್ಲ ತೈಲಪನು ರಾಷ್ಟಕೂಟರ ಮೇಲೆ ಸಮರ ಸಾರಿ ಸ್ವತಂತ್ರನಾಗುವಲ್ಲಿ ಯಶಸ್ವಿಯಾಗಿ 
ಕಲ್ಯಾಣ ಚಾಲುಕ್ಕ ವಂಶದ ಆಳ್ಗಿಕೆಗೆ ನಾಂದಿ ಹಾಡಿದ ವಿಷಯ ಇತಿಹಾಸದಲ್ಲಿ ದಾಖಲಾಗಿದೆ. 


ಇಮ್ಮಡಿ ತೈಲಪನ ಮಗನಾದ ಸತ್ಕಾಶ್ರಯನ ಸಾಮಂತನಾಗಿದ್ದ ಕುಂದಮರಸನು, ನಂತರ 
ಸತ್ಯಾಶಯನ ಮಗಳನ್ನು ಮದುವೆಯಾಗಿ ವೈವಾಹಿಕ ಸಂಬಂಧವನ್ನು ಬೆಳೆಸಿರುವುದನ್ನು 
ಕಾಣಬಹುದಾಗಿದೆ. ಹೀಗೆ ಸಾಮಂತರಾಜರು ಅವರ ಅಧಿರಾಜರ ಸಂಬಂಧ ಬೆಳೆಸಿ, ದೊರೆಗೆ 
ಹತ್ತಿರವಾಗಿ ಅನುಗಹಕ್ಕೆ ಪಾತ್ರರಾಗಲು ಬಯಸುವುದನ್ನು ಗಮನಿಸಬಹುದಾಗಿದೆ. ಈ ವಿಷಯವನ್ನು 
ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ವಿವರವಾಗಿ ನಿರೂಪಿಸಲಾಗಿದೆ. 


ಚಾಲುಕ್ಕ ವಂಶದ ಮಹಾಸಾಮಂತರಾಜನಾದ ಗೊಗ್ಗಿಯನ್ನು ಮೈಸೂರು ತಾಲ್ಲೂಕಿನ ವರುಣ 
ಶಾಸನವು ಉಲ್ಲೇಖಿಸಿದೆ. ಈ ಶಾಸನದ ಕಾಲ ಕ್ರಿಶ. 10ನೇ ಶತಮಾನ. ಇದೇ ಕಾಲಘಟ್ಟದ 
ವರುಣ ಶಾಸನವು. ಜಾಳುಕ್ಕ ವಂಶೋದ್ಗವ, ಆದಿವರಾಹಲಾಂಛನ, ಸಾಹಸೋತ್ತುಂಗ, 
ವಿಜಯಲಕ್ಷ್ಮೀವಲ್ಲಭ, ಮರೆವೊಕ್ಕವರ ಆಶ್ರಯಂ, ಐನೂರ್ವರ ಕೋಟೆ ಎಂದು ಮುಂತಾಗಿ 
ಮಹಾಸಾಮಂತನಾದ ದುರ್ಗನನ್ನು ವರ್ಣಿಸಿದೆ. ಇದೇ ಕಾಲಘಟ್ಟದ ಕುಕ್ಕರಹಳ್ಳಿ ಶಾಸನವು, 
ಮಹಾಸಾಮಂತನಾದ ನರಸಿಂಗನನ್ನು ಆದಿವರಾಹಲಾಂಛನ, ನಿರ್ಭಯ, ಅಭಿಮಾನವಾಮನ, 
ಚಾಳುಕ್ಕಾರ್ಜುನ, ಚಲಕೆ ಮೊದಲಿಗ, ಅಕಳಂಕ ಮಹೇಶ್ವರ, ದಂಡಿಂ ಮುನ್ನಿರೊವೊಂ ಎಂದು 
ವರ್ಣಿಸಿದೆ. 


ಕಲ್ಯಾಣ ಚಾಲುಕ್ಕ ಒಂದನೇ ಸೋಮೇಶ್ವರನ ಸಾಮಂತನಾಗಿದ್ದ, "ಪೆರ್ಮಾಡಿ ಮಾದರಸ'ನು 
ಕೊಪ್ಪ ಎಂಬಲ್ಲಿ ನಡೆದ ಭೀಕರ ಯುದ್ದದಲ್ಲಿ ರಾಜಾಧಿರಾಜ ಚೋಳನನ್ನು ಕೊಂದದ್ದು ಇತಿಹಾಸದ 
ಮಹತ್ವದ ಘಟನೆಗಳಲ್ಲಿ ಒಂದಾಗಿದೆ. ಇದರಿಂದ ಚಕ್ರವರ್ತಿಯ ಆಳ್ಗಿಕೆಯ ಅವಧಿಯಲ್ಲಿ ಸಾಮಂತರು 
ವಹಿಸುತ್ತಿದ್ದ ಗುರುತರವಾದ ಪಾತ್ರದ ಅರಿವಾಗುತ್ತದೆ. ಆರನೇ ವಿಕ್ರಮಾದಿತ್ಯನ ಆಳ್ಗಿಕೆಯ ಕಾಲದಲ್ಲಿ, 
ಈತನ ಸಾಮಂತನಾಗಿದ್ದ ಹೊಯ್ದಳ ವಿಜಯಾದಿತ್ಯನು ಗಂಗವಾಡಿ-36000 ಪ್ರದೇಶವನ್ನು ಆಳುತ್ತಿದ್ದ 


138 


ಬಗ್ಗೆ ಶಾಸನೋಲ್ಲೇಖಗಳಿವೆ. ಇದರಿಂದ ಮೊದಲಿಗೆ ಹೊಯ್ದಳರು ಕಲ್ಯಾಣ ಚಾಲುಕ್ಕರ ಅಧಿಪತ್ಯದಲ್ಲಿ 
ಸಾಮಂತರಾಗಿದ್ದರೆಂದು ತಿಳಿದುಬರುತ್ತದೆ. ಕಲ್ಯಾಣ ಚಾಲುಕ್ಕರ ಮತ್ತೊಬ್ಬ ಪ್ರಮುಖ ಸಾಮಂತನಾದ 
ಕಳಚುರ್ಯ ಬಿಜ್ಜಳನು ಮೂರನೆಯ ತೈಲಪನ ಕಾಲದಲ್ಲಿ ಸ್ವತಂತ್ರನೆಂದು ಘೋಷಿಸಿಕೊಂಡನು. 
ಆದರೆ, ಮತ್ತೆ ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ ಕಳಚುರ್ಯರು ಮತ್ತೆ ಕಲ್ಮಾಣ ಚಾಲುಕ್ಕರ 
ಅಧಿರಾಜತೆಯನ್ನು ಒಪ್ಪಿಕೊಂಡಿದ್ದುದಾಗಿ ಇತಿಹಾಸದಿಂದ ತಿಳಿದುಬರುತ್ತದೆ. 


ಗಂಗರ ಸಾಮಂತರಾಗಿ ಕ್ರಿಶ9ನೇ ಶತಮಾನದ ಆದಿಯವರೆಗೂ ಆಳ್ಗಿಕೆ ನಡೆಸಿದ 
ನೊಳಂಬರು, ನಂತರ ಗಂಗದೊರೆ ನಾಲ್ಕನೇ ರಾಜಮಲ್ಲನ ಕಾಲದಲ್ಲಿ ನೊಳಂಬ ಇಮ್ಮಡಿ 
ಮಹೇಂದನಿಂದ ಸ್ವತಂತ್ರರಾದರು. 


ತಿ.ನರಸೀಪುರ ತಾಲ್ಲೂಕಿನ ಕಲಿಯೂರಿನಲ್ಲಿ ದೊರೆತಿರುವ ರಾಜರಾಜಚೋಳನ 
ಶಾಸನವೊಂದು, ಚೋಳರ ನಿಷ್ಠಾವಂತ ಸಾಮಂತನಾಗಿದ್ದ ಅಪ್ರಮೇಯನು, ಚೋಳರ ಪ್ರಾಬಲ್ಯವನ್ನು 
ಮುರಿಯಲು ಒಗ್ಗಟ್ಟಾಗಿ ಬಂದಿದ್ದ ಹೊಯ್ದಳ, ನೊಳಂಬ, ಶಬರ, ಶಾಂತರ, ಸೇನವಾರ ಮುಂತಾದ 
ಸಾಮಂತರ ಒಕ್ಕೂಟವನ್ನು ಎದುರಿಸಿ, ಜಯಶಾಲಿಯಾದ ವಿಷಯವನ್ನು ನಿರೂಪಿಸಿದೆ. ಈ ಶಾಸನದ 
ಕಾಲ ಕ್ರಿಶ.1006. ಇದರಿಂದ, ಆ ಕಾಲದಲ್ಲಿಯೇ ಹೊಯ್ದಳರ ಅಸ್ತಿತ್ವವಿತ್ತು ಎಂದು ತಿಳಿದುಬರುತ್ತದೆ. 
ಆದರೆ, ಅವರು ಪ್ರಬಲರಾದ ದೊರೆಗಳಾಗಿಯಲ್ಲದೆ, ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನಾಳುತ್ತಿದ್ದ ಅಧೀನ 
ಪ್ರಭುಗಳು ಅಥವಾ ಅಧೀನ ಸಾಮಂತರಾಗಿದ್ದರೆಂದು ಊಹಿಸಬಹುದಾಗಿದೆ. 


ಕ್ರಿ.ಶ.1004ರಲ್ಲಿ ಚೋಳರು ಕೊಂಗಾಳ್ಗರನ್ನು (ಕೊಂಗುನಾಡನ್ನು ಆಳುವವರು ಕೊಂಗಾಳ್ಗರು) 
ತಮ್ಮ ಸಾಮಂತರಾಗಿ ಸ್ನೀಕರಿಸಿದರು. ನಂತರದಲ್ಲಿ ಚಂಗಾಳ್ಸರು ಸಹ ಚೋಳರ ಅಧಿರಾಜತೆಯನ್ನು 
ಒಪ್ಪಿ ಸಾಮಂತರಾದ ನಿದರ್ಶನ ಕೃಷ್ಣರಾಜನಗರ ತಾಲ್ಲೂಕಿನ ಶಾಸನಗಳಲ್ಲಿ ದೊರೆಯುತ್ತದೆ. 
ಪಿರಿಯಾಪಟ್ಟಣ ಶಾಸನೋಕ್ಷವಾಗಿರುವ ಕುಲೋತ್ತುಂಗಚೋಳ ಒಡೆಯಾದಿತ್ಯನು ಒಂದನೇ 
ಕುಲೋತ್ತುಂಗ ಚೋಳನ ಸಾಮಂತನಾಗಿದ್ದನೆಂದು ತಿಳಿದುಬರುತ್ತದೆ. ಚೋಳರ ಪತನಾನಂತರ, 
ಚಂಗಾಳ್ಳರು ಹೊಯ್ದಳ ಸಾಮಂತರಾಗಿ ಗುರುತಿಸಿಕೊಂಡಿರುವುದನ್ನು ಪಿರಿಯಾಪಟ್ಟಣದ 
ಶಾಸನಗಳಿಂದ ತಿಳಿದುಬರುತ್ತದೆ. 


ಒಂದನೆಯ ನರಸಿಂಹನ ಕಾಲದಲ್ಲಿ ಹೊಯ್ದಳರು ಮತ್ತೆ ಕಲ್ಯಾಣ ಚಾಲುಕ್ಕರ ಸಾಮಂತರಾಗಿ 
ಗುರುತಿಸಿಕೊಂಡರು. ಮುಮ್ಮಡಿ ವೀರಬಲ್ಲಾಳನ ಕಾಲದಲ್ಲಿ ಹೊಯ್ದಳರ ಅಧೀನದಲ್ಲಿದ್ದ ಯಾದವರು 
ಮತ್ತು ಸಾಮಂತರಾಜರು ಪದೇಪದೇ ಸ್ವತಂತ್ರರಾಗಲು ಹವಣಿಸಿ, ಕದನ ಹೂಡುತ್ತಿದ್ದರು. 


ವಿಜಯನಗರದ ಕೃಷ್ಣದೇವರಾಯನ ಆಳಿಕೆಯ ಕಾಲದಲ್ಲಿ ಶ್ರೀರಂಗಪಟ್ಟಣವನ್ನು 
ಆಳುತ್ತಿದ್ದವನು ಸಾಮಂತ ಸಾಳುವ ಗಜಸಿಂಹ ಚಿಕ್ಕೊಡೆಯನೆಂದು ಮೈಸೂರು ತಾಲ್ಲೂಕಿನ 
ಶಾಸನದಿಂದ ತಿಳಿದುಬರುತ್ತದೆ. ಉಮ್ಮತ್ತೂರನ್ನು ಆಳುತ್ತಿದ್ದ ಗೌರವನರಸಪ್ಪಯ್ಧನು 
ಶ್ರೀಕೃಷ್ಣದೇವರಾಯನ ಅಧಿರಾಜತೆಯನ್ನು ಅಂಗೀಕರಿಸಿದ್ದ ಸಂಗತಿ ನಂಜನಗೂಡು ತಾಲ್ಲೂಕಿನ 
ಶಾಸನದಿಂದ ತಿಳಿದುಬರುತ್ತದೆ. ಈತನ ಮಗ ರಾಮಪ್ಪನು ಚಕ್ರವರ್ತಿಯಾದ ಕೃಷ್ಣದೇವರಾಯನಿಗೆ 


Ww ನ್‌ 


ಧರ್ಮವಾಗಲಿಯೆಂದು ದತ್ತಿಯೊಂದನ್ನು ನೀಡಿದ ವಿವರವನ್ನು ಶಾಸನವು ಒಳಗೊಂಡಿದೆ. 


139 


ಮಹಾಮಂಡಲೇಶ್ವರರಾದ ಕುಲೋತ್ತುಂಗ ಚೆಂಗಾಳ್ಳ ಶ್ರೀಕಂಠ ಒಡೆಯರಿಗೆ ನಂದಿವಾಲದ 
ಔಭಳೇಶ್ವರ ಅರಸುಗಳು ಸಾಮಂತರಾಗಿದ್ದ ವಿಷಯ ಪಿರಿಯಾಪಟ್ಟಣ ತಾಲ್ಲೂಕಿನ ಶಾಸನದಿಂದ 
ತಿಳಿದುಬರುತ್ತದೆ. ಕ್ರಿಶ.1546ರ ಶಾಸನವು, ವಿಜಯನಗರದ ವೀರಸದಾಶಿವರಾಯನ ಆಳ್ಗಿಕೆಯನ್ನು 
ಉಲ್ಲೇಖಿಸುತ್ತಾ, ನಂದ್ಯಾಲದ ಅವುಭಳೇಶ್ವರದೇವ ಮಹಾಅರಸುವನ್ನು ಹೆಸರಿಸಿದೆ. ತಿ.ನರಸೀಪುರದ 
ಶಾಸನದಿಂದ ಮೈಸೂರಿನ ಚಾಮರಸವೊಡೆಯರ ಮಗನಾದ ರಾಜವೊಡೆಯರು ವಿಜಯನಗರದ 
ವೆಂಕಟಪತಿರಾಯನ ಅಧಿಪತ್ಯವನ್ನು ಒಪಿದ ಸಾಮಂತರೆಂದು ತಿಳಿದುಬರುತ್ತದೆ. ಇದರಿಂದ ಮೈಸೂರು 
ಒಡೆಯರು ವಿಜಯನಗರದ ಸಾಮಂತರಾಗಿದ್ದರೆಂದು ಹಾಗೂ ವಿಜಯನಗರ ಪತನಾನಂತರ 
ಸ್ಪತಂತ್ರರಾದರೆಂದು ಅರಿಯಬಹುದಾಗಿದೆ. 


ಹದಿನಾಡು ಅರಸರು ವಿಜಯನಗರದ ಸಾಮಂತರಾಗಿದ್ದು, ಇಂದಿನ ಚಾಮರಾಜನಗರ 
ಜಿಲ್ಲೆಯ ಯಳಂದೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತಿ.ನರಸೀಪುರ ಪ್ರಾಂತ್ಯದ ಭಾಗಶಃ 
ಪ್ರದೇಶಗಳನ್ನು ಒಳಗೊಂಡಂತೆ ಹದಿನಾಲ್ಕು ನಾಡುಗಳ ಆಡಳಿತವನ್ನು ನಿರ್ವಹಿಸುತ್ತಿದ್ದರು. 


ಅಧಿಕಾರಿಗಳು: 


ಮಹಾಪ್ರಧಾನರು: "ಪ್ರಧಾನ' ಎಂದರೆ ಮಂತ್ರಿ ಅಥವಾ ಅಮಾತ್ಯರನ್ನು ಸೂಚಿಸುವ ಪದವಾಗಿದೆ. 
ರಾಜನು ಹಲವಾರು ಮಂತಿಗಳನ್ನು (ಒಂದೊಂದು ಶಾಖೆಗೆ ಒಬ್ಬರಂತೆ) ಹೊಂದಿದ್ದನು. ಈ ಎಲ್ಲ 
ಮಂತ್ರಿಗಳಿಗೆ ಮುಖ್ಯಸ್ಥನಾಗಿ ಪ್ರಧಾನ ಮಂತ್ರಿಯನ್ನು ನೇಮಿಸುತ್ತಿದ್ದನು. ಈತನನ್ನು "ಮಹಾಪುಧಾನ' 
ಎಂದು ಕರೆಯಲಾಗುತ್ತಿತ್ತು ರಾಜನು ಯುದ್ದಗಳಲ್ಲಿ ತೊಡಗಿದ್ದಾಗ, ಅನಾರೋಗ್ಯಪೀಡಿತನಾಗಿದ್ದಾಗ 
ಅಥವಾ ಕೆಲವು ಸಂಕಷ್ಟಗಳಿಂದ ರಾಜ್ಯದಿಂದ ದೂರವಿರಬೇಕಾಗಿ ಬಂದಂತಹ ಸಂದರ್ಭಗಳಲ್ಲಿ, 
ಯುವರಾಜನು ಬಾಲ್ಯಾವಸ್ಥೆಯಲ್ಲಿದ್ದಾಗ ಈ ಮಹಾಪ್ರಧಾನನೇ ರಾಜಪ್ರತಿನಿಧಿಯಾಗಿ 
ರಾಜ್ಯಾಡಳಿತವನ್ನು ನಿರ್ವಹಿಸುವ ಮಟ್ಟಿಗೆ ಅಧಿಕಾರವನ್ನು ಹೊಂದಿರುತ್ತಿದ್ದನು. ಸಾಮಂತರಾಜರನ್ನು 
ಹತೋಟಿಯಲ್ಲಿಡುವುದು ಈತನ ಮುಖ್ಯ ಕರ್ತವ್ಯಗಳಲ್ಲಿ ಒಂದಾಗಿತ್ತು. ಕೆಲವೊಮ್ಮೆ ಹಲವಾರು 
ರಾಜಕೀಯ ವಿಫ್ನ್ಠವಗಳಿಗೆ ಮಹಾಪ್ರಧಾನರೇ ಕಾರಣಕರ್ತರಾಗಿರುವುದನ್ನು ವಿಶೇಷವಾಗಿ 
ವಿಜಯನಗರದ ಅರಸರ ಶಾಸನಗಳಲ್ಲಿ ಗಮನಿಸಬಹುದಾಗಿದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ 
ಉಕ್ತರಾಗಿರುವ ಕೆಲವು ಮಹಾಪು್ರಧಾನರನ್ನು ಈ ಮುಂದಿನಂತೆ ಗುರುತಿಸಲಾಗಿದೆ. 


ಚಾವುಂಡರಾಯ: ಗಂಗರ ಮಂತ್ರಿಯೂ, ದಂಡನಾಯಕನೂ ಆಗಿದ್ದ ಚಾವುಂಡರಾಯನನ್ನು 
ಶಾಸನಗಳಲ್ಲಿ "ಮಹಾದಂಡನಾಯಕ'ನೆಂದು ಕೊಂಡಾಡಲಾಗಿದೆ. ಗಂಗದೊರೆ ಮಾರಸಿಂಹ ಮತ್ತು 
ಈತನ ಮಗ ನಾಲ್ಕನೇ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯನು ತನ್ನ ಶೌರ್ಯ ಮತ್ತು 
ಧರ್ಮಕಾರ್ಯಗಳಿಂದ ಪ್ರಸಿದ್ಧನಾಗಿದ್ದ. ಚಾವುಂಡರಾಯನನ್ನು ತಿ.ನರಸೀಪುರ ತಾಲ್ಲೂಕಿನ 
ಆಲ್ಲೋಡಿನ ಕ್ರಿಶ 10ನೇ ಶತಮಾನದ ಶಾಸನವೊಂದು ಹೆಸರಿಸಿದೆ. ಪ್ರಕೃತ ಶಾಸನವು 
ಚಾವುಂಡರಾಯನ ವಂಶಾವಳಿಯನ್ನು ನೀಡಿದೆ. ಗೋವಿಂದಮಯ್ಯನ ಮಕ್ಕಳು ಮಾಬಲಯ್ಯ ಮತ್ತು 
ಈಶ್ವರಯ್ಯ,  ಮಾಬಲಯ್ಯನ ಮಗ ಚಾವುಂಡ. ಈ ಶಾಸನದಿಂದ ಚಾವುಂಡರಾಯನ ತಂದೆ 
ಮಾಬಲಯ್ಯನೆಂದು ತಿಳಿದುಬರುತ್ತದೆ. ಚಾವುಂಡರಾಯನ ಗುಣಾತಿಶಯಗಳನ್ನು ಶಾಸನವು 
"ಮಾಬಳಯ್ಯಂಗನೇಕ ಗುಣರತ್ನರಾಶಿ ಮನುಮುನಿಚರಿತಂ ವಿನಯವಿಭೂಷಣನೊಳ್ಳಿಂಗೆ ನೋಡ 


140 


ಮೊದಲೆನಿಸಿ ಪುಟ್ಟಿದೊಂ' ಎಂದು ವರ್ಣಿಸಿದೆ. ನಂತರ ಧರೆಯಲ್ಲಿ ಆತನು ಅನೇಕ 
ಧರ್ಮಕಾರ್ಯಗಳನ್ನು ನಡೆಸಿದನೆಂದಿದೆ. 


ಗಂಗರಾಜ: ಹೊಯ್ದಳ ವಿಷ್ಣುವರ್ಧನನ ಮಹಾಪ್ರಧಾನ ಮತ್ತು ದಂಡನಾಯಕನಾದ ಗಂಗರಾಜನನ್ನು 
ಮೈಸೂರು ತಾಲ್ಲೂಕಿನ ಕುಮಾರಬೀಡು ಕ್ರಿಶ.1121ರ ಶಾಸನವು ಉಲ್ಲೇಖಿಸಿದೆ. ಈತನನ್ನು ಗಂಗ 
ರಾಚಮಲ್ಲನ ದಂಡನಾಯಕನಾಗಿದ್ದ ಚಾವುಂಡರಾಯನ ಸಾಮರ್ಥ್ಯ ಮತ್ತು ಗುಣಾತಿಶಯಗಳೊಡನೆ 
ಸಮೀಕರಿಸಲಾಗಿದೆ. ಜೈನಧರ್ಮಕ್ಕೆ ಚಾವುಂಡರಾಯನಂತೆ ಕೊಡುಗೆ ನೀಡುವಲ್ಲಿಯೂ ಮತ್ತು 
ಚಾವುಂಡರಾಯನಂತೆ ಸಾಮ್ರಾಜ್ಯ ರಕ್ಷಣೆಯಲ್ಲಿ ಈತ ಅಪ್ರತಿಮ ವೀರನೆಂದು ಇತಿಹಾಸಕಾರರು 
ಕೊಂಡಾಡಿದ್ದಾರೆ. ಹೊಯ್ದಳ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಇವನು ವಿಷ್ಣುವರ್ಧನನ ಬಲಗೈ 
ಬಂಟನಾಗಿದ್ದ. ಪ್ರಸ್ತುತ ಶಾಸನದಿಂದ ಗಂಗಪಯ್ಯ ಅಥವಾ ಗಂಗರಾಜನಿಗೆ ಸೋವಣ್ಣ 
ದಂಡನಾಯಕನೆಂಬ ತಮ್ಮನಿದ್ದ ವಿಷಯ ತಿಳಿದುಬರುತ್ತದೆ. ಗಂಗರಾಜನು ಸೋವಣ್ಣ 
ದಂಡನಾಯಕನ ಪರೋಕ್ಷವಿನಯಕ್ಕಾಗಿ ಹಾದರಿವಾಗಿಲು ಬೀಡಿನಲ್ಲಿ ಬಸದಿಯನ್ನು ನಿರ್ಮಿಸಿ, ಅದಕ್ಕೆ 


ಭೂಮಿಯನ್ನು ದಾನವಾಗಿ ನೀಡಿದ ವಿಷಯವನ್ನು ಶಾಸನವು ದಾಖಲಿಸಿದೆ. 


ಬಿಟ್ಟಿಮಯ್ಯ: ಹೊಯ್ದಳ ದೊರೆ ಒಂದನೇ ನರಸಿಂಹನ ಶಾಸನಗಳಲ್ಲಿ ಉಕ್ತನಾಗಿರುವ ಬಿಟ್ಟಿಮಯ್ಯನು 
ಮಹಾಪ್ರಧಾನ, ಸರ್ವಾಧಿಕಾರಿ ಮತ್ತು ದಂಡನಾಯಕ ಎಂಬ ಮೂರು ಹುದ್ದೆಗಳನ್ನು 
ನಿರ್ವಹಿಸುತ್ತಿದ್ದುದಾಗಿ ತಿಳಿದುಬರುತ್ತದೆ. ದುರ್ಬಲ ಆಡಳಿತಗಾರ ಹಾಗೂ ವಿಷಯ ಲಂಪಟನಾದ 
ಒಂದನೇ ನರಸಿಂಹನ ಆಳ್ಗಿಕೆಯ ಅವಧಿಯಲ್ಲಿ ರಾಜ್ಯವು ಪರರಾಜರ ಸ್ಪತ್ತಾಗದಂತೆ ಹಾಗೂ 
ಪ್ರಜಾಹಿತವನ್ನು ಕಾಪಾಡುವಲ್ಲಿ ಬಿಟ್ಟಿಮಯ್ಯನು ದಕ್ಷ ಆಡಳಿತಗಾರನಾಗಿ ಪ್ರಧಾನ ಪಾತ್ರ ವಹಿಸಿದ್ದಾನೆ. 
ಒಂದನೇ ನರಸಿಂಹನ ಮರಣಾನಂತರ ಪಟ್ಟಕ್ಕೆ ಬಂದ ಇಮ್ಮಡಿ ಬಲ್ಲಾಳನ ಆಡಳಿತಾವಧಿಯಲ್ಲಿಯೂ 
ಬಿಟ್ಟಿಮಯ್ಯನು ಮಹಾಪ್ರಧಾನ, ಸರ್ವಾಧಿಕಾರಿ ಮತ್ತು ದಂಡನಾಯಕನಾಗಿಯೇ ಮುಂದುವರಿದಿದ್ದನು. 


ಲಕುಮಯ್ಯ: ಒಂದನೇ ನರಸಿಂಹನ ಮತ್ತೊಬ್ಬ ಮಹಾಪ್ರಧಾನ ಮತ್ತು ಸರ್ವಾಧಿಕಾರಿ 
ಲಕುಮಯ್ಯನನ್ನು ನಂಜನಗೂಡು ತಾಲ್ಲೂಕಿನ ಶಾಸನವೊಂದು ಹೆಸರಿಸಿದೆ. ಒಂದನೇ ನರಸಿಂಹನ 
ಶಾಸನಗಳಲ್ಲಿ ಉಕ್ಷರಾಗಿರುವ ಇಂತಹ ನಿಷ್ಠಾವಂತ ಅಧಿಕಾರಿಗಳೇ ಅಂದು ಹೊಯ್ದಳ ಸಾಮ್ರಾಜ್ಯದ 
ರಕ್ಷಕರಾಗಿದ್ದನ್ನು ಗಮನಿಸಬಹುದಾಗಿದೆ. 


ಕುಮಾರ ಮಾಧವ: ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಶಾಸನಗಳಲ್ಲಿ ಇಮ್ಮಡಿ ವೀರಬಲ್ಲಾಳದೇವನ 
ಮಹಾಪ್ರಧಾನ, ಸರ್ವಾಧಿಕಾರಿ, ಮಹಾಪಸಾಯ್ದ್ತ ಮತ್ತು ದಂಡನಾಯಕನಾದ ಕುಮಾರ 
ಮಾಧವದಣ್ಣಾಯಕನನ್ನು ಉಲ್ಲೇಖಿಸಲಾಗಿದೆ. ಕಳ್ಳಂಬಾಳಿನ ಶಾಸನದಲ್ಲಿ ಕುಮಾರ ಮಾಧವನ 
ಗುಣಾತಿಶಯಗಳನ್ನು ಆತನಿಗಿದ್ದ ಬಿರುದುಗಳೊಡನೆ ವರ್ಣಿಸಲಾಗಿದೆ. "ರಾವುತ್ತರಾಯ, 
ಶರಣಾಗತವಜಪಂಜರ', "ರಣರಂಗಶೂದಕ', “ಸಾಹಸಭೀಮ”, “ಮಂನೆಯಬೇಂಟೆಕಾರ', 
"ಆಶ್ರಿತಜನಕಲ್ಲವೃಕ್ತ "ಪರನಾರಿಸಹೋದರ', "ಸತ್ಯರಾಧೇಯ” ಮತ್ತು ಕರಿಕಳಭಯೂಥನಾಥ ಶ್ರೀ 
ಅಮೃತಲಿಂಗ ಕೇದಾರದೇವರ ಪಾದಾರಾಧಕನೆಂದು ಕರೆಯಲಾಗಿದೆ. 


141 


ಮಲ್ಲಿಕಾರ್ಜುನ ದಣ್ಣಾಯಕ: ಹೊಯ್ದಳ ಇಮ್ಮಡಿ ವೀರ ನರಸಿಂಹನ ಕ್ರಿಶ. 1222ರ ಶಾಸನದಲ್ಲಿ 
ಆತನ ಮಹಾಪ್ರಧಾನ ಮತ್ತು ಸರ್ವಾಧಿಕಾರಿಯಾದ ಮಲ್ಲಿಕಾರ್ಜನ ದಣ್ಣಾಯಕನನ್ನು 
ಹೆಸರಿಸಲಾಗಿದೆ. 


ಪೆರುಮಾಳದೇವ ದಣ್ಣಾಯಕ: ಪೆರುಮಾಳದೇವ ದಣ್ಣಾಯಕನು ಆತ್ರೇಯ ಗೋತ್ರದ ವಿಷ್ಣುದೇವ 
ಮತ್ತು ಮಂಚಾಂಬಿಕೆಯರ ಮಗ. ಈತನು ಹೊಯ್ದಳ ಚಕ್ರಾಧಿಪತಿ ಮುಮ್ಮಡಿ ನರಸಿಂಹನ 
ಮಹಾಪ್ರಧಾನ, ದಂಡನಾಯಕನಾಗಿದ್ದು, ಶಾಸನಗಳು ಇವನ ವೀರತನ ಮತ್ತು ಗುಣಗಳನ್ನು 
ಕೊಂಡಾಡಿವೆ. ನಂಜನಗೂಡು ತಾಲ್ಲೂಕಿನ ಶಾಸನವು ಮುಮ್ಮಡಿ ನರಸಿಂಹನ ಮಹಾಪ್ರಧಾನ ಮತ್ತು 
ದಂಡನಾಯಕನಾಗಿದ್ದ ಪೆರುಮಾಳೆ ದಣ್ಣಾಯಕನನ್ನು ಹೆಸರಿಸಿದೆ. ತಿ. ನರಸೀಪುರದ ಶಾಸನವು 
ಪೆರುಮಾಳ ದಣ್ಣಾಯಕನು ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ನೀಡಿದ ಕೊಡುಗೆಗಳನ್ನು ಸರಿಸಿದೆ. ಇದೇ 
ತಾಲ್ಲೂಕಿನ ಮತ್ತೊಂದು ಶಾಸನವು ಪೆರುಮಾಳದೇವನು ಕಟ್ಟಿಸಿದ ನನಗ ಮತ್ತು 


ಸಭಾ-ಮಂಟಪಗಳ ವಿವರಗಳನ್ನು ಉಲ್ಲೇಖಿಸಿದೆ. 


ಪೆರುಮಾಳದೇವನು ಹೊಯ್ದಳರ ಅನೇಕ ಶಾಸನಗಳಲ್ಲಿ ಕಾಣಿಸಿಕೊಂಡಿದ್ದಾನೆ. 
ಶಾಸನಗಳಿಂದ ಈತ ವೀರಾಗಕಿಯಷ್ಟೇ ಅಲ್ಲದೆ, ಸಾಮಾಜಿಕ ಹಿತಕ್ಕಾಗಿ ಅನೇಕ ಲೋಕೋಪಯೋಗಿ 
ಕಾರ್ಯಗಳನ್ನು ನಡೆಸಿರುವುದು ತಿಳಿದುಬರುತ್ತದೆ. ಈ ಅಂಶಗಳನ್ನು ಸಾಮಾಜಿಕ ಮತ್ತು ಆರ್ಥಿಕ 
ವ್ಯವಸ್ಥೆಯ ಅಧ್ಯಾಯದಲ್ಲಿ ಚರ್ಚಿಸಲಾಗುವುದು. ಪೆರುಮಾಳದೇವ ದಣ್ಣಾಯಕನ ಹಿರಿಯ ಮಗ 
ಲಕ್ಷ್ಮೀನಾರಾಯಣ ದಣ್ಣಾಯಕನೂ ಸಹ ಹೊಯ್ದಳರ ಮಹಾಪ್ರಧಾನನಾಗಿ ಸೇವೆ ಸಲ್ಲಿಸಿರುವುದು 
ಆಲದೂರಿನ ಶಾಸನದಿಂದ ತಿಳಿದುಬರುತ್ತದೆ. ಕಿರಿಯ ಮಗ ಮಾಧವ ದಣ್ಣಾಯಕನು ಸಹ 
ಮುಮ್ಮಡಿ ವೀರಬಲ್ಲಾಳನ ದಂಡನಾಯಕನಾಗಿರುವುದು ಶಾಸನಗಳಿಂದ ತಿಳಿದುಬರುತ್ತದೆ. ಮಾಧವ 
ದಣ್ಣಾಯಕನ ಮಗ ಕೇತೆಯದಣ್ಣಾಯಕನು ಸಹ ಮಹಾಪುಧಾನನಾಗಿ ಹೊಯ್ದಳರ ಶಾಸನಗಳಲ್ಲಿ 
ಗುರುತಿಸಿಕೊಂಡಿದ್ದಾನೆ. ಈತನಿಗೆ ತಾತ ಪೆರುಮಾಳೆ ದಣ್ಣಾಯಕ ಮತ್ತು ತಂದೆ ಮಾಧವ 
ದಣ್ಣಾಯಕನಿಗಿದ್ದ "ರಾವುತ್ತರಾಯ' ಎಂಬ ಬಿರುದಿದ್ದುದು ಕುಲಗಾಣ ಶಾಸನದಿಂದ ತಿಳಿದುಬರುತ್ತದೆ. 
ಇದರಿಂದ, ಇವರ ವಂಶ ನಿಷ್ಠೆಯಿಂದ ಹೊಯ್ದಳ ಅರಸರ ಅಭ್ಯುದಯಕ್ಕಾಗಿ ದುಡಿದಿರುವುದನ್ನು 
ಗುರುತಿಸಬಹುದಾಗಿದೆ. 


ಕ್ಷೇತೆಯ ದಣ್ಣಾಯಕ: ಮೂರನೇ ನರಸಿಂಹನ ಮಹಾಪ್ರಧಾನನಾದ ವೀರ ಕೇತೆಯದಣ್ಣಾಯಕನನ್ನು 
SE : ಕಾವೇರಿಪುರ ಶಾಸನವು ಉಲ್ಲೇಖಿಸಿದೆ. ಪ್ರಸ್ತುತ ಶಾಸನವು ಕೇತೆಯ ದಣ್ಣಾಯಕರು 
ನೀಡಿದ ಭೂದಾನಕ್ಕೆ ಹೊಂಗಲವಾಡಿ ನಾಡಿನ ಅಧಿಕಾರಿಗಳು ಸರ್ವಮಾನ್ಯ ಮಾಕುವ 
ವಿಷಯವನ್ನು ಒಳಗೊಂಡಿದೆ. ಅಂದರೆ, ದಾನ ನೀಡಲ್ಲಟ್ರ್ಟ ಭೂಮಿಯು ಎಲ್ಲ ತೆರಿಗೆಗಳಿಂದ 
ಮುಕ್ತವಾಗಿದೆಯೆಂದರ್ಥ. ವೀರಬಲ್ಲಾಳದೇವನ ಮಹಾಪ್ರಧಾನ ರಾವುತ್ತರಾಯನನ್ನು ನಂಜನಗೂಡು 
ತಾಲ್ಲೂಕಿನ ಹೆಡತಲೆ ಶಾಸನವು ಉಲ್ಲೇಖಿಸುತ್ತದೆ. ಇದು ಕೇತೆಯ ದಣ್ಣಾಯಕನಿಗಿದ್ದ ಬಿರುದು. 
ಈತನ ಬಗ್ಗೆ ಹೆಚ್ಚಿನ ವಿವರಗಳು ತಿಳಿದುಬಂದಿಲ್ಲ. 


142 


ಲಕುಮಯ್ಯ: ಮುಮ್ಮಡಿ ವೀರಬಲ್ಲಾಳನ ಮಹಾಪ್ರಧಾನ, ಸರ್ವಾಧಿಕಾರಿ, ಸೇನಾಧಿಪತಿ ಮತ್ತು ಹಿರಿಯ 
ದಂಡನಾಯಕನಾದ ಲಕುಮಯ್ಯನನ್ನು ಕ್ರಿ.ಶ.1303ನೇ ವರ್ಷದ ಶಾಸನವೊಂದು ಉಲ್ಲೇಖಿಸಿದೆ. 
ಉಳಿದಂತೆ ಲಕುಮಯ್ಯನಿಗೆ ಸಂಬಂಧಿಸಿದ ವಿವರಗಳು ತಿಳಿದುಬರುವುದಿಲ್ಲ. 


ಬಲ್ಲೆಯ ದಣ್ಣಾಯಕ: ಮುಮ್ಮಡಿ ಬಲ್ಲಾಳನ ಮಹಾಪ್ರಧಾನ ಮತ್ತು ಸತ್ರಾಧಿಕಾರಿಯಾಗಿದ್ದ ಬಲ್ಲೆಯ 
ದಣ್ಣಾಯಕನನ್ನು ಕ್ರಿ.ಶ.1299ರ ಮಿರ್ಲೆಯ ಶಾಸನವು ಉಲ್ಲೇಖಿಸಿದೆ. ಇಲ್ಲಿ ಮಹಾಪ್ರಧಾನನೊಡನೆ 
ಸತ್ರಾಧಿಕಾರಿ ಎಂಬ ಪದವಿಯೂ ಈತನಿಗಿರುವುದು ತಿಳಿದುಬರುತ್ತದೆ. 


ಅರ್ಮ್ವಟಿನಲ-ದಣ್ಣಾಯಕ: ವೀರಬಲ್ಲಾಳನ ಮಹಾಪ್ರಧಾನ, ಸರ್ವಾಧಿಕಾರಿ ಮತ್ತು 
ಮಹಾಪಸಾಯ್ದನಾದ ಪರಮವಿಶ್ವಾಸಿ ಕೂರೂರ ಅರ್ಮಟಿನಲ ದಂಡನಾಯಕನು ಸಾತರೂರನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ತಾರನಾಡು, ಹದಿನಾಡು ಮತ್ತು ಕುನಾಡನ್ನು ಆಳುತ್ತಿದ್ದ 
ವಿಷಯವನ್ನು ತಿ.ನರಸೀಪುರ ಶಾಸನವು ಉಲ್ಲೇಖಿಸಿದೆ. ಇದನ್ನು ಹೊರತುಪಡಿಸಿ ಅರ್ಮೃಟಿನಲನ 
ಬಗ್ಗೆ ಯಾವುದೇ ವಿವರ ದೊರೆತಿಲ್ಲ. 


ಗೌಡಯ್ಯ: ವೀರಬಲ್ಲಾಳದೇವನ ಮತ್ತೊಬ್ಬ ಮಹಾಪ್ರಧಾನ, ಸರ್ವಾಧಿಕಾರಿ ಮತ್ತು ಹಿರಿಯ 
ದಣ್ಣಾಯಕನಾದ ಗೌಡಯ್ಯನ ಉಲ್ಲೇಖವು ನಂಜನಗೂಡು ತಾಲ್ಲೂಕಿನ ಶಾಸನದಿಂದ ತಿಳಿದುಬರುತ್ತದೆ. 
ಈತ ನುಗುನಾಡಿನ ಆಳ್ಗಿಕೆ ನಡೆಸುತ್ತಿದ್ದ ವಿಷಯ ಶಾಸನೋಕ್ತವಾಗಿದೆ. 


ರಾಹುತ್ತರಾಯ ಅಲ್ಲಾಳದೇವ: ಈತ ಹೊಯ್ಸಳ ವೀರಸೋಮೇಶ್ವರನ ಆಳ್ಗಿಕೆಯ ಕಾಲದಲ್ಲಿ 
ಮಹಾಪ್ರಧಾನ ಮತ್ತು ದಂಡನಾಯಕನಾಗಿದ್ದ ವಿಷಯವು ಶಾಸನದಿಂದ ತಿಳಿದುಬರುತ್ತದೆ. 


ಬಸವ ದಣ್ಣಾಯಕ: ಬಸವ ದಣ್ಣಾಯಕನು ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟನಾದ 
ಬುಕ್ಕರಾಯನ ಮಹಾಪ್ರಧಾನನಾಗಿದ್ದನೆಂದು ಮೂಗೂರಿನ ಶಾಸನದಿಂದ ತಿಳಿದುಬರುತ್ತದೆ. 


ತುಳುವ ನರಸಣ್ಣನಾಯಕ: ವಿಜಯನಗರದ ಸಾಮ್ರಾಟ ಸಾಳುವ ಇಮ್ಮಡಿ ನರಸಿಂಹನ 
ಮಹಾಪುಧಾನನಾಗಿ ನರಸಣ್ಣನಾಯಕನನ್ನು ಮೈಸೂರು ತಾಲ್ಲೂಕಿನ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. 
ಇಮ್ಮಡಿ ನರಸಿಂಹನು ಪ್ರಾಪ್ತವಯಸ್ಸನಾಗಿರದ ಕಾರಣದಿಂದ, ಮಹಾಪು್ರಧಾನನಾದ ರಾಜನಿಷ್ಟ 
ನರಸನಾಯಕನು ರಾಜಪ್ರತಿನಿಧಿಯಾಗಿ ಆಡಳಿತ ನಿರ್ವಹಿಸುತ್ತಿದ್ದ ವಿಷಯ ತಿಳಿದುಬರುತ್ತದೆ. ಆದರೆ, 
ಕಾಲಾನಂತರದಲ್ಲಿ, ನರಸಣ್ಣನಾಯಕನ ವಿರೋಧಿಯಾದ ತಿಮ್ಮರಸನು ಇಮ್ಮಡಿ ನರಸಿಂಹನ ಹಿರಿಯ 
ಸಹೋದರ ತಿಮ್ಮಭೂಪನನ್ನು ಕೊಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ರಾಜನ ವಿಶೇಷ ಅನುಗಹಕ್ಕೆ 
ಪಾತ್ರನಾದ ಕಾರಣ, ರಾಜ ಮತ್ತು ಮಹಾಪು್ರಧಾನನ ನಡುವೆ ವೈಮನಸ್ಯದ ಬಿರುಕು ಆರಂಭವಾಯಿತು. 
ತತ್ಸರಿಣಾಮವಾಗಿ ಕ್ರಿ.ಶ.1497ರ ನಂತರ ಪ್ರಭಾವ ತಗ್ಗಿದ ನರಸಣ್ಣನಾಯಕನ ಉಲ್ಲೇಖ ಶಾಸನಗಳಲ್ಲಿ 
ಕಂಡುಬರುವುದಿಲ್ಲ. ನಂತರ, ಕ್ರಿ.ಶ.1503ರಲ್ಲಿ ನರಸನಾಯಕನು ಮೃತಿ ಹೊಂದಿದ ವಿಷಯ 
ತಿಳಿದುಬರುತ್ತದೆ. ರಾಜನಿಷ್ಠನಾದ ಮಹಾಪ್ರಧಾನ ನರಸನಾಯಕನ ಮರಣದ ಕೇವಲ ಎರಡು 
ವರ್ಷಗಳ ನಂತರ ಅಂದರೆ, ಕ್ರಿ.ಶ.1505ರಲ್ಲಿ ಸಾಳುವ ಇಮ್ಮಡಿ ನರಸಿಂಹನು ಕೊಲೆಯಾಗಿ 
ಮರಣಹೊಂದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುತ್ತದೆ. ನರಸಣ್ಣನಾಯಕನು ಇತಿಹಾಸ 
ಪ್ರಸಿದ್ಧ ದೊರೆಯಾದ ಕೃಷ್ಣದೇವರಾಯನ ತಂದೆಯೆಂಬುದು ಗಮನಾರ್ಹ. 


143 


ಸಾಳ್ಸ ತಿಮ್ಮರಸ: ನರಸನಾಯಕನ ವಿರೋಧಿ ಮತ್ತು ವಿಜಯನಗರದ ಇಮ್ಮಡಿ ನರಸಿಂಹ ದೊರೆಯ 
ವಿಶೇಷ  ಆದರಾನುಗಹಗಳಿಗೆ ಪಾತ್ರನಾದ ಮಹಾಪ್ರಧಾನ ಠತಿಮ್ಮರಸನ ಉಲ್ಲೇಖವು 
ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಶಾಸನದಲ್ಲಿ ದೊರೆಯುತ್ತದೆ. ಶಾಸನಗಳಲ್ಲಿ ಈತನನ್ನು ಒಮ್ಮೆ 
"ತಿಮ್ಮರಸ'ನೆಂದೂ ಮತ್ತೊಮ್ಮೆ "ತಿಪ್ಪರಸ'ನೆಂದೂ ಸಂಬೋಧಿಸಲಾಗಿದೆ. ಹೆಗ್ಗಡದೇವನಕೋಟೆ 
ಶಾಸನವು ತಿಪ್ಪರಸನನ್ನು “ಕಠಾರಿಸಾಳುವ ನರಸಿಂಹರಾಯ”ನ "ಮನೆಯ ಪ್ರಧಾನ'ನೆಂದು ಕರೆದು, 
ಅವನ ಆಳ್ಳಿಕೆಯನ್ನು ಉಲ್ಲೇಖಿಸಿದೆ. 


ತಿಮ್ಮಣ್ಣ: ವಿಜಯನಗರದ ವೀರ ವಿರೂಪಾಕ್ಷ ಮಹಾರಾಯನ ಆಳ್ಲಿಕೆಯ ಕಾಲಘಟ್ಟದ ಕ್ರಿ.ಶ.1468ರ 
ಶಾಸನವು, ಮಹಾಪ್ರಧಾನ ತಿಮ್ಮಣ್ಣ ದಣ್ಣಾಯಕನನ್ನು ಉಲ್ಲೇಖಿಸಿದೆ. ಪ್ರಸ್ತುತ ಶಾಸನವು ತಿಮ್ಮಣ್ಣ 
ದಣ್ಣಾಯಕನು ಹೊಗರ ನಾಡಿನ ಕದಲಗೆರೆ ಗ್ರಾಮವನ್ನು ತಿರುನಾರಾಯಣಪುರದ ನಾರಾಯಣದೇವರ 
ಸೇವೆಗಾಗಿ ಕೊಡುಗೆ ನೀಡಿದ್ದನ್ನು ತಿಳಿಸುತ್ತದೆ ಶಾಸನೋಕ್ತ ತಿರುನಾರಾಯಣಪುರವು ಇಂದಿನ ಮಂಡ್ಯ 
ಜಿಲ್ಲೆಯಲ್ಲಿರುವ ಮೇಲುಕೋಟೆಯಾಗಿರುತ್ತದೆ. 


ಗೋವಿಂದರಾಜ: ಸಾಳುವ ಗೋವಿಂದರಾಜನು ಕೌಂಡಿನ್ಯಗೋತ್ತ್ರದ ಆಪಸ್ತಂಭ ಸೂತ್ರದ 
ಯಜುಶಾಖಾಧ್ಯಾಯಿಗಳಾದ ರಾಮರಾಜುವಿನ ಮಗನೆಂದು ಶಾಸನದಿಂದ ತಿಳಿದುಬರುತ್ತದೆ. ಈತ 
ವಿಜಯನಗರದ ಸಾಮ್ರಾಟ ಶೀಕೃಷ್ಣದೇವರಾಯನ ಮಹಾಪ್ರಧಾನನಾಗಿದ್ದ. ಇದೇ ಸಾಳುವ 
ಗೋವಿಂದರಾಜನನ್ನು ಕೃಷ್ಣದೇವರಾಯನ “ಶಿರಪ್ರಧಾನ”ನೆಂದು ಸ್ತುತಿಸಿದೆ. ಇನ್ನೊಂದು ಶಾಸನವು 
ಸಾಳುವ ಗೋವಿಂದರಾಜನು ಕೃಷ್ಣದೇವರಾಯನ "ಬಾಗಿಲ ಸರ್ವಪ್ರಧಾನ”ನೆಂದು ವರ್ಣಿಸಿದೆ. 
ಇದರಿಂದ, ಸಾಳುವ ಗೋವಿಂದರಾಜನು ಕೃಷ್ಣದೇವರಾಯನ ಅತ್ಯಂತ ಆಪ್ತ ವಲಯದಲ್ಲಿದ್ದ 
ನಿಷ್ಠಾವಂತ ಮಹಾಪ್ರಧಾನನೆಂದು ತಿಳಿಯಬಹುದಾಗಿದೆ. 


ದೇವರಾಜಯ್ಯ: ಉಮ್ಮತ್ತೂರು ಅರಸನಾದ ವೀರ ನಂಜರಾಜ ಒಡೆಯರ ಮಹಾಪುಧಾನರಾದ 
ದೇವರಾಜಯ್ಯ್ಕನನ್ನು ಶಾಸನಗಳು "ಶಿರಪ್ರಧಾನ', "ಮನೆಯ ಮಹಾಪ್ರಧಾನ' ಮುಂತಾದ 
ಹೆಸರುಗಳಿಂದ ಉಲ್ಲೇಖಿಸಿವೆ. ಈತನ ಮಗ ಪರ್ವತಯ್ಯ ಎಂಬ ವಿವರ ಮಾತ್ರ ಶಾಸನದಿಂದ 
ತಿಳಿದುಬರುತ್ತದೆ. 


ದಿವಾನ್‌ ಪೂರ್ಣಯ್ಯ: ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಸೋಸಲೆ ಗ್ರಾಮದ ಕ್ರಿ.ಶ.1809ನೇ 
ವರ್ಷದ ಶಾಸನವು ಮೈಸೂರಿನ ದಿವಾನರಾದ ಪೂರ್ಣಯ್ಯನವರನ್ನು "ಪೂರ್ಣಪ್ರಭು' ಎಂದು 
ಹೆಸರಿಸಿದೆ. ಮೈಸೂರಿನ ಅರಸರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾಪ್ತವಯಸ್ಸರಾಗುವವರೆಗೂ, 
ಮೈಸೂರಿನ ಆಡಳಿತವನ್ನು ಪೂರ್ಣಯ್ಯನವರೇ ನಡೆಸುತ್ತಿದ್ದುದು ಇದಕ್ಕೆ ಕಾರಣವಾಗಿದೆ. 


ಖಜಾನೆ ಬಕ್ಷಿ ನರಸಪ್ಪ: ಕ್ರಿಶ.1859ರ ಮೈಸೂರು ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ 


ಊಖ ಖು 


ಸನ್ನಿಧಾನದಲ್ಲಿ ಮಂತ್ರಿ ಮತ್ತು ಕೋಶಾಧಿಕಾರಿಯಾಗಿದ್ದ ಬಕ್ಷಿನರಸಪ್ಪನವರನ್ನು ಹೆಸರಿಸಿದೆ. 


Ru A) 


ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ, ಮಹಾಪ್ರಧಾನರು ಸಾಮಾನ್ಯವಾಗಿ 
ಒಂದಕ್ಕಿಂತ ಅಧಿಕ ಉನ್ನತ ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದರೆಂಬುದು. ಸಾಮಾನ್ಯವಾಗಿ 
ಮಹಾಪ್ರಧಾನನು ದಂಡನಾಯಕನೂ ಆಗಿರುತ್ತಿದ್ದನೆಂಬುದು ಮೇಲ್ಕಂಡ ಶಾಸನೋಲ್ಲೇಖಗಳಿಂದ 


144 


ತಿಳಿದು ಬರುವ ಸಂಗತಿಯಾಗಿದೆ. ಕೆಲವೊಮ್ಮೆ ಮಹಾಪ್ರಧಾನನು ಸರ್ವಾಧಿಕಾರಿಯೂ, 
ಮಹಾಪಸಾಯಿತನೂ ಮತ್ತು ದಂಡನಾಯಕನೂ ಆಗಿರುವುದನ್ನು ಗಮನಿಸಬಹುದಾಗಿದೆ. ಇದರಿಂದ, 
ಮಹಾಪ್ರಧಾನನು ಯುದ್ಧಕಾಲದಲ್ಲಿ ಮಹಾದಂಡನಾಯಕನಾಗಿಯೂ, ಶಾಂತಿ ಕಾಲದಲ್ಲಿ ರಾಜ್ಯದ 
ಉನ್ನತಿಗೆ ಶ್ರಮಿಸುತ್ತಿದ್ದನೆಂಬುದನ್ನೂ ಅರಿಯಬಹುದಾಗಿದೆ. 


ಪ್ರಧಾನರು 


ಹಿಂದೆಯೇ ಗಮನಿಸಿದಂತೆ, ರಾಜನು ಹಲವಾರು ಪ್ರಧಾನಿಗಳನ್ನು ಹೊಂದಿರುತ್ತಿದ್ದನು. 
ಮೈಸೂರು ಜಿಲ್ಲೆಯ ಶಾಸನೋಕ್ತವಾಗಿರುವ ಪ್ರಧಾನರುಗಳನ್ನು ಈ ಮುಂದಿನಂತೆ ಗುರುತಿಸಲಾಗಿದೆ. 
ಮಹಾಪ್ರಧಾನರನ್ನು ಉಲ್ಲೇಖಿಸಿದಷ್ಟು ಶಾಸನಗಳು ಪ್ರಧಾನರುಗಳನ್ನು ಉಲ್ಲೇಖಿಸಿರುವುದಿಲ್ಲ. 


ಬಸವಪ್ಪಯ್ಯ: ಬಸವಪ್ಪಯ್ಕನು ಶ್ರೀಕೃಷ್ಣದೇವರಾಯನ ಪ್ರಧಾನನಾಗಿದ್ದು, ಹೆಗ್ಗಡದೇವನಕೋಟೆ 
ಸೀಮೆಯು ಈತನ ನಾಯಕತನಕ್ಕೆ ಸಲ್ಲುತ್ತಿತ್ತಂದು ಶಾಸನದಿಂದ ತಿಳಿದುಬರುತ್ತದೆ. ಇದನ್ನು 
ಹೊರತುಪಡಿಸಿ, ಬೇರಾವುದೇ ವೈಯಕ್ತಿಕ ವಿವರ ಈತನ ಬಗ್ಗೆ ದೊರೆಯುವುದಿಲ್ಲ. ಇದರಿಂದ, 
ಪ್ರಧಾನರು ಸಹ ಕೆಲವು ಸೀಮೆಗಳ ಆಡಳಿತವನ್ನು ದೊರೆಗೆ ಸಹಾಯಕರಾಗಿ ನಿರ್ವಹಿಸುತ್ತಿದ್ದ ವಿಷಯ 


ಅರಿವಾಗುತ್ತದೆ. 
ಮಹಾಮಂಡಲೇಶ್ವರ ಮತ್ತು ಮಂಡಲೇಶ್ವರ 


ಸಾಮಾನ್ಯವಾಗಿ ಮಹಾಮಂಡಲೇಶ್ವರ ಎಂಬ ಪದವು ಚಕ್ರವರ್ತಿ ಅಥವಾ 
ಏಕಚಕ್ರಾಧಿಪತ್ಯವನ್ನು ಸೂಚಿಸುವ ಪದವಾಗಿದೆ. ಕರ್ನಾಟಕದ ಶಾಸನಗಳಲ್ಲಿ ಸ್ಪತಂತ್ರ ರಾಜರೆಲ್ಲರೂ 
ಈ ಬಿರುದನ್ನು ಹೊಂದಿದ್ದುದನ್ನು ಉಲ್ಲೇಖಿಸಲಾಗಿದೆ. ಮಹಾಮಂಡಲೇಶ್ವರನಾದ ಚಕ್ರವರ್ತಿಯ 
ಆಜ್ಞಾಮಸಾರ ಪ್ರಾಂತ್ಯ ಅಥವಾ ನಾಡುಗಳ ಆಡಳಿತವನ್ನು ನಿರ್ವಹಿಸುವ ರಾಜರಿಗೆ “ಮಂಡಲೇಶ್ವರ” 
ಎಂದು ಕರೆಯಲಾಗುತ್ತದೆ. ಈ ಪದವಿಯು ಸಾಮಂತನಿಗೆ ಸಮಾನವಾದದ್ದು ಅಥವಾ ಸಾಮಂತ 
ಪದಕ್ಕೆ ಸಂವಾದಿಯಾದುದು ಎಂದೂ ಭಾವಿಸಬಹುದು. 


ರಾಷ್ಟ್ರಕೂಟ ಮುಮ್ಮಡಿ ಗೋವಿಂದನು ತನ್ನ ಹಿರಿಯ ಸಹೋದರನಾದ ಸ್ತಂಭನನ್ನು 
ಗಂಗವಾಡಿ ಪ್ರಾಂತ್ಯದ ಮಂಡಲೇಶ್ವರನನ್ನಾಗಿ ನಿಯಮಿಸಿದ್ದನ್ನು ಈಗಾಗಲೇ ರಾಜಕೀಯ ಚರಿತ್ರೆಯ 
ಅಧ್ಯಾಯದಲ್ಲಿ ಗಮನಿಸಲಾಗಿದೆ. ಇಮ್ಮಡಿ ರಾಚಮಲ್ಲನ ತಮ್ಮ ಬೂತುಗನ ಮಗನಾದ ಎರೆಗಂಗನು 
ಅಥವಾ ಎರೆಯಂಗನು ಯುವರಾಜ್ಯಾಭಿಷಿಕ್ಷನಾಗಿದ್ದ ಅವಧಿಯಲ್ಲಿಯೇ, ತನ್ನ ದೊಡ್ಡಪ್ಪ ರಾಚಮಲ್ಲನ 
ಚಕ್ರಾಧಿಪತ್ಯದಡಿಯಲ್ಲಿ ನುಗುನಾಡು, ನವಲೆನಾಡು ಮತ್ತು ಕೊಂಗಲ್ಲಾಡುಗಳ ಮಂಡಲೇಶ್ವರನಾಗಿದ್ದನ್ನು 
ಶಾಸನಗಳು ವಿಶದಪಡಿಸುತ್ತವೆ. 


ಹೊಯ್ದಳ ಇಮ್ಮಡಿ ವೀರಬಲ್ಲಾಳನ ಆಳ್ಳಿಕೆಯ ಕಾಲದ ಶಾಸನವು, ಆತನ ದಂಡನಾಯಕ 
ಬಿಟ್ಟಿಮಿಯ್ಯನೊಡನೆ ಹಡದನದ ಮಾಂಡಲಿಕನಾದ ಮರಿವಿಸೆಯ ಕೇಸಿದೇವನನ್ನು ಹೆಸರಿಸಿದೆ. 16ನೇ 
ಶತಮಾನದ ಶಾಸನಗಳಲ್ಲಿ ಚಂಗಾಳ್ಳ ಅರಸರನ್ನು ಮಹಾಮಾಂಡಲಿಕ ಮಂಡಲೇಶ್ಪರೆಂದು 
ಹೆಸರಿಸಲಾಗಿದೆ. ಹರಿನಹಳ್ಳಿ ಶಾಸನದಲ್ಲಿ ಕುಲೋತ್ತುಂಗ ವೀರಚಂಗಾಳ್ನದೇವನನ್ನು 
ಮಹಾಮಂಡಲೇಶ್ವರನೆಂದು ಉಲ್ಲೇಖಿಸಲಾಗಿದೆ. 


145 


ವಿಜಯನಗರ ಸಾಮ್ರಾಜ್ಯದ ಆರಂಭದ ಕಾಲದಲ್ಲಿ, ವಿಜಯನಗರದ ಪ್ರಥಮ ದೊರೆ 
ಹರಿಹರನ ಆಳ್ಗಿಕೆ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗಷ್ಟೇ ಸೀಮಿತವಾಗಿದ್ದಾಗ, ಹರಿಹರನನ್ನು 
“ಮಂಡಲೇಶ್ವರ”ನೆಂದು ಆರಂಭಿಕ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ, ಕಾಲಾನುಕ್ರಮದಲ್ಲಿ 
ವಿಜಯನಗರ ಸಾಮ್ರಾಜ್ಯವು ವಿಸ್ತಾರವಾಗಿ ಬೆಳೆದು ಕರ್ನಾಟಕವು ಈ ಸಾಮ್ರಾಜ್ಯದ ಏಕಚಕ್ರಾಧಿಪತ್ಯಕ್ಕೆ 
ಒಳಪಟ್ಟ ನಂತರ ವಿಜಯನಗರದ ಅರಸರನ್ನು “ಮಹಾರಾಜಾಧಿರಾಜ” ಎಂದು ಸಂಬೋಧಿಸಿರುವುದು 
ಕಂಡುಬರುತ್ತದೆ. ತಿ.ನರಸೀಪುರ ತಾಲ್ಲೂಕಿನ ಶಾಸನವು ಮುಮ್ಮಡಿ ವಿರೂಪಾಕ್ಷನ ಆಳ್ಲಿಕೆಯ 
ಕಾಲದಲ್ಲಿ ಹೊಯಿಸಳ ದೇಶವನ್ನಾಳುತ್ತಿದ್ದ ಮಹಾಮಂಡಲೇಶ್ವರನಾದ ಸೋಮಣ್ಣ ನಾಯಕನನ್ನು 
ಹೆಸರಿಸಿದೆ. 


ಈ ಸಾಮ್ರಾಜ್ಯದ ವೀರವೆಂಕಟಪತಿದೇವನ ಆಳ್ಳಿಕೆಯ ಕಾಲದಲ್ಲಿ 
ರಾಮರಾಜುತಿರುಮಲರಾಜಯದೇವ ಮಹಾಅರಸರನ್ನು ಮಹಾಮಂಡಲೇಶ್ವರರೆಂದು ನಂಜನಗೂಡು 
ತಾಲ್ಲೂಕಿನ ಕಕಿ.ಶ.1586ರ ಶಾಸನದಲ್ಲಿ ಕರೆಯಲಾಗಿದೆ. ತಿ.ನರಸೀಪುರದ ಕಕ್ರಿ.ಶ.1598ನೇ ವರ್ಷದ 
ಶಾಸನದಲ್ಲಿ ರಾಜಶ್ರೀ ಜಗದೇವರಾಯವೊಡೆಯನನ್ನು "ಮಹಾಮಂಡಲೇಶ್ವರ' ಎಂದು ಕರೆಯಲಾಗಿದೆ. 
ಕಿ.ಶ.1607ರ ಶಾಸನವೊಂದು ತಿರುಮಲರಾಜಯ್ಯ ಮಹಾಅರಸನನ್ನು “ಮಂಡಲೇಶ್ನರ'ನೆಂದು 
ಉಲ್ಲೇಖಿಸಿದೆ. ಉಮ್ಮತ್ತೂರು ಅರಸರು ಮಂಡಲೇಶ್ವರರಾಗಿದ್ದು, ಇವರ ನಿರೂಪದ ಮೇರೆಗೆ 
ಆಳುತ್ತಿದ್ದ ಅಧೀನ ಮಂಡಲೇಶ್ವರರಾದ ನಿರಿಲಿಯ ಒಡೆಯರು ಮತ್ತು ದೇವರಾಯವೊಡೆಯರನ್ನು 
ನಂಜನಗೂಡು ಶಾಸನವು ಉಲ್ಲೇಖಿಸಿದೆ. ಇಲ್ಲಿ ಉಕ್ತವಾಗಿರುವ "ನಿರಿಲಿ' ಒಂದು ಪ್ರದೇಶದ 
ಹೆಸರಾಗಿದ್ದು, ಮುಂದೆ ಇದೇ "ನೇರಳ' ಎಂಬ ಸ್ಥಳವಾಚನದಿಂದ ಕರೆಯಲ್ಲಟ್ಟಿರುವುದನ್ನು ಶಾಸನ 
ದೊರೆತ ಸ್ಥಳದಿಂದ ನಿರೂಪಿಸಲಾಗಿದೆ. 


ಮಹಾದಂಡನಾಯಕ, ದಂಡನಾಯಕ ಅಥವಾ ದಣ್ಣಾಯಕರು, ಸೇನಾಪತಿಗಳು 


ದಂಡನಾಯಕ ಎಂದರೆ ಸೈನ್ಯದ ಸೇನಾಧಿಪತಿ. ಯುದ್ದವಿದೈೆಗಳಲ್ಲಿ ಚತುರನಾದವನಿಗೆ ಈ 
ಹುದ್ದೆಯನ್ನು ಅವನ ಶೌರ್ಯ, ಸಾಹಸ ಮತ್ತು ಬಲವನ್ನಾಧರಿಸಿ ನೀಡಲಾಗುತ್ತಿತ್ತು. ಸಾಮಾನ್ಯವಾಗಿ, 
ದಂಡನಾಯಕರಾಗಿ ಯಶಸ್ವಿಯಾದ ರಾಜನಿಷ್ಠ್ಟರೇ ದೊರೆಯ ಮಹಾಪ್ರಧಾನ ಪದವಿಯನ್ನೂ 
ಅಲಂಕರಿಸಿ ಸೇವೆ ಸಲ್ಲಿಸುತ್ತಿದ್ದುದನ್ನು ಶಾಸನಗಳಲ್ಲಿ ಗಮನನಿಸಬಹುದಾಗಿದೆ. 


ಶ್ರೀಪುರುಷನ ಮಗನಾದ ಸಿಯಗೆಲ್ಲನು ಉತ್ತಮ ದಂಡನಾಯಕನೂ ಆಗಿದ್ದ ಈತ 
ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಪಲ್ಲವರನ್ನು ಜಯಿಸಿ, ಇಂತಹುದೇ ಕದನವೊಂದರಲ್ಲಿ ರಟ್ಟರೊಡನೆ 
ಕಾಗೆಮೊಗೆಯೂರು ಸ್ಥಳದಲ್ಲಿ ನಡೆದ ಕದನದಲ್ಲಿ ಹತನಾದದ್ದು ಚರಿತ್ರಾರ್ಹ ಸಂಗತಿ. ಚೋಳರು 
ಮತ್ತು ಚಂ೦ಗಾಳ್ಳರ ನಡುವೆ ಕೃಷ್ಣರಾಜನಗರದ ಪನಸೋಗೆಯಲ್ಲಿ ನಡೆದ ಕದನದಲ್ಲಿ ಅಪ್ರತಿಮ 
ಶೌರ್ಯವನ್ನು ಪ್ರಕಟಿಸಿದ ಪಂಚವನ್‌ ಮಹಾರಾಯನೆಂಬ ಸೇನಾಧಿಪತಿಗೆ ಚೋಳ ರಾಜರಾಜನು 
ಕೊಂಗು ನಾಡನ್ನು ಕರುಣಿಸಿ "ಕ್ಷತ್ರಿಯ ಶಿಖಾಮಣಿ ಕೊಂಗಾಳ್ಸ'ನೆಂಬ ಬಿರುದನ್ನು ನೀಡಿದನೆಂದು 
ತಿಳಿದುಬರುತ್ತದೆ. ಈ ವೀರ ಸೇನಾಧಿಪತಿ ಪಂಚವನ್‌ ಮಹಾರಾಯನ ನಂತರ ಈ ನಾಡಿಗೆ 
"ಕೊಂಗಾಳ್‌ನಾಡು-8000” ಎಂಬ ಹೆಸರು ಬಂದಿರುತ್ತದೆ. 


146 


ಕಲ್ಯಾಣ ಚಾಲುಕ್ಯ ವಂಶದ ಸಾಮಂತರಾಜನಾದ ಗೊಗ್ಗಿಯ ಸೇನಾಪತಿ ಬೂದಿಗ ಎಂದು 
ಮೈಸೂರು ತಾಲ್ಲೂಕಿನ ಶಾಸನದಿಂದ ಅರಿಯಬಹುದಾಗಿದೆ. ಈ ಶಾಸನದ ಕಾಲ ಕ್ರಿಶ. 10ನೇ 
ಶತಮಾನ. ಪೊಲೆಕೇಸಿ ಮತ್ತು ಬೂದಿಗನ ನಡುವೆ ನಡೆದ ಕಾಳಗದಲ್ಲಿ, ಬೂದಿಗನ ಪರವಾಗಿ 
ಹೋರಾಡಿ, ಪೊಲೆಕೇಸಿಯ ಒಡತಿಯ  ಕುದುರೆಕಾರನನ್ನು ಕೊಂದು ತಾನೂ ಮಡಿದ 
ಎರೆಯಂಗನೆಂಬ ವೀರನ ಸ್ಪರಣಾರ್ಥ ನಿಲಿಸಿದ ವೀರಗಲ್ಲು ಶಾಸನ ಇದಾಗಿದೆ. ಇಲ್ಲಿ ಉಕ್ತನಾಗಿರುವ 
ಪೊಲೆಕೇಸಿಯು ಸಹ ಸೇನಾಪತಿಯಾಗಿದ್ದು, ಯಾವ ರಾಜನ ಅಧೀನದಲ್ಲಿದ್ದ ಎಂಬ ವಿವರ 
ತಿಳಿದುಬರುವುದಿಲ್ಲ. 


ಕೃಷ್ಣರಾಜನಗರದ ಶಾಸನವು ವಿಷ್ಣುವರ್ಧನನ ಆಳ್ಗಿಕೆಯ ಅವಧಿಯಲ್ಲಿ ಆತನ 
ದಂಡನಾಯಕನಾದ ಬೋಪಯ್ಯನು ಮಾಡಿದ ಧಾರ್ಮಿಕ ಕಾರ್ಯವನ್ನು ಉಲ್ಲೇಖಿಸಿರುತ್ತದೆ. 
ಒಂದನೆಯ ನರಸಿಂಹನ ಸಮರ್ಥ ದಂಡನಾಯಕನಾದ ಬಿಟ್ಟಿಮಯ್ಯನ ಬಗ್ಗೆ ಈಗಾಗಲೇ 
ಮಹಾಪ್ರಧಾನ ಶೀರ್ಷಿಕೆಯಡಿಯಲ್ಲಿ ಚರ್ಚಿಸಲಾಗಿದೆ. ಇಮ್ಮಡಿ ವೀರಬಲ್ಲಾಳನ 
ದಂಡನಾಯಕನಾಗಿದ್ದ ಬೆಟ್ಟರಸ ದಣ್ಣಾಯಕನು ಪಾಲ್ಲರೆಯಲ್ಲಿ ನಡೆದ ಯುದ್ದದಲ್ಲಿ ಚಂಗಾಳ್ಗರನ್ನು 
ಜಯಿಸಿದ ಉಲ್ಲೇಖ ಪಿರಿಯಾಪಟ್ಟಣ ಶಾಸನದಲ್ಲಿದೆ. ವೀರಬಲ್ಲಾಳನ ಮತ್ತೊಬ್ಬ ಮಹಾಪ್ರಧಾನ 
ಅರ್ಮಟಿನಲನೂ ಸಹ ಮೂಲತಃ ದಂಡನಾಯಕನಾಗಿದ್ದ ವಿಷಯವನ್ನು ಈಗಾಗಲೇ 
ಗಮನಿಸಲಾಗಿದೆ. ಇಮ್ಮಡಿ ವೀರಬಲ್ಲಾಳನ ದಂಡನಾಯಕನಾದ ಕುಮಾರಲಕ್ಷ್ಮೀದೇವನನ್ನು 
ಸುತ್ತೂರಿನ ಶಾಸನವು ಉಲ್ಲೇಖಿಸಿದೆ. ಹಿರಿಯನಾಡಿನಲ್ಲಿದ್ದ ಎಡೆನಾಡಿನ ಸೊತ್ತಿಯೂರನ್ನು ಶತ್ರುಗಳು 
ಮುತ್ತಿದಾಗ, ಕುಮಾರಲಕ್ಷ್ಮೀದೇವನು ಶತ್ರುಗಳನ್ನು ಹೊಡೆದೋಡಿಸಿದ ವಿಷಯವನ್ನು ಶಾಸನವು 
ಒಳಗೊಂಡಿದೆ. ಆದರೆ, ದೊರೆಯು ಸೇವುಣರ ಮೇಲೆ ದಂಡೆತ್ತಿ ಹೋದ ಸಮಯವನ್ನು ಸಾಧಿಸಿ 
ದಾಳಿಮಾಡಿದ ಶತ್ರುಗಳನ್ನು ದಂಡನಾಯಕನಾದ ಕುಮಾರಲಕ್ಷ್ಮೀದೇವನು ಸಮರ್ಥವಾಗಿ ಎದುರಿಸಿದ 
ಸನ್ನಿವೇಶದಿಂದ ಈತನ ಸಾಮರ್ಥ್ಯವನ್ನು ಅರಿಯಬಹುದಾಗಿದೆ. ಜೊತೆಗೆ, ಕುಮಾರ ಲಕ್ಷ್ಮೀದೇವ 
ದಣ್ಣಾಯಕನು ಕುಡುಗುನಾಡು-300ರನ್ನು ಆಳುತ್ತಿದ್ದ ವಿಷಯ ಗುಂಡ್ಲುಪೇಟಿಯ ಕ್ರಿಶ.1196ರ 
ಶಾಸನದಿಂದ ತಿಳಿದುಬರುತ್ತದೆ. 


ಕುಮಾರ ಲಕ್ಷ್ಮೀದೇವ ದಣ್ಣಾಯಕನು ಇಮ್ಮಡಿ ವೀರಬಲ್ಲಾಳನ ಗರುಡನಾಗಿದ್ದ ವಿಷಯ 
ಹಳೇಬೀಡಿನ ಶಾಸನದಿಂದ ತಿಳಿದುಬರುತ್ತದೆ. ಕ್ರಿಶ.1216ರ ಈ ಶಾಸನವು ಕುವರಲಕ್ಷ್ಮನು ತನ್ನ 
ಸ್ವಾಮಿಯಾದ ವೀರಬಲ್ಲಾಳನಿಗೆ ಶುಭವಾಗಲಿ ಎಂದು ಹಾರೈಸಿ ಹರಕೆ ಹೊತ್ತು ಆತ್ಮಾಹುತಿ 
ಮಾಡಿಕೊಂಡಿರುವ ವಿಷಯವನ್ನು ದಾಖಲಿಸಿದೆ. ಈತನ ಪತ್ನಿ ಸುಗ್ಗಲೆಯೂ ಹಾಗೂ 
ಕುವರಲಕ್ಷ್ಮನಿಗೆ ಗರುಡರಾಗಿದ್ದ ಸಾವಿರ ಮಂದಿ ಅನುಚರರು ಸಹ ತಮ್ಮ ಪ್ರಾಣತ್ಯಾಗ ಮಾಡಿದ್ದನ್ನು 
ಶಾಸನ ಉಲ್ಲೇಖಿಸಿದೆ. ತನ್ನ ಮನೆಮಗನಾಗಿದ್ದ ಕುವರಲಕ್ಷ್ಮನ ಗುಣಾತಿಶಯ ಹಾಗೂ ಶೌರ್ಯದ 
ಬಗ್ಗೆ ಇಮ್ಮಡಿ ವೀರಬಲ್ಲಾಳನು ತನ್ನ ಆಸ್ಥಾನ ಕವಿಯಾದ ಜನ್ನನಿಂದ ಶಾಸನಕಾವ್ಯವನ್ನು ರಚಿಸಿ 
ಶಾಸನ ಹಾಕಿಸಿರುವ ಸಾಧ್ಯತೆಯನ್ನು ಡಾ.ಎಂ.ಜಿ.ಮಂಜುನಾಥ ಅವರು ಗುರುತಿಸಿದ್ದಾರೆ. ಹೊಯ್ದಳ 
ಇಮ್ಮಡಿ ವೀರ ನರಸಿಂಹನ ಕ್ರಿಶ. 1222ರ ಶಾಸನದಲ್ಲಿ ಆತನ ದಂಡನಾಯಕನಾದ ಜಲ್ಲಹ 
ದಣ್ಣಾಯಕನನ್ನು ಹೆಸರಿಸಲಾಗಿದೆ. 


147 


ಮುಮ್ಮಡಿ ವೀರಬಲ್ಲಾಳನ ನಾಲ್ಲರು ದಣ್ಣಾಯಕರ ಹೆಸರುಗಳನ್ನು ನಂಜನಗೂಡು 
ಶಾಸನವೊಂದು ಉಲ್ಲೇಖಿಸಿದೆ. ಮಹಾಪ್ರಧಾನನಾಗಿದ್ದ ಗೋಪಿಯದಣ್ಣಾಯಕನ ಮಗ ಭೀಮಯ್ಯ 
ದಣ್ಣಾಯಕ, ಅಲ್ಲಾಳದೇವ ದಣ್ಣಾಯಕರ ಮಗ ಮಂಚಯ್ಯದಣ್ಣಾಯಕ, ಮಹಾಪುಧಾನನಾಗಿದ್ದ 
ಪೆರುಮಾಳದೇವ ದಣ್ಣಾಯಕ ಮತ್ತು ಭೀಮೆಯದಣ್ಣ್ನಾಯಕರ ಮಗ ಸಕಳೆಯ ದಣ್ಣಾಯಕ ಈ 
ನಾಲ್ಪ್ಲರು ಕೂಡಿ ಮಾಡಿದ ಭೂದಾನದ ವಿಷಯವನ್ನು ಶಾಸನ ಒಳಗೊಂಡಿದೆ. ಇದರಿಂದ 
ಗಮನಿಸಬಹುದಾದ ಅಂಶವೆಂದರೆ, ಈ ಮೊದಲೇ ದೊರೆಗೆ ದಣ್ನಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದ 
ರಾಜನಿಷ್ಠ ದಣ್ಣಾಯಕರ ಮಕ್ಕಳೂ ಮುಂದೆ ಸಮರ್ಥರಾಗಿ ಅದೇ ಮನೆತನದ ಮುಂದಿನ 
ತಲೆಮಾರಿನ ರಾಜರುಗಳಿಗೆ ದಣ್ಣಾಯಕರು ಅಥವಾ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಿರುವುದು. 


ಮುಮ್ಮಡಿ ವೀರಬಲ್ಲಾಳನ ಅನುಪಸ್ಥಿತಿಯಲ್ಲಿ ಕೋಟೆಗೆ ಮುತ್ತಿಗೆ ಹಾಕಿದ 
ಸಾರುಮನಾಯಕನೆಂಬ ದಂಡನಾಯಕನ ಉಲ್ಲೇಖ ನಂಜನಗೂಡು ತಾಲ್ಲೂಕಿನ ಶಾಸನದಲ್ಲಿ 
ಕಂಡುಬರುತ್ತದೆ. ಬಹುಶಃ ಈತ ಹೊಯ್ದಳರ ದಂಡನಾಯಕನಲ್ಲದೆ, ಸಮಯ ಸಾಧಿಸಿ ಬಂದ 
ಕಾಕೂಟರಾಜ ಅಥವಾ ಹರುನಾಡಮಾಂಡಳಿಕರ ದಂಡನಾಯಕನಾಗಿರಬಹುದೆಂದು ಊಹಿಸಲಾಗಿದೆ. 


ಹೊಯ್ದಳ ಮಹಾಪ್ರಧಾನನಾಗಿದ್ದ ಪೆರುಮಾಳದೇವ ದಣ್ಣಾಯಕನ ಮಗನಾದ ಮಾಧವ 
ದಣ್ಣಾಯಕನನ್ನು ನಂಜನಗೂಡು ತಾಲ್ಲೂಕಿನ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಈತ ಮುಮ್ಮಡಿ 
ಬಲ್ಲಾಳನ ದಂಡನಾಯಕನಾಗಿದ್ದನೆಂದು ತಿಳಿದುಬರುತ್ತದೆ. ಪಿರಿಯಾಪಟ್ಟಣ ಶಾಸನದಲ್ಲಿ 
ಉಕ್ಷನಾಗಿರುವ ಸಿಂಗಯ ದಣ್ಣಾಯಕನು ಮಾಧವದಣ್ಣಾಯಕನ ಮಗ ಹಾಗೂ ಮಹಾಪ್ರಧಾನ 
ಕೇತೆಯದಣ್ಣಾಯಕನ ತಮ್ಮ  ಕ್ರಿಶ.1272ರ ಶಾಸನವು ಮಳಯ ದಣ್ಣಾಯಕನನ್ನು ಹೆಸರಿಸಿದೆ. 
ಮುಮ್ಮಡಿ ನರಸಿಂಹನ ಸಂಧಿವಿಗಹಿಯಾದ ಹರಿಹರ ಸೋಮಣ್ಣ ದಣ್ಣಾಯಕನ ತಮ್ಮಂದಿರಾದ 
ಬೊಮ್ಮಣ್ಣ ದಣ್ಣಾಯಕ ಮತ್ತು ರೇಚೆಯ ದಣ್ಣಾಯಕರನ್ನು ಕಕ್ರಿಶ.1279ರ ಶಾಸನದಲ್ಲಿ 
ಉಲ್ಲೇಖಿಸಲಾಗಿದೆ. 


ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟನಾದ ಪೌಢದೇವರಾಯನ ಆಳ್ಲಿಕೆಯ ಕಾಲದಲ್ಲಿ 
ರಾಜ್ಯದಲ್ಲಿ ಅರಾಜಕತೆ ತಲೆದೋರಿದಾಗ, ಅಪ್ರತಿಮ ರಾಜನಿಷ್ಠನಾದ ಸಾಳುವ ನರಸಿಂಹನು ತನ್ನ 
ದಂಡನಾಯಕನಾದ ನರಸನಾಯಕನಿಗೆ ದಂಡಯಾತ್ರೆಯ ಆದೇಶ ನೀಡಿ, ನರಸನಾಯಕನು 
ಪೌಢದೇವರಾಯನನ್ನು ಶ್ರಮವಿಲ್ಲದೆ ಸೋಲಿಸಿ, ವಿಜಯನಗರವನ್ನು ವಶಪಡಿಸಿಕೊಂಡನು. 
ಅಂದಿನಿಂದ, ಸಂಗಮ ವಂಶದ ಆಳ್ಗಿಕೆಯು ಕೊನೆಗೊಂಡು, ವಿಜಯನಗರದಲ್ಲಿ ಸಾಳುವ ವಂಶದ 
ಆಳ್ಲಿಕೆ ಆರಂಭವಾಯಿತು. ಹೀಗೆ ದಂಡನಾಯಕರು ರಾಜ್ಯಾಧಿಕಾರದ ವಿಷಯದಲ್ಲಿ ಪ್ರಮುಖ ಪಾತ್ರ 
ವಹಿಸುವಂತಹ ಅನೇಕ ಘಟನೆಗಳು ಚರಿತ್ರೆಯಲ್ಲಿ ದಾಖಲಾಗಿವೆ. 


ಮೈಸೂರು ಒಡೆಯರಾದ ಇಮ್ಮಡಿ ಕೃಷ್ಣರಾಜರ ಆಳ್ಳಿಕೆಯ ಕಾಲದಲ್ಲಿ ಸರ್ವಾಧಿಕಾರಿಯಾದ 
ನಂಜರಾಜ ಮತ್ತು ದಂಡನಾಯಕರಾದ ದೇವರಾಜ ಎಂಬ ಕಳಲೆ ಸಹೋದರರ ವಂಶಾವಳಿಯನ್ನು 
ಕ್ರಿ.ಶ.1741 ಮತ್ತು 174ರ ಕಾಲಘಟ್ಟದ ಎರಡು ಶಾಸನಗಳು ನಿರೂಪಿಸಿವೆ. ತಿಮ್ಮರಾಜನ ಮಗ 
ಕಾಂತರಾಜ, ಈತನ ಮಗ ದೊಡ್ಡಯ್ಯ ಈತನ ಪತ್ನಿ ಗೌರಮ್ಮ ಇವರ ಪುತ್ರ ವೀರರಾಜ, 
ವೀರರಾಜನ ಮಕ್ಕಳೇ ಕಳಲೆ ಸಹೋದರರಾದ ದೇವರಾಜ ಮತ್ತು ನಂಜರಾಜ. 


148 


ಕ್ರಿಶ.1860ರ ಮೈಸೂರರಸರ ವಂಶಾಂಬುಜ ಶಾಸನದಲ್ಲಿ ಯದುರಾಯರಿಂದ ಆರಂಭಿಸಿ, 
ಮುಮ್ಮಡಿ ಕೃಷ್ಣರಾಜ ಒಡೆಯರವರೆಗೆ ವಂಶಾವಳಿಯನ್ನು ನಮೂದಿಸಲಾಗಿದೆ. ಈ ಶಾಸನದಲ್ಲಿ 
ವಿದೋಹದ ಅನೇಕ ಐತಿಹಾಸಿಕ ಘಟನೆಗಳನ್ನು ದಾಖಲಿಸಲಾಗಿದೆ. ಇಮ್ಮಡಿ ಚಾಮರಾಜ 
ಒಡೆಯರಿಗೆ ದ್ರೋಹವೆಸಗಿ, ಅವರ ಅಧಿಕಾರವನ್ನು ಎರಡು ತಿಂಗಳಿಗೇ ಮೊಟಕುಗೊಳಿಸಿದ 
ಸರ್ವಾಧಿಕಾರಿ ನಂಜರಾಜ ಮತ್ತು ದಂಡನಾಯಕ ದೇವರಾಜರನ್ನು ನಿಗ್ರಹಿಸಲು, ಇಮ್ಮಡಿ ಚಾಮರಾಜ 
ಒಡೆಯರ ತಮ್ಮನಾದ ಇಮ್ಮಡಿ ಕೃಷ್ಣರಾಜ ಒಡೆಯರು ಪತ್ತೇಖಾನನ ಮಗ ಹೈದರಖಾನನ ನೆರವನ್ನು 
ಪಡೆದು, ಕಾರ್ಯಸಾಧನೆಯ ನಂತರ ಸಂತುಷ್ನರಾಗಿ, ಹೈದರಖಾನನಿಗೆ ನವಾಬ ಹೈದರನೆಂಬ 
ಬಿರುದನ್ನಿತ್ತು ಸೇನಾಧಿಪತ್ಯ ವಹಿಸಿದ ವಿವರವನ್ನು ಶಾಸನ ಒಳಗೊಂಡಿದೆ. ಹೀಗೆ, ಮೈಸೂರು 
ಒಡೆಯರ ಸೇನಾಧಿಪತಿಯಾದ ನವಾಬ ಹೈದರಖಾನನು ಕ್ರಿಶ.1771ರಲ್ಲಿ ಪಟ್ಟಕ್ಕೆ ಬಂದ ಇಮ್ಮಡಿ 
ಬೆಟ್ಟಚ್ಚಾಮರಾಜ ಒಡೆಯರ ಆಳ್ಳಿಕೆಯ ಅವಧಿಯಲ್ಲೂ ದಳಪತಿಯಾಗಿ ಮುಂದುವರಿದಿದ್ದನು. 


ಮಹಾಪಸಾಯ್ತರು 


"'ಪಸಾಯತ' ಅಥವಾ "ಪಸಾಯ್ದ' ಎಂಬ ಪದಕ್ಕೆ ಅರಸನಿಗೆ ಆಪ್ತನಾದ ಅಧಿಕಾರಿ, 
ಅರಮನೆಯ ಉಸ್ತುವಾರಿಗಳನ್ನು ನೋಡಿಕೊಳ್ಳುವವನು, ಮಾನ ಸನ್ಮಾನ ಉಡುಗೊರೆಗಳ ವಿತರಣೆ 
ಇತ್ಯಾದಿಗಳ ಮೇಲ್ವಿಚಾರಕ ಎಂಬ ಅರ್ಥಗಳಿವೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ 
ಮಹಾಪಸಾಯ್ದರ ಉಲ್ಲೇಖ ವಿರಳವಾಗಿ ದೊರೆತಿದೆ. ಹೊಯ್ದಳ ಪ್ರಭುವಾದ ಇಮ್ಮಡಿ 
ವೀರಬಲ್ಲಾಳದೇವನ ರಾಣಿಯಾದ ಬಮ್ಮಲಮಹಾದೇವಿಯ ತಂದೆ  ಮೊಲಖರಿ ಲಕ್ಕಯ್ಯ 
ಮಹಾಪಸಾಯ್ತನಾಗಿದ್ದನೆಂದು ತಿಳಿದುಬರುತ್ತದೆ. ಇದೇ ಅರಸನ ಮಹಾಪ್ರಧಾನ ಮತ್ತು 
ಸರ್ವಾಧಿಕಾರಿಯಾಗಿದ್ದ ಕುಮಾರಮಾಧವ ದಣ್ಣಾಯಕನು ಮಹಾಪಸಾಯ್ದನಾಗಿದ್ದ ವಿಷಯವನ್ನು ಈ 
ಮೊದಲೇ ಗಮನಿಸಲಾಗಿದೆ. 


ಮುಮ್ಮಡಿ ಬಲ್ಲಾಳನ ಆಳ್ಲಿಕೆಯ ಕಾಲದಲ್ಲಿ ಆತನ ಮಹಾಪಸಾಯ್ತನಾಗಿದ್ದ ರಾಯಪ್ಪನು 
ತೊರೆನಾಡನ್ನು ಆಳುತ್ತಿದ್ದ ವಿಷಯವನ್ನು ಶಾಸನವೊಂದು ನಿರೂಪಿಸಿದೆ. ಹೊಯ್ದಳ ಮುಮ್ಮಡಿ 
ವೀರನರಸಿಂಹನ ಮಹಾಪಸಾಯ್ತರಾಗಿದ್ದ ಬಾಚಣ್ಣ ಮತ್ತು ಮಲ್ಲಣ್ಣರನ್ನು ಕಿ.ಶ.1277ರ ಶಾಸನವು 
ಉಲ್ಲೇಖಿಸಿದೆ. ಮಹಾಪಸಾಯ್ದರು ಹೊಯ್ದಳರ ಆಳಿಕೆಯ ಕಾಲದಲ್ಲಿ ಮಾತ್ರ ಶಾಸನೋಕ್ತರಾಗಿದ್ದಾರೆ. 
ಹುಣಸೂರು ತಾಲ್ಲೂಕಿನ ಧರ್ಮಾಪುರದ ಕ್ರಿಶ. 1162ರ ಶಾಸನವು ಹೊಯಳ ಒಂದನೇ ನರಸಿಂಹನ 
ಪಸಾಯ್ತರಾಗಿದ್ದ ಸುರಿಗೆಯ ನಾಗಯ್ಯ ಮತ್ತು ಲಕುಮಯ್ಯರನ್ನು ಹೆಸರಿಸಿದೆ. 


ಸಂಧಿವಿಗ್ರಹಿಗಳು 


ಹೊಯ್ದಳ ವಿಷ್ಣುವರ್ಧನನ ಪೂರ್ವನಾಮವಾದ "ಬಿಟ್ಟಿಗ' ಎಂಬ ಹೆಸರನ್ನು ಮತ್ತು ಆತನ 
ಸಂಧಿವಿಗಹಿ ಪುಣಿಸಮಯ್ಯನ ಹೆಸರನ್ನು ಮೈಸೂರು ತಾಲ್ಲೂಕಿನ ಶಾಸನವೊಂದು ಉಲ್ಲೇಖಿಸಿದೆ. 
ಈತ ವಿಷ್ಣುವರ್ಧನನ ಮಂತ್ರಿ ಮತ್ತು ಸೇನಾಪತಿಯೂ ಆಗಿದ್ದನೆಂದು ಚಾಮರಾಜನಗರದ 
ಶಾಸನದಿಂದ ತಿಳಿದುಬರುತ್ತದೆ. ಈ ಶಾಸನದಲ್ಲಿನ 'ಮಹಾಮಾತೃಕುಲೋದ್ಧವ" ಎಂಬ ಉಕ್ತಿಯಿಂದ, 
ಈತನಿಗೆ ಮಂತ್ರಿ ಪದವಿಯು ವಂಶಪಾರಂಪರ್ಯವಾಗಿ ಬಂದಿರಬಹುದೆಂದು ಊಹಿಸಬಹುದಾಗಿದೆ. 
ಈತನ ವಂಶಾವಳಿಯು ಈ ಮುಂದಿನಂತಿರುತ್ತದೆ. ವಂಶದ ಹಿರಿಯ ಚಾಮಚಮೂಪ, ಈತನ ಮಗ 


149 


ಹುಣಿಸಮಚಮೂಪ, ಈತನ ಪತ್ನಿ ಹೋಚಲೆ; ಇವರೀರ್ವರಿಗೆ ಚಾಮರಾಜ, ನಾಕಣ ಅಥವಾ 
ನಾಗದೇವ ಮತ್ತು ಕುಮರಯ್ಯರೆಂಬ ಮೂವರು ಪುತ್ತರು; ಹಿರಿಯ ಪುತ್ರ ಚಾಮರಾಜನಿಗೆ ಅರಸಿಕಬ್ಬೆ 
ಮತ್ತು ಚೌಂಡಲೆಯರೆಂಬ ಪತ್ನಿಯರು; ಇವರಿಗೆ ಪುಣಿಸಮಯ್ಯ ಮತ್ತು ಬಿಟ್ಟಿಗರೆಂಬ ಇಬ್ಬರು 
ಮಕ್ಕಳು. ಪ್ರಸ್ತುತ ಶಾಸನೋಕ್ತ ಪುಣಿಸಮಯ್ಯನೇ ವಿಷ್ಣುವರ್ಧನನ ಮಂತ್ರಿ, ಸೇನಾಪತಿ ಮತ್ತು 
ಸಂಧಿವಿಗಹಿಯಾಗಿ ಹೆಸರಾದವನು. ಪುಣಿಸಮಯ್ಯನ ಮಗ ಬಿಟ್ಟಿಗ. ಇವರು 
ಜೈನಮತಾನುಯಾಯಿಗಳೆಂಬ ವಿವರವು ಶಾಸನದಿಂದ ತಿಳಿದುಬರುತ್ತದೆ. ಕ್ರಿಶ.1116-17ನೇ ವರ್ಷದ 
ಹೊಯ್ದಳ ವಿಷ್ಣುವರ್ಧನನ ಆಳಿಕೆಯ ಕಾಲದ ಶಾಸನವು, ಆತನ ದಂಡನಾಯಕನಾದ 
ಹುಣಿಸಮಯ್ಯನನ್ನು ಉಲ್ಲೇಖಿಸಿದೆ. 


ಹೊಯ್ದಳ ವಿಷ್ಣುವರ್ಧನನ ಮತ್ತೊಬ್ಬ ಸೇನಾಪತಿ ಮತ್ತು ಸಂಧಿವಿಗಹಿಯಾದ ಚೆಟ್ಟರಾಜನ 
ಹೆಸರು ಹುಣಸೂರು ತಾಲ್ಲೂಕಿನ ಶಾಸನದಲ್ಲಿದೆ.  ಚಟ್ಟರಾಜನು ಜೈನಮತನಿಷ್ಠನಾಗಿದ್ದು, ಆತನ 
ವಂಶಾವಳಿಯು ಮುಂದಿನಂತಿರುತ್ತದೆ. ಗಂಗವಂಶದ ಶಿವರಾಜ ಮತ್ತು ಅಯ್ಯಾಕ್ರಿತಲೆಯರ ಮಗ 
ಮಾರ, ಈತನ ಪತ್ನಿ ಕಮ್ಮಲೆ; ಇವರ ಮಕ್ಕಳು ಚಟ್ಟರಾಜ ಮತ್ತು ಚಾವರಾಜ. ಇವರು ತಮ್ಮ 
ತಾಯಿಯಾದ ಕಮ್ಮಲೆಯ ಪರೋಕ್ಷವಿನಯಕ್ಕಾಗಿ ಬಸದಿ ನಿರ್ಮಿಸಿದ ವಿಷಯವನ್ನು ಶಾಸನ 
ಒಳಗೊಂಡಿದೆ. ಇಮ್ಮಡಿ ನರಸಿಂಹನಿಗೆ ಇದ್ದ "ಕೆಳಲಾಲಿರಾಯ' ಎಂಬ ಬಿರುದಿನೊಡನೆ ಸಂಧಿವಿಗಹಿ 
ಸೋಮಣ್ಣನ ಹೆಸರನ್ನು ಉಲ್ಲೇಖಿಸಿರುವ ಶಾಸನದ ಕಾಲ ಕ್ರಿ.ಶ.1220. ಮುಮ್ಮಡಿ ನರಸಿಂಹನ 
ಸಂಧಿವಿಗಿಯಾದ ಹರಿಹರ ಸೋವಣ್ಣದಣ್ಣಾಯಕನನ್ನು ತಿ.ನರಸೀಪುರ ತಾಲ್ಲೂಕಿನ ಶಾಸನ 
ಉಲ್ಲೇಖಿಸಿದೆ. 


ಗಾಮುಂಡರು 


ಹಲವು ಗ್ರಾಮಗಳು ಸೇರಿ ಆದ ಒಕ್ಕೂಟದ ಆಡಳಿತದ ಹೊಣೆ ಹೊತ್ತಿರುವ ಗಾವುಂಡನನ್ನು 
ಪ್ರಭುಗಾವುಂಡ ಅಥವಾ ನಾಳ್ಗಾವುಂಡ ಎಂದು ಕರೆಯಲಾಗುತ್ತದೆ. ಹೊಯ್ದಳ ಮುಮ್ಮಡಿ ನರಸಿಂಹನ 
ಆಳ್ಳಿಕೆಯ ಕಾಲದಲ್ಲಿ ಮೂಗೂರನ್ನಾಳುತ್ತಿದ್ದ ನಾಳ್ಗಾವುಂಡನಾಗಿ ಬೊಮ್ಮಚಗವುಂಡನನ್ನು ಶಾಸನದಲ್ಲಿ 
ಹೆಸರಿಸಲಾಗಿದೆ. ಗಾಮುಂಡರು ಅಥವಾ ಗಾವುಂಡರೆಂದು ಶಾಸನದಲ್ಲಿ ಉಕ್ಷರಾಗಿರುವವರು 
ಸಾಮಾನ್ಯವಾಗಿ ಗ್ರಾಮದ ಮುಖಂಡರಾಗಿರುತ್ತಾರೆ. ಅಸಂಖ್ಯ ಗಾವುಂಡರ ಹೆಸರುಗಳು ಶಾಸನದಲ್ಲಿ 
ಕಾಣಬರುತ್ತವೆ. ಉದಾಹರಣೆಗೆ, ಮೈಸೆನಾಡ ಚಂದನಹಳ್ಳಿ ಹಡದನದ ಮಾಂಡಳಿಕ, ಮರಿವಿಸೆಯ 
ಕೇಸಿದೇವ, ಹೆಣರದ ಬೂತಗೌಡ ಬೆನಗನಹಳ್ಳಿಯ ಹರದಗೌಂಡ, ಓರೆಕೋಡಿನ ಸೆಟ್ಟಿಗೌಂಡ, 
ಓಜಮಂಗಲದ ಬೊಪ್ಪಗೌಂಡ, ಮೈಸೂರ ಹೊಯ್ದಳಗೌಂಡ ಕುಂಬಗೌಂಡ, ಹುತ್ತೂರ ಹುಳ್ಳಗೌಂಡ, 
ದೇಮಗಂಬಳ್ಳಿಯ ಹೊಯ್ದಳಗೌ೦ಂಡ, ಪುರದ ಬೊಪ್ಪಿಸೆಟ್ಟಿ ಇಂತಹ ಸಮಸ್ತ ಪ್ರಭುಗಾವುಂಡರ 
ಹೆಸರುಗಳು ಕುಮಾರಬೀಡು ಶಾಸನವೊಂದರಲ್ಲೇ ಇರುತ್ತದೆ. ಇವರು ಅಂದಿನ ಗ್ರಾಮಗಳ 
ಮುಖಂಡರಾಗಿದ್ದು, ಗ್ರಾಮರಕ್ಷಣೆ ಇವರ ಹೊಣೆಯಾಗಿತ್ತು. ಜೊತೆಗೆ, ಗ್ರಾಮದ ಸಮಸ್ಯೆಗಳನ್ನು 
ಅವರ ಮಟ್ಟದಲ್ಲೇ ಪರಿಹರಿಸುವುದು, ಸಾಧ್ಯವಾಗದಿದ್ದಲ್ಲಿ, ಅವನ ನಂತರದ ಅಧಿಕಾರಿಗಳ ಗಮನಕ್ಕೆ 
ತಂದು ಪರಿಹಾರ ಒದಗಿಸುವುದು ಹಾಗೂ ಯುದ್ದ ಸಮಯಗಳಲ್ಲಿ ದೊರೆಗೆ ನೆರವಾಗುವುದು, 
ರಾಜ್ಯದ ಸೈನ್ಯಕ್ಕೆ ಗ್ರಾಮದಿಂದ ಯುವಕರನ್ನು ಆರಿಸಿ ಸೈನಿಕರ ತಯಾರಿಗಾಗಿ ಕಳಿಸುವುದು ಇಂಥ 


$ 
ಹಲವು ಹತ್ತು ಕರ್ತವ್ಯಗಳು ಈ ಗಾವುಂಡರದಾಗಿತ್ತು. ತುರುಗಳ್ಳತನ, ಊರಿನ ಹೆಣ್ಣುಮಕ್ಕಳನ್ನು 


150 


ಹೊತ್ತೊಯ್ಯುವಂತಹ ಪೇಬ್ಭುಯ್ಯಲ್‌ನಂಥ ಸಂದರ್ಭಗಳಲ್ಲಿ ಗ್ರಾಮದ ರಕಣೆಗಾಗಿ 
ಹೋರಾಡಬೇಕಾಗಿತ್ತು. 


ಮಹಾಜನರು 


ಒಂದು ಗಾಮದಲ್ಲಿನ ಗ್ರಾಮಸಭೆಗಳ ಪ್ರತಿನಿಧಿಗಳನ್ನು "ಮಹಾಜನ'ರು ಎಂದು 
ಕರೆಯಲಾಗುತ್ತಿತ್ತು. ಇವರು ಗ್ರಾಮದ ಆಡಳಿತ ಮತ್ತು ಅಭಿವೃದ್ಧಿಯನ್ನು ನೋಡಿಕೊಳ್ಳುವವರಾಗಿದ್ದರು. 
ಗಾಮಕ್ಕೆ ಸಂಬಂಧಿಸಿದ ಆಡಳಿತ, ವ್ಯವಹಾರ, ನ್ಯಾಯದಾನ, ಸಾಮಾಜಿಕ ಮತ್ತು ಧಾರ್ಮಿಕ 
ಆಚರಣೆಗಳಲ್ಲಿ ಮಹತ್ನದ ಪಾತ್ರ ವಹಿಸುತ್ತಿದ್ದರು. ಮಹಾಜನರು ಪ್ರತಿನಿಧಿಸುತ್ತಿದ್ದ ಸಭೆಗಳು 
ಗ್ರಾಮಪಂಚಾಯತಿಗಳಂತೆ ಕಾರ್ಯನಿರ್ವಹಿಸುತ್ತಿದ್ದವು. ಒಂದು ಗ್ರಾಮದಲ್ಲಿನ ಜನಸಂಖ್ಯೆಗೆ 
ಅನುಗುಣವಾಗಿ ಆ ಗ್ರಾಮದಲ್ಲಿನ ಮಹಾಜನರ ಸಂಖ್ಯೆ ನಿರ್ಣಯಿಸಲಾಗುತ್ತಿತ್ತು ಇವರು ಗಾಮದ 
ಮುಖಂಡ ಅಥವಾ ಗಾಮುಂಡನಿಗೆ ಆಡಳಿತದಲ್ಲಿ ನೆರವಾಗುತ್ತಿದ್ದರು. ಮಹಾಜನರ ಅಸಂಖ್ಯ 
ಪ್ರಸ್ತಾಪಗಳು ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ದೊರೆಯುತ್ತದೆ. ಅಗಹಾರ ಮತ್ತು 


ಲ 
ವಿದ್ಯಾದಾನಗಳಂತಹ ವಿಷಯಗಳಲ್ಲಿ ಇವರ ಪ್ರಸ್ತಾಪ ಅಧಿಕವಾಗಿದೆ. 


ಬಾಹತ್ತರ ನಿಯೋಗಾಧಿಪತಿ 


ಬಾಹತ್ತರ ನಿಯೋಗಾಧಿಪತಿಯ ಹೆಸರು ಹೊಯ್ದಳರ ಶಾಸನಗಳಲ್ಲಿ ಮಾತ್ರ ಕಂಡುಬರುತ್ತದೆ. 
ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಕಳ್ಳಂಬಾಳು ಗ್ರಾಮದಲ್ಲಿನ ಹೊಯ್ದಳ ಇಮ್ಮಡಿ ವೀರಬಲ್ಲಾಳನ 
ಕ್ರಿ.ಶ.1218ನೇ ವರ್ಷದ ಶಾಸನವು, ಮಹಾಪ್ರಧಾನ, ಸರ್ವಾಧಿಕಾರಿಯಾದ ಕುಮಾರ 
ಮಾಧವದಣ್ಣಾಯಕನು ಬಾಹತ್ತರ ನಿಯೋಗಾಧಿಪತಿಯೂ ಆಗಿದ್ದನೆಂದು ತಿಳಿಸುತ್ತದೆ. ಬಾಹತ್ತರ 
ಪದವು ಸಂಖ್ಯಾವಾಚಕವಾಗಿದ್ದು, ಎಪ್ಪತ್ತೆರಡು ಎಂಬ ಅರ್ಥವನ್ನು ಕೊಡುತ್ತದೆ. ಎಪ್ಪತ್ತೆರಡು 
ನಿಯೋಗಗಳನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರಿಯನ್ನು ಈ ಪದ ಸೂಚಿಸುತ್ತದೆ ಎಂದು ವಿದ್ವಾಂಸರು 
ಅಭಿಪ್ರಾಯಪಟ್ಟಿರುತ್ತಾರೆ. ಪರಿಭಾಷಾಕೋಶದಲ್ಲಿ ಈ ಎಪ್ಪತ್ತೆರಡು ವಿಭಾಗಗಳನ್ನು ಮುಂದಿನಂತೆ 
ಉಲ್ಲೇಖಿಸಲಾಗಿದೆ. "1)ಗುರು 2)ಮಹಾಪು್ರಧಾನ 3) ಸಾಮಂತ 4)ಸೇನಾಪತಿ 5) ದ್ವಾರಪಾಲಕ 
6)ಅವಸಾರಿಕ 7)ಘಟಿಕಾ ನಿರ್ಧಾರಕ 8)ಗಣಕ ೨)ಲೇಖಕ 10)ಪೌರಾಣಿಕ 11)ಪುರೋಜಹಿತ 
12)ಜ್ಯೋತಿಷ್ಯ 13)ಕಾವ್ಯಜ್ಞ 14)ವಿದ್ಧಜ್ಞನ 15)ದೇವತಾರ್ಚಕ 16)ಮಾಲ್ಕಾಕಾರಕ 17)ಪರಿಮಳಕಾರಕ 
18)ಗೋಷ್ಠಾಧಿಕಾರ 19)ಗಜಾಧಿಕಾರ 20)ಅಶ್ನಾಧಿಕಾರ 21)ಭಾಂಡಾಧಿಕಾರ 22)ಧಾನ್ಯಾಧಿಕಾರ 
23)ಅಂಗರಕ್ಷಕ 24)ಸೂತ 25)ಸೂದ 26)ಬೇತಾಳ 27)ಮಲ್ಲ 28)ತಾಂಬೂಲಿಕ 29)ತಾಳವುಂತಕ 
30)ನರವಾಹಕ 31)ಛಾತಿಕ 32)ಚಾಮರಿಕ 33)ಕಾಲಚಿಕ 34)ಕರಸಾರಿಕ 35)ಕರದೀಪಿಕಾಕಾರ 
36)ಪಾದುಕದಾರ 37)ನರ್ತಕ 38)ಗಾಯಕ 39)ವೇಕಿಕ 40)ಶಕುಣಿಕ 41) ಮಾಗಧ 42)ವೈತಾಳಿಕ 
43)ಪರಿಹಾಸಕ 44)ಕಂಚುಕ 45)ಕಾರಿಕ 46)ರಜಕ 47)ಸೈಜಕ 48)ಚರ್ಮಕಾರಕ 49)ಮುದಾಧಿಕಾರ 
50)ಪುರಪಾಲಕ 51) ವನಪಾಲಕ 52)ನರವೈದ್ಯ 53)ಗಜವೈದ್ಯ 54)ಅಶ್ತವೈದ್ಯ 55)ಭೇರಿವಾದಕ 
56)ಪಶುವೈದ್ಯ 57)ಮುರಜವಾಜಕ 58)ರೌಮಕ 59)ಶಿಲಾಛೇದಕ 60)ಕಾಂಸ್ಕಕಾರಕ 61)ಕುಂಭಕಾರಕ 
62)ಚಿತ್ರಕಾರಕ 63)ವ್ಯವಹಾರಿಕ 64)ಮೃಗಯಾತಿಕ 65)ಪಕ್ಷಿಪೋಷಕ 66)ಫಣಿಹಾರಕ 
67)ರಾಯಭಾರಕ 68)ಉಗಾಣಾಧಿಕಾರ 69)ವೇಶ್ಯಾಜನ 70)ಬಂಟ 71)ಸ್ಪ್ಣಕಾರಕ 72)ಕಠಾರಿಕ' 


151 


ಈ ಎಪ್ಪತ್ತೆರಡು ವೃತ್ತಿನಿರತರ ಮೇಲ್ವಿಚಾರಕರ ಹೊಣೆಯನ್ನು ಹೊತ್ತ ಅಧಿಪತಿಯನ್ನು ಬಾಹತ್ತರ 
ನಿಯೋಗಾಧಿಪತಿಯೆಂದು ಕರೆಯಲಾಗುತ್ತಿತ್ತು. 


ಕ್ರಿಶ.1223-24ನೇ ವರ್ಷದ ಹೊಯ್ದಳ ಇಮ್ಮಡಿ ನರಸಿಂಹನ ಆಳ್ಗಿಕೆಯ ಕಾಲದ ಮೈಸೂರು 
ತಾಲ್ಲೂಕಿನ ಕುಮಾರಬೀಡು ಶಾಸನವು, ಬಿಲವೊಳದಣ್ಣಾಯಕನನ್ನು ಬಾಹತ್ತರ 
ನಿಯೋಗಾಧಿಪತಿಯೆಂದು ಉಲ್ಲೇಖಿಸಿದೆ. ಈತ ಇಮ್ಮಡಿ ನರಸಿಂಹನ  ಮಹಾಪ್ರಚಿಂಡ 
ದಂಡನಾಯಕನೂ, ಪರಮವಿಶ್ವಾಸಿಯೂ ಆಗಿದ್ದನೆಂದು ಶಾಸನ ತಿಳಿಸುತ್ತದೆ. ಮೈಸೂರು ಜಿಲ್ಲೆಯ 
ತಿ.ನರಸೀಪುರ ತಾಲ್ಲೂಕಿನ ಸೋಮನಾಥಪುರದ ಕ್ರಿ.ಶ.1281ನೇ ವರ್ಷದ ಹೊಯಳ ಮೂರನೇ 
ನರಸಿಂಹನ ಶಾಸನದಲ್ಲಿ ಬಾಹತ್ತರ ನಿಯೋಗಿಯ ಬಗ್ಗೆ ಮುಂದಿನಂತೆ ಉಲ್ಲೇಖಿಸಲಾಗಿದೆ. "ಯೀ 
ಮರಿಯಾದೆಯ ನೆಲ್ಲನೂ ಕುಂದಿ ನಡಸುತ್ತಂ ಯಿರಲು ತಂಮ ಬಾಹತರನಿಯೋಗಿಗಳಿಗೆ 
ಪೂರ್ವಮರಿಯಾದೆಯ ಶಾಸನದಲುಳ್ಳ ಜೀವಿತವನು ಮುನ್ನಿನ ಮರಿಯಾದೆಯಲ್ಲಿ 
ಮಾರೆಯಹಳ್ಳಿಯಲಿ ನೆಲೆ ಜೀವಿತವಾಗಿ ಕೊಳುತಾ ಬಹರು'. ಬಾಹತ್ತರ ನಿಯೋಗಿಯ ಜೀವಿತಕ್ಕೆ 
ಒಂದು ಹಳ್ಳಿಯನ್ನೇ ನೀಡಿರುವುದನ್ನು ಶಾಸನದಲ್ಲಿ ಕಾಣಬಹುದು. ಶಾಸನೋಕ್ತ ಬಾಹತ್ತರ 
ನಿಯೋಗಿಯು ಈ ಸಾಂಪ್ರದಾಯಿಕ ಎಪ್ಪತ್ತೆರಡು ಅಧಿಕಾರಿಗಳಲ್ಲಿ ಒಬ್ಬ ಎಂದು ಪರಿಗಣಿಸಬಹುದು. 
ಶಾಸನವನ್ನು ಗಮನಿಸಿದರೆ, ದೇವಾಲಯದ ಆಡಳಿತಕ್ಕೊಳಪಡುವ ಪುರೋಹಿತ, ಮಾಲೆಕಾರ, 
ದೇವತಾರ್ಜಕ ಇಂತಹ ಯಾವುದೋ ಒಂದಕ್ಕೆ ಸಂಬಂಧಿಸಿದ ಅಧಿಕಾರಿಯಿರಬಹುದೆಂದು 
ಭಾವಿಸಬಹುದಾಗಿದೆ. 


ಇತರೆ ಅಧಿಕಾರಿಗಳು 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ “ಅಧಿಕಾರಿ” ಎಂದು ಕೆಲವರನ್ನು ಉಲ್ಲೇಖಿಸಲಾಗಿದೆ. 
ಆದರೆ, ಇವರು ಯಾವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಂಬ ವಿವರಗಳನ್ನು ಮಾತ್ರ 
ನೀಡಿರುವುದಿಲ್ಲ. ದೇಬೂರು ಶಾಸನದಲ್ಲಿ ಗಂಗದೊರೆ ಶಿವಮಾರನ ಆಳ್ಗಿಕೆಯ ಕಾಲದಲ್ಲಿ ಪುನ್ನಾಡು 
6000ದ ಅಧಿಕಾರಿಯು ಎರೆಯ ಮರ್ಯಾದೆಯಾಗಿ ಭತ್ತದ ಗದ್ದೆಯನ್ನು ದಾನನೀಡಿರುವ ವಿಷಯ 
ಉಕ್ತವಾಗಿದೆ. ಶ್ರೀಪುರುಷನ ಆಳ್ಗಿಕೆಯ ಕಾಲದಲ್ಲಿ ತಲಕಾಡಿನ ಪರಮಗೂಳನ ಮಗ ಅರಕೇಸಿಯು 


ಅರಸನ ಅಪ್ಪಣೆ ಮೇರೆಗೆ ತೆರಿಗೆಗಳನ್ನು ಮನ್ನಾ ಮಾಡಿದ ವಿಷಯ ತಲಕಾಡು ಶಾಸನೋಕ್ತವಾಗಿದೆ. 


ಎರಡನೇ ನೀತಿಮಾರ್ಗ ಎರೆಯಂಗನ ಆಳಿಕೆಯ ಕಾಲದಲ್ಲಿ, ನಂಜನಗೂಡಿನ 
ಶಾಸನವೊಂದರಲ್ಲಿ ಕೇಸವಯ್ಗನೆಂಬ ವೀರನು ರಣಾಂಗಣದಲ್ಲಿ ಹೋರಾಡುವಾಗ ಇಂದಮರಸನ 
ದುಂಡಿಗೆಯನ್ನು (ಕೈಕಡಗ) ಕಿತ್ತು ಅದನ್ನು ಭಗವಂತನೆಂಬ ಮೇಲಧಿಕಾರಿಗೆ ಎರೆಯಪ್ಪನಿಗೆ 
ಕೊಡುವಂತೆ ತಿಳಿಸಿ ಒಪ್ಪಿಸಿ ಮರಳಿ ಯುದ್ದರಂಗಕ್ಕೆ ಬಂದು ಹೋರಾಟ ಮುಂದುವರಿಸಿ, 
ಮೃತನಾದನೆಂಬ ವಿಷಯ ನಿರೂಪಿತವಾಗಿದೆ. ಇಲ್ಲಿ ಸೂಚಿತವಾಗಿರುವ ಎರೆಯಪ್ಪ ಎಂಬ ಹೆಸರು 
ಅರಸನದಾಗಿದ್ದು, ಭಗವಂತನೆಂಬ ಮೇಲಧಿಕಾರಿಯ ಕರ್ತವ್ಯದ ಬಗ್ಗೆ ವಿವರಗಳಿಲ್ಲ. 


ಮೈಸೂರು ತಾಲ್ಲೂಕಿನ ಮರಸೆ ಗ್ರಾಮದ ಕ್ರಿಶ9ನೇ ಶತಮಾನದ ಶಾಸನವು, ಅರಸನ 
'ಶೀಕರಣ'ನೆಂಬ ಅಧಿಕಾರಿಯನ್ನು ಉಲ್ಲೇಖಿಸಿದೆ. ಈ ಅಧಿಕಾರಿಯು ಬಿಜಯಿತಣ್ಣನು ಮರಿಯಸೆ 


ಗಾಮದಲ್ಲಿ ಭಗವತಿ ದೇವಿಯ ಪ್ರತಿಷ್ಠೆಯನ್ನು ಮಾಡಿಸಿದ ನಂತರ ದೇವಿಯ ಸೇವೆಗೆ ಭೂಮಿಯನ್ನು 


152 


ನೀಡಿದ ವಿಷಯವನ್ನು ದಾಖಲಿಸಿದೆ. "ಶ್ರೀಕರಣ” ಎಂದರೆ, ಅರಮನೆಯ ಲೆಕ್ಕಪತ್ರಗಳನ್ನು 
ನೋಡಿಕೊಳ್ಳುವ ಅಧಿಕಾರಿಯೆಂದು ತಿಳಿದುಬರುತ್ತದೆ. ಬಾದಾಮಿ ಚಾಲುಕ್ಕರ ಸಾಮಂತರಾಗಿ ತಮ್ಮ 
ಅರಸಾಳಿಕೆಯನ್ನು ಆರಂಭಿಸುವ ಮೊದಲು ರಾಷ್ಟ್ರಕೂಟರು ಕ್ರಿಶ.579ರಿಂದ 630ರವರೆಗೆ ಬಾದಾಮಿ 
ಚಾಲುಕ್ಯರ ಅಧಿಕಾರಿಗಳಾಗಿದ್ದರೆಂದು ಡಾ.ಎಂ.ವಿ.ಕೃಷ್ಣರಾವ್‌ ಅವರು ನಿರೂಪಿಸಿದ್ದಾರೆ. ಇದರಿಂದ, 
ರಾಜನು ತನ್ನ ಪರಮಾಪ್ತ ಅಧಿಕಾರಿಗಳಿಗೂ ಸಾಮಂತ ಪದವಿಯನ್ನು ದಯಪಾಲಿಸುತ್ತಿದ್ದನೆಂಬ 
ವಿಷಯ ತಿಳಿದುಬರುತ್ತದೆ. 


ತಿ.ನರಸೀಪುರ ತಾಲ್ಲೂಕಿನ ಆಲ್ಲೋಡಿನ ಕ್ರಿಶ 10ನೇ ಶತಮಾನದ ಶಾಸನವು 
ಚಾವುಂಡರಾಯನ ತಂದೆ ಮಾಬಲಯ್ಯ ಮತ್ತು ಚಿಕ್ಕಪ್ಪ ಈಶ್ವರಯ್ಯ ನೊಳಂಬಕುಲಾಂತಕದೇವನ 
ಅಧಿಕಾರಿಗಳಾಗಿದ್ದರೆಂದು ಉಲ್ಲೇಖಿಸಿದೆ. ನೊಳಂಬ ಕುಲಾಂತಕದೇವನೆಂಬ ಬಿರುದು ಹೊಂದಿದ್ದ 
ಗಂಗದೊರೆ ಇಮ್ಮಡಿ ಮಾರಸಿಂಹ. ಈ ಶಾಸನದಿಂದ ಚಾವುಂಡರಾಯನ ಪೂರ್ವಜರು ಗಂಗರಾಜ 
ನಿಷ್ಠಾವಂತ ಅಧಿಕಾರಿಗಳಾಗಿದ್ದರೆಂದು ತಿಳಿದುಬರುತ್ತದೆ. ನಾಲ್ಕನೇ ರಾಚಮಲ್ಲನ ಅಧಿಕಾರಿಯಾಗಿದ್ದ 
ಪುಲಿಗನು ನೊಳಂಬವಾಡಿ-32000ವನ್ನು ಆಳುತ್ತಿದ್ದಾಗ ನೊಳಂಬ ಇಮ್ಮಡಿ ಮಹೇಂದನು 
ಪುಲಿಗನನ್ನು ಸೋಲಿಸಿ ನೊಳಂಬವಾಡಿಯನ್ನು ತನ್ನ ವಶಕ್ಕೆ ಪಡೆದ ಸಂಗತಿ ಚರಿತ್ರೆಯಲ್ಲಿ 
ದಾಖಲಾಗಿದೆ. ರಾಜನ ಅಧಿಕಾರಿಗಳು ಕೆಲವು ನಾಡುಗಳ ಅಧಿಕಾರವನ್ನು ಹೊಂದಿರುತ್ತಿದ್ದುದಕ್ಕೆ 
ಇದರಿಂದ ಪುಷ್ಠಿ ದೊರೆಯುತ್ತದೆ. 


ಹುಣಸೂರು ತಾಲ್ಲೂಕಿನ ಧರ್ಮಾಪುರದ ಕ್ರಿಶ. 1162ರ ಶಾಸನವು ಹೊಯ್ದ್ಲಳ ಒಂದನೇ 
ನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ ಹಿರಿಯ ಭಂಡಾರಿಯಾಗಿದ್ದ ಹುಳ್ಳಯ್ಯನನ್ನು ಹೆಸರಿಸಿದೆ. ಭಂಡಾರಿ 
ಎಂಬ ಹುದ್ದೆಯು ಕೋಶಾಧಿಕಾರಿಗೆ ಸಮಾನವಾದ ಹುದ್ದೆಯಾಗಿರುತ್ತದೆ. ಹೊಯ್ದಳ 
ವೀರಸೋಮೇಶ್ವರನು ಕಣ್ಣಾನೂರಿನಿಂದ ರಾಜ್ಯವಾಳುವಾಗ ಆತನ ಕೈಕೆಳಗಿನ ನುಗುನಾಡಿನ 
ಬೆಳತೂರಿನ ಸ್ಥಾನಪತಿಯಾದ ಎಕ್ಟೋಟಿ ಪಂಡಿತ ಚಿಕಾಡೆಯ ಮಗ ಮಾರಾಡ ಮಲ್ಲೊಡೆಯನೆಂಬ 
ಅಧಿಕಾರಿಯ ಧಾರ್ಮಿಕ ಕಾರ್ಯವನ್ನು ಬೆಳತೂರಿನ ಶಾಸನವು ಉಲ್ಲೇಖಿಸಿದೆ. ಮುಮ್ಮಡಿ 
ನರಸಿಂಹನ ಅಧೀನಾಧಿಕಾರಿಗಳಾದ ಮಾಚಿದೇವ ಮತ್ತು ಬೊಪ್ಪದೇವನ ಮಕ್ಕಳಾದ ಸೋವಿದೇವ 
ಮತ್ತು ಮಾಚಿದೇವನನ್ನು ಶಾಸನವು ಉಲ್ಲೇಖಿಸಿದೆ. ಮುಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯ ಕಾಲದ 


ಹನಸೋಗೆಯ ಅಧಿಕಾರಿ ಅಲಾಳನಾಥನನ್ನು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. 


ವಿಜಯನಗರದ ಬುಕ್ಕರಾಯನ ಆಳ್ಳಿಕೆಯ ಕಾಲದಲ್ಲಿ ಮಹಾಪ್ರಧಾನನಾಗಿದ್ದ 
ಬಸವದಣ್ಣಾಯಕರ ಅಧಿಕಾರಿ ರಾಘವ ದೇವರಸನನ್ನು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. 
ವಿಜಯನಗರದ ಅರಸನಾದ ಇಮ್ಮಡಿ ಹರಿಹರನ ಆಳ್ಗಿಕೆಯ ಕಾಲದಲ್ಲಿ, ಹೊಯಿಸಳನಾಡನ್ನು 
ಆಳುತ್ತಿದ್ದ ಪಿರಿಯರಸನ ಅಧಿಕಾರಿಯಾದ ಸೋವರಸನನ್ನು ಹೆಸರಿಸಲಾಗಿದೆ. ಇದೇ ಅರಸನ 
ಮತ್ತೊಬ್ಬ ಅಧಿಕಾರಿಯಾದ ಲಕ್ಕಣ್ಣವೊಡೆಯನನ್ನು ಪಿರಿಯಾಪಟ್ಟಣ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. 
ವಿಜಯನಗರದ ಕೃಷ್ಣದೇವರಾಯನ ಕಾರ್ಯಕರ್ತನಾದ ಕೃಷ್ಣರಾಯನಾಯಕನೆಂಬ ಅಧಿಕಾರಿಯನ್ನು 
ಇದೇ ತಾಲ್ಲೂಕಿನ ಶಾಸನವೊಂದು ಉಲ್ಲೇಖಿಸಿದೆ. ಪಿರಿಯಾಪಟ್ಟಣ ತಾಲ್ಲೂಕಿನ ಕ್ರಿಶ.1453ರ 
ಶಾಸನವೊಂದರಲ್ಲಿ ವಿಜಯನಗರದ ಮಲ್ಲಿಕಾರ್ಜುನರಾಯನಿಗೆ ಧರ್ಮವಾಗಲಿಯೆಂದು ಅವನ 
ಅಧಿಕಾರಿ ಸುಂಕದ ಹಂಪರಸನು ನೀಡಿದ ಧಾರ್ಮಿಕ ದತ್ತಿಯನ್ನು ಉಲ್ಲೇಖಿಸಿದೆ. 


153 


ಮೈಸೂರು ಅರಸರಾದ ಇಮ್ಮಡಿ ಕೃಷ್ಣರಾಜ ಒಡೆಯರ  ಆಳ್ಗಿಕೆಯ ಕಾಲದಲ್ಲಿ 
"ಶ್ಯಾಮುಭಾಗ'ರೆಂಬ ಅಧಿಕಾರಿಯನ್ನು ಕ್ರಿಶ.1761ರ ಶಾಸನವು ಉಲ್ಲೇಖಿಸಿದೆ. ಶಾಸನದ ಪ್ರಕಾರ, 
ಶ್ಯಾನುಭಾಗರು ಅವರ ಅಧಿಕಾರ ವ್ಯಾಪ್ತಿಗೊಳಪಡುವ ಪ್ರತಿಯೊಂದು ಗ್ರಾಮದಲ್ಲಿನ ಭೂಮಿಯ 
ಇಳುವರಿಯ ಲೆಕ್ಕ ಇಟ್ಟಿರುತ್ತಿದ್ದರು. ಶಾಸನೋಕ್ತ ಶ್ಯಾನುಭಾಗನ ಹೆಸರು ಪರಮೇಶ್ವರಯ್ಯ ಮತ್ತೊಬ್ಬ 
ಶ್ಯಾನುಭಾಗ ಸೀತಾರಾಮಯ್ಯನನ್ನು ಕಿ.ಶ.1762ರ ಇದೇ ಅರಸನ ಶಾಸನ ಉಲ್ಲೇಖಿಸಿದೆ. ಕ್ರಿ.ಶ.1761ರ 
ಶಾಸನ ಶ್ಯಾನುಭಾಗ ಹರಿದಾಸೈನನ್ನು ಉಲ್ಲೇಖಿಸಿದೆ. 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಇಂತಹ ಅನೇಕ ಅಧಿಕಾರಿಗಳನ್ನು ಉಲ್ಲೇಖಿಸಲಾಗಿದೆ. 


ಕೆಲವು ಶಾಸನಗಳು ತುಟಿತವಾಗಿರುವುದರಿಂದ ಹಲವು ಅಧಿಕಾರಿಗಳ ಹೆಸರುಗಳು ನಷ್ಟಗೊಂಡಿವೆ. 


ಸೈನ್ಯಾಡಳಿತ 


ಪ್ರಾಚೀನ ಕಾಲದಿಂದಲೂ ಒಂದು ಸಾಮ್ರಾಜ್ಯದ ಉನ್ನತಿಗೆ ಮತ್ತು ಸಂರಕ್ಷಣೆಗೆ ರಾಜರು 
ಅವಲಂಬಿಸಿರುವುದು ಸೈನ್ಯಪದ್ಧತಿಯನ್ನೇ. ಇತಿಹಾಸಕಾಲದ ಉಲ್ಲೇಖ ದೊರೆಯುವ ಮೊದಲ 
ಆಳ್ಗಿಕೆಯ ಕಾಲವಾದ ನಂದರು ನಂತರ ಮೌರ್ಯರು ಸುವ್ಯವಸ್ಥಿತ ಸೈನ್ಯಪದ್ಧತಿಯಿಂದ ತಮ್ಮ 
ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಹಾಗೂ ಪರರ ಆಕ್ರಮಣಗಳಿಂದ ಸಂರಕ್ಷಿಸಿಕೊಳ್ಳುವಲ್ಲಿ 
ಸೈನ್ಯಪದ್ಧತಿಯನ್ನು ಅನುಸರಿಸಿರುವುದು ನಂದರು ಮತ್ತು ಮೌರ್ಯರ ನಡುವೆ ಸಂಭವಿಸಿದ 
ಯುದ್ಧಗಳಿಂದ ಹಾಗೂ ಅಶೋಕನ ಕಳಿಂಗ ಯುದ್ಧಗಳ ಉಲ್ಲೇಖಗಳಿಂದ ಗೋಚರವಾಗುತ್ತದೆ. 
ಕರ್ನಾಟಕದಲ್ಲಿ, ಕದಂಬರು ಮತ್ತು ಪಲ್ಲವರ ನಡುವಿನ ಯುದ್ಧಗಳಿಂದ ಇಬ್ಬರೂ ಸೈನ್ಯಸಂಪತ್ತಿನಿಂದ 
ಯುದ್ದಗಳನ್ನು ಎದುರಿಸಿರುವುದು ತಿಳಿದುಬರುತ್ತದೆ. 


ಮೈಸೂರು ಜಿಲ್ಲೆಯನ್ನು ಆಳಿದ ಗಂಗರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಕರು, ಚೋಳರು, 
ಕೊಂಗಾಳ್ಸರು, ಚೆಂಗಾಳ್ನರು, ಹೊಯ್ದಳರು, ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರು 
ವ್ಯವಸ್ಥಿತವಾದ ರಾಜೋಚಿತವಾದ ಸೈನ್ಯ ಬಲವನ್ನು ಹೊಂದಿದ್ದರೆಂಬುದಕ್ಕೆ, ಈ ಜಿಲ್ಲೆಯ ಶಾಸನಗಳಲ್ಲಿ 
ಉಕ್ತವಾಗಿರುವ ಕದನಗಳು ಮತ್ತು ವೀರಗಲ್ಲು ಸ್ಥಾರಕಗಳೇ ಸಾಕ್ಷಿಯೊದಗಿಸುತ್ತವೆ. ಪ್ರತಿಯೊಂದು 
ವಂಶದ ಆಳ್ಳಿಕೆಯ ಕಾಲದ ಶಾಸನಗಳಲ್ಲಿ ಉಕ್ತವಾಗಿರುವ ಸಮರ್ಥ ಸೇನಾನಿಗಳ ಹೆಸರುಗಳನ್ನು 
ಈಗಾಗಲೇ ಗಮನಿಸಲಾಗಿದೆ. ಸೇನಾಧಿಪತಿ ಅಥವಾ ದಂಡನಾಯಕರು ಸೈನ್ಯದ 
ಅಧಿಪತಿಗಳಾಗಿದ್ದುದರಿಂದ ಸೈನ್ಯ ವ್ಯವಸ್ಥೆಯು ಅಚ್ಚುಕಟ್ಟಾಗಿದ್ದಿತೆಂದು ತಿಳಿಯಬಹುದಾಗಿದೆ. ಇದಲ್ಲದೆ, 
ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಕೆಲವು ಮಹತ್ವಪೂರ್ಣ ವಿಷಯಗಳು ದಂಡು ಅಥವಾ ಸೈನ್ಯಕ್ಕೆ 
ಸಂಬಂಧಿಸಿದಂತೆ ಲಭ್ಯವಾಗಿವೆ. 


ಉಯಿಣಬಾಳಿನ ಹತ್ತು ಕುದುರೆಗಳ ನಾಯಕತನವನ್ನು ಪಡೆದ ಕೋಟಿಯಕುಪ್ಪೆಯ 
ಮಾದೆಯನಾಯಕನು ಪಾಲರೆಯಲ್ಲಿ ನಡೆದ ಯುದ್ದದಲ್ಲಿ ಅವನ ಸ್ವಾಮಿಯಾದ ಬೆಟ್ಟರಸ 
ದಣ್ಣಾಯಕನಿಗೆ ಸಹಾಯಕನಾಗಿ ಪೆಮ್ಮವೀರರಸ ಚಂಗಾಲಳ್ಗ, ನಂದಿದೇವ, ಉದಯಾದಿತ್ಯ ಮತ್ತು ಎಲ್ಲ 


154 


ನಾಡುಗಳ ಕೊಡಗರನ್ನು ಎದುರಿಸಿ ಜಯಿಸಿ ಮಡಿದ ವಿವರವನ್ನು ಪಿರಿಯಾಪಟ್ಟಣ ತಾಲ್ಲೂಕಿನ 
ಕ್ರಿ.ಶ.1174ರ ಹೊಯ್ದಳ ಇಮ್ಮಡಿ ವೀರಬಲ್ಲಾಳನ ಆಳ್ಲಿಕೆಯ ಕಾಲದ ಶಾಸನವು ಒಳಗೊಂಡಿದೆ. 


ಮೈಸೂರು ತಾಲ್ಲೂಕಿನ ಮತ್ತೊಂದು ಶಾಸನವು ಗಂಗದೊರೆ ಶೀಷುರುಷನ ಆಳ್ಲಿಕೆಯ 
ಕಾಲದಲ್ಲಿ, ಅರಟ್ಟಿಗಳ ಅರಸ ಚೊತ್ತಮನು ಎಡೆತೊರೆನಾಡನ್ನು ಆಳುತ್ತಿದ್ದ ಸಮಯದಲ್ಲಿ, ಸೈನ್ಯ 
ಹೋಗುವಾಗ ಒಂದು ದಿನ, ಬರುವಾಗ ಒಂದು ದಿನ ಆಹಾರವನ್ನೊದಗಿಸುವ ಏರ್ಪಾಡು ಮಾಡುವ 
ಕಟ್ಟಳೆಯನ್ನು ಅಥವಾ ಜವಾಬ್ದಾರಿಯನ್ನು ಗ್ರಾಮದ ಜನರಿಗೆ ವಹಿಸಿದ ವಿವರವನ್ನು ನೀಡುತ್ತದೆ. 
ಇದರಿಂದ, ವರುಣ ಗ್ರಾಮವು ದಂಡು ಅಥವಾ ಸೈನ್ಯ ಸಂಚರಿಸುವ ದಾರಿಯಲ್ಲಿ ಇತ್ತೆಂದು 
ಭಾವಿಸಬಹುದಾಗಿದೆ. ಸೈನ್ಯದ ಆಹಾರ ಪೂರೈಕೆಯ ವ್ಯವಸ್ಥೆಯನ್ನು ತಿಳಿಸುವ ಮಹತ್ವಪೂರ್ಣ 
ಶಾಸನದಿಂದ, ಅಂದು ಸೈನ್ಯ ನಿರ್ವಹಣೆಗೆ ನೀಡುತ್ತಿದ್ದ ಪಾಮುಖ್ಯವನ್ನು ಅರಿಯಬಹುದಾಗಿದೆ. 


ಪ್ರಾಂತ್ಯಾಡಳಿತ ವಿಭಾಗಗಳು 
ನಾಡುಗಳು 


ಪ್ರಾಚೀನ ಕಾಲದಿಂದಲೂ ಅರಸರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು 
ರಾಷ್ಟ್ರ ವಿಷಯ, ನಾಡು, ಪ್ರಾಂತ್ಯ ಸೀಮೆ, ಸ್ಥಳ, ವಳಿತ, ಗ್ರಾಮ ಎಂಬ ವಿಭಾಗಗಳನ್ನಾಗಿ 
ಮಾಡಿಕೊಂಡಿರುವುದನ್ನು ಕಾಣಬಹುದು. ಮೊದಲಿಗೆ ಮೈಸೂರು ಜಿಲ್ಲೆಯಲ್ಲಿ ಆಳಿದ ಗಂಗರು 
ಆಡಳಿತ ವ್ಯವಸ್ಥೆಗಾಗಿ ಮಾಡಿಕೊಂಡಿದ್ದ ವಿಭಾಗಗಳನ್ನು ಪರಿಶೀಲಿಸಲಾಗಿದೆ. 


ಗಂಗರಾಜ್ಯವು ಗಂಗವಾಡಿ-96,000(ಷಣ್ಣವತಿ ಸಹಸ್ರ) ಎಂಬ ಹೆಸರಿನಿಂದ ಕರೆಯಲ್ಲಡುತ್ತಿತ್ತು. 
ಈ ಗಂಗವಾಡಿಯು ತನ್ನ ಪ್ರವರ್ಧಮಾನ ಕಾಲದಲ್ಲಿ ಇಂದಿನ ಕೊಡಗು ಜಿಲ್ಲೆಯಿಂದ ಕೋಲಾರ 
ಜಿಲ್ಲೆಯವರೆಗೂ, ಕೊಯಮತ್ತೂರು-ಸೇಲಂ ಜಿಲ್ಲೆಗಳಿಂದ ಬಳ್ಳಾರಿ, ಧಾರವಾಡ ಜಿಲ್ಲೆಯವರೆಗೂ 
ವ್ಯಾಪಿಸಿತ್ತು ಇದರಲ್ಲಿ ಹಲವಾರು ಉಪವಿಭಾಗಗಳಿದ್ದವು. ಅವುಗಳಂದರೆ, ಪುನ್ನಾಟ-6000, 
ಕೈವಾರ-ವಿಷಯ, ಪರುವಿ-ವಿಷಯ, ಕುಣುಗಿಲು ರಾಜ್ಯ ಮೊರಸುನಾಡು, ಬಡಗೆರೆನಾಡು-30, 
ಪೆರೂರ-ವಿಷಯ, ಮುರುಕರ-ವಿಷಯ, ಮರುಕರೆ-ವಿಷಯ, ಮರುಗರೆಯ ರಾಷ್ಟ 
ಮರುಗರೆನಾಡು-300, ಮರುಗರೆಯ ದೇಶ, ಮುದುಕೊಟ್ಟೂರು-ವಿಷಯ, ಎಳೆನಾಗರನಾಡು-70, 
ಕೆರೆಗುಂದನಾಡು-30, ಆವನಿಯನಾಡು-30, ಪೊಂಕುಂದ-12 ಮತ್ತು ಎಡೆತೊರೆನಾಡು. ಗಂಗರ 
ಶಾಸನಗಳಲ್ಲಿ ಕಾಲಾನುಕಮಣಿಕೆಯಲ್ಲಿ ಕಂಡುಬರುವ ನಾಡುಗಳನ್ನು ಈ ಮುಂದಿನಂತೆ 


ವಿಶ್ಲೇಷಿಸಲಾಗಿದೆ. 


ಕ್ರಿ.ಶ. 4-5ನೇ ಶತಮಾನಗಳ ಗಂಗರ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ನಾಡುಗಳೆಂದರೆ, 
ಪರುವಿ-ವಿಷಯ ಮತ್ತು ಕುಲುಂಗಿಜ್ಯ-ರಾಜ್ಯ, ಪರುವಿ-ವಿಷಯವು ಪೆರಾಟಿ-ಭೋಗವೆಂಬ 
ಉಪವಿಭಾಗವನ್ನೂ ಹೊಂದಿ, ವೆಲ್ಲುತ್ತೊರು ಗ್ರಾಮವನ್ನು ಒಳಗೊಂಡಿದ್ದು, ಕುಲುಂಗಿಜ್ಯ-ರಾಜ್ಯವು 
ಗಿರಿನಗರ ಮತ್ತು ಕಂಡಸಲ ಗ್ರಾಮಗಳನ್ನು ಒಳಗೊಂಡಿದ್ದುದಾಗಿ ತಿಳಿದುಬರುತ್ತದೆ. ಗಂಗರಾಜರ 


ಅಧಿಪತ್ಯದಲ್ಲಿದ್ದ ಈ ನಾಡುಗಳಲ್ಲಿ, ಮೈಸೂರು ಜಿಲ್ಲೆಯ ಶಾಸನಗಳೊಳಗೆ ಉಲ್ಲೇಖಗೊಂಡಿದ್ದು, 


155 


ಮೈಸೂರು ಮತ್ತು ಸುತ್ತಮುತ್ತಲ ವ್ಯಾಪ್ತಿಗೊಳಪಡುವ ಪ್ರದೇಶಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ 
ವಿಶ್ಲೇಷಿಸಲಾಗಿದೆ. 


ಗಂಗರಾಜನಾದ ಇಮ್ಮಡಿ ಶಿವಮಾರನ ಆಡಳಿತಾವಧಿಯಲ್ಲಿ, ರಾಷ್ಟ್ರಕೂಟ ಗೋವಿಂದನು 
ಗಂಗವಾಡಿಯ ಮೇಲೆ ಪ್ರಭುತ್ತ ಸಾಧಿಸಿದ ಸಂದರ್ಭದಲ್ಲಿ, ಅವನ ಅಣ್ಣನಾದ ಸ್ಪಂಭನು 
ಗಂಗವಾಡಿಯ ಪುನ್ನಾಡು ಮತ್ತು ಎಡೆನಾಡುಗಳ ಅಧಿಪತ್ಯವನ್ನು ಹೊಂದಿದ್ದ ವಿಷಯವು 
ನಂಜನಗೂಡು ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಎಡೆನಾಡು ತಿರುಮಕೂಡಲು ನರಸೀಪುರ 
ತಾಲ್ಲೂಕಿನ ಪ್ರದೇಶಗಳು ಮತ್ತು ಅದಕ್ಕೆ ಹೊಂದಿಕೊಂಡಂತಿರುವ ನಂಜನಗೂಡು, ಚಾಮರಾಜನಗರ 
ಜಿಲ್ಲೆಯ ಯಳಂದೂರು, ಕೊಳ್ಳೇಗಾಲ ತಾಲ್ಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡ ವಿಸ್ತಾರವಾದ 
ನಾಡಾಗಿದ್ದಿತು. ಹಲವಾರು ಶಾಸನಗಳಲ್ಲಿ ಈ ನಾಡನ್ನು ಪಿರಿಯನಾಡು, ಹಿರಿಯನಾಡೆಂದು ಸಹ 
ಕರೆಯಲಾಗಿದೆ. ಈ ಎಡೆನಾಡು ಇಂದಿನ ನಂಜನಗೂಡಿನ ದೊಡ್ಡಹೊಮ್ಮ ಹಳೇಪುರ, ಬದನಾಳು, 
ಸುತೂರು, ತಿ.ನರಸೀಪುರ ತಾಲ್ಲೂಕಿನ ತಡಿಮಾಲಿಂಗಿ, ಮೂಗೂರು, ಹುಣಸೂರು ಮೊದಲಾದ 
ಗಾಮಗಳು ಅಂತರ್ಗತವಾಗಿದ್ದ ಪ್ರದೇಶವಾಗಿದ್ದಿತೆಂದು ಶಾಸನಾಧಾರಗಳಿಂದ ಡಾ.ಪಿ.ವಿ.ಕೃಷ್ಣಮೂರ್ತಿ 
ಅವರು ಸಾಧಿಸಿದ್ದಾರೆ. 


ಪುನ್ನಾಡು: ಆದಿಕದಂಬರ ಸಮಕಾಲೀನರಾಗಿ ಮೈಸೂರಿನ ದಕ್ಷಿಣ ಭಾಗದ ಅಧಿಪತ್ಯ ವಹಿಸಿದ್ದ 
"ಪುನ್ನಾಟ'ರು ಆಳುತ್ತಿದ್ದ ಪ್ರದೇಶವನ್ನು “ಪುನ್ನಾಡು” ಎಂದು ಕರೆಯಲಾಗಿದೆ. ಈ "“ಪುನ್ನಾಡು” 
ಪ್ರದೇಶವು ಪಾಕೃತಿಕವಾಗಿ ಅತ್ಯಂತ ಸಂಪದ್ಧರಿತವಾಗಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. 
ಕ್ರಿ.ಶ.550ರ ಈ ಶಾಸನವು ಪುನ್ನಾಡನ್ನು "ಪುಂರಾಷ್ಟ" ಎಂದು ಹೆಸರಿಸುತ್ತಾ ಇದು ಅನೇಕ 
ಸಂಪತ್ತುಗಳನ್ನು ಹೊಂದಿದ ವಿದ್ಧಜ್ಞನಗಳಿಂದ ಶೋಭಿಸುತ್ತಿತ್ತು ಎಂದು ವರ್ಣಿಸಿದೆ. ಇಲ್ಲಿನ ಗ್ರಾಮಗಳ 
ಜನರು ಶ್ರೀಮಂತಿಕೆಯಿಂದ ಕೂಡಿದ್ದು, ಎಮ್ಮೆ ಹಸು, ಕುದುರೆಗಳು ಮತ್ತು ಉಣ್ಣೆಬಟ್ಟೆಗಳು ಹಾಗೂ 
ಅಮೂಲ್ಯ ಹರಳುಗಳು, ಚಿನ್ನ, ಬೆಳ್ಳಿ ಮುತ್ತು ಮತ್ತು ಹವಳಗಳನ್ನು ಹೊಂದಿದ್ದರೆಂದು ತಿಳಿಸುತ್ತದೆ. 
ಇಲ್ಲಿನ ಭೂಮಿಯು ಭತ್ತ, ಜೋಳ, ಗೋಧಿ ಮತ್ತು ರಾಗಿಗಳನ್ನು ಧರಿಸಿ, ಕಾವೇರಿ ಮತ್ತು ಕಪಿನೀ 
ನದಿಗಳ ದಡದಲ್ಲಿ ಬಾಳೆ, ತೆಂಗು, ಅಡಿಕೆ, ಕಬ್ಬು, ಹಲಸು, ಸಂಪಿಗೆ, ವೀಳ್ಯದೆಲೆ, ಬಕುಳ, ಅಶೋಕ 
ಮತ್ತು ಪುನ್ನಾಗ ವೃಕ್ಷಗಳಿಂದ ಕೂಡಿತ್ತೆಂದು ವರ್ಣಿಸಲಾಗಿದೆ. ಇದಲ್ಲದೆ, ಈ ನಾಡಿನ ಗ್ರಾಮಗಳ 
ಜನರು ಸದಾಕಾಲ ಮದುವೆ, ನಾಟಕ, ನೃತ್ಯ ಉತ್ಸವ ಮತ್ತು ಹಬ್ಬ-ಹರಿದಿನಗಳ ಆಚರಣೆಯಲ್ಲಿ 
ತೊಡಗಿಕೊಂಡಿರುತ್ತಿದ್ದರೆಂದು ಉಲ್ಲೇಖಿಸಲಾಗಿದೆ. ಇದರಿಂದ ಈ ಪ್ರದೇಶವು ಸಸ್ಯಸಮೃದ್ಧಿ ಮತ್ತು 
ಸಂತೃಪ್ತ ಜನಜೀವನದಿಂದ ಕೂಡಿತ್ತೆಂದು ಅರಿಯಬಹುದಾಗಿದೆ. 


ಪುನ್ನಾಟವು ಕಾವೇರಿ ನದಿ ಹರಿದು ಬರುವ ಕೊಡಗಿನ ಕುಶಾಲನಗರದಿಂದ ಹಿಡಿದು 
ರಾಮನಾಥಪುರ, ಎಡತೊರೆ ಸೇರಿದಂತೆ ಈ ಕಡೆಗೆ ಕಪಿಲಾ ನದಿ ಹರಿಯುವ ಹೆಗ್ಗಡದೇವನಕೋಟೆ, 
ನಂಜನಗೂಡು, ತಿ.ನರಸೀಪುರ ನಂತರ ಹುಣಸೂರು, ಪಿರಿಯಾಪಟ್ಟಣಗಳನ್ನೊಳಗೊಂಡ 
ವಿಸ್ತಾರವಾದ ನಾಡಾಗಿತ್ತು ಎಂಬ ಅಭಿಪ್ರಾಯವಿದೆ. ಈ ಅಭಿಪ್ರಾಯಕ್ಕೆ ಪೂರಕವಾಗಿ ಪ್ರೊ.ದೇಜಗೌ 
ಅವರು “ಪಿರಿಯಾಪಟ್ಟಣದ ಸುತ್ತಮುತ್ತಲ ಪ್ರದೇಶಕ್ಕೆ ಹಿಂದೆ "ಪುನ್ನಾಟ? ಎಂಬ ಹೆಸರಿತ್ತು ಎಂದು 
ಹೇಳಿ, ಪಿರಿಯಾಪಟ್ಟಣ ತಾಲ್ಲೂಕಿನಲ್ಲಿರುವ ಪೂನಾಡಹಳ್ಳಿಯೇ ಶಪುನ್ನಾಟದ ಅವಶೇಷ 


156 


ರೂಪವಾಗಿರಬಹುದೆಂದು” ಹೇಳಿದ್ದಾರೆ. ಪುನ್ನಾಟದ ಅರಸರ ಮತ್ತೊಂದು ಶಾಸನದಲ್ಲಿ 
"“ಎಡೆತೊರೆನಾಡು ವಿಷಯ'ವನ್ನು ಉಲ್ಲೇಖಿಸಲಾಗಿದೆ. 


ಪುನ್ನಾಡಿನ ರಾಜಧಾನಿ ಕೀರ್ತಿಪುರವಾಗಿತ್ತೆಂದು ತಿಳಿದುಬರುತ್ತದೆ. ಭದಬಾಹು ಮುನಿಯು 
ತನ್ನ ಶಿಷ್ಠನಾದ ಸಂಪ್ರತಿ ಚಂದ್ರಗುಪ್ತ ಮೌರ್ಯನೊಡನೆ ಕಳ್ಳಪ್ಪುವಿಗೆ ತೆರಳುವ ಮುನ್ನ ಇಲ್ಲಿ 
ನೆಲೆಸಿದ್ದನೆಂಬ ಪ್ರತೀತಿಯಿದೆ. ಇದನ್ನು ಮುಂದಿನ ಅಧ್ಯಾಯದಲ್ಲಿ ಚರ್ಚಿಸಲಾಗುವುದು. ಅಂದಿನ 
ಕೀರ್ತಿಪುರವೇ ಹೆಗ್ಗಡದೇವನಕೋಟೆ ತಾಲ್ಲೂಕಿನಲ್ಲಿರುವ ಇಂದಿನ "ಕಿತ್ತೂರು' ಎಂದು ತಿಳಿದುಬಂದಿದೆ. 
ದೊರಕಿರುವ ಶಾಸನಗಳ ಆಧಾರದಿಂದ ಹೇಳಬೇಕೆಂದರೆ, ಪುನ್ನಾಡನ್ನು ಪುನ್ನಾಟರು, ಕದಂಬರು, 
ಗಂಗರು, ರಾಷ್ಟ್ರಕೂಟರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಆಳಿರುವುದು 
ದೃಢಪಡುತ್ತದೆ. ಅಂತಿಮವಾಗಿ ಈ ಪ್ರದೇಶವು ಉಮ್ಮತ್ತೂರು ಅರಸರ ನಂತರ, ಮೈಸೂರು 
ಒಡೆಯರ ಆಳ್ಗಿಕೆಗೆ ಒಳಪಟ್ಟಿತು. ದೇ.ಜ.ಗೌ. ಅವರು ಗುರುತಿಸಿರುವಂತೆ, ಇಂದಿನ ಪೂನಾಡು 
ಎಂಬ ಸಣ್ಣ ಹಳ್ಳಿಯೇ ಅಂದಿನ ಪುನ್ನಾಡಿನ ಅವಶೇಷ ರೂಪವಾಗಿರಬಹುದು ಎಂದೆನಿಸುತ್ತದೆ. 


ಆರಿದಾಳ್ಳೆ-70 ಅಥವಾ ಆರಿದವಾಳಿಕೆ: ಈ ಪ್ರದೇಶವು ಪುನ್ನಾಡಿನ ಉಪವಿಭಾಗವಾಗಿತ್ತು. 
ಶ್ರೀಪುರುಷನ ಸಾಮಂತನಾದ ಮುದುಕೊಂಗುಣಿ ಅದಿಯರಸನು ಇದನ್ನು ಆಳುತ್ತಿದ್ದನೆಂದು 
ಈಗಾಗಲೇ ಉಲ್ಲೇಖಿಸಲಾಗಿದೆ. ಪೆರ್ವಟ್ಟಿಯೂರು ಮತ್ತು ಮರ್ದೂರು ಗ್ರಾಮಗಳು ಇದರಲ್ಲಿ 
ಅಂತರ್ಗತವಾಗಿದ್ದವೆಂದು ಈ ಶಾಸನದಿಂದ ತಿಳಿದುಬರುತ್ತದೆ. ಹುಣಸೂರು ತಾಲ್ಲೂಕಿನ 
ಧರ್ಮಾಪುರ ಶಾಸನವು ಆರಿದವಾಳಿಕೆಯ ವ್ಯಾಪ್ತಿಗೊಳಪಡುವ ಗ್ರಾಮಗಳಾದ ತೊಗರವಾಡಿ, 
ಮನ್ನೆಯ. ಬೂವನಹಳ್ಳಿ ಗ್ರಾಮಗಳನ್ನು ಸೇರಿಸಿ ಧರ್ಮಾಪುರವೆಂಬ ಹೆಸರಿಟ್ಟಿದ್ದನ್ನು ತಿಳಿಸುತ್ತದೆ. 
ಆರಿದವಾಳು ವಿಭಾಗದ ಮುಖ್ಯಸ್ಥಳ ಪಿರಿಯಾಪಟ್ಟಣ ತಾಲ್ಲೂಕಿನ ಆನೆವಾಳು ಗ್ರಾಮವಾಗಿದ್ದು, 
ಬೂವನಹಳ್ಳಿಯೂ ಇದೇ ತಾಲ್ಲೂಕಿಗೆ ಸೇರಿರುವುದರಿಂದ, ಈ ವಿಭಾಗವು ಹೆಗ್ಗಡದೇವನಕೋಟೆ, 
ಹುಣಸೂರು ಮತ್ತು ಪಿರಿಯಾಪಟ್ಟಣ ತಾಲ್ಲೂಕಿನ ಹಲವು ಹಳ್ಳಿಗಳನ್ನು ಒಳಗೊಂಡಿದ್ದಿರಬಹುದೆಂದು 
ಡಾ.ಚನ್ನಬಸವಯ್ಯ ಹಿರೇಮಠ ಅವರು ಅಭಿಪ್ರಾಯಪಡುತ್ತಾರೆ. 


ಎಡೆನಾಡು ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಪ್ರದೇಶಗಳು ಮತ್ತು ಅದಕ್ಕೆ 
ಹೊಂದಿಕೊಂಡಂತಿರುವ ನಂಜನಗೂಡು, ಚಾಮರಾಜನಗರ ಜಿಲ್ಲೆಯ ಯಳಂದೂರು, ಕೊಳ್ಳೇಗಾಲ 
ತಾಲ್ಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡ ವಿಸ್ತಾರವಾದ ನಾಡಾಗಿದ್ದಿತು. ಹಲವಾರು 
ಶಾಸನಗಳಲ್ಲಿ ಈ ನಾಡನ್ನು ಪಿರಿಯನಾಡು, ಹಿರಿಯನಾಡೆಂದು ಸಹ ಕರೆಯಲಾಗಿದೆ. ಈ ಎಡೆನಾಡು 
ಇಂದಿನ ನಂಜನಗೂಡಿನ ದೊಡ್ಡಹೊಮ್ಮ ಹಳೇಷುರ, ಬದನಾಳು, ಸುತ್ತೂರು, ತಿ.ನರಸೀಪುರ 
ತಾಲ್ಲೂಕಿನ ತಡಿಮಾಲಿಂಗಿ, ಮೂಗೂರು, ಹುಣಸೂರು ಮೊದಲಾದ ಗ್ರಾಮಗಳು ಅಂತರ್ಗತವಾಗಿದ್ದ 
ಪ್ರದೇಶವಾಗಿದ್ದಿತೆಂದು ಡಾ.ಪಿ.ವಿ.ಕೃಷ್ಣಮೂರ್ತಿ ಅವರು ಶಾಸನಾಧಾರಗಳಿಂದ ಗುರುತಿಸಿದ್ದಾರೆ. 


ಗಂಗರ ಏಕಚಕ್ರಾಧಿಪತ್ಯದಲ್ಲಿದ್ದು, ಗಂಗವಾಡಿಯೆಂದು ಕರೆಸಿಕೊಂಡಿದ್ದ ಮೈಸೂರು ಜಿಲ್ಲೆಯ 
ಪ್ರದೇಶಗಳು ಕ್ರಿಶ. ಹನ್ನೊಂದನೇ ಶತಮಾನದಲ್ಲಿ ಚೋಳರ ಅಧಿಪತ್ಯಕ್ಕೆ ಒಳಪಟ್ಟ ನಂತರ 
ಪ್ರಾದೇಶಿಕವಾಗಿ ಕೆಲವು ಹೊಸ ಹೆಸರುಗಳನ್ನು ಪಡೆದವು. ಚೋಳರು ತಾವು ಆಕಮಿಸಿಕೊಂಡ 
ಗಂಗವಾಡಿ ಪ್ರದೇಶಕ್ಕೆ "ಮುಡಿಗೊಂಡ ಚೋಳಮಂಡಲ'ವೆಂದು ಹೆಸರಿಸಿರುವುದು ತಿ.ನರಸೀಪುರದ 
ತಡಿಮಾಲಿಂಗಿ ಶಾಸನಗಳಿಂದ ವೇದ್ಯವಾಗುತ್ತದೆ. ಈ ಮುಡಿಗೊಂಡ ಚೋಳಮಂಡಲದಲ್ಲಿ 


157 


"ಗಂಗೈಕೊಂಡಚೋಳ ವಳನಾಡು' ಅಂತರ್ಗತವಾಗಿದ್ದು, ಇಡೈನಾಟು, ಪದಿನಾಟ್ರು, ನವಿಲೆನಾಟ್ಟು 
ಮತ್ತು ವಡಗೆರೆನಾಟ್ಟುಗಳು ಈ ವಳನಾಡಿನ ಭಾಗವಾಗಿತ್ತೆಂದು ಪಿ.ವಿ.ಕೃಷ್ಣಮೂರ್ತಿ ಅವರು 
ಗುರುತಿಸಿದ್ದಾರೆ. ತಲಕಾಡು ಪ್ರದೇಶಗಳನ್ನು "ರಾಜೇಂದಚೋಳ ವಳನಾಡು' ಎಂದು ಕರೆಯಲಾಯಿತು. 
ಹೀಗೆ, ವಳನಾಡೆಂಬ ವಿಭಾಗವು ಚೋಳರ ಆಳ್ಲಿಕೆಯ ಕಾಲದಲ್ಲಿ ಅಸ್ತಿತ್ತವನ್ನು ಹೊಂದಿತ್ತು. 


ಚಂಗನಾಡು: ಮೈಸೂರು ಜಿಲ್ಲೆಯ ಪಶ್ಚಿಮ ಭಾಗವಾಗಿದ್ದ ಇಂದಿನ ಹುಣಸೂರು ಮತ್ತು ಕೊಡಗಿನ 
ಕೆಲವು ಭಾಗಗಳನ್ನು ಅಂದು 'ಚಂಗನಾಡು' ಎಂದು ಕರೆಯಲಾಗುತ್ತಿತ್ತು. ಚೋಳರು ತಮ್ಮ 
ಪ್ರಭುತ್ತವನ್ನು ಅಂಗೀಕರಿಸಿದ ಸಾಮಂತರಿಗೆ “"ಚಂಗನಾಡಿ'ನ ಅಧಿಪತ್ಯವನ್ನು ದಯಪಾಲಿಸಿ, 
"'ಚಂಗನಾಡ'ನ್ನು ಆಳುವವರನ್ನು ಚೋಳಚಂಗಾಳ್ಸರೆಂದು ಕರೆದರು. ಮುಂದೆ, ಇದೇ ಚಂಗನಾಡು 
ಪುಣಿಸನೂರು ಎಂಬ ವ್ಯಕ್ತಿನಾಮವನ್ನು ಪಡೆದು, ತದನಂತರ ಹುಣಸೂರು ಎಂದಾಯಿತು. ಇಲ್ಲಿ, 
ಸೂಚಿತನಾಗಿರುವ ಪುಣಿಸನು ಹೊಯ್ದಳ ವಿಷ್ಣುವರ್ಧನನ ದಂಡನಾಯಕ, ಮಂತ್ರಿ ಮತ್ತು 
ಸಂಧಿವಿಗಹಿಯಾಗಿದ್ದ “ಪುಣಿಸಮಯ್ಯ” ಅಲ್ಲವೆಂದು ನಿರ್ಧರಿಸಬಹುದಾಗಿದೆ. ಈ ಪ್ರದೇಶದಲ್ಲಿ 
ಮೈಸೂರು ಒಡೆಯರ ಆಳಿಕೆ ಆರಂಭವಾದಾಗಲೂ ಸಹ ಶಾಸನಗಳು ಈ ಪ್ರದೇಶವನ್ನು 
"ಚಂಗನಾಡು' ಎಂದೇ ಉಲ್ಲೇಖಿಸಿರುವುದು ಇದಕ್ಕೆ ಕಾರಣವಾಗಿದೆ. 


ಎಡೆತೊರೆನಾಡು-1000: ಎಡೆದೊರೆನಾಡು ಪುನ್ನಾಟದ ಉಪವಿಭಾಗವಾಗಿದ್ದು, ಕಾವೇರಿ ಮತ್ತು 
ಕಪಿಲಾ ನದಿಗಳ ಎಡಬಲಗಳಲ್ಲಿ ಹರಡಿಕೊಂಡಿದ್ದುದಾಗಿ ಡಾ.ಚನ್ನಬಸವಯ್ಯ ಹಿರೇಮಠ ಅವರು 
ಗುರುತಿಸಿದ್ದಾರೆ. ಅಂದರೆ, ಎಡೆತೊರೆನಾಡು ಇಂದಿನ ಮಂಡ್ಯ ಜಿಲ್ಲೆಯ ಮಳವಳ್ಳಿ, ಮೈಸೂರು ಮತ್ತು 
ಚಾಮರಾಜನಗರ ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿತ್ತು ಎಂದು ಪ್ರತಿಪಾದಿಸಿದ್ದಾರೆ. 


ಶ್ರೀಪುರುಷನ ಸಾಮಂತನಾದ ಅರಟ್ಟಿಗಳ ಅರಸ ಚೊತ್ತಮನ್‌ ಎಡೆತೊರೆನಾಡು-1000 
ಪ್ರದೇಶವನ್ನು ಆಳುತ್ತಿದ್ದ ಉಲ್ಲೇಖವು ಮೈಸೂರು ತಾಲ್ಲೂಕಿನ ಶಾಸನದಿಂದ ತಿಳಿದುಬರುತ್ತದೆ. ಒಂದು 
ಪ್ರದೇಶದ ಮುಂದೆ ಸೂಚಿಸುವ ಅಂಕಿಗಳು, ಆ ಪ್ರದೇಶದಿಂದ ಕೇಂದಸ್ಥಾನಕ್ಕೆ ಸಂದಾಯವಾಗುತ್ತಿದ್ದ 
ಕರ, ತೆರಿಗೆ ಅಥವಾ ಕಂದಾಯವೆಂದು ಪರಿಗಣಿಸಬಹುದಾಗಿದೆ. ಈ ಬಗ್ಗೆ ಅನೇಕ ಚರ್ಚೆಗಳು 
ನಡೆದಿದ್ದು, ಕೆಲವು ವಿದ್ದಾಂಸರು, ಇದು ಆ ಪ್ರಾಂತೃದ ಆಡಳಿತಕ್ಕೆ ಒಳಪಟ್ಟ ಗ್ರಾಮಗಳ 
ಸಂಖ್ಯೆಯಿರಬೇಕೆಂದು ನಿರ್ಧರಿಸಿದ್ದಾರೆ. ಆದರೆ, ಇಷ್ಟು ಅಗಾಧ ಪ್ರಮಾಣದಲ್ಲಿ ಗ್ರಾಮಗಳು ಅಂದು 
ಇದ್ದವೆಂಬುದು ನಂಬಲಸಾಧ್ಯವಾದ ವಾದವಾಗಿರುತ್ತದೆ. ಈ ವಾದವು ಕೆಲವು ಸಣ್ಣ ಸಂಖ್ಯೆಗಳ 


ವಿಷಯದಲ್ಲಿ (ಉದಾ:ಆತಕೂರು-12, ಬೆಳ್ಳೊಲ-20) ಅನ್ವಯವಾಗಬಹುದಾದರೂ, 
ಗಂಗವಾಡಿ-96000,  ನೊಳಂಬವಾಡಿ-32000 ಇಂಥ ಪ್ರಾಂತ್ಯಗಳ ಮಿತಿಯಲ್ಲಿ ನಂಬಲು 
ಕಷ್ಟಸಾಧ್ಯವೆನಿಸುತ್ತದೆ. ಆದುದರಿಂದ, ಈ  ಸಂಖ್ಯಾವಾಚಿಗಳನ್ನು ಆ ಪ್ರದೇಶದಿಂದ 


ಸಂದಾಯವಾಗುತ್ತಿದ್ದ ಆದಾಯವೆಂದು ಭಾವಿಸುವುದು ಸೂಕ್ತವೆನಿಸುತ್ತದೆ. 


ಈ ನಾಡಿನ ವಿಸ್ತಾರದ ಹಿನ್ನೆಲೆಯಲ್ಲಿ, ಎಡೆತೊರೆನಾಡನ್ನು ಶಾಸನಗಳು ಹಿರಿಯನಾಡು, 
ಪಿರಿಯನಾಡು ಎಂದು ಕರೆದಿವೆ. ಶಾಸನಗಳ ಆಧಾರದಿಂದ ತಡಿಮಾಲಿಂಗಿ, ಮೂಗೂರು ಮತ್ತು 
ಶೋಳನಲ್ಲೂರು ಗ್ರಾಮಗಳು ಇದರೊಳಗೆ ಅಂತರ್ಗತವಾಗಿದ್ದವೆಂದು ಹೇಳಬಹುದು. ಚೋಳರ 
ಕಾಲದಲ್ಲಿ ಈ ಪ್ರದೇಶವನ್ನು "ಇಡೈನಾಟ್ಟು' ಎಂದು ಕರೆಯುತ್ತಿದ್ದರು. ಇಂದು ಮೈಸೂರು 
ತಾಲ್ಲೂಕಿನಲ್ಲಿರುವ ಹಾರೋಹಳ್ಳಿ ಗ್ರಾಮವು ಸಹ ಎಡತೊರೆ ನಾಡಿನಲ್ಲಿ ಸಮಾವೇಶಗೊಂಡಿತ್ತು. 


158 


ಶಾಸನದಲ್ಲಿ ಇಂದಿನ ಹಾರೋಹಳ್ಳಿಯು "ಹಾದರವಾಗಿಲು' ಎಂದು ಉಕ್ತವಾಗಿದೆ. ಹುಣಸೂರು 
ತಾಲ್ಲೂಕಿನ ಹೆರ್ಜ್ಞಾದಿ ಗ್ರಾಮವು ಸಹ ತೊರೆನಾಡಿನಲ್ಲಿ ಅಂತರ್ಗತವಾಗಿತ್ತೆಂದು ಶಾಸನದಿಂದ 
ತಿಳಿದುಬರುತ್ತದೆ. ಈ ಎಡತೊರೆನಾಡನ್ನು ಮೂಗೂರು ಮತ್ತು ಮಾದಾಪುರ ಶಾಸನಗಳು 
“ಕುಮಾರನನಾಡಾದ ತೊರೆನಾಡು” ಎಂದೂ ಸಹ ಕರೆದಿವೆ. ಇದರಿಂದ, ರಾಜ್ಯದ 
ಉತ್ತರಾಧಿಕಾರಿಯಾದ ಯುವರಾಜ ಅಥವಾ ರಾಜಕುಮಾರರನ್ನು ಆಡಳಿತದ ಪೂರ್ವ ಅನುಭವಕ್ಕಾಗಿ 
ಈ ನಾಡಿನ ಅಧಿಪತಿಗಳನ್ನಾಗಿಸುತ್ತಿದ್ದರೆಂದು ಅರ್ಥೈಸಬಹುದಾಗಿದೆ. ಆದುದರಿಂದ, ಈ ನಾಡಿಗೆ 
ಪರ್ಯಾಯವಾಗಿ "ಕುಮಾರನಾಡು' ಎಂಬ ಹೆಸರಿದ್ದಿತು. ಎಡೆತೊರೆನಾಡಿನ ಉಪವಿಭಾಗಗಳು ಈ 
ಮುಂದಿನಂತಿವೆ. 


ಆದಿರಾರು ಪನ್ನೆರಡು: ನಂಜನಗೂಡು ತಾಲ್ಲೂಕಿನ ಶಾಸನವು "ಆದಿರಾರು ಪನ್ನೆರಡು' ಎಂಬ 
ವಿಭಾಗವನ್ನು ಉಲ್ಲೇಖಿಸಿದೆ. ಈ ವಿಭಾಗದ ಬಗ್ಗೆ ಹೆಚ್ಚಿನ ವಿವರಗಳು ದೊರೆತಿರುವುದಿಲ್ಲ. ಆದರೆ, 
ಇಂದು ನಂಜನಗೂಡು ತಾಲ್ಲೂಕಿನಲ್ಲಿರುವ ಹದಿನಾರು ಗ್ರಾಮವೇ ಅಂದು ಆದಿರಾರು ನಂತರ 
ಹದಿನಾಡು ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಟ್ಟಿರಬಹುದೆಂದು ತೋರುತ್ತದೆ. ಪನ್ನೆರಡು ಎಂಬುದು 
ಹದಿನಾಡುವಿನ ಆಡಳಿತ ಘಟಕಕ್ಕೆ ಸೇರಿದ ಸುತ್ತಮುತ್ತಲ ಹನ್ನೆರಡು ಗ್ರಾಮಗಳಿರಬಹುದೆಂದು 
ಭಾವಿಸಬಹುದು. 


ಉತ್ತ್ತುರೈನಾಟ್ಟು: ಈ ಉಪವಿಭಾಗವು ಕೃಷ್ಣರಾಜನಗರದ ಕಾವೇರಿ ನದಿಯ ದಂಡೆಯ 
ಮೇಲಿದ್ದುದನ್ನು ಶಾಸನದಿಂದ ಅರಿಯಬಹುದಾಗಿದೆ. ಈ ನಾಡಿನೊಳಗೆ ಶಾಸನೋಕ್ತವಾಗಿರುವ 
ತೊರೆತಿಪ್ಲೂರು ಗ್ರಾಮವು ಅಂತರ್ಗತವಾಗಿತ್ತೆಂದು ಗುರುತಿಸಬಹುದಾಗಿದೆ. ಇಂದಿನ ತಿಪ್ಪೂರು” 
ಗ್ರಾಮವೇ ಅಂದಿನ ತೊರೆತಿಪ್ಲೂರಾಗಿತ್ತು ಇಂದಿನ ಕೃಷ್ಣರಾಜನಗರದಲ್ಲಿ "ಎಡತೊರೆ' ಗ್ರಾಮವು 
ಇಂದಿಗೂ ಕಾವೇರಿ ನದಿಯ ದಂಡೆಯ ಮೇಲಿರುವುದನ್ನು ಕ್ಷೇತಕಾರ್ಯದ ಸಮಯದಲ್ಲಿ 
ಗುರುತಿಸಲಾಗಿದೆ. ಅರ್ಕೇಶ್ವರ ದೇವಾಲಯವು ಎಡತೊರೆ ಗ್ರಾಮದಲ್ಲಿದೆ. 


ಕರೈನಾಟ್ಟು/ಕಾರೆನಾಡು ಎರ್ಪುತ್ತು: ಈ ಉಪವಿಭಾಗವು ಕಪಿಲಾ ನದಿಯ ದಂಡೆಯ ಮೇಲಿನ 
ಇಂದಿನ ನಂಜನಗೂಡು ತಾಲ್ಲೂಕು ಪ್ರದೇಶದೊಳಗೆ ಅಂತರ್ಗತವಾಗಿತ್ತು ಗಂಗ ಪೆರ್ಮಾಡಿಯ 
'ಅದಿಯನಾಡೆಯ' ಎಂಬುವನು ಇದನ್ನು ಆಳುತ್ತಿದ್ದ ಉಲ್ಲೇಖ ಶಾಸನದಲ್ಲಿದೆ. ಅದಿಯನಾಡೆಯನು 
ಈ ನಾಡಿನ ಪ್ರಭುವಾಗಿರಬಹುದು. ಈ ಉಪವಿಭಾಗವು ಇಂದಿನ ಚಾಮರಾಜನಗರ ಜಿಲ್ಲೆಯ 
ಹಲವು ಭಾಗಗಳನ್ನು ಒಳಗೊಂಡಿತ್ತೆಂದು ಆ ಜಿಲ್ಲೆಯ ಶಾಸನಗಳಲ್ಲಿ ಉಕ್ತಗೊಂಡಿರುವ ನಾಡಿನ 
ಹೆಸರಿನಿಂದ ಗುರುತಿಸಬಹುದಾಗಿದೆ. ಈ ಅಧ್ಯಯನವು ಮೈಸೂರು ಜಿಲ್ಲೆಯ ವ್ಯಾಪಿಗೆ 
ಸೀಮಿತಗೊಂಡಿರುವುದರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿನ ಶಾಸನೋಲ್ಲೇಖಗಳ ಬಗ್ಗೆ 
ವಿಶ್ಲೇಷಿಸಿರುವುದಿಲ್ಲ. ತಡಿಮಾಲಿಂಗಿಯ ಗ್ರಾಮವಾದ ಆಲನಹಳ್ಳಿಯು  ಕಾರೆನಾಡಿನೊಳಗೆ 
ಸಮಾವೇಶಗೊಂಡಿತ್ತೆಂದು ಶಾಸನದಿಂದ ತಿಳಿದುಬರುತ್ತದೆ. ಶಾಸನಗಳಲ್ಲಿ "ಸೋತೆಯೂರು, 
"ಸೊತ್ತಿಯೂರು' ಎಂದು ಉಲ್ಲೇಖಗೊಂಡಿರುವ ಸುತ್ತೂರು ಸಹ ಈ ಉಪವಿಭಾಗದೊಳಗೆ 
ಅಂತರ್ಗತವಾಗಿರುತ್ತದೆ. ಈ ಪ್ರದೇಶದಲ್ಲಿ ಮೊದಲು ಶೈವಬ್ರಾಹ್ಹಣರು ವಾಸಿಸುತ್ತಿದ್ದ ಕಾರಣ 
ಸುತ್ತೂರಿನ ಮೊದಲ ಹೆಸರು "ಶ್ರೋತ್ರ್ತಿಯೂರು' ಎಂದಾಗಿತ್ತು. ಕಾಲಕಮೇಣ ಜನಪದರ 


159 


ಆಡುಮಾತಿನಲ್ಲಿ ಈ ಊರಿನ ಹೆಸರು “ಸೊತ್ತಿಯೂರು' ನಂತರ “ಸುತ್ತೂರು” ಆಗಿರುತ್ತದೆ. ಕ್ರಿಶ. 
12ನೇ ಶತಮಾನದ ಶಾಸನದವರೆಗೂ ಸುತ್ತೂರನ್ನು ಶ್ರೋತ್ರಿಯೂರು ಎಂದೇ ಉಲ್ಲೇಖಿಸಲಾಗಿದೆ. 


ನಂಜನಗೂಡು ತಾಲ್ಲೂಕಿನ ಇಂದಿನ "ದೊಡ್ಡಹೊಮ್ಮ' ಗ್ರಾಮವು ಈ ಉಪವಿಭಾಗದೊಳಗೆ 
ಅಂತರ್ಗತಗೊಂಡು "ಪಿರಿಯಹೊಳ್ಳ' ಎಂಬ ಹೆಸರಿನಿಂದ ಶಾಸನೋಕ್ಷವಾಗಿದೆ. ಹುಣಿಸೆ, ಎಲಚಿಗೆರೆ, 
ಕುಮಾರನಾಡು ಕಾರೆನಾಡು ಎಂಬ ಶಾಸನೋಲ್ಲೇಖಗಳಿಂದ ಈ ಗ್ರಾಮಗಳು ಕಾರೆನಾಡು 
ಉಪವಿಭಾಗದೊಳಗೆ ಸಮಾವೇಶಗೊಂಡಿದ್ದವು ಎಂದು ಅರಿಯಬಹುದಾಗಿದೆ. ನಂಜನಗೂಡು 
ತಾಲ್ಲೂಕಿನ ಶಾಸನದಿಂದ ಸಕ್ಕರೆ ಬೆಳ್ಳುಂದೂರು, ಸುತ್ತೂರು ಮತ್ತು ಸಿಂಗೂರುಗಳು 
ನಗರವಾಗಿದ್ದವೆಂದು ತಿಳಿಯಬಹುದಾಗಿದೆ. ಇದಲ್ಲದೆ, ತಿ.ನರಸೀಪುರ ತಾಲ್ಲೂಕಿನ ವಿಜಯಪುರ, 
ಏಚಿಗನಹಳ್ಳಿ, ಮೂಡಹಳ್ಳಿ, ಸೊತ್ತಿಯೂರು, ತಗಡೂರು, ಬಣವಾಳ, ಅಂಕುಸಯ್ಕನಪುರ ಮತ್ತು 
ಹಳೇಪುರ ಗ್ರಾಮಗಳು ಕಾರೆನಾಡು ಉಪವಿಭಾಗದೊಳಗೆ ಸಮಾವೇಶಗೊಂಡಿದ್ದುದಾಗಿ ಶಾಸನಗಳಿಂದ 
ತಿಳಿದುಬರುತ್ತದೆ. ಇದರಲ್ಲಿ, ಸುಮಾರು ಗ್ರಾಮಗಳು ತಮ್ಮ ಮೂಲ ಹೆಸರಿನಲ್ಲಿಯೇ ಇಂದಿಗೂ ತಮ್ಮ 
ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದನ್ನು ಕಾಣಬಹುದಾಗಿದೆ. 


ಎಡೆತೊರೆನಾಡಿನ ತುಂಬಲವು ಕಾಲುಹಳ್ಳಿ, ಸಬ್ರಮಾಣಿಯಹಳ್ಳಿ, ಸೆಟ್ಟಿಗವುಡನ ಹಳ್ಳಿ ಮತ್ತು 
ಬಾಚಗವುಡನಹಳ್ಳಿಗಳಿಂದ ಕೂಡಿದ್ದ ಒಂದು ಚಿಕ್ಕ ಆಡಳಿತ ಘಟಕವೆಂದು ತಿ.ನರಸೀಪುರ 
ಶಾಸನದಲ್ಲಿನ ಉಲ್ಲೇಖದಿಂದ ಅರ್ಥೈಸಬಹುದಾಗಿದೆ. 


ಕೊಂಗಲ್ಲಾಡು-8000: ಕೊಂಗಲ್ಲಾಡು-8000 ಒಂದು ವಿಸ್ತಾರವಾದ ಪ್ರಾದೇಶಿಕ ಘಟಕವಾಗಿತ್ತೆಂದು 
ಶಾಸನಗಳಿಂದ ತಿಳಿದುಬರುತ್ತದೆ. ಪಿರಿಯಾಪಟ್ಟಣ ತಾಲ್ಲೂಕಿನ ಕೂರಗಲ್ಲು ಶಾಸನವು ಈ 
ಪ್ರದೇಶವನ್ನು ಎರೆಯಪ್ಪನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಇದರಿಂದ, ಈ ನಾಡು ಗಂಗರ 
ಕಾಲದಲ್ಲೇ ಅಸ್ತಿತ್ತವನ್ನು ಪಡೆದಿತ್ತೆಂದು ಹಾಗೂ ಕೂರಗಲ್ಲು ಗ್ರಾಮವು ಈ ನಾಡಿನೊಳಗೆ 
ಅಂತರ್ಗತವಾಗಿತ್ತೆಂದು ಶಾಸನದಿಂದ ತಿಳಿದುಬರುತ್ತದೆ. "ಈ ನಾಡಿನ ವ್ಯಾಪ್ತಿಯೊಳಗೆ ಇಂದಿನ 
ಮೈಸೂರು ಜಿಲ್ಲೆಯ ನೈಯತ್ಯಕ್ಕಿರುವ ಕೃಷ್ಣರಾಜನಗರ, ಹಾಸನ ಜಿಲ್ಲೆಯ ಅರಕಲಗೂಡು, 
ಹೊಳೆನರಸೀಪುರದ ಹಲವು ಭಾಗಗಳು ಹಾಗೂ ಆ ಪ್ರದೇಶಗಳಿಗೆ ಹೊಂದಿಕೊಂಡಿರುವ ಕೊಡಗು 
ಜಿಲ್ಲೆಯ ಪ್ರದೇಶಗಳು ಸೇರ್ಪಡೆಯಾಗಿದ್ದವು' ಎಂದು ಡಾ.ಪಿ.ವಿ.ಕೃಷ್ಣಮೂರ್ತಿ ಅವರು 
ಗುರುತಿಸಿದ್ದಾರೆ. 


ಕುಪ್ಪನಾಡು: ಪಿರಿಯಾಪಟ್ಟಣ ಶಾಸನವು ಕುಪ್ಪನಾಡು ಉಪವಿಭಾಗವನ್ನು ಹೆಸರಿಸಿದೆ. ಇಂದಿನ 
ಕಂಪಲಾಪುರವೇ ಅಂದು ಕುಪ್ಪನಾಡು ಎಂಬ ಹೆಸರಿನಿಂದ ಪ್ರಚಲಿತದಲ್ಲಿತ್ತು ಈ ಉಪವಿಭಾಗವು 
ಮಣಲೂರು ಗ್ರಾಮವನ್ನು ಒಳಗೊಂಡಿತ್ತು. ಹಿರೇಮಳಲಿಯ ಪ್ರಾಚೀನ ಹೆಸರು ಮಣಲೂರು ಆಗಿದ್ದು, 
ಇದರಲ್ಲಿ ಹೆದಣೆ ಗ್ರಾಮವು ಅಂತರ್ಗತವಾಗಿತ್ತು ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. 
ಒಟ್ಟಾರೆಯಾಗಿ, ಕುಪ್ಪನಾಡು ಪಿರಿಯಾಪಟ್ಟಣ ತಾಲ್ಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡಿತ್ತೆಂದು 
ತಿಳಿಯಬಹುದು. 


ಕೈವಾರನಾಟ್ಟು: ತಿ.ನರಸೀಪುರದ ಶಾಸನದಲ್ಲಿ ಕೈವಾರನಾಟ್ಟು ಪ್ರದೇಶದಲ್ಲಿರುವ ಕುಳತ್ತೂರನ್ನು 
ಹೆಸರಿಸಲಾಗಿದೆ. ಇಂದಿಗೂ ಕೊಳತೂರು ಗ್ರಾಮವು ತಿ.ನರಸೀಪುರ ತಾಲ್ಲೂಕಿನಲ್ಲಿದೆ. ಈ ನಾಡು 


160 


ನಿಗರಿಲಿ ಚೋಳಮಂಡಲದ ಭಾಗವಾಗಿತ್ತು ಕೈವಾರನಾಡು ತಿ.ನರಸೀಪುರದ ಕೆಲವು ಗ್ರಾಮಗಳನ್ನು 
ಹೊಂದಿರಬಹುದೆಂದು ಊಹಿಸಬಹುದಾಗಿದೆ. 


ನೀರ್ಗುನ್ನ ನಾಡು: ಎಂಟನೇ ಶತಮಾನದ ಶಾಸನವು ಶಿವಮಾರನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತಾ 
“ನೀರ್ಗುನ್ನ” ನಾಡನ್ನು ಪ್ರಸ್ತಾಪಿಸಿದೆ. ಪೃಥ್ವಿ ನೀರ್ಗುನ್ನ ಮಹಾರಾಜನ ಪತಶ್ಲಿ ಕುಂದಾಚ್ಚಿ "ರಲೋಕತಿಲಕ” 
ಜಿನಾಲಯವನ್ನು ನಿರ್ಮಿಸಿದ್ದ ಸಂಗತಿ ಶಾಸನಗಳಿಂದ ತಿಳಿದುಬರುತ್ತದೆ. ಈ ನೀರ್ಗುನ್ನ ನಾಡು 
ಗಂಗ-6000 ಪ್ರಾಂತ್ಯದೊಳಗೆ ಅಡಕಗೊಂಡಿದ್ದು, ತಲಕಾಡಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ 
ಅಂತರ್ಗತವಾಗಿತ್ತೆಂದು ತಿಳಿಯಬಹುದಾಗಿದೆ. ಪ್ರಸ್ತುತ, ಈ ಜಿನಾಲಯ ಯಾವುದೆಂದು ಗುರುತಿಸಲು 
ಸಾಧ್ಯವಾಗಿಲ್ಲ. 


ಗಾಳವನನಾಡು: ಗಾಳವನನಾಡು ಕೃಷ್ಣರಾಜನಗರದ ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹನಸೋಗೆಯು 
ಗಾಳವನ ನಾಡಿನಲ್ಲಿರಬಹುದೆಂದು ಡಾ.ಚನ್ನಬಸವಯ್ಯ ಹಿರೇಮಠ ಅವರು ತರ್ಕಿಸಿದ್ದಾರೆ. ಆದರೆ, 
ಗಾಳವನನಾಡಿನ ಹನ್ನೆರಡು ನಾಯಕರು ಸೇರಿ ಕೋಳಿಯೂರು ಕೋಟೆಯನ್ನು ಮುತ್ತಿದ ವಿಷಯ 
ಶಾಸನದಲ್ಲಿರುವುದರಿಂದ, ಹಾಗೂ ಕರ್ನಾಟಕ ಗ್ರಾಮಸೂಚಿಯ ಅನುಸಾರ ಅಂದಿನ ಕೋಳಿಯೂರು 
ಇಂದಿನ ಕೊಳೂರು ಆಗಿರಬಹುದಾದ ಸಾಧ್ಯತೆಯಿದ್ದು, ಗಾಳವನನಾಡು ಬಹುಶಃ ಎಡೆತೊರೆನಾಡಿನ 
ವ್ಯಾಪಿಗೆ ಸೇರಿಲ್ಲದ ನಾಡೆಂದು ತಿಳಿಯಬಹುದಾಗಿದೆ. 


ತೇಗಟ್ಟೂರ್‌ ವಿಷಯ: ಗಂಗ ಶ್ರೀಪುರುಷನ ಸಾಲಿಗ್ರಾಮದ ಶಾಸನದಲ್ಲಿ ತೇಗಟ್ಟೂರ್‌ ವಿಷಯವನ್ನು 
ಬಾರದೂರು ಗ್ರಾಮದೊಡನೆ ಉಲ್ಲೇಖಿಸಲಾಗಿದೆ. ಬಾರದೂರು ಗ್ರಾಮವು 
ತೇಗಟ್ಟೂರ್ವಿಷಯದಲ್ಲಿತ್ತೆಂದು ಮಾತ್ರ ತಿಳಿದುಬರುತ್ತದೆ. 


ತುರೈನಾಟ್ಟು/ತೊರೆನಾಡು: ತಿ.ನರಸೀಪುರ ತಾಲ್ಲೂಕಿನ ಎಡತೊರೆ ಗ್ರಾಮ  ತೊರೆನಾಡಿನ 
ಕೇಂದ್ರಸ್ಥಳವಾಗಿದ್ದಂತೆ ತಿಳಿದುಬರುತ್ತದೆ. ಚೋಳರ ಆಳ್ಳಿಕೆಯ ಕಾಲದಲ್ಲಿ ಈ ನಾಡನ್ನು ಇತರ 
ನಾಡುಗಳಾದ ಹದಿನಾಡು, ತಗಡೂರು, ಮೋಗೂರುನಾಡು ಮತ್ತು ಕುನಾಡುಗಳೊಡನೆ ಪ್ರತ್ಯೇಕವಾಗಿ 
ಉಲ್ಲೇಖಿಸಿದ್ದು, ಇದರಿಂದ ಇದೊಂದು ಸ್ವತಂತ್ರ ವಿಭಾಗವಾಗಿತ್ತೆಂದು ತಿಳಿದುಬರುತ್ತದೆ. 
ಕಾಲಾನುಕ್ರಮದಲ್ಲಿ, ಮೈಸೂರು ಒಡೆಯರ ಆಳ್ಲಿಕೆಯ ಕಾಲದಲ್ಲಿ ಇದೊಂದು ತಾಲ್ಲೂಕಾಗಿತ್ತೆಂದು 
ಮೈಸೂರು ತಾಲ್ಲೂಕಿನ ಶಾಸನದಿಂದ ಸ್ಪಷ್ಟವಾಗುತ್ತದೆ. ಕುಂದೂರು, ಮಟಕೆರೆ, ಕಲ್ಲಹಳ್ಳಿ, ಹೊಸೂರು 


ಲ 
ಮತ್ತು ವಡಹಳ್ಳಿ ಗ್ರಾಮಗಳು ಈ ನಾಡಿನಲ್ಲಿ ಅಂತರ್ಗತವಾಗಿತ್ತೆಂದು ತಿಳಿದುಬರುತ್ತದೆ. 


ದಿಬ್ಬಗರಮ್‌-70: ಪಿರಿಯಾಪಟ್ಟಣದ ಶಾಸನದಲ್ಲಿ ಈ ನಾಡನ್ನು ಉಲ್ಲೇಖಿಸಲಾಗಿದೆ. ಶಾಸನ 
ತುಟಿತವಾಗಿರುವುದರಿಂದ, ಇದು ಎಡದೊರೆನಾಡಿನ ಉಪವಿಭಾಗವೆಂಬುದನ್ನು ಹೊರತುಪಡಿಸಿ 
ಯಾವುದೇ ವಿವರ ದೊರೆಯುವುದಿಲ್ಲ. 


ದಾಮಾಂಡನಾಡು: ಈ ನಾಡು ನಂಜನಗೂಡು ಪ್ರದೇಶದಲ್ಲಿ ಅಡಕವಾಗಿತ್ತು ಎಂದು 
ಡಾ.ಪಿ.ವಿ.ಕೃಷ್ಣಮೂರ್ತಿ ಅವರು ಗುರುತಿಸಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಬೇರಾವುದೇ 
ವಿವರಗಳೂ ಇದರ ಬಗ್ಗೆ ದೊರೆಯುವುದಿಲ್ಲ. 


161 


ಪದಿನಾಟ್ಟು/ಪದಿನಾಡುಯಿರೆಪ್ಪತ್ತು: ಮೈಸೂರು ತಾಲ್ಲೂಕಿನ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಈ 
ನಾಡು, ಸೆರೆನಾಡನ್ನು ಒಳಗೊಂಡು ಬೆಳಚಲವಾಡಿ ಮತ್ತು ಹಾದರಿವಾಗಿಲು ಗ್ರಾಮಗಳನ್ನು ಹೊಂದಿತ್ತು 
ಎಂದು ತಿಳಿದುಬರುತ್ತದೆ. ಈ ನಾಡನ್ನು ಆಳುತ್ತಿದ್ದ ಪ್ರಭುಗಾವುಂಡನಾದ ಸೋಮನಾಥನ ಸ್ವಹಸ್ತಾಕ್ಷರ 
ಅಥವಾ ಸಹಿ ಈ ಶಾಸನದಲ್ಲಿದೆ. ಈ ನಾಡಿನ ಉಲ್ಲೇಖವು ಚಾಮರಾಜನಗರ ಮತ್ತು 
ಯಳಂದೂರಿನ ಶಾಸನಗಳಲ್ಲಿ ಅತ್ಯಧಿಕವಾಗಿ ಉಲ್ಲೇಖಗೊಂಡಿರುವುದರಿಂದ, ಬಹುಶಃ ಈ ನಾಡಿನ 
ಬಹುಭಾಗ ಚಾಮರಾಜನಗರ ಜಿಲ್ಲೆಯಲ್ಲಿತ್ತು ಎಂದು ಊಹಿಸಬಹುದು. ಸ್ಪಷ್ಠವಾಗಿ ಹೇಳಬೇಕೆಂದರೆ, 
ಈ ನಾಡಿನ ವ್ಯಾಪ್ತಿಯು ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ, ತಿ.ನರಸೀಪುರ ಮತ್ತು 
ಗುಂಡ್ಲುಪೇಟಿ ತಾಲ್ಲೂಕಿನ ಭಾಗಗಳನ್ನು ಒಳಗೊಂಡಿತ್ತು ಇಂದಿನ ಚಾಮರಾಜನಗರ ಜಿಲ್ಲೆಯ 
ಯಳಂದೂರು ಈ ನಾಡಿನ ಕೇಂದಸ್ಥಳವಾಗಿತ್ತು. ಈ ನಾಡನ್ನು ಮೊದಲು ಜೋಳರು ಆಳುತ್ತಿದ್ದು, 
ನಂತರ ಹೊಯಳ ವಿಷ್ಣುವರ್ಧನನು ಚೋಳರಿಂದ ತಲಕಾಡನ್ನು ಜಯಿಸಿ, "ತಲಕಾಡುಗೊಂಡ"' 
ಬಿರುದನ್ನು ಧರಿಸಿದ ನಂತರ ಇದು ಹೊಯ್ದಳರ ಆಳ್ಗಿಕೆಗೆ ಒಳಪಟ್ಟಿತು. ಹೊಯ್ದಳರ ಆಳ್ಗಿಕೆಯ 
ಕಾಲದಲ್ಲಿ ಇಮ್ಮಡಿ ಬಲ್ಲಾಳನ ದಂಡನಾಯಕನು ಆಳುತ್ತಿದ್ದುದನ್ನು ಶಾಸನವೊಂದು ನಿರೂಪಿಸಿದೆ. 
ತಿ.ನರಸೀಪುರದ ವಾಟಾಳು ಮತ್ತು ಕಾವೇರಿಪುರ ಗ್ರಾಮಗಳು ಈ ನಾಡಿನಲ್ಲಿ ಅಂತರ್ಗತವಾಗಿತ್ತೆಂದು 
ಶಾಸನಗಳಿಂದ ತಿಳಿದುಬರುತ್ತದೆ. ಪದಿನಾಟ್ಟು/ಪದಿನಾಡು ಎಂಬುದು ಹತ್ತು ನಾಡುಗಳ 
ಒಕ್ಕೂಟವಾಗಿತ್ತೆಂದು ತಿಳಿದುಬರುತ್ತದೆ. ಪದಿನಾಡು ನಂತರ ಹದಿನಾಡು ಆಗಿ, ತದನಂತರ ಹದಿನಾರು 
ಎಂಬ ಹೆಸರನ್ನು ಪಡೆದಿರಬಹುದಾದ ಸಾಧ್ಯತೆಯಿದೆ. ಇಂದು, "ಹದಿನಾರು' ಎಂಬ ಗ್ರಾಮ 
ನಂಜನಗೂಡು ತಾಲ್ಲೂಕಿನಲ್ಲಿದೆ. 


ಮೈಸೆನಾಡು-70: ತಮಿಳಿನ ಕ್ರಿಪೂ. 1ರ ಸಿತ್ತನ್ನವಾಸಿಲ್‌ ಶಾಸನದಲ್ಲಿ ಉಕ್ತಗೊಂಡಿರುವ 
"'ಎರುಮೈನಾಟ್ಟು' ಮತ್ತು ಅಶೋಕನ ಶಾಸನಗಳಲ್ಲಿ ಉಲ್ಲೇಖಿಸಿರುವ "ಮಹಿಷಮಂಡಲ'” ಪದವು 
ಮೈಸೂರನ್ನು ಸೂಚಿಸುತ್ತದೆಯೆಂದು ಅನೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ, 
ತದನಂತರ ಕ್ರಿಶ.ದ ಆರಂಭದಲ್ಲಿ ಪ್ರಸಿದ್ದಿಗೆ ಬಂದ ಪುನ್ನಾಟ ಮತ್ತು ಇದರ ವಿಭಾಗವಾದ 
ಎಡತೊರೆನಾಡುಗಳಿಂದ ಮಹಿಷಮಂಡಲದ ಕೀರ್ತಿ ಹಿನ್ನೆಲೆಗೆ ಸರಿದು, ಅದು ಎಡತೊರೆನಾಡಿನ 
ಒಂದು ಉಪವಿಭಾಗವಾಗಿ ಮೈಸೆನಾಡು-70 ಎಂದು ಕರೆಯಲ್ಲಟ್ಟಿತು. ಇದು ವ್ಯಕ್ತಿಯೊಬ್ಬನ ಹೆಸರಾದ 
ಮಯಿಸನ ನಾಡು-ಮೈಸೆನಾಡು-ಮೈಸೆವೂರು ನಾಡು-ಮೈಸೂರು ಆಗಿ ಬದಲಾಗಿದೆಯೆಂದು 
ಡಾ.ಚನ್ನಬಸವಯ್ಯ ಹಿರೇಮಠ ಅವರು ಅಭಿಪ್ರಾಯಪಡುತ್ತಾರೆ. 


ಹೊಯ್ದಳ ವಿಷ್ಣುವರ್ಧನನು ಗಂಗವಾಡಿಯನ್ನು ಆಳುತ್ತಿದ್ದ ಕಾಲದಲ್ಲಿ ಮರ್ಬ್ಬ್ಣಳದ ತೀರ್ಥಕ್ಕೆ 
ಮಣಲೆವಾಡಿಯಲ್ಲಿ ದತ್ತಿ ನೀಡಿದ ವಿಷಯವನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೊರೆತ ಶಾಸನ 
ತಿಳಿಸುತ್ತದೆ. ಚಾಮುಂಡಿಬೆಟ್ಟದ ಮೇಲಿನ ಮಹಾಬಲೇಶ್ವರ ದೇವಾಲಯವು ಆಗ ಮರ್ಬ್ಬಳತೀರ್ಥ 
ಎಂದು ಪ್ರಸಿದ್ಧವಾಗಿತ್ತು. ಈ ನಾಡಿಗೆ ಬಂಬಯನಾಡು ಸೇರಿತ್ತೆಂದು ಇದೇ ಶಾಸನದಿಂದ 
ತಿಳಿದುಬರುತ್ತದೆ. ಚಂದನಹಳ್ಳಿ, ಹಡದನದ, ಮರಿವಿಸೆ, ಹೆಣರ, ಬೆಸಗನಹಳ್ಳಿ, ಓರೆಕೋಡಿ, 
ಓಜಮಂಗಲ, ಮೈಸೂರು, ಹುತ್ತೂರು, ದೇಮಗಂಬಳಿ, ಪುರ ಗ್ರಾಮಗಳು ಮೈಸೆನಾಡಿಗೆ ಸೇರಿತೆಂದು 
ಶಾಸನದಿಂದ ತಿಳಿದುಬರುತ್ತದೆ. ಮೈಸೂರು ತಾಲ್ಲೂಕಿನ ಶಾಸನದಿಂದ ಬೂತುಗನಹಳ್ಳಿ, ಬೋಗವದಿ, 
ಕಣ್ನತ್ತರ ಮತ್ತು ಹೆಮ್ಮನಹಳ್ಳಿಗಳು ಮೈಸೂರ್‌ ನಾಡಿಗೆ ಸೇರಿತ್ತೆಂದು ತಿಳಿದುಬರುತ್ತದೆ. ಮೈಸೂರ್‌ 
ನಾಡ ತಣ್ಣೆ, ಬೆಲುಕುಂದನಾಡು, ನನ್ನಿಗುಂದ ನಾಡುಗಳು ಸಹ ಇದರಲ್ಲಿ ಅಂತರ್ಗತವಾಗಿತ್ತು 


162 


ಇದಲ್ಲದೆ, ಇಂದಿನ ಹಾಸನ ಜಿಲ್ಲೆಯ ಬೇಲೂರು ತಾಲ್ಲೂಕಿನ ಕೆಲವು ಭಾಗಗಳನ್ನು ಮೈಸೆನಾಡು 
ಒಳಗೊಂಡಿತ್ತೆಂಬುದು ಶಾಸನಗಳಿಂದ ತಿಳಿದುಬರುತ್ತದೆ. 


ಪದಿನಾಲ್ಕುನಾಡು: ಈ ನಾಡು ಹದಿನಾಲ್ಕು ಆಡಳಿತ ಘಟಕಗಳ ಒಕ್ಕೂಟವಾಗಿದೆ. ಕ್ರಿ.ಶ.1210ರ 
ನಂತರ, ಹೊಯ್ದಳರ ಆಳ್ಳಿಕೆಯ ಕಾಲದಲ್ಲಿ ಈ ಆಡಳಿತ ಘಟಕಗಳ ಒಕ್ಕೂಟವು ಅಸ್ತಿತ್ರಕ್ಕೆ 
ಬಂದಿರುವುದಾಗಿ ಇತಿಹಾಸತಜ್ಞರು ವಿಶ್ಲೇಷಿಸಿದ್ದಾರೆ. ಇಮ್ಮಡಿ ಬಲ್ಲಾಳನ ಮಹಾಪ್ರಧಾನನಾಗಿದ್ದ 
ಪೆರುಮಾಳೆ ದಂಡನಾಯಕ ಮತ್ತು ಅವನ ಮಗ ಮಾಧವ ದಣ್ಣಾಯಕನ ಕಾಲದಲ್ಲಿ ಪದಿನಾಲ್ಕು 
ನಾಡು ರೂಪುಗೊಂಡಿದೆ. ಇದು ಹದಿನಾಲ್ಕು ನಾಡುಗಳ ಆಡಳಿತ ಘಟಕಗಳ ಒಕ್ಕೂಟವಾಗಿದ್ದು, 
ಇಂದಿನ ನಂಜನಗೂಡು ತಾಲ್ಲೂಕಿನ "ಹೆಡದಲೆ' ಗ್ರಾಮವು ಇದರ ಕೇಂದಸ್ಥಳವಾಗಿದ್ದಿತೆಂದು 
ಡಾ.ಪಿ.ವಿ.ಕೃಷ್ಣಮೂರ್ತಿ ಅವರು ಗುರುತಿಸಿದ್ದಾರೆ. ಈ ಒಕ್ಕೂಟಕ್ಕೆ ಸೇರಿದ್ದ ನಾಡುಗಳೆಂದರೆ; 
ಎಡೆನಾಡು, ಕಣಲನಾಡು, ಕಾರೆನಾಡು, ಕುಮಾರನಾಡು, ತೊರೆನಾಡು, ನವಲೆನಾಡು, ನುಗುನಾಡು, 
ಹುರನಾಡು, ಪೆರಿಯನಾಡು, ಬಯಲ್ಲಾಡು ಹಾಗೂ ಇನ್ನೂ ಗುರುತಿಸಲಾಗದ ಮೂರು 


ನಾಡುಗಳೆಂದು ಪಿ.ವಿ.ಕೃಷ್ಣಮೂರ್ತಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. 


- — — ದಾಯನಾಡು: ಮೈಸೂರು ತಾಲ್ಲೂಕಿನಲ್ಲಿ ದೊರೆತಿರುವ ಹೊಯ್ದಳ ವೀರಬಲ್ಲಾಳದೇವನ 
ಶಾಸನದಲ್ಲಿ ---ದಾಯನಾಡು ಎಂಬ ಉಲ್ಲೇಖವಿದೆ. ಶಾಸನ ತುಟಿತವಾಗಿರುವುದರಿಂದ ಈ ನಾಡಿನ 
ಪೂರ್ಣ ಹೆಸರು ತಿಳಿದುಬರುತ್ತಿಲ್ಲ. ಈ ನಾಡಿಗೆ ಬುಜಗೌಡನಪುರವನ್ನು ಒಳಗೊಂಡಂತೆ ಕುಪ್ಪೂರಿನ 
ಸಮಸ್ತ ಸೀಮೆಗಳು ಸೇರಿತ್ತೆಂದು ತಿಳಿದುಬರುತ್ತದೆ. 


ವಡಕರೆನಾಡು-300/ಬಡಗರೆನಾಡು: ಈ ನಾಡಿನ ಹೆಸರು ಕ್ರಿಶ8ನೇ ಶತಮಾನದ ಶಾಸನದಲ್ಲಿ 
ಉಕ್ತವಾಗಿದೆ. ಕಲ್ಯಾಣ ಚಾಳುಕ್ಯ ವಿಕ್ರಮಾದಿತ್ಯನು ವಡಕರೆನಾಡು-300ನ್ನು ಆಳುತ್ತಿದ್ದುದಾಗಿ ಶಾಸನ 
ಉಲ್ಲೇಖಿಸಿದೆ. ಈ ನಾಡಿನ ಉಲ್ಲೇಖವಿರುವ ಶಾಸನಗಳು ಮಂಡ್ಯ ಜಿಲ್ಲೆಯ ಮಳವಳ್ಳಿ, 
ಚಾಮರಾಜನಗರದ ಯಳಂದೂರು ಮತ್ತು ಮೈಸೂರಿನ ತಿ.ನರಸೀಪುರಗಳಲ್ಲಿ ದೊರಕಿರುವುದರಿಂದ, 
ಈ ನಾಡಿನ ಭೌಗೋಳಿಕ ವ್ಯಾಪ್ತಿಯು ಮಳವಳ್ಳಿ ಯಳಂದೂರು ಮತ್ತು ತಿ.ನರಸೀಪುರದ 
ಬಹುಭಾಗಗಳನ್ನು ಒಳಗೊಂಡಿತ್ತೆಂದು ನಿರ್ಣಯಿಸಬಹುದಾಗಿದೆ. ಸೋಮನಾಥಪುರ, ತಲಕಾಡು 
ಪಟ್ಟಣ,  ಕೊಳಲ್ಲೂರು, ವಹ್ನಿಯೂರುಗಳು ವಡಗರೆನಾಡಿನಲ್ಲಿದ್ದುವೆಂದು ಶಾಸನಗಳಿಂದ 
ತಿಳಿದುಬರುತ್ತದೆ. ಇಲ್ಲಿ "ವನ್ನಿಯೂರು' ಎಂದು ಪ್ರಸ್ತಾಪವಾಗಿರುವ ಪ್ರಾಚೀನ "ವಹ್ನಿಯೂರು”' 
ಇಂದಿನ "ಬನ್ನೂರು' ಆಗಿದೆ. ವನ್ನಿಯೂರು ಗ್ರಾಮವು ಚೋಳರ ಅಧಿಪತ್ಯದಲ್ಲಿ ಮುಡಿಗೊಂಡ 
ಶೋಳಮಂಡಲದ ಶೋಳ ವಳನಾಡಿನ ವಡಗರೈನಾಡಿನಲ್ಲಿತ್ತೆಂದು ತಿಳಿದುಬರುತ್ತದೆ. ಜನನಾಥ 
ಚತುರ್ಮೇದಿಮಂಗಲವೆಂಬುದು ವಹ್ನಿಯೂರಿನ ಮತ್ತೊಂದು ಹೆಸರಾಗಿದೆ. 


ತಮಿಳುನಾಡಿನವರಾದ ಚೋಳರ ಅಧಿಪತ್ಯದಲ್ಲಿ ತಮಿಳಿನ ಪ್ರಭಾವದಿಂದ ಕನ್ನಡನಾಡಲ್ಲಿ 
'ಅಗಹಾರ'ವೆಂದು ಕರೆಯಲ್ಲಡುವ ಹೆಸರು ತಮಿಳುನಾಡಿನ ಅಗಹಾರಗಳಿಗಿದ್ದ "ಚತುರ್ವೇದಿ 
ಮಂಗಲ'ವೆಂಬ ಹೆಸರು ಪಡೆದಿರುವುದನ್ನು ಗಮನಿಸಬಹುದಾಗಿದೆ. ಬೆಟ್ಟಹಳ್ಳಿ ಗ್ರಾಮವು ಈ ನಾಡಿಗೆ 
ಸೇರಿತ್ತೆಂದು ತಿಳಿದುಬರುತ್ತದೆ. ಈ ನಾಡು ಕ್ರಮವಾಗಿ ರಾಜೇಂದ್ರ ಶೋಳವಳನಾಡು ಅಥವಾ 
ಗಂಗೈಕೊಂಡ ಶೋಳವಳನಾಡು ಮತ್ತು ಮುಡಿಗೊಂಡ ಶೋಳವಳನಾಡುಗಳಲ್ಲಿ 


163 


ಸಮಾವೇಶಗೊಂಡಿತ್ತೆಂದು ತಶಿ.ನರಸೀಪುರದ ಶಾಸನೋಲ್ಲೇಖಗಳಿಂದ ಅರಿಯಬಹುದಾಗಿದೆ. 
ತಲಕಾಡಿಗೆ ಚೋಳ ಅರಸರ ಆಳಿಕೆಯ ಕಾಲದಲ್ಲಿ "ರಾಜರಾಜಪುರ'ವೆಂದು ಹೆಸರಾಗಿತ್ತು. 
ನಂಜನಗೂಡು ತಾಲ್ಲೂಕಿನ ಶಾಸನವೊಂದರಲ್ಲಿ "ತೊರೆ ಬಡಗರೆನಾಡು ವಿಷಯ”ದಲ್ಲಿದ್ದ 
"'ಅಪ್ಲೊಗಾಲ'ದ ಉಲ್ಲೇಖವಿದೆ. ಈ ಅಪ್ಲೊಗಾಲವು ಇಂದಿನ ಕೊಳ್ಳೇಗಾಲವಾಗಿರಬಹುದೆಂದು 
ಡಾ.ಚನ್ನಬಸವಯ್ಯ ಹಿರೇಮಠ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. 


ಕೊಟುನಾಡು-40: ಇದು ವಡಗರೆನಾಡಿನ ಉಪವಿಭಾಗವಾಗಿದ್ದು, ನಲ್ಪತ್ತು ಹಳ್ಳಿಗಳ ಆಡಳಿತ 
ಘಟಕವನ್ನು ಇದು ಸೂಚಿಸುತ್ತಿರಬಹುದು. ಚೋಳರ ಆಳ್ಳಿಕೆಯ ಕಾಲದ ಬನ್ನೂರು ಶಾಸನದಲ್ಲಿ ಈ 
ನಾಡಿನ ಉಲ್ಲೇಖವಿದೆ. ಇದನ್ನು ಹೊರತುಪಡಿಸಿ, ಬೇರೆ ವಿವರಗಳು ಈ ನಾಡಿನ ಬಗ್ಗೆ ದೊರೆತಿಲ್ಲ. 


ಹುರನಾಡು: ಇದು ನಂಜನಗೂಡು ತಾಲ್ಲೂಕಿನ ಕೆಲವು ಗಾಮಗಳನ್ನು ಹೊಂದಿತ್ತೆಂದು ಹೇಳಬಹುದು. 
ನಂಜನಗೂಡಿನಲ್ಲಿ ಇಂದಿಗೂ "ಹುರ' ಗಾಮದ ಅಸ್ತಿತ್ವವನ್ನು ಗುರುತಿಸಬಹುದಾಗಿದೆ. 


ಎಡೆನಾಡು-70: ಇದು ಎಪ್ಪತ್ತು ಗ್ರಾಮಗಳನ್ನೊಳಗೊಂಡ ಒಂದು ಆಡಳಿತ ಘಟಕವೆಂಬುದು ಸ್ಪಷ್ಟ. 
ಈ ವಿಭಾಗವು ಹೆಗ್ಗೆಡದೇವನ ಕೋಟೆ ತಾಲ್ಲೂಕಿನ ಬದನಗುಪ್ರೆ ಗ್ರಾಮವನ್ನು ಒಳಗೊಂಡಿದ್ದ ವಿಷಯ 
ಶಾಸನೋಕ್ತವಾಗಿದೆ. ಈ ಶಾಸನದಲ್ಲಿ ಕಬಿನಿ ನದಿಯ ದಡವನ್ನು "ಕಾಗಣೆ ತಟಾಕ'ವೆಂದು 
ಕರೆಯಲಾಗಿದೆ. ರಾಷ್ಟಕೂಟರ ಕಾಲದಲ್ಲಿ ಕಬಿನಿ ನದಿಗೆ "ಕಾಗಣೆ' ಎಂಬ ಹೆಸರಿದ್ದುದನ್ನು 
ಶಾಸನದಿಂದ ಅರಿಯಬಹುದಾಗಿದೆ. 


ಬಯಲ್ಲಾಡಯ್ದು ಮುನ್ನೂರು: ಈ ನಾಡನ್ನು ಗಂಗರ ನಂತರ ಬಯಲ್ಲಾಡ ಕದಂಬರು ಆಳುತ್ತಿದ್ದ 
ಉಲ್ಲೇಖ ಶಾಸನಗಳಲ್ಲಿ ದೊರೆಯುತ್ತದೆ. ಉರವಿಯಮ್ಮರಸ, ಈಕರವರ್ಮ, ಮಹಾಮಂಡಲೇಶ್ವರ 
ಮುಕ್ಕಣ್ಣ ಕದಂಬ ಮತ್ತು ಕದಂಬ ರವಿವರ್ಮರು ಬಯಲ್ಲಾಡು ಕದಂಬ ದೊರೆಗಳು. ಇರವಿಚೆಲ್ಲಮ್ಮ 
ವೀರ ಬಯಲ್ಲಾಡನ್ನು ಆಳುತ್ತಿದ್ದ ವಿಷಯ ಹೆಗ್ಗಡದೇವನಕೋಟೆ ಶಾಸನದಲ್ಲಿದೆ. ಈ ನಾಡು 
ಹೆಗ್ಗಡದೇವನಕೋಟೆಯ ಕೆಲವು ಭಾಗಗಳು, ಗುಂಡ್ಲುಪೇಟೆ, ಕೇರಳ ರಾಜ್ಯದ ಗೂಡಲೂರು, 
ಮನ್ನತವಾಡಿ ತಾಲ್ಲೂಕಿನ ಕೆಲವು ಹಳ್ಳಿಗಳನ್ನೊಳಗೊಂಡಿತ್ತೆಂದು ತಿಳಿದುಬರುತ್ತದೆ. ಮೈಸೂರಿನ 
ಕುಕ್ಕರಹಳ್ಳಿ ಮತ್ತು ಹೆಗ್ಗಡದೇವನ ಕೋಟೆ ಶಾಸನಗಳು "ಬಯಿನಾಡು' ಎಂದು ಉಲ್ಲೇಖಿಸಿರುವುದು ಈ 
ಬಯಲ್ಲಾಡನ್ನೇ ಎಂದು ಅರ್ಥೈಸಲಾಗಿದೆ. ಈ ನಾಡಿನಲ್ಲಿ ಪೊಸವೊಳಲಪಳ್ಳಿ, ಬೆಳ್ತೂರಪಳ್ಳಿ ಮತ್ತು 
ಸೋಗೆಪಳ್ಳಿ, ಕೊಡಗಹಳ್ಳಿ ಹಾಗೂ ಹೆಗ್ಗವಾಡಿಗಳು ಅಂತರ್ಗತವಾಗಿದ್ದವು. 


ಕಿತ್ತೂರು ಪನ್ನೆರಡು: ಹೆಗ್ಗಡದೇವನಕೋಟೆ ತಾಲ್ಲೂಕಿನಲ್ಲಿರುವ ಕಿತ್ತೂರು ಪುನ್ನಾಟರ ಕಾಲದಲ್ಲಿ ಅವರ 
ರಾಜಧಾನಿಯಾಗಿ “ಕೀರ್ತಿಪುರ'ವೆಂಬ ಹೆಸರು ಹೊಂದಿದ್ದನ್ನು ಹಿಂದೆಯೇ ಗಮನಿಸಲಾಗಿದೆ. 
ಸುಮಾರು ಕ್ರಿಶ.10ನೇ ಶತಮಾನದ ನಂತರದ ಶಾಸನಗಳಲ್ಲಿ ಕಿತ್ತೂರು ಎಂಬ ಹೆಸರನ್ನು 
ಹೊಂದಿದ್ದನ್ನೂ ಜೊತೆಗೆ, "ಅನಂತಕೀರ್ತಿ ಮಹಾನಗರಪುರ', "ಕೀರ್ತಿನಗರಮಹಾಪುರ'ಗಳಂದು 
ಕೀರ್ತಿತವಾಗಿದ್ದನ್ನೂ ಗಮನಿಸಬಹುದಾಗಿದೆ. ಇದು ಹನ್ನೆರಡು ಹಳ್ಳಿಗಳ ಕೇಂದಸ್ಥಳವಾಗಿದೆ. 
ಮರ್ಚರೆಯವೂರು, ಸರಗೂರು, ಮೆಳೆಯೂರು, ಕಿತ್ತಡಿಯೂರು, ಸಾಗರೆ, ಹದಗ, ಕನ್ನತ್ತೂರು, 


164 


ಬೆಂಗೆಯೂರು, ಮಣಲಿ, ಪುದುವೊಳಲ, ಪೊಸವೊಳಲ, ಜಯಪುರ ಮತ್ತು ಹೆಗ್ಗಡದೇವನಕೋಟೆ 
ಗ್ರಾಮಗಳು ಇದರಲ್ಲಿ ಸಮಾವೇಶಗೊಂಡಿತ್ತೆಂದು ತಿಳಿದುಬರುತ್ತದೆ. 


ನವಿಲೆನಾಡು: ನವಿಲೆನಾಡು ಹೆಗ್ಗಡದೇವನಕೋಟೆಯ ಕೆಲವು ಗ್ರಾಮಗಳನ್ನು ಒಳಗೊಂಡಿತ್ತು. ಇದು 
ಮುಡಿಗೊಂಡ ಶೋಳಮಂಡಲದ ಭಾಗವಾಗಿತ್ತು. ಕ್ರಿಶ. 9ನೇ ಶತಮಾನದ ಶಾಸನವು ಗಂಗದೊರೆ 
ನೀತಿಮಾರ್ಗ ಪೆರ್ಮಾನಡಿಯ ಆಳ್ಗಿಕೆಯ ಕಾಲದಲ್ಲಿ ನುಗುನಾಡು ಮತ್ತು ನವಲೆನಾಡುಗಳನ್ನು 
ಸಕಳವಿದ್ಯಾನಿಧಿಯಾದ ಶ್ರೀಮದ್‌ ಎರೆಯಪ್ಪ ಅರಸರು ಆಳುತ್ತಿದ್ದುದನ್ನು ಉಲ್ಲೇಖಿಸಿದೆ. ಕೊಳಗಾಲ, 
ಮಣಿಗೆಹಳ್ಳಿ ಅಂದರೆ ಇಂದಿನ ಕಟ್ಟೆಮನುಗನಹಳ್ಳಿ, ಪೆರ್ವಯಲು ಎಂದರೆ ಇಂದಿನ ಹೆಬ್ಬಲಗುಪ್ತೆ 
ಮತ್ತು ಅಂಕನಾಥಪುರ ಗ್ರಾಮಗಳು ಈ ನಾಡಿನಲ್ಲಿ ಸಮಾವೇಶಗೊಂಡಿದ್ದವು. ಬೆಳತೂರಿನ ದೇಕಬ್ಬೆ 
ಶಾಸನದಲ್ಲಿ ಉಕ್ತನಾಗಿರುವ ಆಕೆಯ ಪತಿ ಏಚ ಪೆರ್ವಯಲಿನವನೆಂಬುದನ್ನು ಶಾಸನವು 
ಉಲ್ಲೇಖಿಸಿದೆ. 


ನುಗುನಾಡು: ನುಗು ನದಿಯು ಹರಿಯುವ ಪ್ರದೇಶಗಳನ್ನು "ನುಗುನಾಡು' ಎಂದು ಶಾಸನಗಳಲ್ಲಿ 
ಉಲ್ಲೇಖಿಸಲಾಗಿದೆ. ಈ ನಾಡಿನ ಉಲ್ಲೇಖ ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಶಾಸನಗಳಲ್ಲಿ 
ದೊರೆಯುತ್ತದೆ. ಕ್ರಿಶ. 9ನೇ ಶತಮಾನದ ಶಾಸನವು ಗಂಗದೊರೆ ನೀತಿಮಾರ್ಗ ಪೆರ್ಮಾನಡಿಯ 
ಆಳ್ಲಿಕೆಯ ಕಾಲದಲ್ಲಿ ನುಗುನಾಡು ಮತ್ತು ನವಲೆನಾಡುಗಳನ್ನು ಸಕಳವಿದ್ಯಾನಿಧಿಯಾದ ಶ್ರೀಮದ್‌ 
ಎರೆಯಪ್ಪ ಅರಸರು ಆಳುತ್ತಿದ್ದುದನ್ನು ಉಲ್ಲೇಖಿಸಿದೆ. ನಂಜನಗೂಡಿನ ಎರಡು ಶಾಸನಗಳು ಸಹ 
ನುಗುನಾಡನ್ನು ಉಲ್ಲೇಖಿಸಿವೆ. ಇದರಿಂದ, ನುಗುನಾಡಿನಲ್ಲಿ ಹೆಗ್ಗಡದೇವನಕೋಟಿಯ ಒರೆಯ 
ಬೆಳತೂರು, ಕಲ್ಲಂಬಾಳ ನಗರ, ಕುಂದೂರು ಗ್ರಾಮಗಳು ಮತ್ತು ನಂಜನಗೂಡು ತಾಲ್ಲೂಕಿನ 
ಕಾಟೂರು ಮತ್ತು ಕಣೆನೂರು ಗ್ರಾಮಗಳು ಅಂತರ್ಗತವಾಗಿದ್ದವೆಂದು ಹೇಳಬಹುದು. 


ಇಮ್ಮಡಿನಾಡು/ಯಿಂಮಡಿನಾಡು: ಈ ನಾಡು ನುಗುನಾಡಿನ ವಿಭಾಗವಾಗಿರಬೇಕೆಂದು ವಿದ್ವಾಂಸರು 
ಊಹಿಸಿದ್ದಾರೆ. ಇದು ನುಗುನಾಡಿನ ಅಕ್ಕಪಕ್ಕದಲ್ಲಿಯೇ ಇದ್ದಿರಬಹುದಾದ ಸಾಧ್ಯತೆಯಿದ್ದು, 
ಹೆಗ್ಗಡದೇವನ ಕೋಟಿ ತಾಲ್ಲೂಕಿನ ಶಾಸನದಲ್ಲಿ ಈ ನಾಡಿನ ಹೆಸರನ್ನು ಉಲ್ಲೇಖಿಸಲಾಗಿದೆ. 
ಆದುದರಿಂದ, ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಸ್ಪಲಭಾಗವನ್ನು ಈ ನಾಡು 
ಹೊಂದಿರಬಹುದುದೆಂದು ಭಾವಿಸಬಹುದಾಗಿದೆ. ಇದನ್ನು ಹೊರತುಪಡಿಸಿ, ಈ ನಾಡಿನ ಬಗ್ಗೆ 
ಹೆಚ್ಚಿನ ವಿವರ ದೊರೆಫಿರುವುದಿಲ್ಲ. 


ಹೊಕುನಾಡು ಮತ್ತು ಕಳ್ಳೆನಾಡು: ಈ ನಾಡಿನ ಉಲ್ಲೇಖ ಹೆಗ್ಗಡದೇವನಕೋಟೆ ತಾಲ್ಲೂಕಿನ 
ಶಾಸನದಲ್ಲಿ ಬಂದಿದ್ದು, ಕುನ್ನತೂರ ಮಲೆಯಮ್ಮನು ಇದನ್ನು ಆಳುತ್ತಿದ್ದನೆಂಬ ವಿಪಠಪದು; ಇದನ್ನು 
ಹೊರತುಪಡಿಸಿ ಹೆಚ್ಚಿನ ವಿವರ ದೊರೆಯುವುದಿಲ್ಲ. 


ಹುಲ್ಲನಹಳ್ಳಿಯ-ನಾಡು: ಈ ನಾಡಿನ ಉಲ್ಲೇಖ ಕ್ರಿ.ಶ.1332ರ ಹೊಯ್ದಳ ಮುಮ್ಮಡಿ ವೀರಬಲ್ಲಾಳನ 
ಆಳ್ಲಿಕೆಯ ಕಾಲದ ಶಾಸನದಲ್ಲಿದೆ. ಹುಲ್ಲನಹಳ್ಳಿಯ ನಾಡು ಕೇತಮ್ಮಹಳ್ಳಿಯನ್ನು ಒಳಗೊಂಡಿತ್ತು 
ಎಂದು ಶಾಸನದಿಂದ ತಿಳಿದುಬರುತ್ತದೆ. ಬಹುಶಃ ಇದು ಹುಲ್ಲಹಳ್ಳಿಯ ಅಕ್ಕಪಕ್ಕದ ಗ್ರಾಮಗಳನ್ನು 


165 


ಒಳಗೊಂಡ ಸಣ್ಣಿ ನಾಡಾಗಿದ್ದಿರಬಹುದೆಂದು ತೋರುತ್ತದೆ. fo) ನಾಡುಗಳೆಲ್ಲ ಎರಡು ಮೂರು 
ಗಾಮಗಳನ್ನೊಳಗೊಂಡ ಚಿಕ್ಕ ಆಡಳಿತ ಘಟಕಗಳಾಗಿರಬಹದು. 


ವಿಜಯನಗರದ ಅರಸರ ಕಾಲದಲ್ಲಿಯೂ ಹೊಯ್ಸಳರ ಕಾಲದಲ್ಲಿದ್ದ ನಾಡುಗಳೇ ಬಹುತೇಕ 
ಉಳಿದುಬಂದಿದ್ದು, ಇವರ ಆಳ್ಸಿಕೆಯ ಕಾಲದಲ್ಲಿ ಹೊಯ್ದಳರ ಅಧೀನದಲ್ಲಿದ್ದ ಪ್ರಾಂತ್ಯಗಳನ್ನು ಅಂದರೆ, 
ಪಿರಿಯಾಪಟ್ಟಣ, ಕೃಷ್ಣರಾಜನಗರ, ಮೈಸೂರು ತಾಲ್ಲೂಕು ಪ್ರದೇಶಗಳು ಹಾಗೂ ಹಾಸನ, ಮಂಡ್ಕ, 
ಬೆಂಗಳೂರು ಜಿಲ್ಲೆಯ ಕೆಲವು ಭಾಗಗಳನ್ನು "ಹೊಯ್ದಳನಾಡು', "ಹೊಯ್ದಳದೇಶ' ಎಂದು 
ನಿರ್ದೇಶಿಸಲಡುವ ಪದ್ಧತಿ ಜಾರಿಯಲ್ಲಿದ್ದುದನ್ನು ಶಾಸನಗಳಿಂದ ಅರಿಯಬಹುದಾಗಿದೆ. 


ಮೈಸೂರು ಒಡೆಯರ ಕಾಲದಲ್ಲಿ ಮೊದಲಿದ್ದ ಕೆಲವು ಆಡಳಿತ ಪ್ರಾಂತ್ಯಗಳನ್ನು ಹಾಗೇ 
ಉಳಿಸಿಕೊಂಡಿದ್ದರೂ, ಕೆಲವು ವಿಶಿಷ್ಠ ಆಡಳಿತ ಘಟಕಗಳು ಅಸ್ತಿತ್ರಕ್ಕೆ ಬಂದಿರುವುದನ್ನು ಕಾಣಬಹುದು. 
ಅವುಗಳೆಂದರೆ, "ಸೀಮೆ' ಮತ್ತು "ಅಷ್ಟಗ್ರಾಮ'ಗಳು. ಪಿರಿಯಾಪಟ್ಟಣ ಶಾಸನದಲ್ಲಿ ಉಕ್ತವಾಗಿರುವ 
"ಅರಕಲಗೂಡು ಸೀಮೆ', ಹೆಗ್ಗಡದೇವನಕೋಟೆ ಶಾಸನದಲ್ಲಿನ "ಕೋಟೆಯ ಸೀಮೆ', "ಚಂಗನಾಡ 
ಸೀಮೆ', "ತಗಡೂರು ಸೀಮೆ', "ಹುಕೊಡೆಯ ಸೀಮೆ', "ಅಷ್ಟಗ್ರಾಮ ಸೀಮೆ' ಮತ್ತು "ಶೀರಂಗಪಟ್ಟಣ 
ಸೀಮೆ'ಗಳೆಂಬ ಉಲ್ಲೇಖಗಳನ್ನು ಗಮನಿಸಬಹುದು. 


ಅನೇಕ ಗ್ರಾಮಗಳು ಸೇರಿ ಸ್ಥಳಗಳಾಗುತ್ತಿದ್ದವು. ಹಾಗೆಯೇ, ಅನೇಕ ಸ್ಥಳಗಳು ಸೇರಿ 
ಸೀಮೆಗಳಾಗುತ್ತಿದ್ದವು. ಹಲವು ಸ್ಥಳಗಳ ಒಕ್ಕೂಟವೇ ಸೀಮೆಯೆಂದು ಹೇಳಬಹುದಾಗಿದೆ. 
ತಗಡೂರು ಸ್ಥಳ, ಕಣಲನಾಡ ಸ್ಥಳ, ಬೆಲಹಾಳು ಸ್ಥಳ, ಚಂಗನಾಡ ಸ್ಥಳ ಮುಂತಾದ ಸ್ಥಳಗಳನ್ನು 
ಉದಾಹರಿಸಬಹುದಾಗಿದೆ. ಇದರಲ್ಲಿ, ತಗಡೂರನ್ನು "ಹಿರಿಯ ಮಹಾನಾಡು' ಎಂದು ಶಾಸನದಲ್ಲಿ 
ಉಲ್ಲೇಖಿಸಲಾಗಿದೆ. ಇದೇ ತಾಲ್ಲೂಕಿನ ಮತ್ತೊಂದು ಶಾಸನದಲ್ಲಿ "ತಗಡೂರು ಮಾಗಾಣಿ 
ಬಾನಾಡವೇಂಕೆಯಕೆ ಸಲುವ ತಗಡೂರು ಸ್ಥಳ' ಎಂಬ ಉಲ್ಲೇಖವಿದೆ. ತಿ.ನರಸೀಪುರದ ಶಾಸನದಲ್ಲಿ 
"ಹದಿನಾಡು ವೆಂಣೆ'ಯ ಪ್ರಸ್ತಾಪವಿದೆ. "ವೇಂಠೆ' ಮತ್ತು "ಮಾಗಾಣಿ' ಎಂಬುವು ವಿಜಯನಗರ ಮತ್ತು 
ಅನಂತರದಲ್ಲಿ ವಿಜಯನಗರ ಆಳ್ಗಿಕೆಯ ಪ್ರದೇಶಗಳಲ್ಲಿ ಕಂಡು ಬರುವ ವಿಶಿಷ್ಟ ಆಡಳಿತ ಘಟಕ 
ಸೂಚಕ ಪದವಾಗಿದೆ ಎಂದು ಡಾ.ಪಿ.ವಿ.ಕೃಷ್ಣಮೂರ್ತಿ ಅವರು ಗುರುತಿಸಿದ್ದಾರೆ. 


ಮೈಸೂರು ಒಡೆಯರು ವಿಜಯನಗರದ ಸಾಮಂತಗಿರಿಯಿಂದ ಕ್ರಿಶ.16ನೇ ಶತಮಾನದಲ್ಲಿ 
ಸ್ಪತಂತ್ರರಾದಂತೆಯೇ ಪದಿನಾಡು, ಮೂಗೂರು, ಉಮ್ಮತ್ತೂರು ಮತ್ತು ತೆರಕಣಾಂಬಿಯ ಪಾಳೆಯಗಾರ 
ಪ್ರಭುಗಳು ಕೂಡ ಸ್ವತಂತ್ರ ಆಳ್ಗಿಕೆ ನಡೆಸತೊಡಗಿದರು. ಆ ಸಮಯದಲ್ಲಿ ಸೀಮೆ, ಪಟ್ಟಣ, ಸ್ಥಳ, 
ಚಾವಡಿ, ವಳಿತ ಮತ್ತು ಹೋಬಳಿಗಳೆಂಬ ಆಡಳಿತ ಘಟಕಗಳು ಕ್ರಿಯಾಶೀಲವಾಗಿದ್ದವು. 
ನಂಜರಾಯ ಪಟ್ಟಣ, ಪಿರಿಯಾಪಟ್ಟಣ, ತುಂಗದ ಸ್ಥಳ, ಹೆಮ್ಮನಹಳ್ಳಿ ಸ್ಥಳ, ಮೈಸೂರು ವಳಿತ, 
ಉಮ್ಮತ್ತೂರು ಚಾವಡಿ, ಮಹಿಶೂರು ನಗರದ ಹೋಬಳಿ ಮುಂತಾದ ಶಾಸನೋಲ್ಲೇಖಗಳನ್ನು 
ಗುರುತಿಸಬಹುದಾಗಿದೆ. 


ಇವುಗಳಲ್ಲಿ ಹಲವು ಸ್ಥಳಗಳಿಂದ ಕೂಡಿದ "ಪಟ್ಟಣವು ಚಂಗಾಳ್ಸರ ಆಳ್ಳಿಕೆಯ ಕಾಲದಿಂದಲೂ 
ಅಸ್ತಿತ್ವದಲ್ಲಿದ್ದು, ಚಂಗಾಳ್ಳ ಪಿರಿಯರಾಜದೇವನ ಆಳ್ಳಿಕೆಯ ಕಾಲದಲ್ಲಿ, ಮೊದಲು 'ಸಿಂಗಪಟ್ಟಣ' ಎಂಬ 
ಹೆಸರಿನಿಂದ ಕೂಡಿದ್ದ ಪಟ್ಟಣವನ್ನು ಪುನರ್‌ ನಿರ್ಮಿಸಿ ಅದಕ್ಕೆ “ಏರಿಯರಾಜ ಪಟ್ಟಣ'ವೆಂದು 


166 


ನಾಮಕರಣ ಮಾಡಿದ ವಿಷಯವು ಪಿರಿಯಾಪಟ್ಟಣ ಶಾಸನದಲ್ಲಿ ಉಕ್ತವಾಗಿರುವುದನ್ನು 
ಉದಾಹರಣೆಯಾಗಿ ಗುರುತಿಸಬಹುದಾಗಿದೆ. 


ಮೇಲ್ವಂಡವುಗಳಲ್ಲಿ "ವಳಿತ' ಮತ್ತು "ಚಾವಡಿ'ಗಳು ಆಡಳಿತ ಘಟಕಗಳಲ್ಲವೆಂದು, "ವಳಿತ' 
ಎ೦ಬುದು ನ್ಯಾಯಾಡಳಿತಕ್ಕೆ ಸಂಬಂಧಿಸಿದ ಪ್ರಾದೇಶಿಕ ವ್ಯಾಪ್ತಿಯನ್ನು ಸೂಚಿಸುವ ಘಟಕವಾಗಿದ್ದು, 
'ಚಾವಡಿ' ಎಂಬುದು ಕಂದಾಯದ ಆಡಳಿತಕ್ಕೆ ಸಂಬಂಧಿಸಿದ ಕೇಂದ್ರ ಸ್ಥಳ ಸೂಚಕವೆಂದು 
ವಿದ್ದಾಂಸರು ಅಭಿಪ್ರಾಯಪಟ್ಟಿರುತ್ತಾರೆ. ಆದರೆ, ಕೆಲವು ಐತಿಹಾಸಿಕ ವಿವರಗಳುಳ್ಳ ಸಾಹಿತ್ಯಗಳನ್ನು 
ಗಮನಿಸಿದಾಗ, "ಚಾವಡಿ ಎಂಬುದಕ್ಕೆ ಬೇಹುಗಾರಿಕೆ ವಿಭಾಗ ಮತ್ತು ಸೈನ್ಯಾಡಳಿತದ ತುಕಡಿಗಳನ್ನು 
ನಿರ್ದೇಶಿಸುವ ಪ್ರಾದೇಶಿಕ ಘಟಕಗಳಾಗಿವೆ ಎಂಬುದಾಗಿ ಗುರುತಿಸಲಾಗಿತ್ತು ಈ ಎಲ್ಲ ಊಹೆಗಳನ್ನು 
ಹಿಂದೆ ಸರಿಸುವಂತಹ ಪುರಾವೆಯು ನಂಜನಗೂಡಿನ ನಾಲ್ಕು ಶಾಸನಗಳಲ್ಲಿ ದೊರೆತಿರುತ್ತದೆ. ಇದರ 
ಅನುಸಾರ, ವಳಿತಗಳು ಹಿರಿದಾದ ಆಡಳಿತ ವಿಭಾಗಗಳಾಗಿದ್ದು, ಅವುಗಳು ಕೆಲವು ಹೋಬಳಿಗಳನ್ನು 
ಒಳಗೊಂಡಿರುತ್ತವೆ. ಒಂದೊಂದು ಹೋಬಳಿಯಲ್ಲಿಯೂ ಕೆಲವು ಸ್ಥಳಗಳಿರುತ್ತವೆ. ವಿಚಾರಚಾವದಡಿ 
ವಳಿತದೊಳಗೆ ಪಟ್ಟಣ ಹೋಬಳಿ ಹಾಗೂ ಮಹಿಶೂರನಗರ ಹೋಬಳಿಗಳಿದ್ದು, ತಾಯೂರು ಮತ್ತು 


ಸತ್ಯಾಗಾಲ ಸ್ಥಳಗಳು ಈ ಹೋಬಳಿಗೆ ಸೇರಿದ್ದವು. 


ಒಟ್ಟಾರೆಯಾಗಿ ಹೇಳಬೇಕೆಂದರೆ, ರಾಜ್ಯಾಡಳಿತದ ಮುಖ್ಯಸ್ಥ ರಾಜನೇ ಆಗಿರುತ್ತಿದ್ದ. ರಾಜನು 
ತನ್ನ ರಾಜ್ಯದ ಕೇಂದವಾದ ರಾಜಧಾನಿಯಿಂದ ಆಡಳಿತ ನಡೆಸುತ್ತಿದ್ದ. ರಾಜನಿಗೆ ಸಹಾಯಕರಾಗಿ 
ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ಪ್ರಧಾನನಂತೆ ಹಲವಾರು ಮಂತ್ರಿಗಳು ಆಡಳಿತದಲ್ಲಿ 
ನೆರವಾಗುತ್ತಿದ್ದರು. ವಿಶಾಲವಾದ ಸಾಮ್ರಾಜ್ಯವು ಆಡಳಿತದ ಅನುಕೂಲಕ್ಕಾಗಿ ಅನೇಕ ಭಾಗಗಳಾಗಿ 
ವಂಗಡಿಸಲ್ಲಟ್ಟಿದ್ದುದನ್ನು ಈಗಾಗಲೇ ಗಮನಿಸಲಾಗಿದೆ. ಈ ವಿಭಾಗಗಳಿಗೆ ಮುಖ್ಯಸ್ಥರಿರುತ್ತಿದ್ದರು. 
ಗ್ರಾಮವು ನಾಡಿನ ಅಥವಾ ರಾಜ್ಯದ ಅತಿಸಣ್ಣ ಘಟಕಗಳಾಗಿದ್ದವು. ಶಾಸನಗಳಲ್ಲಿ ಒಂದು ಗ್ರಾಮದ 
ಉಪಗ್ರಾಮಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಗ್ರಾಮದ ಮುಖಂಡ ಗಾವುಂಡನಾಗಿರುತ್ತಿದ್ದ. 
ಚೋಳರ ಆಡಳಿತಾವಧಿಯಲ್ಲಿ ದೇವಾಲಯಗಳಲ್ಲಿ "ಸಭೆ'ಯ ಉಲ್ಲೇಖ ಕಂಡುಬರುತ್ತದೆ. ಸಭೆಯು 
ಹಲವಾರು ಸದಸ್ಯರುಗಳನ್ನು ಹೊಂದಿರುತ್ತಿತ್ತು ದೇವಾಲಯಕ್ಕೆ ದಾನದತ್ತಿಗಳನ್ನು ನೀಡುವಾಗಲೂ, 
ಪಡೆಯುವಾಗಲೂ, ಹಾಗೆ ಪಡೆದ ದತ್ತಿಗಳಿಗೆ ಸಂಬಂಧಿಸಿದಂತೆ ಶಾಸನ ಹಾಕಿಸಲೂ ಸಹ ಈ 
ಸಭೆಗಳ ಅನುಮತಿ ಅವಶ್ಯಕವಾಗಿತ್ತು ಎಂದು ತಿಳಿದುಬರುತ್ತದೆ. 


ಇಂತಹ ದತ್ತಿಗಳನ್ನು ದೇವಾಲಯದ ಸೇವೆಗಾಗಿ ಅಂಗೀಕರಿಸುವ ಅಧಿಕಾರಿಯಾಗಿ 
"'ನಗರತ್ತಾರ'ನನ್ನು ಚೋಳರ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ತದನಂತರದ ಶಾಸನಗಳಲ್ಲಿ 
ದೇವಾಲಯದ ಆಡಳಿತವನ್ನು ನಿರ್ವಹಿಸುವ ಅಧಿಕಾರಿಗಳಿಗೆ ಸ್ಥಾನಿಕ' ಅಥವಾ 'ಸ್ಥಾನಪತಿ' ಎಂಬ 
ಹೆಸರಿರುವುದನ್ನು ಗಮನಿಸಬಹುದು. ವಿಜಯನಗರದ ಅರಸರ ಕಾಲದಿಂದ ಗ್ರಾಮಸಭೆಗಳು ಅಸಿತ್ತಕ್ಕೆ 
ಬಂದು ಮೈಸೂರು ಅರಸರ ಕಾಲದಲ್ಲಿ ಈ ಗಾಮಸಭೆಗಳು ಪ್ರಜಾಪ್ರಶಿನಿಧಿಸಭೆಗಳಂಬ ಹೆಸರಿನಿಂದ 
ಮುಂದುವರಿದಿರುವುದನ್ನು ಕಾಣಬಹುದಾಗಿದೆ. ಹೀಗೆ, ಆಡಳಿತ ವ್ಯವಸ್ಥೆಯು ಆಯಾ ಕಾಲದ 
ಆಳಿಕೆಯ ಮನೋಧರ್ಮ ಮತ್ತು ಸಂಸ್ಕೃತಿಗೆ ತಕ್ಕಂತೆ ವಿಭಿನ್ನವಾಗಿ, ಸುವ್ಯವಸ್ಥಿತವಾಗಿ 
ರೂಪುಗೊಂಡು ಜನಜೀವನವು ಸುಗಮವಾಗಿ, ಸುರಕ್ಷಿತವಾಗಿ ಸಾಗಲು ಅನುವು 


ಮಾಡಿಕೊಟ್ಟಿರುವುದನ್ನು ಶಾಸನಗಳ ಮೂಲಕ ಅರಿಯಬಹುದಾಗಿದೆ. 


167 


ಕೊನೆ ಟಿಪ್ಪಣಿಗಳು 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಯಳಂದೂರು-167: 
ಮಾಂಬಳ್ಳಿ- ಪುಟ 367. 


ಪೂರ್ಮೋಕ್ತ, ಸಂಪುಟ 3: ನಂಜನಗೂಡು-385: ಹುಸುಕೂರು, ಪುಟ 422. 
ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-92: ಕುಡಕೂರು, ಪುಟ 553. 
ಡಾ.ಪಿ.ಕೆ. ರಾಜಶೇಖರ್‌, ಪಿರಿಯಾಪಟ್ಟಣ ತಾಲೂಕು ಗ್ಯಾಸೆಟಿಯರ್‌, ಹುಟ 22. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 4: ಯಳಂದೂರು-138: 
ಅಗರ, ಪುಟ 350. 


ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-28: ಕೂರಗಲ್ಲು, ಪುಟ 523. 
ಪೂರ್ವೋಕ್ತ, ಕೊಳ್ಳೇಗಾಲ- 10: ಕುಂತೂರು, ಪುಟ 405. 
ಪೂರ್ವೋಕ್ತ್ವ ಪಿರಿಯಾಪಟ್ಟಣ -92: ಕುಡುಕೂರು, ಪುಟ 553 


ಪೂರ್ವೋಕ್ತ, ಸಂಪುಟ 5, ಮೈಸೂರು - 214, 216 ಮತ್ತು 219: ಹೆಮ್ಮನಹಳ್ಳಿ, ಪುಟಗಳು 
316, 318 ಮತ್ತು 319. 


. ಎ.ಎನ್‌. ನಿರಂಜನರಾಜ ಅರಸು: ಮುಮ್ಮಡಿ ಶ್ರೀಕೃಷ್ಣರಾಜ ಮಹೀಪಾಲ ವಂಶರತ್ನಾಕರ, 


ಮಟ 54. 


168 


1. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 258: ತಗಡೂರು, ಪುಟ 338. 
12. ಪೂರ್ವೋಕ್ವ, ಪೀಠಿಕೆ - ಪುಟ 80. 

13. ಪೂರ್ವೋಕ್ತ ಹೆಗ್ಗಡದೇವನಕೋಟಿ-90: ಸರಗೂರು, ಪುಟ 497. 

14. ಪೂರ್ವೋಕ್ತ, ಸಂಪುಟ 5: ಮೈಸೂರು-183: ವರುಣ, ಪುಟ 299. 

15. ಪೂರ್ವೋಕ್ತ, ಸಂಪುಟ 3: ಹೆಗ್ಗಡದೇವನಕೋಟಿ-23: ಹಿರನಂದಿ, ಪುಟ 446. 


16. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 66. 


17. ಪೂರ್ವೋಕ್ತ: ಪುಟ 79. 


18. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ಮೈಸೂರು - 169: 
ವರುಣ, ಪುಟ 294. 


19. ಪೂರ್ವೋಕ್ತ, ಮೈಸೂರು — 168: ವರುಣ, ಪುಟ 293. 

20. ಪೂರ್ವೋಕ್ತ, ಮೈಸೂರು - 223: ಕುಕ್ಕರಹಳ್ಳಿ, ಪುಟ 321. 

21. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 174. 
22. ಪೂರ್ವೋಕ್ತ ಪುಟ 182. 


23. ಪೂರ್ವೋಕ್ತ, ಪುಟ 191. 


24. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ತಿ.ನರಸೀಪುರ -220: 
ಕಲಿಯೂರು, ಪುಟ 602. 


25. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 212. 


26. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ಕೃಷ್ಣರಾಜನಗರ - 20: 
ಚಿಕ್ಕಹನಸೋಗೆ, ಪುಟ 14. 


27. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 137: ಸಂಗರಸೆಟ್ಟಿಹಳ್ಳಿ, ಪುಟ 579. 
28. ಪೂರ್ವೋಕ್ತ ಪಿರಿಯಾಪಟ್ಟಣ - 14 & 15: ಅಡಗೂರು, ಪುಟ 516. 
29. ಪೂರ್ವೋಕ್ತ, ಸಂಪುಟ 5: ಮೈಸೂರು - 194: ಗುರೂರು, ಪುಟ 304. 


30. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 298: ಅಂಕುಸಯ್ಯನಪುರ, ಪುಟ 369. 


31. 


[ed 


32. 


33. 


44 


5೦. 


SL: 


ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 121: ದೊಡ್ಡ ಬೆಲಹಾಳು, ಪುಟ 569. 
ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 337: ಬಸವಟ್ಟಗೆ, ಪುಟ 396. 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 50: ಬನ್ನೂರು, ಪುಟ 448. 

. ಪೂರ್ವೋಕ್ವ, ತಿ.ನರಸೀಪುರ - 312: ಆಲ್ಲೋಡು, ಪುಟ 666. 

. ಪೂರ್ವೋಕ್ವ, ಮೈಸೂರು — 207: ಕುಮಾರಬೀಡು, ಪುಟ 311. 

.ಪೂರ್ವೋಕ್ತ, ಮೈಸೂರು — 211: ಕುಮಾರಬೀಡು, ಪುಟ 313. 

. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 235: ಸುತ್ತೂರು, ಪುಟ 323. 


. ಪೂರ್ವೋಕ್ವ, ಹೆಗ್ಗಡದೇವನಕೋಟೆ — 81: ಕಳ್ಳಂಬಾಳು, ಹುಟ 476, 
ಪೂರ್ವೋಕ್ವ, 83: ಕುಂದೂರು, ಪುಟ 478. 


. ಪೂರ್ವೋಕ್ತ, ನಂಜನಗೂಡು-321; ಹಳೇಪುರ, ಪುಟ 386. 


. ಪೂರ್ಪ್ವೋಕ್ತ ನಂಜನಗೂಡು - 207: ತಾಯೂರು, ಪುಟ 298. 


. ಪೂರ್ವೋಕ್ತ್ಕ, ಸಂಪುಟ 5: ತಿ.ನರಸೀಪುರ - 238: ತಡಿಮಾಲಿಂಗಿ, ಪುಟ 619. 


. ಪೂರ್ವೋಕ್ವ ತಿ.ನರಸೀಪುರ - 07: ಪುಟ 326. 
. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 340: ಹೆಡತಲೆ, ಪುಟ 398. 


ಟ 4: ಚಾಮರಾಜನಗರ - 108: ಆಲದೂರು, ಪುಟ 62, 
ಟ 3: ನಂಜನಗೂಡು - 340: ಹೆಡತಲೆ, ಪುಟ 398. 
ಟ 4: ಚಾಮರಾಜನಗರ - 346: ಕುಲಗಾಣ, ಪುಟ 220. 


. ಪಹೂರ್ಪ್ವೋಕ್ತ ಸಂಪು 
ಪೂರ್ವೋಕ್ತ, ಸಂಪು 
. ಪೂರ್ವೋಕ್ತ, ಸಂಪು 
. ಹೂರ್ಪ್ವೋಕ್ತ ಸಂಪುಟ 5: ತಿ.ನರಸೀಪುರ - 316: ಕಾವೇರಿಷಪುರ, ಪುಟ 668. 
. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 340: ಹೆಡತಲೆ, ಪುಟ 398. 
.ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 287: ಕುರುಬೂರು, ಪುಟ 656. 
. ಪೂರ್ಪೋಕ್ತ ಕೃಷ್ಣರಾಜನಗರ-89: ಮಿರ್ಲೆ, ಪುಟ 92. 

ಪೂರ್ವೋಕ್ತ, ತಿ.ನರಸೀಪುರ - 236: ತಡಿಮಾಲಿಂಗಿ, ಪುಟ 617. 


ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 156: ಜೋಡಿ ಕಾಟೂರು, ಪುಟ 270. 


169 


170 


52. ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 48: ಬೆಳತೂರು, ಪುಟ 459. 

53. ಪೂರ್ಮ್ವೋಕ್ತ, ಸಂಪುಟ 5: ತಿ.ನರಸೀಪುರ - 285: ಮೂಗೂರು, ಪುಟ 655. 
54. ಪೂರ್ವೋಕ್ತ, ಮೈಸೂರು- 118: ಹಂಚೆ, ಪುಟ 267. 

55. ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟಿ - 133: ಉಯ್ಯಂಬಳ್ಳಿ, ಪುಟ 519. 
56. ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 143: ಮಗ್ಗೆ ಪುಟ 523. 

57. ಪೂರ್ವೋಕ್ವ, ಸಂಪುಟ 5: ಮೈಸೂರು-101: ಪುಟ 235. 

58. ಪೂರ್ಮ್ವೋಕ್ತ, ತಿ.ನರಸೀಪುರ - 289: ಹೊಸಪುರ, ಪುಟ 657. 

59. ಪೂರ್ಮ್ವೋಕ್ತ, ತಿ.ನರಸೀಪುರ - 225: ಕಲಿಯೂರು, ಪುಟ 604. 

60. ಪೂರ್ವೋಕ್ವ, ತಿ.ನರಸೀಪುರ - 29: ತಿರುಮಕೂಡಲು , ಪುಟ 426. 

61. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 335: ನೇರಳೆ, ಪುಟ 395. 
62. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 119: ಸೋಸಲೆ, ಪುಟ 538. 
63. ಪೂರ್ವೋಕ್ತ, ಮೈಸೂರು — 16: ಪುಟ 157. 


64. ಪೂರ್ವೋಕ್ತ 3: ಹೆಗ್ಗಡದೇವನಕೋಟೆ - 134: ಸೋಗಳ್ಳಿ, ಪುಟ 519. 


65. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 56, 


ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ತಿ.ನರಸೀಪುರ-123: ದೊಡ್ಡಾಬಾಗಿಲು, 
ಹುಟ 540. 


66. ಪೂರ್ವೋಕ್ತ, ಮೈಸೂರು-212: ಕುಮಾರಬೀಡು, ಪುಟ 314. 


67. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 103: ನಂದೀಪುರ, ಪುಟ 557, 
ಪೂರ್ವೋಕ್ತ್ವ ಪಿರಿಯಾಪಟ್ಟಣ - 71 & 72: ಬೆಬUದಪುರ -ಪುಟ 545 & 546. 


68. ಪೂರ್ವೋಕ್ತ, ಪಿರಿಯಾಪಟ್ಟಣ - 136: ಹರಿನಹಳ್ಳಿ, ಪುಟ 578. 
69. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 237: ತಡಿಮಾಲಿಂಗಿ, ಪುಟ 618. 
70. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 208: ತಾಯೂರು, ಪುಟ 299. 


7]. ಪೂರ್ವೋಕ್ತ, ಸಂಪುಟ 4: ಪಿರಿಯಾಪಟ್ಟಣ - ೨38: ಬೆಟ್ಟದಪುರ, ಪುಟ 538. 


72, 


73. 


74. 


75, 


76. 


77. 


78. 


79, 


80. 


81. 


[ud 


82. 


83. 


84. 


85. 


86. 


87. 


8 


00 


89. 


90. 


9]. 


92. 


171 


ಪೂರ್ಮ್ವೋಕ್ತ ಸಂಪುಟ 3: ನಂಜನಗೂಡು - 334: ನೇರಳೆ, ಪುಟ 395. 
ಪೂರ್ವೋಕ್ತ, ಸಂಪುಟ 5: ಮೈಸೂರು — 176: ವರುಣ, ಪುಟ 296. 
ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 111: ನೆರಳೂರು, ಪುಟ 110. 
ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 118: ಕಂಪಲಾಪುರ, ಪುಟ 567. 
ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 220: ಸುತ್ತೂರು, ಪುಟ 316. 
ಪೂರ್ವೋಕ್ತ, ಗುಂಡ್ಲುಪೇಟೆ-3; ಪುಟ 11. 

ಡಾ.ಎಂ.ಜಿ.ಮಂಜುನಾಥ-ಶಾಸನ ಪರಿಶೋಧನೆ, ಪುಟ 17. 


ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 3: ನಂಜನಗೂಡು-321; ಹಳೇಪುರ, 
ಹುಟ 386. 


ಪೂರ್ವೋಕ್ತ, ನಂಜನಗೂಡು - 329: ಹೆಂಮರಗಾಲ, ಪುಟ 392. 
ಪೂರ್ವೋಕ್ತ, ನಂಜನಗೂಡು - 151: ಮೊತ್ತ ಪುಟ 268. 

ಪೂರ್ಮ್ವೋಕ್ತ ನಂಜನಗೂಡು - 347: ಹೆಡತಲೆ, ಪುಟ 402. 

ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 19: ಹಳಗನಹಳ್ಳಿ, ಪುಟ 518. 
ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 194: ಮೂಡಹಳ್ಳಿ, ಪುಟ 291. 
ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 278: ಮೂಗೂರು, ಪುಟ 652. 


ಪೂರ್ವೋಕ್ತ, ಕೃಷ್ಣರಾಜನಗರ - 117: ಮಾಚನಹಳ್ಳಿ, ಪುಟ 114, 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 16: ಪುಟ 349. 


ಪೂರ್ವೋಕ್ತ, ಮೈಸೂರು — 26: ಪುಟ 160. 


. ಶೀನಿವಾಸ ರಿತ್ತಿ(ಸಂ)-ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾಕೋಶ, ಮೈಸೂರು. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 5: ಮೈಸೂರು - 214: 
ಹೆಮ್ಮನಹಳ್ಳಿ, ಪುಟ 316. 


ಪೂರ್ವೋಕ್ತ, ತಿ.ನರಸೀಪುರ - 126: ಹಿರಿಯೂರು, ಪುಟ 541. 
ಪೂರ್ವೋಕ್ತ, ತಿ.ನರಸೀಪುರ - 261: ಮೂಗೂರು, ಪುಟ 642. 


ಪೂರ್ವೋಕ್ತ, ಸಂಪುಟ 4: ಹುಣಸೂರು-24: ಧರ್ಮಾಪುರ, ಪುಟ 496. 


172 


93. ಪೂರ್ವೋಕ್ತ, ಸಂಪುಟ 5: ಮೈಸೂರು — 130: ವರಕೋಡು, ಪುಟ 273. 
94. ಪೂರ್ವೋಕ್ತ ಸಂಪುಟ 4: ಚಾಮರಾಜನಗರ -2: ಪುಟ 4. 

95. ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 118: ಲಾಳನಹಳ್ಳಿ, ಪುಟ 142. 
96. ಪೂರ್ವೋಕ್ತ ಸಂಪುಟ 4: ಹುಣಸೂರು - 16: ರಾಮಪಟ್ಟಣ, ಪುಟ 489. 
97. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 156: ತಲಕಾಡು, ಪುಟ 562. 
98. ಪೂರ್ವೋಕ್ವ, ತಿ.ನರಸೀಪುರ - 278: ಮೂಗೂರು, ಪುಟ 652. 


99. ಪೂರ್ವೋಕ್ವ, ತಿ.ನರಸೀಪುರ - 278: ಮೂಗೂರು, ಪುಟ 652. 
100. ಪೂರ್ವೋಕ್ವ, ಮೈಸೂರು -— 212; ಕುಮಾರಬೀಡು, ಪುಟ 314. 
101.ಶ್ರೀನಿವಾಸ ರಿತ್ತಿ(ಸಂ):ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾಕೋಶ, ಪುಟ 22. 


102. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 3: ಹೆಗ್ಗಡದೇವನಕೋಟೆ-81; ಕಳ್ಳಂಬಾಳು, 
ಹುಟ 476. 


103. ಶ್ರೀನಿವಾಸ ರಿತ್ತಿ (ಸಂ)-ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾಕೋಶ, ಪುಟ 19. 


104. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ಮೈಸೂರು-210: ಕುಮಾರಬೀಡು, 
ಹುಟ 313. 


105. ಪೂರ್ಮೋಕ್ತ ತಿ.ನರಸೀಪುರ - 91; ಸೋಮನಾಥಪುರ, ಪುಟ 484. 

106. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು-129: ದೇಬೂರು, ಪುಟ 252. 
107. ಪೂರ್ಪ್ಮೋಕ್ತ ಸಂಪುಟ 5: ತಿ.ನರಸೀಪುರ-207: ತಲಕಾಡು, ಪುಟ 590. 

108. ಪೂರ್ಪ್ವೋಕ್ತ ಸಂಪುಟ 3: ನಂಜನಗೂಡು-371: ಕೂಗಲೂರು, ಪುಟ 415. 
109. ಪೂರ್ವೋಕ್ತ, ಸಂಪುಟ 5: ಮೈಸೂರು-186: ಮರಸೆ, ಪುಟ 300. 


110.ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ —- ಕರ್ನಾಟಕದ ಇತಿಹಾಸ ದರ್ಶನ, 
ಪುಟ 9೦2. 


111. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ತಿ.ನರಸೀಪುರ - 312: ಆಲ್ಲೋಡು, 
ಪುಟ 666. 


112. Dr.M.S.Krishna Murthy :The Nolambas, Page 124. 


173 


113.ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 4: ಹುಣಸೂರು-24: ಧರ್ಮಾಪುರ, 
ಹುಟ 496. 


114.ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟಿ - 48: ಬೆಳತೂರು, ಪುಟ 459. 
115.ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟಿ - 30: ಮಲಿಯೂರು, ಪುಟ 449. 
116.ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ - 39: ಚಿಕ್ಕಹನಸೋಗೆ, ಪುಟ 25. 
117.ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 285: ಮೂಗೂರು, ಪುಟ 655. 
118.ಪೂರ್ವೋಕ್ವ, ತಿ.ನರಸೀಪುರ - 143: ವಿಜಯಪುರ, ಪುಟ 552. 
119.ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 88: ಮಲ್ಲಿನಾಥಪುರ, ಪುಟ 550. 
120. ಪೂರ್ವೋಕ್ತ ಪಿರಿಯಾಪಟ್ಟಣ - 123: ಶೆಟ್ಟಿಹಳ್ಳಿ, ಪುಟ 571. 

121. ಪೂರ್ವೋಕ್ತ ಪಿರಿಯಾಪಟ್ಟಣ - 32: ಕೂರಗಲ್ಲು, ಪುಟ 525. 

122. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 316: ಗಟ್ಟವಾಡಿ, ಪುಟ 380. 
123. ಪೂರ್ವೋಕ್ತ್ಕ ಸಂಪುಟ 3: ನಂಜನಗೂಡು - 317: ಗಟ್ಟವಾಡಿ, ಪುಟ 381. 
124. ಪೂರ್ವೋಕ್ತ ನಂಜನಗೂಡು - 318: ಗಟ್ಬವಾಡಿ, ಪುಟ 382. 

125. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 118: ಕಂಪಲಾಪುರ, ಪುಟ 567. 
126. ಪೂರ್ಮ್ವೋಕ್ತ ಸಂಪುಟ 5: ಮೈಸೂರು — 183: ವರುಣ, ಪುಟ 299. 

127. ಕನ್ನಡ ವಿಷಯ ವಿಶ್ವಕೋಶ-ಕರ್ನಾಟಕ (ಪರಿಷ್ಠತ), ಸಂಪುಟ-1, ಪುಟ 725. 


128. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 3: ನಂಜನಗೂಡು - 278; ದೇವನೂರು, 
ಹುಟ 352. 


129. ಪೂರ್ಮೋಕ್ತ ಸಂಪುಟ 4: ಯಳಂದೂರು - 167: ಮಾಂಬಳ್ಳಿ - ಪುಟ 367. 


130. ಡಾ.ಪಿ.ಕೆ. ರಾಜಶೇಖರ್‌: ಪಿರಿಯಾಪಟ್ಟಣ ತಾಲೂಕು ಗ್ಯಾಸೆಟಿಯರ್‌, ಪುಟ-16. 


131.ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 3: ನಂಜನಗೂಡು-175: ಬಸವನಹುರ- 
ಹುಟ 279. 


132. ಪೂರ್ಮೋಕ್ತ್ವ ಹೆಗ್ಗಡದೇವನಕೋಟಿ-90: ಸರಗೂರು - ಪುಟ 497. 


133. ಪೂರ್ಮೋಕ್ತ ಸಂಪುಟ 4: ಹುಣಸೂರು-24: ಧರ್ಮಾಪುರ - ಪುಟ 496. 


174 


134. ಡಾ.ಚನ್ನಬಸವಯ್ಯ ಹಿರೇಮಠ-ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, 
ಮಟ 266. 


135. ಡಾ.ಆರ್‌.ಗೋಪಾಲ್‌(ಸಂ.)-ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪುಟ 181. 


136. ಪೂರ್ಮೋಕ್ತ ಡಾ.ಪಿ.ವಿ.ಕೃಷ್ಣಮೂರ್ತಿ, ಪುಟ 183. 


137. ಡಾ.ಚನ್ನಬಸವಯ್ಯ ಹಿರೇಮಠ-ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪುಟ 
268. 


138. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ಮೈಸೂರು-183: ವರುಣ, 
ಹುಟ 299. 


139. ಪೂರ್ಮೋಕ್ತ ತಿ.ನರಸೀಪುರ-36: ಜೋಡಿಬಸವನಪುರ, ಪುಟ 427. 

140. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ-197: ತಲಕಾಡು, ಪುಟ 585. 
141.ಪೂರ್ವೋಕ್ತ, ತಿ.ನರಸೀಪುರ-234 & 235: ತಡಿಮಾಲಿಂಗಿ, ಪುಟ 616 & 617. 
142. ಪೂರ್ವೋಕ್ತ, ತಿ.ನರಸೀಪುರ-227 ೩&೩ 228: ತಡಿಮಾಲಿಂಗಿ, ಪುಟ 610 & 611. 
143. ಪೂರ್ಮೋಕ್ತ ತಿ.ನರಸೀಪುರ-88; ಸೋಮನಾಥಪುರ, ಪುಟ 475. 

144. ಪೂರ್ವೋಕ್ತ ಸಂಪುಟ 4: ಹುಣಸೂರು - 16: ರಾಮಪಟ್ಟಣ, ಪುಟ 489. 


145. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ-278; ಮೂಗೂರು, ಪುಟ 652; 
ಪೂರ್ವೋಕ್ತ, ತಿ.ನರಸೀಪುರ-261|; ಮೂಗೂರು, ಪುಟ 642. 


146. ಪೂರ್ಪ್ಮೋಕ್ತ ಸಂಪುಟ 3: ನಂಜನಗೂಡು -197; ಮೂಡಹಳ್ಳಿ, ಪುಟ 292. 
147. ಪೂರ್ವೋಕ್ವ, ಸಂಪುಟ 5: ಕೃಷ್ಣರಾಜನಗರ-110; ತಿಪ್ಲೂರು, ಪುಟ 109. 
148. ಪೂರ್ಮ್ವೋಕ್ತ ಸಂಪುಟ 3: ನಂಜನಗೂಡು -147; ಕಣೆನೂರು, ಪುಟ 266. 
149. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ-236; ತಡಿಮಾಲಿಂಗಿ, ಪುಟ 617. 
150. ಪೂರ್ಪ್ಮೋಕ್ತ ಸಂಪುಟ 3: ನಂಜನಗೂಡು -220; ಸುತ್ತೂರು, ಪುಟ 316. 
151.ಪೂರ್ವೋಕ್ತ, ನಂಜನಗೂಡು-294; ದೊಡ್ಡಹೊಮ್ಮ ಪುಟ 366. 

152. ಪೂರ್ಮೋಕ್ತ ನಂಜನಗೂಡು -327; ಹುಣಸನಾಳು, ಪುಟ 390. 

153. ಪೂರ್ಪ್ವೋಕ್ತ ನಂಜನಗೂಡು -369% ಎಲಚಿಗೆರೆ, ಪುಟ 413. 


154. ಪೂರ್ಪ್ಮೋಕ್ತ ನಂಜನಗೂಡು -376; ಬಂಕಹಳ್ಳಿ, ಪುಟ 417. 


155. 


156. 


157. 


158. 


159. 


160. 


175 


ಪೂರ್ವೋಕ್ತ, ನಂಜನಗೂಡು-239% ನಗರ್ಲೆ, ಪುಟ 326. 

ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ-142; ವಿಜಯಪುರ, ಪುಟ 552. 
ಪೂರ್ವೋಕ್ತ್ಕ, ಸಂಪುಟ 3: ನಂಜನಗೂಡು-169; ಏಚಿಗನಹಳ್ಳಿ, ಪುಟ 276. 
ಪೂರ್ವೋಕ್ತ, ನಂಜನಗೂಡು-193; ಮೂಡಹಳ್ಳಿ, ಪುಟ 290. 
ಪೂರ್ವೋಕ್ತ, ನಂಜನಗೂಡು-213; ಸುತ್ತೂರು, ಪುಟ 310. 


ಪೂರ್ವೋಕ್ತ, ನಂಜನಗೂಡು-256; ಕಲ್ಬುಂದ, ಪುಟ 336. 


161.ಪೂರ್ವೋಕ್ತ, ನಂಜನಗೂಡು-274; ಬದನಾಳು, ಪುಟ 348. 


162. 


163. 


164. 


165. 


166. 


167. 


168. 


169. 


170. 


ಪೂರ್ವೋಕ್ತ, ನಂಜನಗೂಡು-296; ಅಂಕುಸಯ್ಯನಪುರ, ಪುಟ 368. 
ಪೂರ್ವೋಕ್ತ, ನಂಜನಗೂಡು-321; ಹಳೇಷುರ, ಪುಟ 386. 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ-40; ತುಂಬಲ, ಪುಟ 440. 
ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-28; ಕೂರಗಲ್ಲು, ಪುಟ 523. 


ಡಾ.ಆರ್‌.ಗೋಪಾಲ್‌(ಸಂ.): ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, 
ಹುಟ 182. 


ಬಾ.ರಾ.ಗೋಪಾಲ್‌(ಸಂ):ಎ.ಕ. ಸಂಪುಟ 4: ಪಿರಿಯಾಪಟ್ಟಣ-118; ಕಂಪಲಾಪುರ, 
ಹುಟ 567. 


ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-133; ಹಿರೇಮಳಲಿ, ಪುಟ 576. 
ಪೂರ್ವೋಕ್ತ ಪಿರಿಯಾಪಟ್ಟಣ-136; ಹರಿನಹಳ್ಳಿ, ಪುಟ 578. 


ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ - 104 ಕೊಳತೂರು, ಪುಟ 502. 


171.ಪೂರ್ವೋಕ್ತ, ಸಂಪುಟ 4: ಹುಣಸೂರು-3: ಹರವೆ, ಪುಟ 484. 


172. 


173. 


174. 


175. 


176. 


ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ - 43; ಚಿಕ್ಕಹನಸೋಗೆ, ಪುಟ 27. 
ಪೂರ್ವೋಕ್ತ, ಕೃಷ್ಣರಾಜನಗರ - 42; ಚಿಕ್ಕಹಪನಸೋಗೆ, ಪುಟ 27. 


ಡಾ.ಚನ್ನಬಸವಯ್ಯ ಹಿರೇಮಠ-ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, 
ಮಟ 274. 


ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ಕೃಷ್ಣರಾಜನಗರ-48; ಸಾಲಿಗ್ರಾಮ, 
ಹುಟ 44. 


ಪೂರ್ವೋಕ್ತ, ಸಂಪುಟ 5: ಮೈಸೂರು — | ಪುಟ 144. 


176 


177. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ - 117; ಕಂಪಲಾಪುರ, ಪುಟ 566. 
178. ಡಾ.ಆರ್‌.ಗೋಪಾಲ್‌(ಸಂ.)-ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪುಟ 183. 
179. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ಮೈಸೂರು — 119; ಹಾರೋಹಳ್ಳಿ, 
ಹುಟ 268. 
180. ಪೂರ್ವೋಕ್ವ ತಿ.ನರಸೀಪುರ - 236; ತಡಿಮಾಲಿಂಗಿ, ಪುಟ 617. 
181.ಪೂರ್ವೋಕ್ವ, ತಿ.ನರಸೀಪುರ - 296; ವಾಟಾಳು, ಪುಟ 661. 
182. ಪೂರ್ವೋಕ್ವ ತಿ.ನರಸೀಪುರ - 316; ಕಾವೇರಿಪುರ, ಪುಟ 668. 


183. ಡಾ.ಚನ್ನಬಸವಯ್ಯ ಹಿರೇಮಠ-ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, 
ಮಟ 2771. 


184. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ಮೈಸೂರು-136; ಚಾಮುಂಡಿಬೆಟ್ಟ, 
ಹುಟ 276. 


185. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ಮೈಸೂರು 212; ಕುಮಾರಬೀಡು, 
ಹುಟ 314. 


186. ಪೂರ್ವೋಕ್ತ, ಮೈಸೂರು — 215; ಹೆಮ್ಮನಹಳ್ಳಿ, ಪುಟ 317. 
187. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 178; ತಾಂಡ್ಯ ಪುಟ 283. 
188. ಪೂರ್ವೋಕ್ತ ನಂಜನಗೂಡು - 191 ಮೂಡಹಳ್ಳಿ, ಪುಟ 289. 


189. ಪೂರ್ಪ್ಮೋಕ್ತ ನಂಜನಗೂಡು - 202; ನಂದಿಗುಂದ, ಪುಟ 295. 


190. ಡಾ.ಆರ್‌.ಗೋಪಾಲ್‌(ಸಂ.)-ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಪುಟ 183. 


191.ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ಮೈಸೂರು-224: ಬುಜಗೌಡನಪುರ, 
ಹುಟ 321. 


192. ಪೂರ್ಮೋಕ್ತ ತಿ.ನರಸೀಪುರ-120: ಸೋಸಲೆ, ಪುಟ 538. 

193. ಪೂರ್ಪ್ವೋಕ್ತ ತಿ.ನರಸೀಪುರ - 88; ಸೋಮನಾಥಪುರ, ಪುಟ 475. 

194. ಪೂರ್ವೋಕ್ತ ಸಂಪುಟ 4: ಯಳಂದೂರು - 17; ಹೊನ್ನೂರು, ಪುಟ 283. 
195. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ - 322; ಕಾರಗಹಳ್ಳಿ, ಪುಟ 671. 


196. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ - 68: ಬನ್ನೂರು, ಪುಟ 459; 
ಪೂರ್ವೋಕ್ತ, ತಿ.ನರಸೀಪುರ - 70: ಬನ್ನೂರು, ಪುಟ 460; 


ಪೂರ್ವೋಕ್ತ, ತಿ.ನರಸೀಪುರ - 73: ಅತ್ತಿಹಳ್ಳಿ ಪುಟ 463; 


197. 


198. 


ಪೂರ್ವೋಕ್ತ, ತಿ.ನರಸೀಪುರ - 74: ಅತ್ತಿಹಳ್ಳಿ, ಪುಟ 464 
ಪೂರ್ವೋಕ್ತ, ತಿ.ನರಸೀಪುರ - 141: ವಿಜಯಪುರ, ಪುಟ 551. 


ಪೂರ್ವೋಕ್ತ, ತಿ.ನರಸೀಪುರ - 87; ಬೆಟ್ಟಹಳ್ಳಿ, ಪುಟ 472. 


ಪೂರ್ವೋಕ್ತ, ತಿ.ನರಸೀಪುರ - 173: ತಲಕಾಡು, ಪುಟ 573; 


ಪೂರ್ವೋಕ್ತ, ತಿ.ನರಸೀಪುರ - 190: ತಲಕಾಡು - ಪುಟ 582. 


199. 


200. 


201. 


202; 


203. 


204. 


205. 


206. 


207. 


208. 


209. 


210. 


211. 


212, 


213. 


214. 


ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 262; ತಗಡೂರು, ಪುಟ 340. 


ಡಾ.ಚನ್ನಬಸವಯ್ಯ ಹಿರೇಮಠ-ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, 
ಮಟ 282. 


ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 5: ತಿ.ನರಸೀಪುರ - 57; ಬನ್ನೂರು, 
ಹುಟ 453. 


ಪೂರ್ವೋಕ್ತ್ಕ, ಸಂಪುಟ 1: ಮಡಿಕೇರಿ-1: ಮಡಿಕೇರಿ ತಾಲ್ಲೂಕು, ಪುಟ 1. 
ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 117; ನರಸೀಪುರ, ಪುಟ 511. 
ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 123; ಕಿತ್ತೂರು, ಪುಟ 514. 

ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 123; ಕಿತ್ತೂರು, ಪುಟ 514. 

ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 135; ಸೋಗಳ್ಳಿ, ಪುಟ 520. 

ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 123; ಕಿತ್ತೂರು, ಪುಟ 514. 

ಪೂರ್ವೋಕ್ತ, ಸಂಪುಟ 5: ಮೈಸೂರು - 223; ಕುಕ್ಕರಹಳ್ಳಿ, ಪುಟ 321. 
ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 117; ನರಸೀಪುರ, ಪುಟ 511. 
ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 123; ಕಿತ್ತೂರು, ಪುಟ 514. 

ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 34; ಗುಜ್ಜಪುನಹುಂಡಿ, ಪುಟ 451. 
ಪೂರ್ವೋಕ್ತ, ಹೆಗ್ಗಡದೇವನಕೋಟೆ - 5; ಕಟ್ಟಿಮನುಗನಹಸಳ್ಳಿ, ಪುಟ 433. 
ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 32; ಕೊಳಗಾಲ, ಪುಟ 450. 


ಪೂರ್ವೋಕ್ತ, ಹೆಗ್ಗಡದೇವನಕೋಟೆ - 4; ಕಟ್ಟಿಮನುಗನಹಳ್ಳಿ ಪುಟ 433. 


177 


178 


215. ಪೂರ್ವೋಕ್ತ ಹೆಗ್ಗಡದೇವನಕೋಟೆ - 6; ಹೆಬ್ಬಲಗುಪ್ರೆ, ಪುಟ 467. 
216. ಪೂರ್ವೋಕ್ತ, ಹೆಗ್ಗಡದೇವನಕೋಟೆ - 7; ಅಂಕನಾಥಪುರ, ಪುಟ 434. 


217. ಪೂರ್ವೋಕ್ತ, ಹೆಗ್ಗಡದೇವನಕೋಟೆ - 55: ಬೆಳತೂರು, ಪುಟ 46/; 
ಹೆಗ್ಗಡದೇವನಕೋಟೆ — 58: ಬೆಳತೂರು, ಪುಟ 463; 


ಹೆಗ್ಗಡದೇವನಕೋಟೆ — 74: 
ಕಳ್ಳಂಬಾಳು, ಪುಟ 472; 


ಹೆಗ್ಗಡದೇವನಕೋಟೆ — 8]; ಕಳ್ಳಂಬಾಳು, ಹುಟ 476; 
ಹೆಗ್ಗಡದೇವನಕೋಟೆ — 83: ಕುಂದೂರು, ಪುಟ 478. 


218. ಪೂರ್ವೋಕ್ತ, ಹೆಗ್ಗಡದೇವನಕೋಟೆ - 5: ಕಟ್ಟೆಮನುಗನಹಳ್ಳಿ, ಪುಟ 433. 


219. ಪೂರ್ಪ್ಮೋಕ್ತ ನಂಜನಗೂಡು - 141 ಕಣೆನೂರು, ಪುಟ 263. 
ಪೂರ್ವೋಕ್ತ, ನಂಜನಗೂಡು - 156; ಜೋಡಿ ಕಾಟೂರು, ಪುಟ 270. 


220. ಪೂರ್ವೋಕ್ವ ಹೆಗ್ಗಡದೇವನಕೋಟೆ - 74 ಕಳ್ಳಂಬಾಳು, ಪುಟ 472. 


221. ಪೂರ್ವೋಕ್ವ ಹೆಗ್ಗಡದೇವನಕೋಟೆ - 114; ಹಳೆಯೂರು, ಪುಟ 509. 


222. ಪೂರ್ವೋಕ್ತ ನಂಜನಗೂಡು-138: ಪುಟ 261. 

223. ಪೂರ್ವೋಕ್ವ ಸಂಪುಟ 4: ಪಿರಿಯಾಪಟ್ಟಣ - 70; ಬೆಟ್ಟದಪುರ, ಪುಟ 544. 
224. ಪೂರ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟೆ - 134; ಸೋಗಳ್ಳಿ, ಪುಟ 519. 
22. ಪೂರ್ವೋಕ್ತ, ನಂಜನಗೂಡು - 259; ತಗಡೂರು, ಪುಟ 339. 

226. ಪೂರ್ವೋಕ್ತ, ನಂಜನಗೂಡು - 338; ಬಸವಟ್ಟಿಗೆ, ಹುಟ 397. 

227. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ - 245; ತಡಿಮಾಲಿಂಗಿ, ಪುಟ 626. 


228. ಡಾ.ಆರ್‌.ಗೋಪಾಲ್‌(ಸಂ.)-ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪುಟ 
184. 


229. ಬಾ.ರಾ.ಗೋಪಾಲ್‌(ಸಂ): ಎ.ಕ. ಸಂಪುಟ 4: ಪಿರಿಯಾಪಟ್ಟಣ - | ಪುಟ 509. 


230. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು - 109, ಪುಟ 188; 
ಪೂರ್ವೋಕ್ತ ನಂಜನಗೂಡು - 316: ಗಟ್ಟವಾಡಿ, ಪುಟ 380; 
ಪೂರ್ವೋಕ್ವ ನಂಜನಗೂಡು - 317; ಗಟ್ಬವಾಡಿ, ಪುಟ 381 
ಮತ್ತು ಪೂರ್ವೋಕ್ತ, ನಂಜನಗೂಡು - 319; 
ಗಟ್ಟವಾಡಿ, ಪುಟ 383. 


179 


231. ಪೂರ್ಪ್ಮೋಕ್ತ ಸಂಪುಟ 5: ತಿ.ನರಸೀಪುರ - 227ರಿಂದ 235; ತಡಿಮಾಲಿಂಗಿ, 
ಹುಟ 611. 


180 


181 


179 
ಅಧ್ಯಾಯ — ಮೂರು 
ಧಾರ್ಮಿಕ ಅಧ್ಯಯನ 


ಮಾನವನು ತನ್ನ ಶಕ್ತಿಗೆ ನಿಲುಕದಿರುವ ಯಾವುದೋ ಅಲೌಕಿಕ ಶಕ್ತಿ ಪ್ರಕೃತಿಯ ಮೂಲಕ 
ಪ್ರಕಟಗೊಳ್ಳುವುದನ್ನು ಅರಿತು, ಅದನ್ನು ದೇವರೆಂದು ಪರಿಭಾವಿಸಿ, ತನ್ನನ್ನು ರಕ್ಷಿಸಿಕೊಳ್ಳಲು ತಾನೇ 
ಸೃಷ್ಟಿಸಿದ ಕೆಲವು ಆಚರಣೆಗಳಿಂದ ಆ ಶಕ್ತಿಯನ್ನು ಆರಾಧಿಸಲಾರಂಭಿಸಿದ. ಕಾಲಕ್ರಮೇಣ, ಈ 
ವಿಭಿನ್ನ ಆಚರಣೆಗಳೇ "ಧರ್ಮ'ಗಳಾಗಿ ಬೆಳೆದುಬಂದವು. ಆಯಾ ಸಮೂಹದ ಆಚರಣೆಗಳು 
ಅವನು ನಂಬಿದ ಅಗೋಚರ ಶಕ್ತಿಯನ್ನು ಆಧರಿಸಿ ವಿವಿಧ ಧರ್ಮಗಳನ್ನು ಸೃಷ್ಟಿಸಿದವು. ಹೀಗೆ 
ಧರ್ಮದ ಉಗಮವಾಯಿತು. ಮಾನವನು ಸುಸಂಸ್ಥೃತನಾದಷ್ಟು ಧರ್ಮವು ಮಾನವೀಯ 
ಮೌಲ್ಯಗಳನ್ನು ಒಳಗೊಂಡು ವಿಶಾಲ ವ್ಯಾಪ್ತಿಯನ್ನು ಪಡೆಯಿತು. ಇತಿಹಾಸಪೂರ್ವಕಾಲದ 
ಮೌಲ್ಯಗಳು ಪ್ರಭುತ್ತದ ಕಾಲಘಟ್ಟದಲ್ಲಿ ಕಾನೂನಿನ ಚೌಕಟ್ಟಿಗೆ ಒಳಪಡಲಾರಂಭಿಸಿದವು. 
ಕಾಲಕ್ರಮೇಣ, ಧರ್ಮವು ತನ್ನ ಅಸ್ತಿತ್ತಕ್ಕೆ ಒದಗುವ ಧಕ್ಕೆ ಅಥವಾ ಪ್ರೋತ್ಸಾಹವನ್ನು ಅನುಸರಿಸಿ, 
ಒಂದು ಸಾಮ್ರಾಜ್ಯದ ಅಳಿವು, ಉಳಿವನ್ನು ನಿರ್ಧರಿಸುವ ಮಟ್ಟಿಗೆ ತನ್ನ ವ್ಯಾಪ್ತಿಯನ್ನು ಬೆಳೆಸಿಕೊಳ್ಳುವ 
ಹಂತಕ್ಕೆ ಪ್ರಬಲಿಸಿತು. ಇಂಥ ನಿದರ್ಶನಗಳು ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಹಲವಾರಿವೆ. 
ಕರ್ನಾಟಕವು ಸರ್ವಧರ್ಮಗಳ ನೆಲೆವೀಡಾಗಿದ್ದನ್ನು ಈ ರಾಜ್ಯದ ಇತಿಹಾಸದುದ್ದಕ್ಕೂ 
ಗಮನಿಸಬಹುದು. ಆಯಾ ಕಾಲಘಟ್ಟದಲ್ಲಿ jot ರಾಜ್ಯವನ್ನಾಳಿದ ಪಭಗಳೂ ಸಹ ಒಂದು ಧರ್ಮಕ್ಕೆ 
ಸೀಮಿತರಾಗದೇ, ಎಲ್ಲ ಧರ್ಮಗಳಿಗೂ ಪೋಷಣೆಯನ್ನು ನೀಡಿರುವ ವಿಷಯಗಳು ಶಾಸನಗಳ 
ಮುಖೇನ ಅರಿವಿಗೆ ಬಂದಿರುತ್ತದೆ. ಇಂತಹ ಸರ್ವಧರ್ಮ ಸಮನ್ವಯತೆಗೆ ಉದಾಹರಣೆಯಾಗಿ 
ಬೇಲೂರಿನ ಶಾಸನವೊಂದರಲ್ಲಿನ ಪದ್ಯವನ್ನು ಗಮನಿಸಬಹುದು. 


ಯಂ ಶೈವಾಸ್ಸಮುಪಾಸತೇ ಶಿವ ಇತಿ ಬಹ್ನೇತಿ ವೇದಾಂತಿನೋ॥ 

ಬೌದ್ದಾ ಬುದ್ಧ ಇತಿ ಪ್ರಮಾಣ ಪಟವಃ 
ಕರ್ತೇತಿ ನೈಯ್ಯಾಯಿಕಾಃ॥ ಅರ್ಹನ್ನಿತ್ಯಥ 
ಜೈನ ಶಾಸನ ರತಾಃ ಕರ್ಮೇತಿ ಮೀಮಾಂಸಕಾಃ 


ಸೋಯಂ ವೋ ವಿಧಧಾತು ವಾಂಛಿತ ಫಲಂ ಶ್ರೀಕೇಶವಸದಾ॥! 


ಮೇಲಿನ ಪದ್ಯವು ಶಿವ, ವಿಷ್ಣು ಜಿನ, ಬುದ್ಧ — ಈ ಮೊದಲಾದ ಅನಂತ 
ನಾಮರೂಪಗಳನ್ನುಳ್ಳ ಆ ವಿಶ್ವಚೈತನ್ಯಶಕ್ತಿ ಒಂದೇ ಎಂಬುದನ್ನು ಹೇಳುತ್ತದೆ. ಪ್ರಾಚೀನ ಕಾಲಘಟ್ಟದಲ್ಲಿ 
ಮೈಸೂರು ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿದ್ದ ಧರ್ಮಗಳನ್ನು ಈ ಜಿಲ್ಲೆಯಲ್ಲಿ ದೊರೆತಿರುವ ಶಾಸನಗಳು, 
ಶಿಲ್ಲಗಳು ಮತ್ತು ದೇವಾಲಯಗಳ ಹಿನ್ನೆಲೆಯಲ್ಲಿ ಈ ಮುಂದಿನಂತೆ ವಿಶ್ಲೇಷಿಸಲಾಗಿದೆ. ಈ 
ವಿಶ್ಲೇಷಣೆಯನ್ನು ರಾಜವಂಶಗಳ ಕಾಲಾನುಕ್ರಮಣಿಕೆಯಂತೆ ಮಾಡಲಾಗಿದೆ. 


ಬೌದ್ಧಧರ್ಮ 


ಇಂದಿನ ನೇಪಾಳದ ದಕ್ಷಿಣಕ್ಕಿರುವ ಹಾಗೂ ವಾರಣಾಸಿಯಿಂದ ಆಗ್ನೇಯಕ್ಕೆ 100 ಮೈಲಿಗಳ 
ಅಂತರದಲ್ಲಿರುವ ಕಪಿಲವಸ್ತುವಿನ ರಾಜಕುಮಾರ ಗೌತಮ.ಶಾಕ್ಯವಂಶದ ಶುದ್ಲೋಧನ ಮಹಾರಾಜ 


180 


ಮತ್ತು ಮಾಯಾದೇವಿಯರ ಮಗನಾಗಿ ಜನಿಸಿದ ಗೌತಮ ಅಥವಾ ಸಿದ್ಧಾರ್ಥ ಈ ಧರ್ಮದ ಆದ್ಯ 
ಪ್ರವರ್ತಕ. ಈತನ ಜನ್ಮಸ್ಥಳ ಇಂದು ನೇಪಾಳದಲ್ಲಿರುವ ಲುಂಬಿನಿಯಾಗಿದೆ. ಮಾನವನ ದುಃಖ, 
ದಾರಿದ್ಯ, ಕ್ಷ್ಲೋಭೆಗಳಿಗೆ ಮೂಲಕಾರಣವನ್ನು ಹುಡುಕುತ್ತಾ ಹೊರಟು, ತನ್ನ ಮೂವತ್ತೈದನೇ 
ವಯಸಿನಲ್ಲಿ ಶೋಧಿಸಿದ ಉತ್ತರದ ಬೋಧೆಯಾದಂದಿನಿಂದ "ಬೋಧಿಸತ್ತ್ವ'ನೆಂಬ ಹೆಸರು ಪಡೆದು 
'ಬುದ್ದ'ನಾದ ಸಿದ್ಧಾರ್ಥನನ್ನು “ತಥಾಗತ'ನೆಂಬ ಹೆಸರಿನಿಂದಲೂ ಕರೆಯಲಾಗಿದೆ. ಬುದ್ದನು ತನ್ನ 
ಎಂಭತ್ತನೇ ವಯಸಿನಲ್ಲಿ ನಿರ್ವಾಣವನ್ನು ಹೊಂದಿದನು. ಮೊದಲಿಗೆ ಭಾರತದಲ್ಲಿ ಉದಿಸಿದ ಈ 
ಧರ್ಮ ತರುವಾಯ ಪ್ರಪಂಚದಾದ್ಯಂತ ಇತರ ದೇಶಗಳಿಗೂ ಹರಡಿ, ಚೀನಾ, ಗಾಂಧಾರ, ಟಿಬೆಟ್‌ 
ಹಾಗೂ ಸಿಂಹಳ ದ್ವೀಪಗಳಲ್ಲಿ ನೆಲೆಸಿತು. ಬುದ್ದನ ಜೀವಿತ ಕಾಲದಲ್ಲಿ ಒಂದೇ ಆಗಿದ್ದ 
ಬೌದ್ಧಧರ್ಮವು, ಬುದ್ದನ ಅವಸಾನದ ನೂರು ವರ್ಷಗಳ ನಂತರ "ಹೀನಯಾನ' ಮತ್ತು 
'ಮಹಾಯಾನ'ಗಳೆಂಬ ಎರಡು ಶಾಖೆಗಳಾಗಿ ಬೆಳೆಯಿತು. ಬುದ್ದನ ಸಂಪ್ರದಾಯವನ್ನು ತಪ್ಪದೆ 
ಅನುಸರಿಸಿಕೊಂಡು ಬಂದವರು 'ಸ್ಥವಿರವಾದಿ'ಗಳೆಂದು ಕರೆಸಿಕೊಂಡು "ಹೀನಯಾನ' ಪಂಥಕ್ಕೆ 
ಸೇರಿದವರಾಗಿದ್ದಾರೆ. ಮೂಲಸಂಪ್ರದಾಯದಲ್ಲಿ ಬದಲಾವಣೆ ಮಾಡಿಕೊಂಡವರು 
“ಮಹಾಸಾಂಫಿಕ'ರೆಂದು ಕರೆಸಿಕೊಂಡು "ಮಹಾಯಾನ" ಪಂಥಕ್ಕೆ ಸೇರಿದವರಾಗಿದ್ದಾರೆ. ನಂತರದ 
ದಿನಗಳಲ್ಲಿ, "ವಜ್ರಯಾನ'ವೆಂಬ ಪಂಥವೂ ಅಸ್ತಿತ್ರಕ್ಕೆ ಬಂದಿತು. ತದನಂತರದಲ್ಲಿ, ಅನೇಕ ಪಂಥಗಳು 
ಟಿಸಿಲೊಡೆದರೂ, ಈ ಮೂರು ಪಂಥಗಳು ತಮ್ಮ ಅಸ್ತಿತ್ವವನ್ನು ಭಾರತದಲ್ಲಿ ಬೌದ್ಧಧರ್ಮ 
ಇರುವವರೆಗೂ ಉಳಿಸಿಕೊಂಡಿದ್ದ ಕಾರಣ ಪ್ರಮುಖವಾಗಿವೆ. 


ಮೌರ್ಯರು: ಮೌರ್ಯರಲ್ಲಿ ಅಗಗಣ್ಯ ಚಕ್ರವರ್ತಿಯಾದ ಅಶೋಕ ಕಳಿಂಗ ಯುದ್ದದ ಹಿಂಸೆಯಿಂದ 
ಮನನೊಂದು, ಅಹಿಂಸಾ ಪ್ರತಿಪಾದಕವಾದ ಬೌದ್ಧಧರ್ಮದ ಅನುಯಾಯಿಯಾದ. ಅಷ್ಟೇ ಅಲ್ಲ, 
ತಾನು ನಂಬಿದ ಧರ್ಮ ಪ್ರಸಾರಕ್ಕಾಗಿ ಸಂಘಾರಾಮಗಳನ್ನು ಸ್ಥಾಪಿಸಿದ ವಿಷಯ ಇತಿಹಾಸದಿಂದ 
ತಿಳಿದುಬರುತ್ತದೆ. ಈ ಧರ್ಮಸಂಘದ ಅಧ್ಯಕ್ಷನಾಗಿ ಮೊಗ್ಗಲಿಪುತ್ತತಿಸನೆಂಬ ಬೌದ್ದ ಭಿಕ್ಷುವನ್ನು 
ನಿಯುಕ್ತಗೊಳಿಸಿದ್ದ.  ಮೊಗ್ಗಲಿಪುತ್ತತಿಸನು ಬೌದ್ಧಧರ್ಮ ಪ್ರಸಾರಕ್ಕಾಗಿ ಕರ್ನಾಟಕದ ಮಹಿಷ 
ಮಂಡಲಕ್ಕೆ ಥೇರ ಮಹಾದೇವನನ್ನೂ ಹಾಗೂ ಬನವಾಸಿಗೆ ಥೇರ ರಖ್ದಿತನನ್ನೂ ಕಳುಹಿಸಿದ್ದ ವಿಷಯ 
ಶ್ರೀಲಂಕಾದ '"ದೀಪವಂಸ' ಮತ್ತು '"ಮಹಾವಂಸ' ಎಂಬ ಬೌದ್ಧಧಾರ್ಮಿಕ ಗಂಥಗಳಿಂದ 
ತಿಳಿದುಬರುತ್ತದೆ. ಬುದ್ದನ ಉಪದೇಶಗಳು ಮಹಿಷಮಂಡಲದಲ್ಲಿ ಮಹಾದೇವನಿಂದ 
ಉಪದೇಶಿಸಲ್ಲಟ್ಛಾಗ, ನಲವತ್ತು ಸಾವಿರ ಜನ ಬೌದ್ಧಧರ್ಮದ ಅನುಯಾಯಿಗಳಾದರೆಂದು ಮತ್ತು 
ಸಾವಿರಾರು ಜನ ಬೌದ್ಧಭಿಕ್ಷುಗಳಾದರೆಂದು ತಿಳಿದುಬರುತ್ತದೆ. ಶ್ರೀಲಂಕಾದ ಮೇಲಿನೆರಡು 
ಗಂಥಗಳಲ್ಲದೆ, ಬೌದ್ಧಧರ್ಮದ ದಾಕ್ಷಿಣಾತ್ಯ ಹಾಗೂ ಔತ್ತರೇಯ ಸಂಪ್ರದಾಯಗಳಿಗೆ ಸೇರಿದ 
ಥೂಪವಂಶ, ಸದ್ದಮ್ಮ ಸಂಗ್ರಹ, ಮಿಲಿಂದಪನ್ವ, ಸಮಂತಚಾಸಾದಿಕ ಮೊದಲಾದ ಗ್ರಂಥಗಳಲ್ಲೂ ಈ 
ಬಗ್ಗೆ ಮಾಹಿತಿ ದೊರೆಯುತ್ತವೆ.” 


ಈ ಅಂಶಗಳನ್ನು ಗಮನಿಸಿದಾಗ, ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಂದರೆ, ಅಶೋಕ 
ಚಕ್ರವರ್ತಿಯ ಆಳ್ಗಿಕೆಯ ಕಾಲದಲ್ಲಿ ಅಂದು ಮಹಿಷಮಂಡಲವೆಂದು ಕರೆಸಿಕೊಳ್ಳುತ್ತಿದ್ದ ಇಂದಿನ 
ಮೈಸೂರು ಜಿಲ್ಲೆಯಲ್ಲಿ ಬೌದ್ಧಧರ್ಮದ ಅಸ್ಥಿತ್ವವನ್ನು ತಳ್ಳಿಹಾಕುವಂತಿಲ್ಲ. ಅಶೋಕ ಮತ್ತು ಆತನ 
ಮಗ ಬಿಂದುಸಾರನ ಆಳ್ಳಿಕೆಯ ಕಾಲದಲ್ಲಿ ಬೌದ್ಧಧರ್ಮವು ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿತ್ತೆಂದು 


181 


ಹೇಳಬಹುದಾಗಿದೆ. ಆದರೆ, ಮೈಸೂರು ಜಿಲ್ಲೆಯಲ್ಲಿ ಈ ಕಾಲಘಟ್ಟದ ಯಾವುದೇ ಚೈತ್ಯಾಲಯಗಳು 
ಇದುವರೆಗೆ ಉಳಿದುಬಂದಿಲ್ಲ. 


ಶಾತವಾಹನರು: ಶಾತವಾಹನರು ಮೈಸೂರು ಜಿಲ್ಲೆಯಲ್ಲಿ ಆಳ್ಗಿಕೆ ನಡೆಸಿದ್ದರೇ ಎಂಬುದರ ಬಗ್ಗೆ ಈ 
ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ದೊರೆತಿರುವ ಅವರ ಕಾಲದ ಪಾಗೈತಿಹಾಸಿಕ ಕುರುಹುಗಳ 
ಆಧಾರವೊಂದರಿಂದಲೇ ಸ್ಪಷ್ಟವಾಗಿ ಏನನ್ನೂ ಹೇಳಲಾಗುವುದಿಲ್ಲ. ಮೌರ್ಯರ ಅಧಿಪತ್ಯವಿದ್ದ 
ಪ್ರದೇಶಗಳನ್ನು ಕ್ರಿಪೂ.230ರಲ್ಲಿ ಅವರ ಸಾಮಂತರಾಗಿದ್ದ ಶಾತವಾಹನರು ಸ್ಪತಂತ್ರರಾಗಿ ಆಳ್ಗಿಕೆ 
ನಡೆಸಿದರೆಂಬುದು ಈಗಾಗಲೇ ಖಚಿತಪಟ್ಟಿರುವ ಸಂಗತಿಯಾಗಿದೆ. ಮೌರ್ಯ ಚಕ್ರವರ್ತಿ ಅಶೋಕನ 
ಕಾಲದ ವ್ಯಾಪಕ ಪ್ರಚಾರದ ತರುವಾಯ ಬೌದ್ಧಧರ್ಮ ಭಾರತದ ದಕ್ಷಿಣ ಭಾಗವಾದ ಕರ್ನಾಟಕದಲ್ಲಿ 
ಭದನೆಲೆಯನ್ನು ಹೊಂದಿತ್ತೆಂಬುದರಲ್ಲಿ ಅನುಮಾನವಿಲ್ಲ. ಶಾತವಾಹನರು ಮೌರ್ಯರ ಪ್ರದೇಶದ 
ಅಧಿಪತಿಗಳಾದ ಸಂದರ್ಭದಲ್ಲಿ ಅದಾಗಲೇ ಪ್ರವರ್ಧಮಾನದಲ್ಲಿದ್ದ ಬೌದ್ಧಧರ್ಮಕ್ಕೆ ಅಪಾರವಾದ 
ಪ್ರೋತ್ಸಾಹವನ್ನು ನೀಡಿದರು. ಜೊತೆಗೆ, ಶಾತವಾಹನರ ಆರಂಭದ ಅರಸರು ಬೌದ್ಧಧರ್ಮದ 
ಅನುಯಾಯಿಗಳಾಗಿದ್ದಿರಬಹುದೆಂದು ವಿದ್ವಾಂಸರು ತರ್ಕಿಸಿದ್ದಾರೆ.3 ನಂತರದ ಶಾತವಾಹನ 
ರಾಜರುಗಳು ಬೌದ್ಧ ಮತ್ತು ವೈದಿಕ ಧರ್ಮಗಳೆರಡಕ್ಕೂ ಸಮಾನ ಪ್ರೋತ್ಸಾಹ ನೀಡಿರುವುದನ್ನು 
ಕರ್ನಾಟಕದ ಇತರೆಡೆಗಳಲ್ಲಿ ದೊರಕಿರುವ ಶಾಸನಾಧಾರಗಳಿಂದ ಗಮನಿಸಬಹುದಾಗಿದೆ. ಪ್ರಸ್ತುತ, 
ಮೈಸೂರು ಜಿಲ್ಲೆಯಲ್ಲಿ ಶಾತವಾಹನರ ಶಾಸನಗಳು ಇದುವರೆಗೆ ದೊರೆಯದಿರುವುದರಿಂದ ಈ 
ಪ್ರದೇಶದಲ್ಲಿನ ಅವರ ಆಳ್ಗಿಕೆಯನ್ನು ಧರ್ಮದದೃಷ್ಟಿಯನ್ನು ಸದ್ಯಕ್ಕೆ ಸ್ಪಷ್ಟೀಕರಿಸಲಾಗುವುದಿಲ್ಲ. 


ಊ 


ಕದಂಬರು: ಕದಂಬರು ಮೂಲತಃ ವೈದಿಕ ಧರ್ಮಾನುಯಾಯಿಗಳೆಂದು ಶಾಸನಗಳಲ್ಲಿ ತಮ್ಮನ್ನು 
ಮಾನವ್ಯಸಗೋತ್ರರು ಮತ್ತು ಹಾರೀತಿಪುತ್ರರೆಂದು ಕರೆದುಕೊಂಡಿರುವುದರಿಂದ ತಿಳಿದುಬರುತ್ತದೆ. 
ಕದಂಬ ಅರಸರು ವೈದಿಕ ಧರ್ಮದಂತೆ ಬೌದ್ಧಧರ್ಮಕ್ಕೆ ಸಹ ಸಮಾನ ಪ್ರೋತ್ಸಾಹ 
ನೀಡಿರಬಹುದಾದ ಸಾಧ್ಯತೆಗಳನ್ನು ಈ ಮುಂದಿನ ಅಂಶದಿಂದ ಪುಷ್ಲೀಕರಿಸಬಹುದಾಗಿದೆ. ಕದಂಬರ 
ರಾಜಧಾನಿಯಾಗಿದ್ದ ಬನವಾಸಿಯಲ್ಲಿ ಕ್ರಿಶ. ಸುಮಾರು ಏಳನೆಯ ಶತಮಾನದಲ್ಲಿ ಒಂದು ನೂರು 
"ಸಂಘಾರಾಮ'ಗಳು ಇದ್ದವೆಂದು ಚೀನಾ ಪ್ರವಾಸಿಯಾದ ಹ್ಯೂಯೆನ್‌ತ್ಹಾಂಗ್‌ನು ಹೇಳಿದ್ದಾನೆ. ಅಲ್ಲಿ 
ಹೀನಯಾನ ಮತ್ತು ಮಹಾಯಾನ ಪಂಥಗಳಿಗೆ ಸೇರಿದ ಸುಮಾರು ಹತ್ತುಸಾವಿರ ಭಿಕ್ಕುಗಳು 
ವಾಸವಾಗಿದ್ದು, ಬೌದ್ದ ಸ್ತೂಪಗಳು ಬಹುಸಂಖ್ಯೆಯಲ್ಲಿದ್ದವೆಂದು ಈತ ವಿವರಿಸಿದ್ದಾನೆ. ಈ ಆಧಾರದ 
ಮೇಲೆ ಹೇಳುವುದಾದರೆ, ಇಷ್ಟು ಸಂಘಾರಾಮಗಳು, ಬೌದ್ಧಸ್ತೂಪಗಳು ಯಾವುದೋ ಒಂದು 
ಏಕಕಾಲದಲ್ಲಿ ನಿರ್ಮಿತವಾಗಿರುವ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಈ ಧರ್ಮಕ್ಕೆ ಕಾಲಾನುಕಾಲದಲ್ಲಿ 
ಸಿಕ್ಕ ಪ್ರೋತ್ಸಾಹ ಮತ್ತು ಪೋಷಣೆಯಿಂದ ಬೌದ್ಧಧರ್ಮವು ಕ್ರಿಶ. ಏಳನೇ ಶತಮಾನದಲ್ಲಿ ಈ 
ಸ್ವರೂಪಕ್ಕೆ ಬೆಳೆದುನಿಂತಿರಬಹುದೆಂದು ಗಹಿಸಬಹುದಾಗಿದೆ. ಆದುದರಿಂದ, ಕದಂಬರ ರಾಜಧಾನಿ 
ಬನವಾಸಿಯಲ್ಲಿನ ಬೌದ್ಧಧರ್ಮದ ಈ ಪ್ರಾದುರ್ಭಾವಕ್ಕೆ ಕದಂಬರ ಕೊಡುಗೆಗಳು ಗಣನೀಯ 
ಪಾತ್ರವಹಿಸಿದೆಯೆಂಬ ಅಂಶ ಮನದಟ್ಟಾಗುತ್ತದೆ. 


ಪುನ್ನಾಟದ ಅರಸರು: ಪುನ್ನಾಟದ ಅರಸರಿಗೆ ಸಂಬಂಧಿಸಿದಂತೆ, ಕರ್ನಾಟಕದಲ್ಲಿ ಕೇವಲ ಎರಡು 
ಶಾಸನಗಳು ಮಾತ್ರ ಇದುವರೆಗೆ ದೊರೆತಿವೆ. ಒಂದು, ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ 
ಮತ್ತೊಂದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲ್ಲೂಕಿನಲ್ಲಿ ದೊರೆತಿದ್ದು, ಈ 


182 


ಶಾಸನಗಳಿಂದ ಅವರ ಧರ್ಮಶ್ರದ್ದೆಯನ್ನು ಅಥವಾ ಅವರು ಯಾವ ಯಾವ ಧರ್ಮಕ್ಕೆ ಪ್ರೋತ್ಸಾಹ 
ನೀಡಿದ್ದಾರೆಂಬ ಬಗ್ಗೆ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇವರ ಆಳ್ಳಿಕೆಯು ಆರನೇ ಶತಮಾನದ 
ಮಧ್ಯದಲ್ಲೇ ಕೊನೆಗೊಂಡಿರುವುದರಿಂದ, ಆ ಸಮಯದಲ್ಲಿ ಪ್ರಭಾವಶಾಲಿಯಾಗಿದ್ದ ಬೌದ್ಧಧರ್ಮಕ್ಕೆ 
ಇವರು ಪ್ರೋತ್ಸಾಹ ನೀಡಿರಬಹುದಾದ ಸಾಧ್ಯತೆಗಳಿವೆ. ಆದರೆ, ಸೂಕ್ತ ಆಧಾರಗಳು 
ದೊರೆಯುವವರೆಗೂ ಈ ಬಗ್ಗೆ ಸ್ಪಷ್ಟವಾಗಿ ಏನನ್ನೂ ಹೇಳಲು ಸಾಧ್ಯವಾಗುವುದಿಲ್ಲ. 


ತಲಕಾಡಿನ ಗಂಗರು: ಮೈಸೂರು ಜಿಲ್ಲೆಯನ್ನು ಆಳಿದ ತಲಕಾಡಿನ ಗಂಗರು ಕದಂಬರ 
ಸಮಕಾಲೀನರೆಂದು ಈಗಾಗಲೇ ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ಗಮನಿಸಲಾಗಿದೆ. ಇವರ 
ಪ್ರಾರಂಭದ ಕಾಲದಲ್ಲಿ ಬೌದ್ದಧರ್ಮದೊಡನೆ ವೈದಿಕ ಧರ್ಮವು ಸಹ ಪ್ರವರ್ಧಮಾನದಲ್ಲಿತ್ತು. 
ಉತ್ತಮ ಪ್ರಜಾಪಾಲನೆಯ ಧ್ಯೇಯವನ್ನು ಹೊಂದಿದ್ದ ಗಂಗರಾಜರು, ಪ್ರಜೆಗಳು ಅನುಸರಿಸುವ ಎಲ್ಲ 
ಧರ್ಮಗಳಿಗೂ ಸಮಾನ ಮನ್ನಣೆಯನ್ನಿತ್ತಿರಬಹುದಾದ ಸಾಧ್ಯತೆಗಳಿವೆ. ಇದಕ್ಕೆ ಉದಾಹರಣೆಯಾಗಿ 
ತುಮಕೂರು ಜಿಲ್ಲೆಯ ಮೆಳೆಕೋಟೆ ಗ್ರಾಮದ ಗಂಗದೊರೆ ಎರಡನೇ ಮಾಧವನ ಕ್ರಿಶ.5ನೇ 


ಶತಮಾನದ ಶಾಸನವನ್ನು ಗಮನಿಸಬಹುದು ಎರಡನೇ ಮಾಧವನು ಬೌದ್ಧವಿಹಾರಕ್ಕೆ 
ಭೂಮಿಯನ್ನು ದಾನ ಮಾಡಿದ ವಿಷಯವನ್ನು ಶಾಸನವು ನಿರೂಪಿಸಿದೆ. ಶಾಸನೋಕ್ತ 
ಬೌದ್ದವಿಹಾರವು ಇದ್ದ ಸ್ಥಳವನ್ನು ಗುರುತಿಸುವ ಬಗ್ಗೆ ವಿದ್ದಾಂಸರಲ್ಲಿ ಭಿನ್ನ ನಿಲುವುಗಳಿವೆ. ಆದರೂ 
ಶಾಸನೋಕ್ತ ಬೌದ್ದವಿಹಾರದ ಸ್ಥಳವನ್ನು ನಿಖರವಾಗಿ ಗುರುತಿಸಲಾಗಿರಲಿಲ್ಲ. ಪ್ರಸ್ತುತ, ಈ 
ಬೌದ್ದವಿಹಾರವು ಇದ್ದ ಸ್ಥಳವನ್ನು ಇಂದಿನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ 
ಹರಳುಕುಂಟೆ ಗ್ರಾಮದ  ಹೊರವಲಯದಲ್ಲಿರುವುದೆಂದು ಡಾ.ಎಂ.ಜಿ.ಮಂಜುನಾಥ ಅವರು 
ಸಾಧಾರವಾಗಿ ನಿರೂಪಿಸಿದ್ದಾರೆ.? ಈ ಶಾಸನವು, ಗಂಗರಾಜರು ಸಹ ಬೌದ್ಧಧರ್ಮಕ್ಕೆ ಪ್ರೋತ್ಸಾಹ 
ನೀಡಿರುವುದನ್ನು ಸಮರ್ಥಿಸುತ್ತದೆ. 


ಗಂಗರ ಕಾಲದಲ್ಲಿ ಬೌದ್ಧಧರ್ಮ ಪ್ರಬಲವಾಗಿತ್ತು ಎಂಬುದಕ್ಕೆ ತಂಜಾವೂರಿನ 
ಶಾಸನವೊಂದರಲ್ಲಿ ನಿರೂಪಿತವಾಗಿರುವ ಘಟನೆ ಸಾಕ್ಷ್ಯವೊದಗಿಸುತ್ತದೆ. ಮಾಧವನ ಮಗನಾದ 
ಹರಿವರ್ಮನ. ಆಳ್ಗಿಕೆಯ ಕಾಲದಲ್ಲಿ "ವಾದಿ ಮದಗಜೇಂದ್ರನೆಂಬ ಬೌದ್ದ ಪರಿವ್ರಾಜಕನೊಬ್ಬನು 
ತಲಕಾಡಿಗೆ ಬಂದು ಆ ನಾಡಿನ ವಿದ್ಧಜ್ಞನರನ್ನು ವಾಕ್ಕಾರ್ಥಕ್ಕೆ ಕರೆದಾಗ, ಮಾಧವಭಟ್ಟನೆಂಬ 
ವಿದ್ದಾಂಸನು ಆ ಕರೆಯನ್ನು ಸ್ಟೀಕರಿಸಿ ಆತ್ಮದ ಅಸ್ತಿತ್ವದ ವಿಚಾರವಾಗಿ ಚರ್ಚೆ ನಡೆಸಿ 
ಜಯಶಾಲಿಯಾದನು. ಬೌದ್ದ ಪರಿವ್ರಾಜಕನನ್ನು ವಾದದಲ್ಲಿ ಸೋಲಿಸಿದ ಪ್ರತಿವಾದಿ ಭಯಂಕರನಾದ 
ಮಾಧವ ಭಟಬ್ಬನಿಗೆ ಹರಿವರ್ಮ ರಾಜನು ಮೈಸೂರಿನ ಸಮೀಪದ ಹಓರೆಕೋಡು ಗಾಮವನ್ನು 
ಕೊಡುಗೆಯಾಗಿ ನೀಡಿ, "ವಾದೀಭಸಿಂಹ'ನೆಂಬ ಬಿರುದನ್ನು ದಯಪಾಲಿಸಿದ. ಶಾಸನೋಕ್ತ 
ಓರೆಕೋಡು ಗ್ರಾಮವು ಇಂದು ವರಕೋಡು ಎಂಬ ಹೆಸರಿನಿಂದ ಕರೆಯಲ್ಲಡುತ್ತಿದೆ. ಇದರಿಂದ, ಆ 
ಸಮಯದಲ್ಲಿ ಬೌದ್ಧಧರ್ಮ ಪ್ರಬಲವಾಗಿದ್ದು, ಇತರ ಧರ್ಮಗಳೊಡನೆ ವಾದ, ಚರ್ಚೆಗಳು 
ನಡೆಯುತ್ತಿದ್ದವು ಎಂದು ತಿಳಿದುಬರುತ್ತದೆ. ಹರಿವರ್ಮನ ಮೊಮ್ಮಗ ಮತ್ತು ವಿಷ್ಣುಗೋಪನ 
ಮಗನಾದ ತಡಂಗಾಲ ಮಾಧವನು ವೈದಿಕ ದೇವಾಲಯಗಳಿಗೂ, ಜೈನ ಬಸದಿಗಳಿಗೂ ಹಾಗೆಯೇ 


ಬೌದ್ದ ವಿಹಾರಗಳಿಗೂ ಉದಾರವಾದ ದಾನಕೊಟ್ಟು ಕೀರ್ತಿಶಾಲಿಯಾಗಿದ್ದನೆಂದು ತಿಳಿದುಬರುತ್ತದೆ. 


ಗಂಗರಾಜರ ಆಳ್ಲಿಕೆಯ ಕಾಲದಲ್ಲಿ ಅಂದಿನ ಗಂಗವಾಡಿ ಪ್ರಾಂತ್ಯಕ್ಕೆ ಸೇರಿದ್ದ ಇಂದಿನ 


ಚಾಮರಾಜನಗರ ಜಿಲ್ಲೆಯ ಅಗರಮಾಂಬಳ್ಳಿ ಗ್ರಾಮದಲ್ಲಿ ಕಿ.ಶ. ಸುಮಾರು ಏಳನೇ ಶತಮಾನದಲ್ಲಿ 


183 


ನಿರ್ಮಿಸಿರುವ ದೇವಾಲಯವು ಬೌದ್ಧಧರ್ಮ ಈ ಪ್ರದೇಶದಲ್ಲಿತ್ತು ಎಂಬುದಕ್ಕೆ ಸ್ಪಷ್ಟ ನಿದರ್ಶನ 
ಒದಗಿಸುತ್ತದೆ. ಬೌದ್ದ ಚೈತ್ಯಾಲಯಗಳು ಸಾಮಾನ್ಯವಾಗಿ ಗಜಪೃಷ್ಣಾಕಾರದಲ್ಲಿ ನಿರ್ಮಿತವಾಗುತ್ತಿದ್ದು, 
ಅಗರದಲ್ಲಿ ಕ್ರಿಶ. ಸುಮಾರು ಏಳನೇ ಶತಮಾನದಲ್ಲಿ ನಿರ್ಮಿಸಿರುವ ದೇವಾಲಯದ ಗರ್ಭಗುಡಿಯು 
ಗಜಪೃಷ್ಠಾಕಾರದಲ್ಲಿದ್ದು, ಹಿಂದೆ ಇದೊಂದು ಬೌದ್ದ ಚೈತ್ಯಾಲಯವಾಗಿತ್ತು ಎಂದು 
ಊಹಿಸಬಹುದಾಗಿದೆ. ಆ ಕಾಲದಲ್ಲಿ ಅಗರ-ಮಾಂಬಳ್ಳಿ ಪ್ರದೇಶಗಳು ಪ್ರಸಿದ್ಧ 
ಬೌದ್ದಾರಾಮಗಳಾಗಿದ್ದವು ಎಂಬ ಅಂಶವು ಈ ಸಂಗತಿಯನ್ನು ದೃಢೀಕರಿಸುತ್ತವೆ. ಕಾಲಕ್ರಮೇಣ 
ಬೌದ್ಧಧರ್ಮದ ಪ್ರಾಬಲ್ಯವು ನಶಿಸಿದಾಗ, ಕ್ರಿಶ. ಹನ್ನೆರಡನೆಯ ಶತಮಾನದಲ್ಲಿ ಹೊಯ್ದಳರು ಈ 
ದೇವಾಲಯವನ್ನು ವಿಸ್ತರಿಸಿ, ಅಲ್ಲಿನ ಗಜಪೃಷ್ಠಾಕಾರದ ಗರ್ಭಗುಡಿಯಲ್ಲಿ ಲಕ್ಷ್ಮೀನರಸಿಂಹ ದೇವರನ್ನು 
ಪ್ರತಿಷ್ಠಾಪಿಸಿರುವುದಾಗಿ ತಿಳಿದುಬರುತ್ತದೆ. 


ಕ್ರಿಶ. 600ರವರೆಗೂ ಜೀವಿಸಿದ್ದ ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತನು ಸ್ವತಃ 
ವಿಷ್ಣುಭಕ್ಷನಾದರೂ, "ಸರ್ವಧರ್ಮ ಸಮನ್ವಯಕಾರ'ನೆಂದು ಶಾಸನಗಳಲ್ಲಿ ಕೀರ್ತಿತನಾಗಿದ್ದಾನೆ. 
ಇದರಿಂದ, ಈತನೂ ಬೌದ್ದ ವಿಹಾರಗಳಿಗೆ ಪೋಷಕನಾಗಿದ್ದನೆಂದು ಅರಿಯಬಹುದಾಗಿದೆ. 
ಪ್ರಮುಖವಾಗಿ, ಅಂದು ಗಂಗರ ಆಳ್ಲಿಕೆಯ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿದ್ದ ಇಂದಿನ ನಂಜನಗೂಡು 
ತಾಲ್ಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಹುರ ಗ್ರಾಮದಲ್ಲಿ. ಬೌದ್ಧಧರ್ಮದ ಪ್ರಾಚೀನ ನೆಲೆಯೊಂದನ್ನು 
ಕ್ಷೇತಕಾರ್ಯದ ಸಮಯದಲ್ಲಿ ಡಾ.ಎಂ.ಜಿ.ಮಂಜುನಾಥ್‌ ಅವರು ಪತ್ತೆಹಚ್ಚಿರುತ್ತಾರೆ. ಇಲ್ಲಿ 
ದೊರೆತಿರುವ ಬುದ್ಧನ ಶಿಲವು ಕಣಶಿಲೆಯಲ್ಲಿ ನಿರ್ಮಿತವಾಗಿದ್ದು, 64 ಸೆಂ.ಮೀ. ಅಗಲ ಮತ್ತು 64 
ಸೆಂ.ಮೀ. ಎತ್ತರವಿದ್ದು, ಇದು ಸುಮಾರು 6-7ನೇ ಶತಮಾನದ್ದಿರಬಹುದೆಂದು ಗುರುತಿಸಲಾಗಿದೆ. 


ಈ ಶಿಲ್ಪ ದೊರೆತ ಸ್ಥಳದಲ್ಲಿಯೇ ಬೌದ್ದ ಚೈತ್ಯಾಲಯವೊಂದರ ಗಜಪೃಷ್ಣಾಕಾರದ ಕಟ್ಟಡವೊಂದರ 


ಅವಶೇಷವನ್ನು ಸಹ ಗುರುತಿಸಲಾಗಿದೆ ಈ ಸಂಶೋಧನೆಯಿಂದ ಮೈಸೂರು ಜಿಲ್ಲೆಯಲ್ಲಿ 
ಬೌದ್ಧಧರ್ಮದ ಅಸ್ತಿತ್ವವನ್ನು ಖಚಿತವಾಗಿ ನಂಬಬಹುದು. ಈ ಹಿನ್ನೆಲೆಯಲ್ಲಿ, ಗಂಗರ ಆಳ್ಗಿಕೆಯ 
ಮಧ್ಯಕಾಲಘಟ್ಟದವರೆಗೂ ಬೌದ್ಧಧರ್ಮಕ್ಕೆ ಅವರ ಪ್ರೋತ್ಸಾಹವಿತ್ತೆಂದು ತಿಳಿಯಲು ಅವಕಾಶವಿದೆ. 
ನಂತರ, ಕ್ರಿ.ಶ.932ರಿಂದ 9೨60ರವರೆಗೆ ಆಅಳ್ಳಿಕೆ ನಡೆಸಿದ ಗಂಗರ ಸುಪುಸಿದ್ದ ದೊರೆ ಇಮ್ಮಡಿ 
ಬೂತುಗನು, ಏಕಾಂತಮತ ಖಂಡನೆಗಿಳಿದ ಬೌದ್ದ ಭಿಕ್ಕುವೊಬ್ಬನನ್ನು ವಾದದಲ್ಲಿ ಸೋಲಿಸಿದ ವಿಷಯ 


ಕುಡಲೂರು ಶಾಸನದಿಂದ ತಿಳಿದುಬರುತ್ತದೆ.!0 ಇದರಿಂದ, ಕ್ರಿಶ. ಹತ್ತನೇ ಶತಮಾನದಲ್ಲಿಯೂ 
ಬೌದ್ದಭಿಕ್ಕುಗಳು ತಮ್ಮ ಧರ್ಮದ ಅಸ್ತಿತ್ವವನ್ನು ಆಗಾಗ ಪ್ರಚುರಪಡಿಸಲು ಶಕ್ತಿಮೀರಿ ಶ್ರಮಿಸುತ್ತಿದ್ದುದು 
ಅರಿವಿಗೆ ಬರುತ್ತದೆ. ಗಂಗವಂಶದ ಅರಸರು ತಮ್ಮ ಆಳಿಕೆಯ ಕಾಲದಲ್ಲಿ ರಾಜಧರ್ಮದೊಡನೆ ಇತರ 
ಧರ್ಮಗಳಿಗೂ ವಿಘುಲ ಪ್ರೋತ್ಸಾಹ ನೀಡುತ್ತಿದ್ದು, ಸರ್ವಧರ್ಮಗಳ ಬಗ್ಗೆ ಆದರವನ್ನು 
ಹೊಂದಿದ್ದುದು ಅನೇಕ ಶಾಸನಗಳಿಂದ ವ್ಯಕ್ತವಾಗುತ್ತದೆ. 


ಬಾದಾಮಿ ಚಾಲುಕ್ಯರು: ಬಾದಾಮಿ ಚಾಲುಕ್ಕರು ಮೈಸೂರು ಜಿಲ್ಲೆಯಲ್ಲಿ ಆಳ್ಗಿಕೆ ನಡೆಸಿದ ಬಗ್ಗೆ 
ಇದುವರೆಗೆ ಯಾವುದೇ ಆಧಾರಗಳೂ ದೊರೆತಿರಲಿಲ್ಲ. ಇವರು ತಮ್ಮನ್ನು ಕದಂಬರಂತೆಯೇ, 
ಹಾರೀತಿಪುತ್ತರೆಂದೂ, ಮಾನವ್ಯಗೋತ್ರೋದ್ಧವರೆಂದೂ ಕರೆದುಕೊಂಡಿರುವುದರಿಂದ, ವೈದಿಕ 
ಮತಾವಲಂಬಿಗಳೆಂದು ಅರಿವಾಗುತ್ತದೆ. ಆದರೆ, ಬಾದಾಮಿ ಚಾಲುಕ್ಕರ ಪ್ರಮುಖ ರಾಜರುಗಳಾದ 


ಮಂಗಳೇಶ, ಪಹುಲಿಕೇಶಿ ಮುಂತಾದ ದೊರೆಗಳು ಬಾದಾಮಿಯ ಗುಹಾಂತರ ದೇವಾಲಯಗಳಲ್ಲಿ 


184 


ಕೆತ್ತಿಸಿರುವ ಬೌದ್ಧವಿಗ್ರಹಗಳಿಂದ, ಅವರು ಅನ್ಯಧರ್ಮಗಳೊಡನೆ ಬೌದ್ಧಧರ್ಮಕ್ಕೆ ಸಹ 
ಪೋಷಕರಾಗಿದ್ದರೆ೦ಬ ವಿಷಯ ತಿಳಿದುಬರುತ್ತದೆ. 


ರಾಷ್ಟ್ರಕೂಟರು: ಕ್ರಿಶ. 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಧ್ರುವ ನಿರುಪಮನು ಗಂಗರಾಜನಾದ 
ಇಮ್ಮಡಿ ಶಿವಮಾರನನ್ನು ಗೆದ್ದು, ಗಂಗವಾಡಿಯ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿ, ತನ್ನ ಹಿರಿಯ 
ಸಹೋದರನಾದ ಸ್ತಂಭನನ್ನು ಗಂಗವಾಡಿಯ ಮಾಂಡಲಿಕನನ್ನಾಗಿ ನಿಯೋಜಿಸಿದ ವಿಷಯವನ್ನು 
ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ಈಗಾಗಲೇ ಗಮನಿಸಲಾಗಿದೆ. ಆದರೆ, ರಾಷ್ಟ್ರಕೂಟರು ಬೌದ್ದ 
ಧರ್ಮಕ್ಕೆ ನೀಡಿರಬಹುದಾದ ಪ್ರೋತ್ಸಾಹಕ್ಕೆ ಯಾವ ಆಧಾರಗಳೂ ಲಭ್ಯವಾಗುವುದಿಲ್ಲ. 


$ 
ಆಹವಮಲ್ಲನೆಂದು ಬಿರುದಾಂಕಿತನಾದ ತೈಲಪನ ಆಳ್ಗಿಕೆಯನ್ನು ಹೆಸರಿಸಿರುವ ಶಾಸನಗಳು ಮೈಸೂರು 


ಮತ್ತು ಚಾಮರಾಜನಗರಗಳಲ್ಲಿ ದೊರೆತಿರುವುದರಿಂದ, ಮೈಸೂರು ಜಿಲ್ಲೆಯ ಹೃದಯ ಭಾಗಗಳಲ್ಲಿ 
ಕಲ್ಯಾಣ ಚಾಲುಕ್ಕರು ಅಧಿಪತ್ಯವನ್ನು ಹೊಂದಿದ್ದರು ಎಂಬ ಅಂಶವನ್ನು ರಾಜಕೀಯ ಚರಿತ್ರೆಯ 
ಅಧ್ಯಾಯದಲ್ಲಿ ಈಗಾಗಲೇ ಗುರುತಿಸಲಾಗಿದೆ. ಆಹವಮಲ್ಲ ತೈಲಪನ ಮಂತ್ರಿಯಾದ ದಂಡನಾಯಕ 
ರೂಪ ಭಟ್ಟಯ್ಯನು ಬಳ್ಳಿಗಾವೆಯಲ್ಲಿ "ಜಯಂತಿ ಪ್ರಭ ಬೌದ್ದ ವಹಾರ'ವನ್ನು ನಿರ್ಮಿಸಿ, ಅಲ್ಲಿ ಕೇಶವ, 
ಲೋಕೇಶ್ವರ ಮತ್ತು ಬೌದ್ದ ದೇವತೆಗಳ ಅರ್ಚನಾದಿಗಳಿಗೂ; ಯೋಗಿನಿ, ಕುಸಳಿ ಮತ್ತು ಸಂನ್ಯಾಸಿಗಳ 
ಅನ್ನವಸತಿಗೆ ಮತ್ತು ವಿಹಾರದ ಜೀರ್ಣೋದ್ಧಾರಕ್ಕೆ ಭೂದತ್ತಿ ಕೊಟ್ಟ ವಿಷಯವು ಶಿಕಾರಿಪುರ 
ಶಾಸನದಿಂದ ತಿಳಿದುಬರುತ್ತದೆ. ಹಾಗೆಯೇ, ಬಳ್ಳಿಗಾವೆಯ ನಾಡಪೆರ್ಗಡೆಯಾದ ಹಂಪಚಟ್ಟನ ಪತ್ನಿ 
ಬಾಪ್ತುರೆ ನಾಗಿಯಕ್ಕಳು ತಾರಾ ಭಗವತಿಯ ವಿಗ್ರಹವನ್ನು ಮಾಡಿಸಿ, "ಪ್ರಭ ಬೌದ್ದ' ದೇವಾಲಯದಲ್ಲಿ 
ಪ್ರತಿಷ್ಠಾಪಿಸಿದಳೆಂದು ಹಾಗೂ ಅರಸ ಆಹವಮಲ್ಲನ ಅಪ್ಪಣೆ ಪಡೆದು ದೇವತಾರಾಧನೆಗೂ ಮತ್ತು 
ದೇವಾಲಯದ ಜೀರ್ಣೋದ್ದಾರಕ್ಕೂ ಭೂದಾನ ನೀಡಿದಳೆಂದು ತಿಳಿದುಬರುತ್ತದೆ.!! ಇದರಿಂದ, 
ಕಲ್ಯಾಣ ಚಾಲುಕ್ಕರು ಬೌದ್ಧಧರ್ಮಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದರೆಂದು ಅರಿವಾಗುತ್ತದೆ. 


ಕಲ್ಯಾಣ ಚಾಲುಕ್ಯರು: ಕಲ್ಯಾಣ ಚಾಲುಕ್ಕ ವಂಶದ ಸ್ಥಾಪಕನೆಂದು ಗುರುತಿಸಲ್ಪಟ್ಟಿರುವ 


ಚೋಳರು: ಮೂಲತಃ ತಮಿಳುನಾಡಿನವರಾದ ಚೋಳ ಅರಸರು ವೈದಿಕಧರ್ಮದ 
ಶೈವಮತಾನುಯಾಯಿಗಳಾಗಿದ್ದರೂ, ವೈಷ್ಣವ ದೇವಾಲಯಗಳಿಗೂ ಸಮಾನವಾದ ಧಾರ್ಮಿಕ 
ದತ್ತಿಗಳನ್ನು ಕೊಡುಗೈಯಾಗಿ ನೀಡಿರುವ ವಿಷಯಗಳು ಶಾಸನಗಳ ಮುಖೇನ 
ತಿಳಿದುಬರುತ್ತವೆ.ಚೋಳರು ಗಂಗರಾಜರನ್ನು ಪರಾಭವಗೊಳಿಸಿ, ಮೈಸೂರು ಜಿಲ್ಲೆಯ ಮೇಲೆ 
ಅಧಿಪತ್ಯವನ್ನು ಸ್ಥಾಪಿಸಿದ್ದರು.ಇವರ ಆಳ್ಳಿಕೆಯ ಕಾಲದ ಸುಮಾರು ನೂರು ಶಾಸನಗಳು ಮೈಸೂರು 
ಜಿಲ್ಲೆಯಲ್ಲಿ ದೊರೆತಿವೆ.ಆದರೆ, ಈ ಶಾಸನಗಳಲ್ಲಿ ಬೌದ್ಧಧರ್ಮದ ಉಲ್ಲೇಖಗಳು 
ದೊರೆತಿರುವುದಿಲ್ಲ. ಆದರೆ, ಒಂದನೇ ರಾಜರಾಜ ಮತ್ತು ಅವನ ಉತ್ತರಾಧಿಕಾರಿಗಳು "ನಾಗಪಟ್ಟಿನಂದ' 


ಬೌದ್ಧವಿಹಾರಕ್ಕೆ ದೇಣಿಗೆಗಳನ್ನು ನೀಡಿರುವುದು ತಿಳಿದುಬಂದಿರುತ್ತದೆ.? ಇದರಿಂದ, ಜೋಳರ 
ಕಾಲದಲ್ಲಿ ಬೌದ್ಧಧರ್ಮವು ಯುಕ್ತ ರಾಜಪೋಷಣೆಯನ್ನು ಪಡೆದಿತ್ತು ಎಂದು ಭಾವಿಸಬಹುದಾಗಿದೆ. 
ಜೊತೆಗೆ, ಮೈಸೂರು ಜಿಲ್ಲೆಯಲ್ಲಿ ಕ್ರಿಶ ಹದಿಮೂರನೆ ಶತಮಾನದ ಮಧ್ಯಭಾಗದವರೆಗೂ 
ಬೌದ್ಧಧರ್ಮವು ಜೀವಿಸಿದ್ದ ಬಗ್ಗೆ ಅನ್ಯ ಆಧಾರಗಳು ದೊರೆಯುವುದರಿಂದ, ಇವರ ಕಾಲದಲ್ಲಿಯೂ 
ಬೌದ್ಧಧರ್ಮವು ಕ್ಷೀಣವಾಗದೆ ಅಸ್ತಿತ್ವದಲ್ಲಿತ್ತು ಎಂದು ನಿಸಂದೇಹವಾಗಿ ಹೇಳಬಹುದು. 


185 


ಕಲ್ಯಾಣದ ಕಲಚುರ್ಯರು: ಕಲ್ಯಾಣದ ಕಲಚುರ್ಯರ ಕಾಲದಲ್ಲಿ ಬೌದ್ಧಧರ್ಮದ ಸಂಗತಿಗಳು 
ತಿಳಿದುಬರುವುದಿಲ್ಲ. ಕಲಚುರ್ಯರ ಆಳ್ಳಿಕೆಯ ವ್ಯಾಪಿಗೆ ಮೈಸೂರು ಜಿಲ್ಲೆ ಒಳಪಟ್ಟಿರಲಿಲ್ಲವಾದ್ದರಿಂದ, 
ಇವರ ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ಉಪಲಬ್ಬವಿರುವುದಿಲ್ಲ. ಆದರೆ, ಇವರು ಪ್ರೋತ್ಸಾಹ 
ನೀಡಿದ ಧರ್ಮಗಳನ್ನು ಕುರಿತು ಮುಂದೆ ಆಯಾ ಧರ್ಮಗಳ ಉಪ ಅಧ್ಯಾಯಗಳಲ್ಲಿ 
ಚರ್ಚಿಸಲಾಗುವುದು. 


ದ್ಹಾರಸಮುದ್ರದ ಹೊಯ್ದಳರು: ದ್ವಾರಸಮುದವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ 
ಹೊಯ್ದಳರ ನೇರ ಆಳ್ಲಿಕೆಗೆ ಮೈಸೂರು ಜಿಲ್ಲೆ ಒಳಪಟ್ಟಿತ್ತು ಹೊಯ್ದಳ ವಿಷ್ಣುವರ್ಧನನ ಆಳಿಕೆಯ 
ಕಾಲದಲ್ಲಿ, ಚೋಳರನ್ನು ಗಂಗವಾಡಿಯಿಂದ ಹೊರಗಟ್ಟಿ, ಹೊಯ್ದಳರು ಈ ಪ್ರದೇಶದ ಮೇಲೆ ತಮ್ಮ 
ಅಧಿಪತ್ಯವನ್ನು ಸ್ಥಾಪಿಸಿದ್ದರು. ಮೂಲತಃ ಹೊಯ್ದಳರು ಜೈನ ಮತ್ತು ವೈಷ್ಣವ 
ಮತಾವಲಂಬಿಗಳಾದರೂ, ಅನ್ಯಧರ್ಮಗಳ ಸಹಿಷ್ಣುಗಳಾಗಿದ್ದರು. ಇವರ ಕಾಲದಲ್ಲಿ ಪ್ರಜೆಗಳು 
ವಿಹಾರಗಳಿಗೆ ನೀಡುವ ದಾನದ ಬಗ್ಗೆ ಇವರ ಆಕ್ಷೇಪಣೆಗಳಿರಲಿಲ್ಲ. ಆದರೆ, ಬೌದ್ಧಧರ್ಮಕ್ಕೆ 
ರಾಜಪೋಷಣೆಯು ಹೆಚ್ಚುಕಡಿಮೆ ನಿಂತುಹೋಯಿತೆಂದು ಹೇಳಬಹುದು. ಇದಕ್ಕೆ ನಿದರ್ಶನವಾಗಿ 
ಕ್ರಿಶ. ಏಳನೇ ಶತಮಾನದಲ್ಲಿ ಅಗರದಲ್ಲಿ ನಿರ್ಮಿತವಾಗಿದ್ದ ಗಜಪೃಷ್ಠಾಕಾರದ ಬೌದ್ದ ಚೈತ್ಯಾಲಯವನ್ನು 
ಹೊಯ್ದಳರು ವಿಸ್ತರಿಸಿ, ಗರ್ಭಗುಡಿಯಲ್ಲಿ ಲಕ್ಷ್ಮೀನರಸಿಂಹ ದೇವರನ್ನು ಪ್ರತಿಷ್ಠಾಪಿಸಿರುವುದನ್ನು 
ಕಾಣಬಹುದು. ಅದೇ ಸಮಯದಲ್ಲಿ ದೇವಾಲಯದ ಪ್ರಾಕಾರಗಳಲ್ಲಿನ ಗುಡಿಗಳಲ್ಲಿ ದಶಾವತಾರಗಳನ್ನು 
ಸಾರುವ ಸಮಯದಲ್ಲಿ ಬುದ್ದನ ಆಳೆತ್ತರದ ವಿಗ್ರಹಗಳನ್ನು ಪ್ರಶಿಷ್ಠಾಪಿಸಿರುವುದನ್ನೂ ಸಹ 
ನೋಡಬಹುದು. ಇದಕ್ಕೆ ಉದಾಹರಣೆಯಾಗಿ, ಹಿಂದೆ ಮೈಸೂರು ಜಿಲ್ಲೆಯಲ್ಲಿ ಅಂತರ್ಗತವಾಗಿದ್ದು, 
ಇಂದು ಮಂಡ್ಯಜಿಲ್ಲೆಗೆ ಸೇರಿರುವ ಕನ್ನಂಬಾಡಿಯಲ್ಲಿ ಹೊಯ್ದಳರ ಕಾಲದ ವೇಣುಗೋಪಾಲಸ್ವಾಮಿ 
ದೇವಾಲಯವಿದ್ದು, ಇದರ ಪ್ರಾಕಾರದಲ್ಲಿರುವ ಉಪಗುಡಿಗಳಲ್ಲಿ ದಶಾವತಾರಗಳನ್ನು ಪ್ರತಿಬಿಂಬಿಸುವ 
ಸಂದರ್ಭದಲ್ಲಿ ಬುದ್ದನ ಆಳೆತ್ತರದ ವಿಗ್ರಹವನ್ನು ಪ್ರಶಿಷ್ಠಾಪಿಸಿರುವುದನ್ನು ಗಮನಿಸಬಹುದಾಗಿದೆ. 
ಬೌದ್ಧಧರ್ಮದ ಪ್ರಭಾವವಿರದ ಪ್ರದೇಶಗಳಲ್ಲಿ ಇಷ್ಟು ದೈತ್ಯಾಕಾರದ ಬುದ್ದ ವಿಗ್ರಹವಿರುವುದು 
ಅಸಂಭವ. ಆದುದರಿಂದ, ಹೊಯ್ದಳರ ಕಾಲದಲ್ಲಿಯೂ ಬೌದ್ಧಧರ್ಮ ಕ್ಷೀಣವಾಗಿಯಾದರೂ ತನ್ನ 
ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದನ್ನು ಗಮನಿಸಬಹುದಾಗಿದೆ. 


ಹೊಯ್ದಳರ ಕಾಲದಲ್ಲಿ ಮೊದಲಿಗೆ ಅತ್ಕುಚ್ಛಾಯ ಸ್ಥಿತಿಯಲ್ಲಿದ್ದ ಜೈನಧರ್ಮ ಮತ್ತು ನಂತರದ 
ಶ್ರೀವೈಷ್ಣವ ಧರ್ಮಗಳ ಪ್ರಭಾವದಿಂದ ಬೌದ್ಧಧರ್ಮವು ಮಸುಕಾಗುತ್ತಿದ್ದುದನ್ನು ತಿ.ನರಸೀಪುರದ 
ಕ್ರಿಶ.1183ನೇ ಕಾಲಘಟ್ಟದ ಶಾಸನೋಲ್ಲೇಖದಿಂದ3 ಅರ್ಥೈಸಬಹುದಾಗಿದೆ. ಶಾಸನದಲ್ಲಿ, 
'ಬೃಂದತುರಗಬ್ರಾತಾಕುಳೇ ಸ್ಥಾಪಿತಂ ಶೈವಾನ್‌ ಪಾಶುಪತಾನ್‌ಸ್ತಥಾಗತಾಸುತಾನ್‌ ಕಾಪಾಳಿಕಾನ್‌ 
ಕಪಿಳಾನುದ್ದಿಶ್ಯೋದ್ದತಚೇತಸಾನ್‌ ವಿಮಳಚಂದ್ರಾಶಾಂಬರೇಣಾದರಾತ್‌' ಎಂದು ಉಲ್ಲೇಖಿಸಲಾಗಿದೆ. 
ಬೌದ್ಧಧರ್ಮವನ್ನು ಒಳಗೊಂಡಂತೆ ಶೈವ, ಪಾಶುಪತ, ಕಾಪಾಲಿಕ ಮತ್ತು ಕಪಿಲ ಮತಗಳನ್ನು 
ಜೈನಧರ್ಮದ ಮುಂದೆ ಖಂಡಿಸಲಾಗಿದೆ. ಇದರಿಂದ, ಬೌದ್ಧಧರ್ಮವನ್ನು ಕಡೆಗಣ್ಣಿನಿಂದ 
ನೋಡುವುದು, ತನ್ಮೂಲಕ ಈ ಧರ್ಮವನ್ನು ಹೀಗಳೆಯುವ ಪದ್ದತಿ ಅದಾಗಲೇ 
ಆರಂಭವಾಗಿತ್ತೆನ್ನಬಹುದಾಗಿದೆ. ಹೊಯ್ದಳರ ಕಾಲದಲ್ಲಿಯೂ ಜೀವಂತವಾಗಿದ್ದ ಬೌದ್ದ 


ಚೈತ್ಯಾಲಯಗಳು ನಂತರದ ಕಾಲಘಟ್ಟದಲ್ಲಿ ನಾಶವಾದ ಬಗ್ಗೆ ಇತಿಹಾಸದಿಂದ ತಿಳಿದುಬರುತ್ತದೆ. 


186 


ವಿಜಯನಗರ ಸಾಮ್ರಾಜ್ಯ: ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ವೇಳೆಗೆ, ಕರ್ನಾಟಕದ ಸಂಪನ್ನ 
ಭಾಗಗಳ ಮೇಲೆ ಅದಾಗಲೇ ಮೂರು ಬಾರಿ ಮಹಮ್ಮದೀಯರ ಆಕ್ರಮಣವಾಗಿತ್ತು  ಹೊಯ್ದಳ 
ರಾಜಧಾನಿಯನ್ನು ಹಾಗೂ ಇನ್ನಿತರ ಸಾಂಸ್ಕೃತಿಕವಾಗಿ ಸಂಪದ್ಧರಿತವಾಗಿದ್ದ ಪ್ರದೇಶಗಳನ್ನು 
ಮುಸಲ್ಮಾನರು ಸೂರೆ ಮಾಡಿದ್ದರು. ಸನಾತನ ಧರ್ಮವಾದ ಹಿಂದೂಧರ್ಮವೇ ಅಳಿಯುವ ಸ್ಥಿತಿ 
ಬಂದೊದಗಿದ್ದ ಸಂದಿಗ್ದ ಕಾಲವಾಗಿತ್ತು ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ಸಂಕಲ್ರಿಸಿ, 
ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ವಿಜಯನಗರದ ಅರಸರು "ಹಿಂದೂರಾಯ ಸುರತ್ರಾಣ' 
ಎಂಬ ಬಿರುದನ್ನು ಧರಿಸಿಕೊಂಡಿದ್ದರೂ ನಾಡಿನ ಎಲ್ಲ ಧರ್ಮಗಳಿಗೆ ರಕ್ಷಣೆ ಕಲ್ಪಿಸಿದ್ದ ವಿಷಯಗಳನ್ನು 
ಶಾಸನಗಳಿಂದ ಅರಿಯಬಹುದು. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಮೈಸೂರು ಜಿಲ್ಲೆಯನ್ನೂ 
ಒಳಗೊಂಡಂತೆ ಕರ್ನಾಟಕದಲ್ಲಿ ಬೌದ್ಧಧರ್ಮವು ಇತರ ಧರ್ಮಗಳನ್ನು ಮೀರಿ ತನ್ನ ಪ್ರಾಬಲ್ಯವನ್ನು 


್‌ ಲ 
ಸೃಷ್ಟಿಸಿಕೊಳ್ಳಲಿಲ್ಲ. 


ಜೈನಧರ್ಮ 


ಬೌದ್ದಧರ್ಮದಂತೆ ಜೈನಧರ್ಮವು ಕೂಡ ಪ್ರಾಚೀನವಾದ ಧರ್ಮ. ಇದು ಸಹ 
ಉತ್ತರದಿಂದ ದಕ್ಷಿಣಕ್ಕೆ ಬಂದು ನೆಲೆಸಿದ ಧರ್ಮವಾಗಿದೆ. ಕರ್ನಾಟಕದಲ್ಲಿ ಬೌದ್ಧಧರ್ಮದ 
ಜೊತೆಜೊತೆಗೇ ಜೈನಧರ್ಮವೂ ಬೆಳೆದುಬಂದಿರುವುದನ್ನು ಕಾಣಬಹುದು. ಜೈನ ಧರ್ಮದ 
ಸಂಸ್ಥಾಪಕ ಆದಿತೀರ್ಥಂಕರ ವೃಷಭದೇವ. 24ನೆಯ ತೀರ್ಥಂಕರ ವರ್ಧಮಾನ ಮಹಾವೀರನ 
ತಂದೆ ಕಾಶ್ಯಪ ಗೋತ್ರದ ಸಿದ್ದಾರ್ಥ ಮತ್ತು ತಾಯಿ ವಾಸಿಷ್ಠಗೋತ್ರದ ತ್ರಿಶಲಾ ಪ್ರಿಯಕಾರಿಣಿ. 
ಆದುದರಿಂದಲೇ ಮಹಾವೀರನ ಶಿಷ್ಠಪರಂಪರೆಯ ಮುನಿಗಳನ್ನು ಕಾಶ್ಯಪೀಯ ಅರ್ಹಂತರೆಂದು 
ಕರೆಯಲಾಗುತ್ತದೆ. ಮಹಾವೀರನು ಸಿದ್ಧಾರ್ಥನಂತೆಯೇ ಒಬ್ಬ ರಾಜಕುಮಾರ. ಜೈನಧರ್ಮವು 
ಅಹಿಂಸೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸುತ್ತದೆ. ಈ ಧರ್ಮದಲ್ಲಿಯೂ ಪ್ರಮುಖವಾಗಿ ಎರಡು 
ಶಾಖೆಗಳಿವೆ. ಮೊದಲನೆಯದು "ದಿಗಂಬರ ಪಂಥ”, ಎರಡನೆಯದು "ಶ್ವೇತಾಂಬರ ಪಂಥ”. 
ಕಾಲಕ್ರಮೇಣ ಈ ಎರಡೂ ಪಂಥಗಳ ತಿರುಳುಗಳನ್ನೊಳಗೊಂಡ "ಯಾಪನೀಯ'ವೆಂಬ ಇನ್ನೊಂದು 
ಪಂಥದ ಉಗಮವೂ ಆಗಿದೆ. ಜೈನ ಸಂಸಾರಿಗಳನ್ನು "ಶಾವಕ”ರೆಂದು ಕರೆಯಲಾಗಿದೆ. ಮೈಸೂರು 
ಜಿಲ್ಲೆಯನ್ನಾಳಿದ ರಾಜವಂಶಗಳ ಕಾಲಾನುಕ್ರಮಕಿಕೆಯಲ್ಲಿ ಈ ಧರ್ಮದ ಅಸ್ತಿತ್ವ ಮತ್ತು ಪ್ರಭಾವಗಳ 
ಬಗ್ಗೆ ಮುಂದಿನಂತೆ ಗಮನಿಸಬಹುದು. 


ಅಶೋಕ ಚಕ್ರವರ್ತಿಯ ತಾತನಾದ ಚಂದಗುಪ್ತ ಮೌರ್ಯನು ಭದ್ರಬಾಹು ಮುನಿಗಳೊಡನೆ 
ಬಂದು ಜೈನ ಧರ್ಮವನ್ನು ಇಲ್ಲಿ ಪ್ರಚುರಪಡಿಸಿದ್ದನೆಂದು ಕೆಲವು ವಿದ್ವಾಂಸರ ಅಭಿಮತವಾಗಿದೆ. ಈ 
ಅಂಶದ ಬಗ್ಗೆ ಸ್ಪಲ್ಲ  ಅನುಮಾನವಿದ್ದು, ಲಭ್ಯವಿರುವ ಆಧಾರಗಳ ಮೂಲಕ ಈ 
ಚಂದಗುಪಮೌರ್ಯನು ಅಶೋಕನ ಮೊಮ್ಮಗನಾದ ಸಂಪ್ರತಿ ಚಂದಗುಪ್ತನೆಂದು ನಂಬಲಾಗಿದೆ. 
ಉತ್ತರ ಭಾರತದಲ್ಲಿನ ದೀರ್ಪಕ್ಷಾಮದ ಬಗ್ಗೆ ತಿಳಿದ ಸಂಪ್ರತಿ ಚಂದಗುಪ್ಪನು ಜೈನಯತಿಗಳೂ ಮತ್ತು 
ತನ್ನ ಗುರುಗಳೂ ಆದ ಅಂತಿಮ ಶ್ರುತಕೇವಲಿ ಭದಬಾಹು ಮುನಿಗಳೂಡನೆ ಮೌರ್ಯ ಸಾಮ್ರಾಜ್ಯದ 
ಎಲ್ಲೆಯಾದ ಕಟವಪ್ರ ಅಥವಾ ಕಳ್ಳಪ್ಪು ಎಂದು ಹೆಸರಾದ ಶ್ರವಣಬೆಳಗೊಳಕ್ಕೆ ಬಂದುದು ಐತಿಹಾಸಿಕ 
ಸಂಗತಿ. ಇದರಿಂದ ಕ್ರಿಸ್ಪಪೂರ್ವದಲ್ಲೇ ಜೈನಧರ್ಮವೂ ಇಲ್ಲಿ ನೆಲೆಸಿತೆಂದು ಹೇಳಬಹುದು. ಅಂದು 
ಮಹಿಷಮಂಡಲ ಪ್ರಾಂತ್ಯಗಳಲ್ಲಿ ಮೌರ್ಯರ ಆಳ್ಸಿಕೆ ಇದ್ದ ಬಗ್ಗೆ ಈ ಹಿಂದೆಯೇ ಚರ್ಚಿಸಲಾಗಿದೆ. 
ಇದಲ್ಲದೆ, ಚಂದಗುಪ್ತ ಮೌರ್ಯನು ಶ್ರವಣಬೆಳಗೊಳದಲ್ಲಿ ತಂಗಿದ್ದಾಗ, ತನ್ನ ಗುರುವಾದ ಭದಬಾಹು 


187 


ಮುನಿಗಳನ್ನು ಅವರ ಶಿಷ್ಠರೊಡನೆ ಪುನ್ನಾಟದ ರಾಜಧಾನಿಯಾಗಿದ್ದ ಕೀರ್ತಿಪುರವನ್ನು ಸಂದರ್ಶಿಸಲು 
ಕಳುಹಿಸಿಕೊಟ್ಟಿರುತ್ತಾನೆ ಎಂಬ ಅಂಶವು ಚರಿತ್ರೆಯಿಂದ ದೃಢಪಟ್ಟಿರುತ್ತದೆ. ಪುನ್ನಾಟ ರಾಜ್ಯವು ಅಂದಿನ 
ಮಹಿಷಮಂಡಲದ ಭಾಗವಾಗಿದ್ದುದರಿಂದ ಮೌರ್ಯರ ಕಾಲದಲ್ಲಿ ಈ ಪ್ರದೇಶದಲ್ಲಿ ಜೈನಧರ್ಮದ 
ಅಸ್ಪಿತ್ವವಿದ್ದ ಬಗ್ಗೆ ಸಂಶಯವೇ ಇಲ್ಲ. ಸಂಪ್ರತಿ ಚಂದಗುಪ್ತಮೌರ್ಯನು ಶ್ರವಣಬೆಳಗೊಳದ ಚಿಕ್ಕಬೆಟ್ಟದ 
ಮೇಲೆಯೇ ಸಲ್ಲೇಖನ ವ್ರತವನ್ನು ಕೈಗೊಂಡು ಸಮಾಧಿ ಮರಣ ಹೊಂದಿದ ಪ್ರತೀಕವಾಗಿ, 
ಶ್ರವಣಬೆಳಗೊಳದ ಚಿಕ್ಕಬೆಟ್ಟದಲ್ಲಿರುವ ಚಂದಗುಪ್ತನ ಗುಹೆ ಸಾಕ್ಷಿಯಾಗಿದೆ. 


ಪುನ್ನಾಟದ ಅರಸರಿಗೆ ಸಂಬಂಧಿಸಿದಂತೆ, ಕರ್ನಾಟಕದಲ್ಲಿ ಕೇವಲ ಎರಡು ಶಾಸನಗಳು 
ಮಾತ್ರ ಇದುವರೆಗೆ ದೊರೆತಿರುತ್ತವೆ. ಒಂದು. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಮತ್ತೊಂದು 
ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲ್ಲೂಕಿನಲ್ಲಿ ದೊರೆತಿದ್ದು ಈ ಶಾಸನಗಳಿಂದ ಅವರ 
ಧರ್ಮಶ್ರದ್ದೆಯನ್ನು ಅಥವಾ ಅವರು ಯಾವ ಯಾವ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆಂಬ ಬಗ್ಗೆ 
ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇವರ ಆಳ್ಗಿಕೆಯ ಕಾಲದಲ್ಲಿ ಪುನ್ನಾಟದ ರಾಜಧಾನಿಯಾದ 
ಕೀರ್ತಿಪುರವು ಪ್ರಸಿದ್ಧ ಜೈನಕೇಂದವಾಗಿದ್ದು, ಇಲ್ಲಿ ಸಂಪ್ರತಿ ಚಂದಗುಪ್ತನೊಡನೆ ಬಂದಿದ್ದ 
ಜೈನಯತಿಗಳಾದ ಭದಬಾಹು ತನ್ನ ಶಿಷ್ಯರೊಡನೆ ಸ್ವಲ್ಲಕಾಲ ತಂಗಿದ್ದ ಉಲ್ಲಖ ಹರಿಷೇಣನ 
"ಬೃಹತ್ವಥೆ'ಯಲ್ಲಿ ಪ್ರಸ್ತಾಪವಾಗಿದೆ. ಇದರಿಂದ, ಪುನ್ನಾಟರು ಜೈನಧರ್ಮದ ಪೋಷಕರಾಗಿದ್ದರೆಂದು 
ನಿರ್ಧರಿಸಬಹುದಾಗಿದೆ. 


ಕದಂಬರು ಮೂಲತಃ ವೈದಿಕಧರ್ಮಾನುಯಾಯಿಗಳಾಗಿದ್ದರೂ, ಕರ್ನಾಟಕದಲ್ಲಿ 
ಜೈನಧರ್ಮಕ್ಕೆ ಪ್ರೋತ್ಸಾಹ ನೀಡಿರುವ ವಿಷಯಗಳು ಶಾಸನಗಳಿಂದ ಅರಿವಿಗೆ ಬಂದಿರುತ್ತದೆ. 
ಕದಂಬರ ಪ್ರಸಿದ್ಧ ದೊರೆ ಕಾಕುಸ್ಥವರ್ಮನು ಶ್ರುತಕೀರ್ತಿಮುನಿಗಳಿಗೆ ಭೂದಾನ ನೀಡಿದ್ದನು. ಈತನ 
ಮೊಮ್ಮಗ ಮೃಗೇಶವರ್ಮನು ಜಿನಾಲಯದ ಪೂಜೆಗೆ ಪುಷ್ಟ ಸಮರ್ಪಣೆ ಮತ್ತು 
ಜೀರ್ಣೋದ್ದಾರವನ್ನು ಒಳಗೊಂಡಂತೆ, ಶುಚಿಯಾಗಿಡಲು ತಗಲುವ ವೆಚ್ಚಕ್ಟಾಗಿ ಹಲವಾರು 
ಹೊಲಗದ್ದೆಗಳನ್ನು ದತ್ತಿ ಬಿಟ್ಟಿದ್ದನು. ಕದಂಬ ರವಿವರ್ಮನು ಅಂದಿನ ಪಲಸಿಕಾ ಅಥವಾ ಇಂದಿನ 
ಹಲಸಿಯಲ್ಲಿ ಜೈನಮಂದಿರವೊಂದನ್ನು ಕಟ್ಟಿಸಿದ್ದು ಈತನ ಮಗ ಹರಿವರ್ಮನು ತಂದೆಯಂತೆ 
ಜೈನಧರ್ಮಕ್ಕೆ ಉದಾರ ದೇಣಿಗೆಗಳನ್ನು ನೀಡುವ ಪರಂಪರೆಯನ್ನು ಮುಂದುವರಿಸಿದನೆಂದು 


ತಿಳಿದುಬರುತ್ತದೆ. ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಕದಂಬ ಮೃಗೇಶವರ್ಮನ ಏಕೈಕ ಶಾಸನವು 
ದೊರೆತಿರುವುದರಿಂದ, ಮೇಲಿನ ಅಂಶಗಳನ್ನು ಕದಂಬರು ಉತ್ತರ ಕರ್ನಾಟಕದಲ್ಲಿ ಜೈನಧರ್ಮಕ್ಕೆ 
ನೀಡಿರುವ ಪ್ರೋತ್ಸಾಹವನ್ನು ಆಧರಿಸಿ ಹೇಳಲಾಗಿದೆ. ಕದಂಬರ ರಾಜಧಾನಿಯಾದ ಬನವಾಸಿಯಲ್ಲಿ 
ಬೌದ್ಧಧರ್ಮ ಪ್ರಬಲವಾಗಿದ್ದಾಗ್ಯೂ, ಜೈನಧರ್ಮವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತಲ್ಲದೆ, 
ಪ್ರಭಾವವನ್ನು ಕಾಲದಿಂದ ಕಾಲಕ್ಕೆ ಹೆಚ್ಚಿಸಿಕೊಳ್ಳುತ್ತಿತ್ತಂದು ಇದರಿಂದ ಅರಿಯಬಹುದಾಗಿದೆ. 


ಗಂಗವಂಶದ ಮೂಲ ಸ್ಥಾಪಕರಾದ ದಡಿಗ ಮತ್ತು ಮಾಧವರೆಂಬ ಸಹೋದರರು 
ಜೈನಾಚಾರ್ಯರಾದ ಸಿಂಹನಂದಿ ಮುನಿಗಳ ಆಶೀರ್ವಾದದಿಂದ ರಾಜ್ಯವನ್ನು ಕಟ್ಟಿದರೆಂಬ ಐತಿಹ್ಯಗಳು 
ಗಂಗರ ಶಾಸನಗಳಲ್ಲಿಯೇ ಕಾಣಿಸಿಕೊಂಡಿವೆ. ಇದರಿಂದ ಮೊದಲಿನ ಗಂಗದೊರೆಗಳು ತಮ್ಮ 
ಗುರುಗಳಾದ ಸಿಂಹನಂದಿ ಆಚಾರ್ಯರ ಪ್ರಭಾವದಿಂದ ಜೈನಧರ್ಮದ ಮಹಾಪೋಷಕರಾಗಿದ್ದರೆಂದು 
ತಿಳಿದುಬರುತ್ತದೆ. ಮೊದಮೊದಲಿನ ಗಂಗದೊರೆಗಳು ವೈದಿಕರಾಗಿದ್ದರೂ, ನಂತರದ ಗಂಗದೊರೆಗಳು 


188 


ಜೈನರಾಗಿ ಮತಾಂತರ ಹೊಂದಿದ ವಿಷಯಗಳು ಕೆಲವು ಶಾಸನಗಳಲ್ಲಿ ಪ್ರಸ್ತಾಪಿಸಲ್ಲಟ್ಟಿದೆ. ಇವರ 


ಆಳಿಕೆಯ ಕಾಲದಲ್ಲಿ ಜೈನಧರ್ಮ ತನ್ನ ಅತ್ಯುಚ್ಛಾಯ ಸ್ಥಿತಿಯನ್ನು ಮುಟ್ಟಿತೆಂದೇ ಹೇಳಬಹುದು. 


ಜೈನಧರ್ಮಕ್ಕೆ ರಾಜಾಶ್ರಯದಂಥ ಪ್ರೋತ್ಸಾಹ ನೀಡಿದ ಗಂಗರ ರಾಜಧಾನಿಯಾಗಿದ್ದ 
ತಲಕಾಡು ಅಥವಾ ತಳವನಪುರದಲ್ಲಿ ಒಂದೂ ಜಿನಾಲಯ ಅಥವಾ ಜೈನ ಬಸದಿಗಳ ಅವಶೇಷಗಳು 
ಇದುವರೆಗೂ ದೊರೆತಿರಲಿಲ್ಲ. ಪ್ರಾಕೃತಿಕ ಸನ್ನಿವೇಶಗಳ ಒತ್ತಡಕ್ಕೆ ಸಿಲುಕಿ ತಲಕಾಡಿನಲ್ಲಿನ ಅನೇಕ 


ಅವಶೇಷಗಳು ಭೂಗರ್ಭದಲ್ಲಿ ಸೇರಿಹೋಗಿವೆ ಇಲ್ಲ ಶಿಥಿಲವಾಗಿವೆಯೆಂದು ಡಾ.ದೇವರಕೊಂಡಾರೆಡ್ಡಿ 


ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತಲಕಾಡಿನ ಕೀರ್ತಿನಾರಾಯಣ ದೇವಾಲಯದ ವಾಯುವ್ಯ 
ದಿಕ್ಕಿಗೆ ಸುಮಾರು ಒಂದು ಕಿಲೋಮೀಟರ್‌ ದೂರದಲ್ಲಿ ಇದ್ದ ಮಣ್ಣಿನ ದಿಬ್ಬವನ್ನು ಸ್ಥಳೀಯರು 
"ಬಸದಿ ಮಾಳ'ವೆಂದು ಕರೆಯುತ್ತಿದ್ದುದನ್ನು ಗುರುತಿಸಿ, ಡಾ.ಎನ್‌.ಎಸ್‌.ರಂಗರಾಜು ಮತ್ತು 
ತಂಡದವರು ಕೈಗೊಂಡ ಉತ್ಸನನಗಳಿಂದ ಜೈನಬಸದಿಯ ಅವಶೇಷಗಳು ದೊರೆತಿರುತ್ತವೆ. ಈ 
ಉತ್ಪನನಗಳನ್ನು ಆಧರಿಸಿ ಹಾಗೂ ಗಂಗರ ಉಪಲಬ್ಧವಿರುವ ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವ 
ಆಧಾರಗಳಿಂದ ಅವರ ಕಾಲದಲ್ಲಿ ನಿರ್ಮಿತವಾಗಿರುವ ಜೈನಬಸದಿಗಳು ಮತ್ತು ದೇವಾಲಯಗಳ 
ಸಂಖ್ಯೆ ದೊಡ್ಡದೇ ಆಗಿದೆ. ಕಾಲಚಕ್ರದಲ್ಲಿ ಅವೆಲ್ಲವೂ ಉಳಿದುಬಂದಿಲ್ಲದಿರುವುದು ಸಹಜವೇ 
ಆಗಿರುತ್ತದೆ. ಅಂದಿನ ಗಂಗವಾಡಿಯ ಒಂದು ಭಾಗವಾಗಿದ್ದ ಇಂದಿನ ಕೊಡಗು ಜಿಲ್ಲೆಯಲ್ಲಿ 
ದೊರೆತಿರುವ ಶಾಸನದಿಂದ, ಅಂದಿನ ತಳವನಪುರದಲ್ಲಿ ಶ್ರೀವಿಜಯ ಜಿನಾಲಯವು ಇದ್ದ ಬಗ್ಗೆ 
ತಿಳಿದುಬರುತ್ತದೆ. ಈ ಶಾಸನವು ಗಂಗದೊರೆ ಅವಿನೀತನ ಕಾಲದ್ದಾಗಿದ್ದು, ತಳವನ ನಗರದಲ್ಲಿರುವ 
ಶ್ರೀವಿಜಯ ಜಿನಾಲಯಕ್ಕೆ ಬದನಗುಪ್ತೆ ಮತ್ತಿತರ ಗ್ರಾಮಗಳನ್ನು ದತ್ತಿಯಾಗಿ ಜೈನಾಚಾರ್ಯರಾದ 
ದೇಸಿಗಗಣದ ಕೊಂಡಕುಂದಾನ್ವಯದ ಚಂದ್ರಣಂದಿ ಭಟಾರರಿಗೆ ನೀಡಿದ ವಿವರಗಳನ್ನು ಶಾಸನ 


ದಾಖಲಿಸಿದೆ.!! 


ಈ ಶಾಸನದಲ್ಲಿ ಚಂದ್ರಣಂದಿ ಆಚಾರ್ಯರನ್ನು ಗುಣಚಂದ್ರ ಭಟಾರರ ಶಿಷ್ಯರಾದ 
ಅಭಯಣಂದಿ ಭಟಾರರು, ಅವರ ಶಿಷ್ಯರಾದ ಶೀಲಭದ್ರ ಭಟಾರರು, ಇವರ ಶಿಷ್ಯರಾದ ಜಯಣಂದಿ 
ಭಟಾರರು, ಇವರ ಶಿಷ್ಯರಾದ ಗುಣನಂದಿ ಭಟಾರರ ಶಿಷ್ಕರೆಂದು ಹೇಳಲಾಗಿದೆ. ದೇಸಿಗಗಣದ 
ಕೊಂಡಕುಂದಾನ್ವಯದ ದೀರ್ಪ ಗುರುಪರಂಪರೆಯನ್ನು ಇಲ್ಲಿ ನೋಡಬಹುದಾಗಿದೆ. ಗಂಗದೊರೆ 
ಅವಿನೀತನ ಆಳ್ಗಿಕೆಯ ಕಾಲವು ಕ್ರಿಶ 469ರಿಂದ 529ರವರೆಗೆ ಎಂದು ಇತಿಹಾಸಜ್ಞರು 
ಗುರುತಿಸಿರುವುದರಿಂದ, ಹಾಗೂ ಅವನ ಕಾಲದಲ್ಲಿ ತಲಕಾಡಿನಲ್ಲಿದ್ದ ಶೀವಿಜಯ ಜಿನಾಲಯವನ್ನು 
ಉಲ್ಲೇಖಿಸಿರುವುದರಿಂದ, ಈತನಿಗಿಂತ ಹಿಂದಿದ್ದ ಗಂಗದೊರೆಗಳ ಕಾಲದಲ್ಲಿ ಈ ಜಿನಾಲಯವು 
ನಿರ್ಮಾಣವಾಗಿತ್ತೆಂದು ಊಹಿಸಬಹುದಾಗಿದೆ. ಕಾಲಾನಂತರದಲ್ಲಿ, ತಲಕಾಡಿನಲ್ಲುಂಟಾದ 
ವಾತಾವರಣದ ವೆ ಪರೀತ್ಯದಿಂದ ಈ ಜಿನಾಲಯವು ಅವಶೇಷವೂ ಉಳಿಯದಂತೆ 


5) 
ನಿರ್ನಾಮವಾಗಿರಬಹುದಾದ ಸಾಧ್ಯತೆಗಳಿವೆ. * ಶೈನಧರ್ಮವು ಗಂಗರ ರಾಷ್ಟ್ರೀಯ ಧರ್ಮವಾಗಿತ್ತೆಂದು' 


ಡಾ.ಎಂ.ವಿ.ಕೃಷ್ಣರಾವ್‌ ಅವರು ಅಭಿಪ್ರಾಯಪಟ್ಟಿದ್ದಾರೆ.!8 
ಊಟ 


ಗಂಗ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದ ಜೈನಾಚಾರ್ಯ ಸಿಂಹನಂದಿ, ಅವಿನೀತ ಮತ್ತು 
ದುರ್ವಿನೀತರ ಸಮಕಾಲೀನರಾದ ಜೈನಮುನಿಗಳಾದ ಜಯಕೀರ್ತಿ ಮತ್ತು ಪೂಜ್ಯಪಾದರು, 
ಶಿವಮಾರನ ಗುರುಗಳಾದ ತೋರಹಾಚಾರ್ಯ ಮತ್ತು ಅವರ ಶಿಷ್ಯರಾದ ಅಜಿತಸೇನರು, ಮಾರಸಿಂಹ 
ಮತ್ತು ಚಾವುಂಡರಾಯನ ಗುರುಗಳಾದ ಅಜಿತಸೇನರ ಪ್ರಸಿದ್ದಿ ಮತ್ತು ಮಾರ್ಗದರ್ಶನಗಳಿಂದ 


189 


ನಿಸಂಶಯವಾಗಿ ಗಂಗರ ಆಳಿಕೆಯಲ್ಲಿ ಜೈನಧರ್ಮದ ಪ್ರಭಾವವನ್ನು ಮೂಡಿಸಿರುವುದನ್ನು 
ಅವಲೋಕಿಸಬಹುದಾಗಿದೆ. 


ಜೈನಧರ್ಮದ ಆದ್ಯ ಆಚಾರ್ಯನಾದ ಕೊಂಡಕುಂದನು ಕ್ರಿಪೂ.8ನೇ ಶತಮಾನದಲ್ಲಿ 
ಜೀವಿಸಿದ್ದನು. ಇವನು ದ್ರಾವಿಡ ಮೂಲದವನೂ, "ದ್ರಾವಿಡ ಸಂಘಕ್ಕೆ ಸೇರಿದವನಾಗಿದ್ದು, ತಮಿಳಿನ 
'ಕುರುಳ್‌' ಗಂಥದ ಕರ್ತ್ಕವಾದ ಎಏಲಾಚಾರ್ಯನೂ ಕೊಂಡಕುಂದನೂ ಅಭಿನ್ನರೆಂದು 
ಡಾ.ಎಂ.ವಿ.ಕೃಷ್ಣರಾವ್‌ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪಾಟಲಿಷುತ್ತದ ಶಿವಕುಮಾರ ಮಹಾರಾಜನು 
ಕೊಂಡಕುಂದನ ಶಿಷ್ಠ. ಕೊಂಡಕುಂದನು ಈತನ ಆಸ್ಥಾನದಲ್ಲಿದ್ದು, 'ಪಂಚಾಸ್ತಿಕಾಯ, 
"ದ್ಹಾದಶಾನುಪ್ರೇಕ್ತ', "ಪ್ರವಚನಸಾರ' ಮತ್ತು "ಸಮಯಸಾರ' ಎಂಬ ಗಂಥಗಳನ್ನು ರಚಿಸಿದ್ದನೆಂದು 


ತಿಳಿದುಬರುತ್ತದೆ. 


ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲ್ಲೂಕಿಗೆ ಸೇರಿರುವ "ದಡಗ' ಗಾಮವು ಅಂದು 
ಗಂಗವಾಡಿಯ ಭಾಗವಾಗಿದ್ದು, ಇದೊಂದು ಪ್ರಸಿದ್ಧ ಯಾಪನೀಯ ಕೇಂದ್ರವಾಗಿತ್ತು. ದಡಗದಲ್ಲಿ 
ಮೂಲಸಂಘ ಕುಂದಕುಂದಾನ್ಸಯಕ್ಕೆ ಸೇರಿದ ಗಣ ಮತ್ತು ಗಚ್ಚಗಳಿದ್ದವು. ಯಾಪನೀಯ ಸಂಘಕ್ಕೆ 
ಸೇರಿದ್ದ ಬಹು ಪ್ರಸಿದ್ದವಾದ ಗಣಗಳಲ್ಲಿ "ಕಾಣೂರು' ಗಣವೂ ಒಂದು.ಈ ಗಣವು ಹತ್ತನೆಯ 
ಶತಮಾನದ ವೇಳೆಗೆ ಹಲವಾರು ಘನ ಆಚಾರ್ಯರ ಮಹಿಮೆಯಿಂದಾಗಿ ಪ್ರಸಿದ್ದಿಯನ್ನು ಪಡೆದಿತ್ತು. 
ಇಂತಹ ಪ್ರಸಿದ್ಧ ಆಚಾರ್ಯರುಗಳಲ್ಲಿ ಮುಖ್ಯರಾದ; ಬಾಳಚಂದ್ರ ಭಟ್ಟಾರಕ, ಮೇಘಚಂದ್ರ 
ತೈವಿದ್ಯದೇವ, ಗುಣನಂದಿದೇವ, ಪ್ರಭಾಚಂದ್ರ ಸಿದ್ಧಾಂತದೇವ, ಮಾಘನಂದಿ ಸಿದ್ದಾಂತದೇವ, 


ಸ್‌) 


ಮುನಿಚಂದ್ರ ಸಿದ್ದಾಂತದೇವರುಗಳು ಒಂಬತ್ತು ಮತ್ತು ಹತ್ತನೆಯ ಶತಮಾನಗಳಲ್ಲಿ ಗಂಗರ ಗೌರವ 
ಮತ್ತು ಕೊಡುಗೆಗಳಿಗೆ ಪಾತ್ರರಾಗಿದ್ದರೆಂದು ಡಾ.ಹಂಪ ನಾಗರಾಜಯ್ಯ ಅವರು ಗುರುತಿಸಿದ್ದಾರೆ.?1 


ಗಂಗರಾಜ್ಯವನ್ನು ನಿರ್ಮಿಸಲು ಅನುವು ಮಾಡಿಕೊಟ್ಟು ಶಾಸನಗಳಲ್ಲಿ "'ಗಂಗರಾಜ್ಯ 
ಸಮುದ್ಧರಣ”ರೆಂದು ಕೀರ್ತಿತರಾಗಿರುವ ಸಿಂಹಣಂದಿ ಆಚಾರ್ಯರು ಯಾಪನೀಯ ಸಂಘದ 
ಕಾಣೂರು ಗಣದ ವರಿಷ್ಠರಾಗಿದ್ದರು.ಗಂಗರಿಗೆ ರಾಜ್ಯದೀಕ್ಷೆ ಕೊಟ್ಟು, ಪದ್ಮಾವತಿದೇವಿಯ ಅನುಗ್ರಹವನ್ನು 
ದೊರಕಿಸಿಕೊಟ್ಟ ಸಿಂಹಣಂದಿ ಆಚಾರ್ಯರು ಜೊತೆಗೆ ಗಂಗರಿಗೆ ಯಾಪನೀಯ ಸಂಘದ 
ಶಿಷ್ಯತ್ವವನ್ನೂ ದೊರಕಿಸಿಕೊಟ್ಟಿದ್ದ ಉಲ್ಲೇಖಗಳು ಶಾಸನದಿಂದ ತಿಳಿದುಬರುತ್ತದೆ. ಈ 
ಕಾರಣದಿಂದಲೇ, ಗಂಗರಾಜರು ಯಾಪನೀಯ ಗುರುಗಳನ್ನೂ ಬಸದಿಗಳನ್ನೂ 
ಪುರಸ್ಕರಿಸತೊಡಗಿದರೆಂದು ಡಾ.ಹಂಪ ನಾಗರಾಜಯ್ಯ ಅವರು ಗುರುತಿಸಿದ್ದಾರೆ. ಇದರಿಂದ 


ಗಂಗರಾಜರ ಕಾಲದಲ್ಲಿ ಈ ಧರ್ಮಕ್ಕಿದ್ದ ಪೋಷಣೆ ಸಹಜವಾಗಿಯೇ ಅಧಿಕವಾಗಿತ್ತು. 


ಶ್ರೀವಿಕ್ರ ಮನ ಮಗನಾದ ಒಂದನೇ ಶಿವಮಾರನು ಕೊಡಗುನಾಡಿನಲ್ಲಿದ್ದ ಕೆಲ್ಲಿಪುಸೂರಿನ 
(ಪ್ರಸ್ತುತ ನಂಜನಗೂಡು ತಾಲ್ಲೂಕಿನ ಕೆಲಸೂರು) ಜಿನಾಲಯಕ್ಕೆ ಭತ್ತ ಬೆಳೆಯುವ ಏಳು 
ಭೂಮಿಗಳನ್ನು ಮತ್ತು ನಾಲ್ಕು ತೋಟಗಳನ್ನು ನೀಡಿದ ಉಲ್ಲೇಖ ಕ್ರಿಶ. 8ನೇ ಶತಮಾನದ 
ಶಾಸನದಲ್ಲಿದೆ. ಎಂಟನೇ ಶತಮಾನದ ಇನ್ನೊಂದು ಶಾಸನವು ಶಿವಮಾರನ ಆಳ್ಗಿಕೆಯನ್ನು 
ಉಲ್ಲೇಖಿಸುತ್ತಾ, “ನೀರ್ಗುನ್ನ” ನಾಡನ್ನು ಪ್ರಸ್ತಾಪಿಸಿದೆ. ಪೃಥ್ವಿ ನೀರ್ಗುನ್ನ ಮಹಾರಾಜನ ಪತ್ನಿ 
ಕುಂದಾಚ್ಛಿ “ಜಬೋಕತಿಲಕ' ಜಿನಾಲಯವನ್ನು ನಿರ್ಮಿಸಿದ್ದ ಸಂಗತಿ ಶಾಸನಗಳಿಂದ ತಿಳಿದುಬರುತ್ತದೆ. 
ಈ ನೀರ್ಗುನ್ನ ನಾಡು ಗಂಗ-6000 ಪ್ರಾಂತ್ಯದೊಳಗೆ ಅಡಕಗೊಂಡಿದ್ದು, ತಲಕಾಡಿನ ಸುತ್ತಮುತ್ತಲಿನ 


190 


ಪ್ರದೇಶದಲ್ಲಿ ಅಂತರ್ಗತವಾಗಿತ್ತೆಂದು ಈಗಾಗಲೇ ಎರಡನೇ ಅಧ್ಯಾಯದಲ್ಲಿ ಗಮನಿಸಲಾಗಿದೆ. 
ಆದುದರಿಂದ, ಈ ಪೃಥ್ವಿ ನೀರ್ಗುನ್ನ ಮಹಾರಾಜನು ಗಂಗರಸರ ಮಾಂಡಲಿಕನಾಗಿ ನೀರ್ಗುನ್ನ 
ನಾಡನ್ನು ಆಳುತ್ತಿದ್ದು, ಆತನ ಪತ್ನಿ ಕುಂದಾಚ್ಚಿಯು ಜಿನಾಲಯವನ್ನು ಗಂಗರ ಅಧಿಪತ್ಯವಿದ್ದ 
ಪ್ರಾಂತ್ಯದೊಳಗೇ ನಿರ್ಮಿಸಿರುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದರೆ, ಈ ಜಿನಾಲಯ 
ಯಾವುದೆಂದು ಗುರುತಿಸಲು ಸಾಧ್ಯವಾಗಿಲ್ಲ. ಕ್ರಿ.ಶ.9ನೇ ಶತಮಾನದ ಹೆಬ್ಬಲಗುಪ್ರೆಯ ಶಾಸನವು, 
ನರಸೀಗೆರೆ ಅಪ್ಲೋರ್‌ ಎಂಬ ದಾನಿಯು ದುಗ್ಗಮಾರ ಬಸದಿಗೆ ಆರು ಖಂಡುಗಗಳ ಭೂಮಿ 
ಕೊಟ್ಟದ್ದನ್ನು ದಾಖಲಿಸಿದೆ ಈ ದುಗ್ಗಮಾರ ಬಸದಿಯನ್ನು ನಾರಾಯಣ  ಪೆರುನ್ನಚ್ಛನ್‌ 
ನಿರ್ಮಿಸಿದನೆಂದು ಶಾಸನದಿಂದ ತಿಳಿದುಬರುತ್ತದೆ. ಇದೇ ಬಸದಿಗೆ ಮತ್ತೆ ಆರು ಖಂಡುಗಗಳ 
ನೀರಾವರಿ ಭೂಮಿಯನ್ನು ಬಿಟ್ಟುದಾಗಿ ಶಾಸನ ಉಲ್ಲೇಖಿಸಿದೆ. ಪ್ರಸ್ತುತ ಶಾಸನದಿಂದ, ದುಗ್ಗಮಾರನು 
ಶ್ರೀಪುರುಷನ ಮಗನಾಗಿದ್ದು, ಇವನ ಹೆಸರಿನಲ್ಲಿರುವ ಬಸದಿಯು ಹೆಬ್ಬಲಗುಪ್ಪೆಯಲ್ಲಿದ್ದುದಾಗಿ 
ತಿಳಿದುಬರುತ್ತದೆ. ತಲಕಾಡಿನ ಗಂಗರ ಅವಧಿಯಲ್ಲಿ ನಿರ್ಮಾಣವಾಗಿದ್ದ ಮತ್ತೊಂದು ಬಸದಿಯ 
ಉಲ್ಲೇಖ ಈ ಶಾಸನದಿಂದ ದೊರೆತಿದೆ. 


ಗಂಗರ ದೊರೆ ನಾಲ್ಕನೇ ರಾಚಮಲ್ಲನ ಮಂತ್ರಿ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ 
ಲೋಕೋತ್ತರವಾದ 58 ಅಡಿಗಳ ಎತ್ತರದ ಗೊಮ್ಮಟೇಶ್ವರನ ಏಕಶಿಲಾ ಮೂರ್ತಿಯನ್ನು ಮತ್ತು 
ಚಾವುಂಡರಾಯ ಬಸದಿಯನ್ನು ನಿರ್ಮಿಸಿರುವುದನ್ನು ಗಮನಿಸಿದಾಗ ಗಂಗರ ಕಾಲದಲ್ಲಿ 
ಜೈನಧರ್ಮಕ್ಕಿದ್ದ ಪ್ರೋತ್ಲಾಹ ಮತ್ತು ರಾಜಾಶ್ರಯದ ವಿಶಾಲ ವ್ಯಾಪ್ತಿಯನ್ನು ಅರ್ಥೈಸಬಹುದಾಗಿದೆ. 


ಕ್ರಿಶ. 10ನೇ ಶತಮಾನದ ಶಾಸನವು ನಾಗಕುಮಾರನ ಪತ್ನಿಯಾದ ಜಕ್ಕಿಯಬ್ದೆಯನ್ನು "ಪರಮ 
ಶ್ರಾವಕಿ'ಯೆಂದು ಸ್ತುತಿಸಿ, ಅವಳು ಸುಗತಿಗೆ ಸಂದ ವಿಷಯವನ್ನು ನಿರೂಪಿಸಿದೆ.5 ಇದರಿಂದ, 
ಅಂದು ಸಾಮಾನ್ಯ ಜನರೂ ನಿಷ್ಟ ಜೈನಮತಾವಲಂಬಿಗಳಾಗಿದ್ದರೆಂದು ತಿಳಿದುಬರುತ್ತದೆ. ಅನೇಕ 
ಶಾಸನಗಳು ಜೈನಧರ್ಮಾನುಯಾಯಿಗಳಾಗಿದ್ದ ಶ್ರಾವಕಿ ಮತ್ತು ಕಂತಿಯರಿಬ್ಬರನ್ನೂ ಉಲ್ಲೇಖಿಸಿವೆ. 
ಜೈನಧರ್ಮದಲ್ಲಿರುವಷ್ಟು ಸ್ತೀಯರ ಧಾರ್ಮಿಕ ಉಲ್ಲೇಖಗಳು ಇತರೆ ಧರ್ಮಗಳಲ್ಲಿ 
ಕಂಡುಬರುವುದಿಲ್ಲವೆಂಬುದು ಗಮನಿಸಬೇಕಾದ ಅಂಶವಾಗಿದೆ. ಇದೇ ಕಾಲಘಟ್ಟದ ಇನ್ನೊಂದು 
ಶಾಸನವು ಕೊಂಡಕುಂದಾನ್ವಯದಪನಸೋಗೆ ಬಳಿಯ ದೇಸಿಕಗಣದ ಪುಸ್ತಕಗಚ್ಛ್ಚದ ಶ್ರೀಧರದೇವನ 
ಶಿಷ್ಠರಾದ ನೇಮಿಚಂದ್ರಾರ್ಯರು ತಮ್ಮ ಮರಣಕಾಲ ಸನ್ನಿಹಿತವಾಗಿರುವುದನ್ನು ಅರಿತು, ಸಲ್ಲೇಖನ 
ವತವನ್ನು ಕೈಗೊಂಡು ಎರಡೂವರೆ ತಿಂಗಳುಗಳ ಕಾಲ ನಿರಾಹಾರಿಗಳಾಗಿ ಜೀವನುಕ್ತಿ ಹೊಂದಿದ 
ವಿಷಯವನ್ನು ಒಳಗೊಂಡಿದೆ. ಇದರಿಂದ, ಜೈನ ಸಂನ್ಯಾಸಿಗಳು ತಮ್ಮ ಮೃತ್ಯುವಿನ ಬಗ್ಗೆ 
ಪೂರ್ವಸೂಚನೆಯ ಶಕ್ತಿಯನ್ನು ಹೊಂದಿದ್ದರೆಂದು ತಿಳಿದುಬರುತ್ತದೆ. ಇಂತಹ ಸಮಾಧಿ 
ಮರಣದಲ್ಲಿ ನಿಸಿಧಿಯ ಸ್ವಸಿದ್ದತೆಯ ವಿಷಯಗಳನ್ನು ಚಾಮರಾಜನಗರದ ಶಾಸನಗಳಲ್ಲಿ ಕೂಡ 
ಗಮನಿಸಬಹುದಾಗಿದೆ.೨7 


ಕ್ರಿ.ಶ.10ನೇ ಶತಮಾನದ ಶಾಸನವೊಂದು ಏಳಾಚಾರ್ಯಮುನಿಯ ಸಮಾಧಿಮರಣವನ್ನು 
ದಾಖಲಿಸಿದೆ.?5 ಇವರ ಶಿಷ್ಯರಾದ ಜಂಗಮತೀರ್ಥರೆಂದು ಕರೆಸಿಕೊಳ್ಳುತ್ತಿದ್ದ ಕಲ್ಲೆಲೆದೇವರು ಗುರುಗಳ 
ಪರೋಕ್ಷವಿನಯಕ್ಕೆ ನಿಸಿದಿಗೆಯನ್ನು ಮಾಡಿಸಿದ ವಿವರವನ್ನು ಶಾಸನವು ಒಳಗೊಂಡಿದೆ. ಕಿ.ಶ.10ನೇ 
ಶತಮಾನದ ಶಾಸನವು ಬಳುವರ್ಗೆರಿಯ ಒಡೆಯ ಮಾರಮ್ಮಯ್ಯನ ಪತ್ಲಿ ಮತ್ತು ಅಷ್ಟೋಪವಾಸ 


191 


ಯಿ, ಬೂತಯ್ಯ ಹಾಗೂ ಅತ್ತಯ್ಯರ ತಾಯಿಯಾದ ಮಾರಿಬ್ಬೆಯು ಸನ್ಯಸನ ವಿಧಿಯಿಂದ ಮುಡಿಪಿದ 


ವಿಷಯವನ್ನು ಉಲ್ಲೇಖಿಸಿದೆ: ಇದೇ ಕಾಲಘಟ್ಟದ ತಿ.ನರಸೀಪುರ ತಾಲ್ಲೂಕಿನ ಮೂಗೂರಿನ 
ಶಾಸನವು, ಮೋಗೂರಿನ ಸಿವಲಯ್ಯನ ಬಸದಿಯ ತೊಯ್ದಬ್ಬೆಯ ಹಿರಿಯ ಶಿಷ್ಕಳಾದ ಅಮಿಬ್ಬೆ 
ಕಂತಿಯು ನೋನ್ತು ಮುಡಿಪಿದಾಗ, ಅವಳ ಸ್ಮರಣೆಗಾಗಿ ಅಯ್ದಬ್ಬೆ ಕಂತಿಯರು ಕಲ್ಲನಿರಿಸಿದ 
ವಿಷಯವನ್ನು ದಾಖಲಿಸಿದೆ.30 ಪ್ರಸ್ತುತ ಶಾಸನವು ಮೂಗೂರಿನ ತಿಬ್ಬಾದೇವಿ ಗುಡಿಯ 
ಪ್ರಾಕಾರದಲ್ಲಯೇ ನೆಟ್ಟಿರುವುದರಿಂದ, ಇಲ್ಲಿ ಕ್ರಿ.ಶ.10ನೇ ಶತಮಾನದಲ್ಲಿ ಸಿವಲಯ್ಕನ ಬಸದಿ ಇತ್ತೆಂಬ 
ವಿಷಯ ತಿಳಿದುಬರುತ್ತದೆ. ಈ ಬಸದಿಯಲ್ಲಿ ಜೈನ ಸನ್ಯಾಸಿನಿಯರಾದ ಕಂತಿಯರು ವಾಸಿಸುತ್ತಿದ್ದರೆಂದು 
ಸಹ ಶಾಸನದಿಂದ ವೇದ್ಯವಾಗುತ್ತದೆ. ಈ ಬಸದಿಯ ಗುರುವಾಗಿ ತೊಯ್ಸಬ್ಲೆಯ ಹೆಸರು 
ಉಕ್ತಗೊಂಡಿದೆ. 


ಮೈಸೂರು ತಾಲ್ಲೂಕಿನ ವರುಣ ಗಾಮದಲ್ಲಿರುವ ಕ್ರಿಶ.10ನೇ ಶತಮಾನದ ಮೂರ್ತಿಶಿಲ್ಲವು 
ಆದಿನಾಥನ ಷಪುತ್ತನಾದ ಬಾಹುಬಲಿಯದಾಗಿದ್ದು, ಬಾಹುಬಲಿಯ ಇಕ್ಕೆಲಗಳಲ್ಲಿ ಆತನ 
ಸಹೋದರಿಯರಾದ ಬ್ರಾಹ್ಮೀ ಮತ್ತು ಸುಂದರಿಯರು ಇದ್ದಾರೆ. ಇದೇ ಗ್ರಾಮದ ಕಕ್ರಿಶ.10ನೇ 
ಶತಮಾನದ ಶಾಸನವು, ಆಚಣ ಚಾಮುಂಡರನು ಶಾಂತಿನಾಥ ಸ್ವಾಮಿಯ ಶಿಲ್ಲವನ್ನು ಮಾಡಿಸಿದ 


ವಿಷಯವನ್ನು ದಾಖಲಿಸಿದೆ.31 


ಕ್ಷೇತಕಾರ್ಯದ ಸಮಯದಲ್ಲಿ ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಚಕ್ಟೂರು ಗ್ರಾಮದ 
ಚಂದ್ರಪಭ ಬಸದಿಗೆ ತೆರಳಿದ್ದಾಗ ಅದರ ಆವರಣದಲ್ಲಿದ್ದ ತೀರ್ಥಂಕರ ಶಿಲ್ಲ ಚತುರ್ವಿಂಶತಿ 
ತೀರ್ಥ೦ಕರರನ್ನೊಳಗೊಂಡ ಪ್ರಭಾವಳಿ ಮುಂತಾದ ಶಿಲ್ಲಗಳನ್ನು ಗೋಡೆಗೆ ಒರಗಿಸಿಟ್ಟಿರುವುದು 
ಕಂಡುಬಂದಿರುತ್ತದೆ. ಇದರ ಬಗ್ಗೆ ಸ್ಥಳೀಯರನ್ನು ವಿಚಾರಿಸಲಾಗಿ, ಈ ಮೂರ್ತಿಶಿಲ್ಲಗಳನ್ನು 
ಚಿಕ್ಕಕೆರೆಯೂರಿನಿಂದ ತಂದು ಇಲ್ಲಿಟ್ಟಿರುವುದಾಗಿ ತಿಳಿದುಬಂದಿರುತ್ತದೆ. ತೀರ್ಥಂಕರನ ಶಿಲ್ಪವು 
ಸುಮಾರು ಕ್ರಿ.ಶ.10ನೇ ಶತಮಾನಕ್ಕೆ ಸೇರಿದ್ದು ಗಂಗರ ಕಾಲದ ಶಿಲ್ಲದ ಲಕ್ಷಣಗಳನ್ನು ಹೊಂದಿದೆ. 
ಇನ್ನೊಂದು ಅಪ್ರಕಟಿತ ನಿಸಿದಿ ಶಾಸನವಾಗಿದ್ದು, ಸಲ್ಲೇಖನ ವತ ಕೈಗೊಂಡು ಮಡಿದ ಮುನಿಯನ್ನು 
ಮುಕ್ಕೊಡೆಯ ಮಂಟಪದಲ್ಲಿ ಸ್ಪರ್ಗಕ್ಕೆ ಕರೆದೊಯ್ಯುತ್ತಿರುವ, ನಂತರ ಸ್ಪರ್ಗದಲ್ಲಿ ಮುನಿ 
ಆಸೀನನಾಗಿದ್ದು, ಚಾಮರಧಾರಿಗಳು ಸೇವೆ ಸಲ್ಲಿಸುತ್ತಿರುವಂತಹ ಎರಡು ಭಿತ್ತಿಗಳ ಶಾಸನಶಿಲ್ಲವಿದೆ. 


ಒಟ್ಟಿನಲ್ಲಿ ಹೇಳಬೇಕೆಂದರೆ, ಜೈನಧರ್ಮವು ಒಂಬತ್ತು ಮತ್ತು ಹತ್ತನೇ ಶತಮಾನಗಳಲ್ಲಿ 
ಅತ್ಯಂತ ಔನ್ನತ್ಯಕ್ಕೇರಿತ್ತು. ಈ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಜೈನ ಪರಂಪರೆಯಿಂದ ಅತ್ಯುನ್ನತ 
ಕೃತಿಗಳು ಕೊಡುಗೆಯಾಗಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವು. ಮೊದಮೊದಲಿನ ಗಂಗ 
ದೊರೆಗಳು ವೈದಿಕ ಧರ್ಮೀಯರಾಗಿದ್ದರೂ ಜೈನಗುರುಗಳ ಶಿಷ್ಠತ್ವವನ್ನು ಹೊಂದಿದ್ದುದಲ್ಲದೇ 
ನಂತರದ ದೊರೆಗಳು ಸ್ಪತಃ ಜೈನರಾಗಿ ಮತಾಂತರ ಹೊಂದಿ, ಈ ಧರ್ಮಕ್ಕೆ ರಾಜಾಶ್ರಯವನ್ನು 
ದೊರಕಿಸಿಕೊಟ್ಟರು. ಇವರು ಈ ಧರ್ಮಕ್ಕೆ ಹಾಕಿಕೊಟ್ಟ ಭದಬುನಾದಿಯಿಂದ ಗಂಗರ ನಂತರವೂ 
ಮತ್ತೂ ಒಂದು ಶತಮಾನದವರೆಗೆ ತನ್ನ ಅಸ್ತಿತ್ವಕ್ಕೆ ಯಾವುದೇ ಧಕ್ಕೆಯಿಲ್ಲದಂತೆ ಕಳಚುರ್ಕರು ಮತ್ತು 


ಹೊಯ್ದಳರ ರಾಜಾಶ್ರಯದೊಂದಿಗೆ ಮೇರುಮಟ್ಟವನ್ನು ಕಾಪಿಟ್ಟುಕೊಂಡಿತ್ತು. 


ರಾಷ್ಟ್ರಕೂಟರ ಕಾಲದಲ್ಲಿ ದಿಗಂಬರ ಸಂಪ್ರದಾಯದವರು ಹೆಚ್ಚಿದ್ದು ಇವರೊಂದಿಗೆ 
ಶ್ರೇತಾಂಬರ ಮತ್ತು ಯಾಪನೀಯ ಸಂಘದವರೂ ಗಣನೀಯ ಪ್ರಮಾಣದಲ್ಲಿದ್ದರು. ಪ್ರಮುಖವಾದ 


192 


ಸಂಘಗಳಾದ ನಂದೀಸಂಘ, ದ್ರಾವಿಡ ಸಂಘ, ಮೂಲಸಂಘ, ಸೇನ ಸಂಘಗಳು ಪ್ರಚಲಿತವಾಗಿದ್ದವು. 
ಗಣಗಳಲ್ಲಿ ಪುನ್ನಾಗವೃಕ್ಷ  ಮೂಲಗಣ, ದೇಶೀಯಗಣ, ಕಾನೂರ್ಗಣ, ದೇಸಿಗಗಣ, 
ಸರಸ್ಪತೀಗಣಗಳಿದ್ದವು. ಗಚ್ಛಗಳಲ್ಲಿ ಪುಸ್ತಕಗಚ್ಛ, ಅನ್ವಯಗಳಲ್ಲಿ ಕೊಂಡಕುಂದಾನ್ಹ್ವಯ, ಸೇನಾನ್ವಯಗಳು 
ರಾಷ್ಟ್ರಕೂಟರ ಕಾಲದಲ್ಲಿ ಮುಖ್ಯವಾಗಿ ಕಂಡುಬರುತ್ತವೆ. 


ರಾಷ್ಟ್ರಕೂಟ ಚಕ್ರವರ್ತಿ ಧ್ರುವ ನಿರುಪಮನ ಮಗ ಮತ್ತು ಮೂರನೆಯ ಗೋವಿಂದನ ಹಿರಿಯ 
ಸಹೋದರನಾದ ಸಂಭನು ಗಂಗವಾಡಿಯ ಅಧಿಪತ್ಯವನ್ನು ಹೊಂದಿದ್ದುದನ್ನು ರಾಜಕೀಯ ಚರಿತ್ರೆಯ 
ಅಧ್ಯಾಯದಲ್ಲಿ ಹಿಂದೆಯೇ ಗಮನಿಸಲಾಗಿದೆ. ಸ್ತಂಭನು '"ರಣಾವಲೋಕ ಕಂಬಯ್ಯ'ನೆಂದು 
ಕೀರ್ತಿತನಾಗಿದ್ದು, ಸಾರ್ವಭೌಮನಾಗಿದ್ದ ಕಿರಿಯ ಸಹೋದರ ಮೂರನೆಯ ಗೋವಿಂದನ 
ಪ್ರಾಂತ್ಯಾಧಿಕಾರಿಯಾಗಿ ತಳವನನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಎಡೆನಾಡು ಮತ್ತು 
ಪುನ್ನಾಡುಗಳನ್ನು ಕ್ರಿ.ಶ.807ರವರೆಗೆ ಆಳಿದನು. ಇವನ ಆಡಳಿತಾವಧಿಯಲ್ಲಿ ಸೀರ್ಮಲಗೆ ಗುರುಗಳಾದ 
ಕೊಂಡಕುಂದಾನ್ವಯದ ಕುಮಾರನಂದಿ ಭಟಾರಕನ ಶಿಷ್ಟ ಏಳಾಚಾರ್ಯನ ಶಿಷ್ಯ 
ವರ್ಧಮಾನಗುರುವಿಗೆ ವದನೆಗುಪ್ಪಿ ಗ್ರಾಮವನ್ನು ದಾನವಾಗಿ ನೀಡಿದುದನ್ನು ನಂಜನಗೂಡು 


ತಾಲ್ಲೂಕಿನ ಕುಲಗಾಣ ಶಾಸನವು ದಾಖಲಿಸಿರುತ್ತದೆ.3? ಮೇಲ್ಕಂಡ ಶಾಸನದಲ್ಲಿ ಉಕ್ತನಾಗಿರುವ 
ವರ್ಧಮಾನಗುರು ಪ್ರಸಿದ್ಧನಾದ ಜೈನಮುನಿಯಾಗಿದ್ದನೆಂದು ತಿಳಿದುಬರುತ್ತದೆ. ಇದರಿಂದ, 
ರಾಷ್ಟಕೂಟರ ಆಡಳಿತಾವಧಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜೈನಧರ್ಮಕ್ಕೆ ದೊರೆಯುತ್ತಿದ್ದ 
ಪ್ರೋತ್ಸಾಹವನ್ನು ಅರಿಯಬಹುದಾಗಿದೆ. 


ರಾಷ್ಟಕೂಟ ಅರಸರಲ್ಲಿ ಜೈನಧರ್ಮಕ್ಕೆ ಪ್ರೋತ್ಲಾಹ ನೀಡಿದವರಲ್ಲಿ ಜಿನಸೇನಮುನಿಯ 
ಶಿಷ್ಯನಾದ ಅಮೋಘವರ್ಷ ನೃಪತುಂಗ, "ಉತ್ತರಪುರಾಣ' ಕೃತಿಯ ಕರ್ತೃವಾದ 
ಗುಣಭದ್ರಾಚಾರ್ಯನ ಶಿಷ್ಯನಾದ ಎರಡನೆಯ ಕೃಷ್ಣ ಹಾಗೂ ಸಲ್ಲೇಖನ ವಿಧಿಯನ್ನು ಕೈಗೊಂಡು 
ಮರಣ ಹೊಂದಿದ ನಾಲ್ಕನೆಯ ಇಂದ್ರ ಪ್ರಮುಖರಾಗಿದ್ದಾರೆ. ಈ ಅರಸರು ಜೈನಧರ್ಮಕ್ಕೆ 
ಪ್ರೋತ್ಸಾಹವನ್ನು ನೀಡಿದ ಪಾಲಕರು ಮಾತ್ರವಲ್ಲದೆ, ಸ್ವತಃ ಜೈನಧರ್ಮಾನುಯಾಯಿಗಳಾಗಿದ್ದು, 
ಜೆನಧರ್ಮದ ಆಚರಣೆಗಳನ್ನು ಪಾಲಿಸಿದವರಾಗಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ, ರಾಷ್ಟ್ರಕೂಟ 


5) 
ಅರಸರ ಕಾಲದಲ್ಲಿ ಜೈನಧರ್ಮ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿತ್ತೆಂದು ಪರಿಗಣಿಸಬಹುದಾಗಿದೆ. 


ಕಲ್ಯಾಣ ಚಾಳುಕ್ಕರು ಪ್ರವರ್ಧಮಾನಕ್ಕೆ ಬರಲು ಒಂದು ರೀತಿಯಲ್ಲಿ ಜೈನಧರ್ಮವೇ 
ಕಾರಣವೆಂದು ಹೇಳಬಹುದು. ರಾಷ್ಟ್ರಕೂಟರ ಅಂತ್ಯಕಾಲದಲ್ಲಿ ಜೈನಧರ್ಮಕ್ಕೆ ದೊರಕಬೇಕಾದ 
ಪ್ರೋತ್ಸಾಹ ಕಡಿಮೆಯಾದುದನ್ನು ಅರಿತು, ನಿಷ್ಠಾವಂತ ಜೈನಮತಾವಲಂಬಿಯಾದ ಹಾಗೂ 
ರಾಷ್ಟಕೂಟರ ದಂಡಾಧಿಪತಿಯಾಗಿದ್ದ ಧಲ್ಲಪನು ರಾಷ್ಟಕೂಟ ಸಾಮಂತರಲ್ಲಿ ಮಹತ್ತಾಕಾಂಕ್ಷಿಯಾಗಿದ್ದ 
ತೈಲಪನಿಗೆ ತನ್ನ ಸಾಮರ್ಥ್ಯದ ಬೆಂಬಲ ನೀಡಿ, ರಾಷ್ಟಕೂಟ ಸಾಮ್ರಾಜ್ಯವನ್ನು ಗೆದ್ದು 
ವಶಪಡಿಸಿಕೊಳ್ಳಲು ನೆರವಾದನು. ಈ ಧಲ್ಲಪನು ಅತ್ತಿಮಬ್ಲೆಯ ಪತಿಯಾದ ನಾಗದೇವನ ತಂದೆ. 
ಆ ನಂತರ ಧಲ್ಲಪನು ಚಾಲುಕ್ಕರ ದಂಡಾಧಿಪನಾಗಿ ಜೈನಧರ್ಮದ ಉತ್ಕರ್ಷಕ್ಕೆ ಕಾರಣೀಕರ್ತನಾದನು. 
ಆದುದರಿಂದಲೇ ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ಜೈನಧರ್ಮವು ತನ್ನ ವೈಭವವನ್ನು ಮೆರೆಯಿತು. 
ಇದೇ ಕಾಲದಲ್ಲಿ ಅತ್ತಿಮಬ್ಲೆಯು ತನ್ನ ಅಚ್ಚಳಿಯದ ಜಿನಸೇವೆ ಹಾಗೂ ಪವಾಡಗಳಿಂದ ಜೈನಧರ್ಮಕ್ಕೆ 
ಮತ್ತಷ್ಟು ಪ್ರಚಾರವನ್ನೂ, ಬಲವನ್ನೂ ಒದಗಿಸಿದಳೆಂದರೆ ತಪ್ಪಾಗಲಾರದು. ಕಲ್ಯಾಣ ಚಾಲುಕ್ಕರ 
ಕಾಲದಲ್ಲಿ ಸಾವಿರಾರು ಜೈನಬಸದಿಗಳು ನಿರ್ಮಾಣವಾಗಿರುವ ಬಗ್ಗೆ ಶಾಸನಗಳು ದಾಖಲೆ 


193 


ಒದಗಿಸುತ್ತದೆ. ಸ್ಪತಃ ಅತ್ತಿಮಬ್ಬೆಯೇ 1501 ಬಸದಿಗಳನ್ನು ತನ್ನ ಜೀವಿತಕಾಲದಲ್ಲಿ ನಿರ್ಮಿಸಿದಳೆಂದು 
ಶಾಸನಗಳು ಆಕೆಯನ್ನು “ಜಿನಧರ್ಮಪತಾಕೆ'ಯೆಂದು ಕೊಂಡಾಡಿವೆ. 


ಕಿ.ಶ.10ನೇ ಶತಮಾನದ ವೇಳೆಗೆ ಜೈನಧರ್ಮವು ತನ್ನ ಅತ್ಕುಚ್ಛಾಯ ಸ್ಥಿಶಿಯನ್ನು ಮುಟ್ಟಿದ್ದ 
ವಿಷಯವನ್ನು ಹಿಂದೆಯೇ ಅವಲೋಕಿಸಲಾಗಿದೆ. ಕ್ರಿಶ. ಹನ್ನೊಂದನೇ ಶತಮಾನದ ಆದಿಯಲ್ಲಿ 


(we) 


ಕರ್ನಾಟಕದ ರಾಜಕೀಯದಲ್ಲಿ ಕಾಣಿಸಿಕೊಂಡ ಹೊಯ್ದಳ ಅರಸುಗಳು ಸ್ವತಃ 
ಜೈನಧರ್ಮಿೀಯರಾಗಿದ್ದು, ಈ ಧರ್ಮವು ಅವರ ಕಾಲದಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಳ್ಳಲು 


ಮತ್ತಷ್ಟು ಸಹಾಯಕವಾಯಿತು. 


ಕ್ರಿಶ.10133ರ ಹುಣಸೂರು ತಾಲ್ಲೂಕಿನ ಶಾಸನವು ಮಾಕಬ್ಬಗಂತಿಯು ಮಡಿದ 


ಪರೋಕ್ಷವಿನಯಕ್ಕಾಗಿ ಬೀಚಗವುಡನು ನಿರ್ಮಿಸಿದ ನಿಸಿಧಿಗೆಯ ಬಗ್ಗೆ ದಾಖಲಿಸಿದೆ.3 ಇದರಿಂದ ಆ 
ಕಾಲದಲ್ಲಿ ಕಂತಿಯರು ಸಲ್ಲೇಖನ ವಿಧಿಯಿಂದ ಸಮಾಧಿ ಮರಣವನ್ನು ಅಪುುತ್ತಿದ್ದು, ಹೀಗೆ 
ಮಡಿದವರಿಗೆ ಅವರ ಅನುಯಾಯಿಗಳು ನಿಸಿಧಿ ಸ್ಮಾರಕವನ್ನು ನಿಲ್ಲಿಸುತ್ತಿದ್ದ ಧಾರ್ಮಿಕ ಆಚರಣೆಯನ್ನು 
ಅರಿಯಬಹುದಾಗಿದೆ. ಕ್ರಿ.ಶ.1] ಮತ್ತು 12ನೇ ಶತಮಾನಗಳಲ್ಲಿ ಕೃಷ್ಣರಾಜನಗರದ ಚಿಕ್ಕಹಪನಸೋಗೆಯಲ್ಲಿ 
ಸುಮಾರು 60ಕ್ಕೂ ಹೆಚ್ಚು ಬಸದಿಗಳು ಇದ್ದ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವಿದೆ.3% ಮೂಲಸಂಘ, 
ದೇಸಿಗಣ, ಪುಸ್ತಕಗಚ್ಛ ಮತ್ತು ಕುಂದಕುಂದಾನ್ವಯಗಳಿಗೆ ಸೇರಿದ ಹಲವಾರು ಜೈನಸಂಘಗಳ 
ಆಚಾರ್ಯರುಗಳು ಇಲ್ಲಿ ತಮ್ಮ ನೆಲೆಯನ್ನು ಸ್ಥಾಪಿಸಿದ್ದರು ಎಂದು ಶಾಸನಗಳ ಮುಖೇನ 
ತಿಳಿದುಬರುತ್ತದೆ. 


ಹೊಯಲಳರಲ್ಲಿ ಅಗಗಣ್ಯ ಪ್ರಭುವಾದ ವಿಷ್ಣುವರ್ಧನನು ಮೊದಲು 
ಜೈನಧರ್ಮಾನುಯಾಯಿಯಾಗಿದ್ದು, ಬಿಟ್ಟಿದೇವನೆಂಬ ಹೆಸರನ್ನು ಧರಿಸಿದ್ದನು. ನಂತರ 
ರಾಮಾನುಜಾಚಾರ್ಯರ ಪ್ರಭಾವದಿಂದ ಶ್ರೀವೈಷ್ಣವ ಮತವನ್ನು ಸ್ಟೀಕರಿಸಿದನೆಂಬ ಐತಿಹ್ಯಗಳಿವೆ. 
ಆದರೆ, ಇವನ ಪಟ್ಟದ ರಾಣಿಯಾದ ಶಾಂತಲೆಯು ತನ್ನ ಅಂತ್ಯಕಾಲದವರೆಗೂ ಜೈನಧರ್ಮಕ್ಕೆ 
ನಿಷ್ಠಳಾಗಿದ್ದ ಸಂಗತಿಯು ತಿಳಿದೇ ಇದೆ. ವಿಷ್ಣುವರ್ಧನನು ವೈಷ್ಣವಧರ್ಮಕ್ಕೆ ಮತಾಂತರಗೊಂಡರೂ, 
ಜೈನಧರ್ಮಕ್ಕೆ ನೀಡುತ್ತಿದ್ದ ಪ್ರೋತ್ಸಾಹವನ್ನು ಕಡೆಗಣಿಸಿರಲಿಲ್ಲ. ವಿಷ್ಣುವರ್ಧನನ ಪತ್ನಿಯಾದಿಯಾಗಿ 
ಅವನ ಅಧಿಕಾರಿಗಳೂ, ಅನುಯಾಯಿಗಳೂ ಜೈನಧರ್ಮಕ್ಕೆ ಅಪಾರವಾದ ಪ್ರೋತ್ಸಾಹಗಳನ್ನು 
ನೀಡಿದುದನ್ನು ಗುರುತಿಸಬಹುದು. 


ಮಾರ ಮತ್ತು ಕಮ್ಮಲೆಯರೆಂಬ ದಂಪತಿಯ ಮಕ್ಕಳಾದ ಹಾಗೂ ಹೊಯ್ದಳ ವಿಷ್ಣುವರ್ಧನನ 
ಸೇನಾಪತಿಗಳಾದ ಚಟ್ಟರಾಜ ಮತ್ತು ಅವನ ಕಿರಿಯ ಸಹೋದರ ಚಾವಣರು ತಮ್ಮ ತಾಯಿ 
ಕಮ್ಮವ್ವೆಯ ಪರೋಕ್ಷವಿನಯಕ್ಕಾಗಿ ಎರಡು ಜೈನ ಬಸದಿಗಳನ್ನು ತೊರೆನಾಡಿನ ಹೆರ್ಜ್ಞಾದಿಯಲ್ಲಿ 
ನಿರ್ಮಿಸಿ, ಈ ಬಸದಿಗಳಿಗೆ ಭೂದಾನಗಳನ್ನು ನೀಡಿದ ವಿಷಯವು ರಾಮಪಟ್ಟಣದ ಕ್ರಿಶ. 1124ರ 


ಶಾಸನದಿಂದ ತಿಳಿದುಬರುತ್ತದೆ.35 ಹುಣಸೂರು ತಾಲ್ಲೂಕಿನ ಕಲ್ಲಹಳ್ಳಿಯ ಕ್ರಿ.ಶ.12ನೇ ಶತಮಾನದ 
ಶಾಸನವೊಂದು ಮೂಲಸಂಘ ದೇಸಿಗಣ ಪುಸ್ತಕಗಚ್ಚದ ಕೊಂಡಕುಂದಾನ್ವಯದ 
ಯಿಂಗಳೇಶ್ವರ-ಬಳಿಯ ಶ್ರೀ ಜಯಕೀರ್ತಿ ಭಟ್ಟಾರಕದೇವರ ಶಿಷ್ಕ್ಠರಾದ ಶ್ರೀ ಅನಂತವೀರ್ಯದೇವರ 
ಪ್ರಿಯಗುಡ್ಡಗಳಾದ ಸ್ವಾಯಿಗೌಡನ ಮಗ ಮುದ್ದಿಗೌಡರ ಮಗನಾದ ರಾಯಗೌಡನು ಆದಿಪರಮೇಶ್ವರ 


ನರ್‌) 


ಪ್ರತಿಮೆಯನ್ನು ಮಾಡಿಸಿದ ವಿವರವನ್ನು ದಾಖಲಿಸಿದೆ.39 


ನರರ) 


L 


194 


ಪಿರಿಯಾಪಟ್ಟಣದ ಕ್ರಿಶ. 12ನೇ ಶತಮಾನದ ಶಾಸನವು ಚಂದನಾಥ ಬಸದಿಯ 
ಚಿಕ್ಕಬಿಂಬವನ್ನು ಬಾಳಚಂದ್ರ ಸಿದ್ಧಾನ್ರ ಭಟಾರರ ಶಿಷ್ಕ್ಠರಾದ --ಲಭದ್ರ (ಶಾಸನ 
ತುಟಿತವಾಗಿರುವುದರಿಂದ ಪೂರ್ಣ ಹೆಸರು ತಿಳಿದುಬರುವುದಿಲ್ಲ) ಭಟಾರರು ಪ್ರತಿಷ್ಠಾಪನೆ ಮಾಡಿಸಿದ 
ವಿಷಯವನ್ನು ದಾಖಲಿಸಿದೆ.37 ಕ್ರಿಶ.11-12ನೇ ಶತಮಾನದ ಚಿಕ್ಕಹನಸೋಗೆಯ ಶಾಸನದಿಂದ 
ಜಯಕೀರ್ತಿ ಭಟ್ಟಾರಕರ ಶಿಷ್ಯರಾದ ಬಾಹುಬಲಿದೇವರು ಮೂಲಸಂಘಫ, ದೇಸಿಗಗಣ, ಪುಸ್ತಕಗಚ್ಛ್ಚದ 


ಬಸದಿಯನ್ನು ನಿರ್ಮಿಸಿದ ವಿಷಯ ತಿಳಿದುಬರುತ್ತದೆ.38 


ಕ್ರಿಶ.12ನೇ ಶತಮಾನದ ಶಾಸನವು ಹನಸೋಗೆಯ ಮೂಲಸಂಘ, ದೇಸಿಗಣ ಮತ್ತು 
ಪುಸ್ತಕಗಚ್ಛದ ತೀರ್ಥದ ಬಸದಿಯನ್ನು ಬಲಾತ್ಕಾರಗಣದ ನಾಗಚಂದದೇವರ ಶಿಷ್ಯರಾದ 


— 


ಸಮಯಾಭರಣ ಭಾನುಕೀರ್ತಿ ಪಂಡಿತದೇವರು ಜೀರ್ಣೋದ್ದಾರ ಮಾಡಿಸಿ, ಅಲ್ಲಿ 
ಆದಿತೀರ್ಥ೦ಕರರನ್ನು ಪುನಃಪ್ರತಿಷ್ಠೆ ಮಾಡಿಸಿದ ವಿಷಯವನ್ನು ಉಲ್ಲೇಖಿಸಿದೆ.” ಇಮ್ಮಡಿ 
ವೀರಬಲ್ಲಾಳನ ಆಳ್ಗಿಕೆಯ ಕಾಲದ ಕ್ರಿ.ಶ.1173ರ ಶಾಸನವು ರಾಜರಾಜಪುರದ ಎರೆಯನ ಬಸದಿಗೆ 
ನಿತ್ಯನೈವೇದ್ಯಕ್ಟಾಗಿ ಮತ್ತು ಜೀರ್ಣೋದ್ದಾರಕ್ಕಾಗಿ ಕುಪ್ಪೂರಿನ ಸಮಸ್ತಸೀಮೆಯನ್ನು ನಾಗಚಂದ್ರ 
ಪಂಡಿತನಿಗೆ ದತ್ತಿ ನೀಡಿದ ವಿವರವನ್ನು ದಾಖಲಿಸಿದೆ.49  ರಾಜರಾಜಪುರವೆಂದು ಹೆಸರಾಗಿದ್ದ 
ಇಂದಿನ ತಲಕಾಡಿನಲ್ಲಿ ಎರೆಯನ ಬಸದಿ ಇತ್ತೆಂದು ಪ್ರಸ್ತುತ ಶಾಸನದಿಂದ ತಿಳಿದುಬರುತ್ತದೆ. 
ಗಂಗರಾಜರಲ್ಲಿ ಎರೆಯಂಗ, ಎರೆಯಪ್ಪ ಎಂಬ ಹೆಸರುಗಳು ಸಾಮಾನ್ಯವಾಗಿದ್ದುದರಿಂದ, ಈ 
ಬಸದಿಯನ್ನು ಎರೆಯಂಗನ ಹೆಸರಿನಲ್ಲಿ ಕಟ್ಟಿರಬಹುದೆಂದು ಅರ್ಥೈಸಬಹುದು. ಆದರೆ, ತಲಕಾಡಿನಲ್ಲಿ 
ಉತ್ಸನನದ ವೇಳೆ ಒಂದು ಜೈನ ಬಸದಿಯ ಅವಶೇಷ ಮಾತ್ರ ದೊರೆತಿದ್ದು, ಇದನ್ನು ದುರ್ವಿನೀತನ 
ಕಾಲದ ಶ್ರೀವಿಜಯ ಜಿನಾಲಯವಿರಬಹುದೆಂದು ವಿದ್ವಾಂಸರು ಊಹಿಸಿದ್ದಾರೆ. ಮೇಲ್ಕಂಡ 
ಶಾಸನದಿಂದ ಗಂಗರ ರಾಜಧಾನಿಯಾಗಿದ್ದ ತಲಕಾಡಿನಲ್ಲಿ ಇನ್ನೂ ಒಂದು ಬಸದಿ ಇದ್ದುದಾಗಿ 
ತಿಳಿದುಬರುತ್ತದೆ. ಇದು ಗಂಗರ ಕಾಲದಲ್ಲಿದ್ದ ಜೈನಧರ್ಮದ ಉನ್ನತಿಗೆ ಸಾಕ್ಷಿಯಾಗಿದೆ. 


ಕ್ರಿಶ. 1183ರ ತಿ.ನರಸೀಪುರದ ಶಾಸನವು ದಿಗಂಬರ ಪಂಥದ ಜೈನಮುನಿಯಾದ 


ವಿಮಳಚಂದ್ರನನ್ನು ಉಲ್ಲೇಖಿಸಿದೆ.41 ವಿಮಳಚಂದನ ಗುರುವಾದ ಹಾಗೂ ದಿವಾಕರದೇವನ 
ಶಿಷ್ಠನಾದ ದ್ರಾವಿಳ-ಸಂಘದ ನಂದಿ ಸಂಘ ಅರುಂಗಳಾನ್ವಯದ ಚಂದಪ್ರಭಮುನಿಯು ಸಲ್ಲೇಖನ 
ವತ ಕೈಗೊಂಡು ಮಡಿದ ವಿಷಯವನ್ನು ಶಾಸನ ಒಳಗೊಂಡಿದೆ. ಇದೇ ಶಾಸನವು ಜೈನಗುರುಗಳಾದ 
ಸಮಂತಭದ್ರ, ಕುಮಾರಸೇನ, "ಚಿಂತಾಮಣಿ' ಕೃತಿಯ ಕರ್ತೃವಾದ ಚಿಂತಾಮಣಿ, ಮಹೇಶ್ವರ, 
ಶಾಂತಿದೇವ, ಪುಷ್ನಸೇನ, ವಿಮಳಚಂದ್ರ, ಇಂದ್ರನಂದಿ, ಮಲದೇವ, ಮಲಧಾರಿ, ಅಜಿತಸೇನ, 
ತೈವಿದ್ಯವಿದ್ಯಾಪತಿ ಮತ್ತು ಚಂದ್ರಪ್ರಭ ಮುನಿಗಳನ್ನು ಹೆಸರಿಸಿದೆ.ಶಾಸನೋಕ್ಷನಾಗಿರುವ ಇಂದನಂದಿ 
ಮುನಿಯು ಏಲಾಚಾರ್ಯ ಗುರುವಿನ ಐದನೇ ತಲೆಮಾರಿನ ಶಿಷ್ಕನೆಂದು ಹಾಗೂ ಜ್ಞಾಲಾಮಾಲಿನಿಯ 
ಆರಾಧಕನೆಂದು ಶಾಸನವು ಉಲ್ಲೇಖಿಸಿದೆ.ಇದೊಂದು ಪ್ರಮುಖವಾದ ಜೈನಧಾರ್ಮಿಕ 
ಶಾಸನ.ಇದರಿಂದ ಕ್ರಿಶ.12ನೇ ಶತಮಾನದಲ್ಲಿಯೂ ಸಹ ಜೈನಧರ್ಮ ಉನ್ನತಸ್ಸಿತಿಯಲ್ಲೇ 
ಇತ್ತೆಂಬುದನ್ನು ತಿಳಿಯಬಹುದಾಗಿದೆ. 


ಕ್ರಿಶ. 12ನೇ ಶತಮಾನದ ಕೃಷ್ಣರಾಜನಗರದ ಶಾಸನವು ಮೂಲಸಂಘ ಬಲಾತ್ವಾರಗಣದ ಶೀ 
ಮಾಘನಂದಿ ಸಿದ್ದಾಂತ ಚಕ್ರವರ್ತಿಗಳ ಪ್ರಿಯಶಿಷ್ಠನಾದ ಶಂಬುದೇವನ ಪತ್ಲಿ ಬೊಮ್ಮವ್ವೆಯು ಆಣತಿ 


195 


ನೋಂಪಿಯ ಆಚರಣೆಯ ಕೊನೆಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ವಿಗ್ರಹಗಳನ್ನೊಳಗೊಂಡ 
ಪ್ರಭಾವಳಿಯನ್ನು ಮಾಡಿಸಿಕೊಟ್ಟದ್ದಾಗಿ ಉಲ್ಲೇಖಿಸಿದೆ? ಇದೇ ಕಾಲಘಟ್ಟದ ಶಾಸನವೊಂದು 
ಸಾಲಿಗ್ರಾಮದಲ್ಲಿ ಅನಂತ ತೀರ್ಥಂಕರನ ವಿಗ್ರಹ ಪ್ರಶಿಷ್ಠಾಪನೆಯನ್ನು ಉಲ್ಲೇಖಿಸುತ್ತಾ, 
ಕೊಂಡಕುಂದಾನ್ನಯದ ಪುಸ್ತಕಗಚ್ಚದ ಇಂಗಳೇಶ್ವರ-ಬಳಿಯನ್ನು ಹೆಸರಿಸಿದೆ.43 ಪುಸ್ತಕಗಚ್ಛ ಮತ್ತು 
ಕೊಂಡಕುಂದಾನ್ವಯಕ್ಕೆ ಸೇರಿದ ಭಟ್ಟಾರಕದೇವರೆಂಬ ಜೈನಾಚಾರ್ಯರೊಬ್ಬರು ಜಿನಬಿಂಬವನ್ನು 


ಮಾಡಿಸಿದ ಉಲ್ಲೇಖ ಹುಣಸೂರು ತಾಲ್ಲೂಕಿನ ಕ್ರಿಶ. 12-13ನೇ ಶತಮಾನದ ಶಾಸನದಲ್ಲಿದೆ. 


ಹೊಯ್ದಳ 3ನೇ ಬಲ್ಲಾಳದೇವನ ಆಳ್ಗಿಕೆಯ ಕಾಲದಲ್ಲಿ, ಮೂಲಸಂಘ ದೇಸಿಯಗಣ 
ಪುಸ್ತಕಗಚ್ಛ ಕೊಂಡಕುಂದಾನ್ವಯ ಹನಸೋಗೆ ಬಳಿಯ ಶ್ರೀ ಬಾಹುಬಲಿ ಮಲಧಾರಿದೇವರ ಶಿಷ್ಯರಾದ 
ಶ್ರೀ ಪದ್ಮಣಂದಿಭಟ್ಟಾರಕದೇವರು ಹೊನ್ನೆಯನಹಳ್ಳಿಯಲ್ಲಿದ್ದ ಬಸದಿಗೆ ಕ್ರಿ.ಶ.1303ರಲ್ಲಿ ಗಂಧದ 


ಬಾಗಿಲನ್ನು ಮಾಡಿಸಿಕೊಟ್ಟ ಉಲ್ಲೇಖ ಹುಣಸೂರು ತಾಲ್ಲೂಕಿನ ಶಾಸನದಿಂದ ತಿಳಿದುಬರುತ್ತದೆ. 
ಮೈಸೂರು ಜಿಲ್ಲಯ ಕೃಷ್ಣರಾಜನಗರ ತಾಲ್ಲೂಕಿನ ಹನಸೋಗೆ ಮತ್ತು ಚಿಕ್ಕಹನಸೋಗೆ ಗ್ರಾಮಗಳು 
ಗಂಗರ ಕಾಲದಿಂದಲೂ ಜೈನಕೇಂದಗಳಾಗಿದ್ದವು.ಮೊದಲಿಗೆ ಗಂಗರ ಮಾಂಡಳಿಕರು, ನಂತರ 
ಚೋಳರ ಮಾಂಡಲಿಕರಾಗಿ ತದನಂತರ ಹೊಯ್ದಳ ಪ್ರಭುಗಳಿಗೆ ಸಾಮಂತರಾಗಿ ಈ ಪ್ರದೇಶವನ್ನು 
ಆಳ್ಗಿಕೆ ನಡೆಸಿದ ಚಂಗಾಳ್ಸರ ಕಾಲದಲ್ಲಿ ಇಲ್ಲಿ ತಿಕೂಟಾಚಲ ಬಸದಿ ನಿರ್ಮಾಣವಾದ ನಂತರ ಈ 


ಗ್ರಾಮಗಳು ಪ್ರಸಿದ್ದ ಜೈನಕೇಂದಗಳಾಗಿ ಬೆಳೆದವು. 


ಕ್ರಿಶ. 11ನೇ ಶತಮಾನದ ಶಾಸನವು ಚಂಗಾಳ್ಳ ಪ್ರಭುವಾದ ರಾಜೇಂದ್ರ-ಚೋಳನು 
ನಿರ್ಮಿಸಿದ ಅಭಯಜಿನಾಲಯ ಬಸದಿಯನ್ನು ಉಲ್ಲೇಖಿಸಿದೆ. ಈ ಜಿನಾಲಯವು ದೇಸಿಗಗಣ, 
ಪುಸ್ತಕಗಚ್ಛಕ್ಕೆ ಸೇರಿದ್ದೆಂದು ಶಾಸನೋಲ್ಲೇಖವಿದೆ. ಕ್ರಿಶ. 11ನೇ ಶತಮಾನದ ಮತ್ತೊಂದು ಶಾಸನವು 
ಚಂಗಾಳ್ಳ ಪ್ರಭುವಾದ ಶೀವೀರರಾಜೇಂದ್ರ ನನ್ನಿ ಚಂಗಾಳ್ಳದೇವನು ನಿರ್ಮಿಸಿದ ಪುಸ್ತಕಗಚ್ಚದ 
ಬಸದಿಯನ್ನು ಉಲ್ಲೇಖಿಸಿದೆ.47 ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು ಕೊಂಡಕುಂದಾನ್ವಯ 
ದೇಸಿಯಗಣ ಶಪುಸ್ತಕಗಚ್ಚದ ಶ್ರೀ ದಿವಾಕರಣಂದಿ ಸಿದ್ಧಾಂತದೇವರ ಜೇಷ್ಟಗುರುಗಳಾಗಿರುವ 
ದಾಮನಂದಿಭಟ್ಟರ ಮೇಲ್ವಿಚಾರಣೆಗೆ ಚಂಗಾಳ್ಳ ತೀರ್ಥಕ್ಕೆ ಸೇರಿದ ಬಸದಿಗಳಾದ ಅಬ್ಲೆಯ ಬಸದಿ, 


ತೊರೆನಾಡ ಬಸದಿ ಮತ್ತು ಬೆಳಿವನೆಯ ಬಸದಿಗಳು ಸೇರಿದ್ದೆಂದು ಉಲ್ಲೇಖಿಸಲಾಗಿದೆ.38 


ಕ್ರಿ.ಶ.1100 ಕಾಲಘಟ್ಟದ ಶಾಸನವು ಬಸವವೆ ಗಂತಿಯ ಪರೋಕ್ಷವಿನಯಕ್ಕಾಗಿ ದಂಡನಾಯಕ 
ನಾಕಿಮಯ್ಸನು ನಿರ್ಮಿಸಿದ ನಿಶಿಧಿಯನ್ನು ಉಲ್ಲೇಖಿಸಿದೆ. ಪ್ರಸ್ತುತ ಶಾಸನವು ಬಸವವೆ ಗಂತಿಯ 
ಗುರುಪರಂಪರೆಯನ್ನು ಮುಂದಿನಂತೆ ತಿಳಿಸಿರುತ್ತದೆ. ಹನಸೋಗೆಯ ದಾಮನಂದಿ, ಇವರ ಶಿಷ್ಯ 
ಶ್ರೀಧರಾಚಾರ್ಯ, ಇವರ ಶಿಷ್ಯ ಮಲಧಾರಿದೇವ ಇವರ ಶಿಷ್ಯ ಚಂದಕೀರ್ತಿ ಬ್ರಿ ಹಾಗೂ ಇವರ 
ಶಿಷ್ಯರೇ ಬಸವವೆ ಗಂತಿಯ ಗುರುವಾದ ದಿವಾಕರಣಂದಿ ಸಿದ್ದಾಂತದೇವರು. ಈ ಎಲ್ಲ ಮುನಿಗಳು 
ಮೂಲ ಸಂಘ, ದೇಸಿಯಗಣ ಹಾಗೂ ಪುಸ್ತಕಗಚ್ಛಕ್ಕೆ ಸೇರಿದವರೆಂದು ಶಾಸನದಿಂದ ತಿಳಿದುಬರುತ್ತದೆ. 
ಕ್ರಿ.ಶ.11ನೇ ಶತಮಾನದ ಶಾಸನವೊಂದು ನನ್ನಿಚಂಗಾಳ್ದದೇವನು ಬಸದಿಯ ಜೀರ್ಣೋದ್ದಾರವನ್ನು 


ಮಾಡಿಸಿದ ವಿಷಯವನ್ನು ಉಲ್ಲೇಖಿಸಿದೆ.೨0 


196 


ಚಿಕ್ಕಹನಸೋಗೆಯ ಕ್ರಿಶ. 11-12ನೇ ಶತಮಾನದ ಮತ್ತೊಂದು ಶಾಸನವು ಮಹತ್ವಪೂರ್ಣ 


ವಿಷಯವೊಂದನ್ನು ದಾಖಲಿಸಿದೆ! ಈ ಶಾಸನದ ಪ್ರಕಾರ ಅಂದಿನ ಪನಸೋಗೆಯಲ್ಲಿ 64 
ಬಸದಿಗಳು ಇದ್ದ ಬಗ್ಗೆ ಉಲ್ಲೇಖವಿದೆ. ಈ ಬಸದಿಗಳನ್ನು ಇಕ್ಷ್ವಾಕು ಮಂಶದ ಶ್ರೀರಾಮನೇ 
ಮಾಡಿಸಿದ್ದಾಗಿ ಅತ್ಯುಕ್ತಿಯನ್ನು ಬಳಸಲಾಗಿದೆ.ಆದರೆ, ನಂತರ ಈ ಬಸದಿಗಳನ್ನು ಗಂಗರು 
ಕಾಪಾಡಿಕೊಂಡು ನಿರ್ವಹಿಸಿಕೊಂಡು ಬಂದರು ಎಂಬ ಉಲ್ಲೇಖದಿಂದ ಗಂಗರಾಜರು ಜೈನಧರ್ಮಕ್ಕೆ 
ಆಶ್ರಯದಾತರಾಗಿದ್ದ ವಿಷಯಕ್ಕೆ ಪುಷ್ಟಿ ದೊರೆತಿದೆ. ಹನಸೋಗೆಯ 64 ಬಸದಿಗಳಿಗೆ ಮತ್ತು 
ತಲಕಾವೇರಿಯಲ್ಲಿದ್ದ ಎಲ್ಲ ಬಸದಿಗಳು ಸಮುದಾಯದ ಮುಖ್ಯಸ್ಥನಾದ ಜಯಕೀರ್ತಿ ಮುನಿಯ 
ನಿರ್ವಹಣೆಗೆ ಒಳಗಾಗಿದ್ದು, ದೇಸಿಗಗಣದ ಶಪುಸ್ತಕಗಚ್ಛದ ಬಸದಿಗಳನ್ನು ರಾಜೇಂದಚೋಳ 


po) 


ನನ್ನಿಚಂಗಾಳ್ಳದೇವನು ಜೀರ್ಣೋದ್ದಾರ ಮಾಡಿಸಿದ ವಿಷಯವನ್ನು ಶಾಸನವು ನಿರೂಪಿಸಿದೆ. 


ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು ಮೇಲಿನ ಶಾಸನೋಕ್ತ ಜಯಕೀರ್ತಿದೇವನ 
ಗುರುಪರಂಪರೆಯನ್ನು ಉಲ್ಲೇಖಿಸಿದೆನ?  ದೇಸಿಗಣ ಶಪುಸ್ತಕಗಚ್ಛ್ಚದ ಶ್ರೀಧರದೇವರ ಶಿಷ್ಯ 
ಏಳಾಚಾರ್ಯರು, ಇವರ ಇಬ್ಬರು ಶಿಷ್ಠರು ದಾಮನಂದಿ ಭಟ್ಟಾರಕರು ಹಾಗೂ ಚಂದಕೀರ್ತಿ 
ಭಟ್ಟಾರಕರು, ಚಂದಕೀರ್ತಿ ಭಟ್ಟಾರಕರ ಶಿಷ್ಯ ದಿವಾಕರನಂದಿ-ಸಿದ್ದಾಂತದೇವ, ಇವರ ಶಿಷ್ಯ 
ಚಾಂದ್ರಾಯಣಿದೇವ ಅಥವಾ ಜಯಕೀರ್ತಿದೇವ. ಪ್ರಸ್ತುತ ಶಾಸನದಿಂದ ಜಯಕೀರ್ತಿದೇವರಿಗೆ 
ಚಾಂದ್ರಾಯಣಿದೇವ ಎಂಬ ಇನ್ನೊಂದು ಹೆಸರಿದ್ದಿತೆಂದು ತಿಳಿದುಬರುತ್ತದೆ. ಒಟ್ಟಾರೆ, ಚಂಗಾಳ್ಸರ 
ಕಾಲದಲ್ಲಿ ಚಿಕ್ಕ್ಷಹನಸೋಗೆಯು ಪ್ರಸಿದ್ಧ ಜೈನಕ್ಷೇತ್ರವಾಗಿತ್ತು. 


ಲಿಪಿಸ್ತರೂಪದ ಆಧಾರದಿಂದ  ಕ್ರಿಶ.ಹದಿನಾಲ್ಕನೇ ಶತಮಾನದ ಕಾಲಘಟ್ಟದ್ದೆಂದು 
ನಿರ್ಧರಿಸಲಾಗಿರುವ ನಂಜನಗೂಡು ತಾಲ್ಲೂಕಿನ ಶಾಸನವು ಆಷಾಢಶುದ್ದ ಸಪ್ತಮಿಯಂದು 


ನೇಮಿನಾಥಸ್ವಾಮಿಯ ನೈವೇದ್ಯಕ್ಕೆ ನೀಡಿದ ಕೊಡುಗೆಯನ್ನು ದಾಖಲಿಸಿದೆ. 53 ಇದೇ ತಾಲ್ಲೂಕಿನ 
ಹುಲ್ಲಹಳ್ಳಿ ಗ್ರಾಮದ ಶಾಸನವು ನಾಲ್ಕು ತೇದಿಗಳನ್ನು ಒಳಗೊಂಡು ಅನೇಕ ಘಟನೆಗಳನ್ನು 


ನಿರೂಪಿಸುತ್ತಿದೆ.53 ಜಿನಸ್ತುಶಿಯಿಂದ ಆರಂಭವಾಗುವ ಶಾಸನದಲ್ಲಿ ಮೊದಲನೆಯದಾಗಿ, ಕ್ರಿ.ಶ.1351ರಲ್ಲಿ 
ಹುಲ್ಲನಹಳ್ಳಿಯನ್ನು ಮಾಚಿರಾಜ ಮತ್ತು ಮಾಳಾಂಬಿಕೆಯರ ಪುತ್ರನಾದ ಪೆರ್ಮಿದೇವರಸನೊಡನೆ 
ಆಳುತ್ತಿದ್ದ ಪೆರುಮಾಳದೇವರಸನು ತ್ರಿಜಗನ್ಮಂಗಳವೆಂಬ ದೇವಾಲಯವನ್ನು ನಿರ್ಮಿಸಿದ ವಿವರವಿದೆ. 
ಎರಡನೆಯದಾಗಿ, ಕ್ರಿ.ಶ.1356ರಲ್ಲಿ ಈ ಹಿಂದೆ ನಿರ್ಮಿಸಿದ್ದ '"ಪುರಾತನಭವ್ಯಜನಪ್ರತಿಷ್ಠಮಪ್ಪ' 
ಪರಮೇಶ್ವರ ಚೈತ್ಯಾಲಯವನ್ನು ಜೀರ್ಣೋದ್ದಾರ ಮಾಡಿಸಿ, ಅಲ್ಲಿನ ಪೂಜೆ, ನೈವೇದ್ಯಗಳಿಗೆ ಭೂದಾನ 
ನೀಡಿದ ಹಾಗೂ ಕ್ರಿ.ಶ.1351ರಲ್ಲಿ ಮೇಲಿನ ಶಾಸನೋಕ್ತ ಪೆರುಮಾಳೆದೇವರಸನು ಮೃತಿ ಹೊಂದಿದ 
ಮತ್ತು ಕ್ರಿಶ. 1356ರಲ್ಲಿ ಶ್ರುಶಮುನಿಯ ಶಿಷ್ಯನಾದ ಚಂದಕೀರ್ತಿವ್ರತಿಯು ಸನ್ಯಸನ ವಿಧಿಯಿಂದ 
ಕಲ್ಲೆಹದಲ್ಲಿ ಮಡಿದ ವಿವರವಿದೆ. ಈ ಕಲ್ಲೆಹವು ಇಂದಿನ ರಾಮನಗರಜಿಲ್ಲೆಯ ಮಾಗಡಿ ತಾಲ್ಲೂಕಿನ 
ಕಲ್ಯ ಗ್ರಾಮವೆಂದು ಗುರುತಿಸಬಹುದು. ಮೂರನೆಯದಾಗಿ, ಕ್ರಿ.ಶ.1367ರಲ್ಲಿ ಪೆರುಮಾಳೆದೇವರಸನ 
ಪತ್ನಿಯಾದ ಅಲ್ಲಾಂಬಾ ಮರಣ ಹೊಂದಿದ್ದನ್ನು ದಾಖಲಿಸಲಾಗಿದೆ. ನಾಲ್ಕನೆಯದಾಗಿ, 
ಕೊಂಡಕುಂದಾನ್ವಯದ ಮೂಲಸಂಘದ ದೇಶಿಯಗಣದ ಪುಸ್ತಕಗಚ್ಛ್ಚದ ಶ್ರುತಮುನಿ ಆಚಾರ್ಯರು 
ಕ್ರಿ.ಶ.1371ರಲ್ಲಿ ಮೃತಿ ಹೊಂದಿದ ವಿವರವನ್ನು ಶಾಸನ ಒಳಗೊಂಡಿದೆ. ಗುರುಗಳ ನಿಷಿದಿಗೆಯ 
ಪ್ರತಿಮೆಯ ಪೂಜೆಗಾಗಿ ಪುರುಷೋತ್ತಮನು ಹೊಲವನ್ನು ದಾನವಾಗಿ ನೀಡಿರುವ ವಿಷಯವು 


ಉಲ್ಲೇಖವಾಗಿರುತ್ತದೆ. ಈ ಶಾಸನಾಧಾರದಿಂದ ನಂಜನಗೂಡಿನ ಹುಲ್ಲಹಳ್ಳಿಯು ಪ್ರಮುಖ 
ಜೈನನೆಲೆಯಾಗಿತ್ತು ಎಂದು ಹೇಳಬಹುದು. 


ನಂಜನಗೂಡು ತಾಲ್ಲೂಕಿನ ಕ್ರಿಶ.1371ರ ಕಾಲಘಟ್ಟದ ಶಾಸನವು ಮಾಣಿಕದೇವರು ತಮ್ಮ 


ಗುರುಗಳಾದ ಮೇಘಚಂದದೇವರಿಗೆ ನಿಸಿದಿಗೆಯನ್ನು ನಿರ್ಮಿಸಿದ ವಿವರವನ್ನು ಒಳಗೊಂಡಿದೆ.5೨ 
ಕ್ರಿಶ.13337ರ ನಂಜನಗೂಡು ತಾಲ್ಲೂಕಿನ ಕಣೆಯಲ ಗ್ರಾಮದ ಶಾಸನವು ಮಹತ್ವದ 


ವಿಷಯವೊಂದನ್ನು ದಾಖಲಿಸಿದೆ.5ರ ಬೀರೆಯ ದಣ್ಣಾಯಕರ ಮಗ ಗೋಪಿನಾಥನು ಅವನ 
ಆಡಳಿತಕ್ಕೊಳಪಟ್ಟ ಸ್ಥಳದ ಮುಖ್ಯಗ್ರಾಮವಾದ ಕಣೆಯೂರಲ್ಲಿ ಹಿಂದೆ ಘಟಾಂತಕಿದೇವಿಯು 
ನಿರ್ಮಿಸಿದ ಬಸದಿಯ ಆದಿನಾಥಸ್ಟಾಮಿಯ ಅಂಗಜಭೋಗ ರಂಗಭೋಗಗಳಿಗೆ ಭೂದಾನ ನೀಡಿದ 
ವಿಷಯವನ್ನು ಶಾಸನ ಒಳಗೊಂಡಿದೆ. ಜಿನಧರ್ಮಪತಾಕೆಯೆಂದು ಹೆಸರಾಗಿದ್ದ ಅತ್ತಿಮಬೆಗೆ 
"'ಘಟಾಂತಕಿದೇವಿ' ಎಂಬ ಬಿರುದಿದ್ದುದು ತಿಳಿದ ವಿಷಯವೇ ಆಗಿದೆ. ಹಿಂದೆ, ಈ ಪ್ರದೇಶದಲ್ಲಿ 
ಅತ್ತಿಮಬ್ಬೆಯು ಆದಿನಾಥಸ್ಪಾಮಿಯ ಬಸದಿ ನಿರ್ಮಿಸಿದ್ದಳೆಂಬುದು ಈ ಶಾಸನದಿಂದ ತಿಳಿದುಬರುವ 
ಸಂಗತಿಯಾಗಿದೆ. ಇದರಿಂದ, ಅತ್ತಿಮಬ್ಲೆಯು ನಿರ್ಮಿಸಿದ 1501 ಬಸದಿಗಳಲ್ಲಿ ಈ ಬಸದಿಯೂ 
ಒಂದಾಗಿರಬಹುದು. ಈ ಅಂಶಗಳಿಂದ, ಕಣೆಯೂರು ಒಂದು ಸುಪಸಿದ್ದ 
ಜೈನಕ್ಷೇತವಾಗಿದ್ದಿರಬಹುದಾದ ಸಾಧ್ಯತೆಯಿದೆ. ಅತ್ತಿಮಬ್ಬೆಯು ಜೈನಧರ್ಮದ ಬಗೆಗಿನ ತನ್ನ 
ಸೇವೆಯನ್ನು ಮೈಸೂರು ಜಿಲ್ಲೆಯವರೆಗೂ  ವಿಸ್ಪರಿಸಿದ್ದಳೆಂಬುದು ಪ್ರಸ್ತುತ ಶಾಸನದಿಂದ 
ವಿದಿತವಾಗುತ್ತದೆ. 


ಕಿ.ಶ.13383ರ ಪಿರಿಯಾಪಟ್ಟಣ ತಾಲ್ಲೂಕಿನ ಶಾಸನವು ಶ್ರೀಮದ್ರಾಯರಾಜಗುರು 
ಮಂಡಳಾಚಾರ್ಯರೆನಿಸಿದ್ದ ಶ್ರೀ ಮೂಲಸಂಘ ದೇಶಿಯಗಣ ಪುಸ್ತಕಗಚ್ಛ್ಚ ಕೊಂಡಕುಂದಾನ್ವಯ 
ಯಿಂಗುಳೇಶ್ವರದ ಬಳಿ ಶ್ರೀಮದ್‌ ಅಭಯಚಂದ್ರ ಸಿದ್ಧಾಂತಚಕ್ರವರ್ತಿಗಳ ಶಿಷ್ಠರಾದ ಶ್ರುತಮುನಿಗಳು, 
ಅವರ ಶಿಷ್ಠರಾದ ಪ್ರಭೇಂದುಗಳು, ಇವರ ಪ್ರಿಯಾಗ್ರ ಶಿಷ್ಯರಾದ ಶ್ರೀ ಶುತಕೀರ್ತಿದೇವರು ಆದಿತ್ಯವಾರ 
ಮುಕ್ತಿವಧೂವಲ್ಲಭರಾದ ನಿಮಿತ್ತ ಅವರ ಶಿಷ್ಕರಾದ ಆದಿದೇವಮುನಿ ಮತ್ತು ಇತರ ಭವ್ಯಜನರು ಸೇರಿ 
ಸುಮತಿತೀರ್ಥ೦ಕರ ಚೈತ್ಯಾಲಯದ ಜೀರ್ಣೋದ್ದಾರವನ್ನು ಮಾಡಿಸಿದ ವಿಷಯವನ್ನು 
ದಾಖಲಿಸಿದೆ.?  ರಾವಂದೂರಿನ ಇದೇ ಸುಮತಿನಾಥ ಬಸದಿಗೆ ಉದಯಕಾಲದ ಅಮೃತಪಡಿಗೆ 
ಬುಕ್ಕಸಾಗರದ ಬಾಚರಸರ ಮಕ್ಕಳು ಮಗ್ಗವನ್ನು ಕೊಡುಗೆಯಾಗಿ ನೀಡಿದ ವಿಷಯವನ್ನು ಕ್ರಿ.ಶ.1417ರ 


ಶಾಸನವು ದಾಖಲಿಸಿದೆ.58 


ಕ್ರಿಶ. 15ನೇ ಶತಮಾನದ ಶಾಸನವು ಬಸದಿಯಲ್ಲಿ ಅನಂತ ಜಿನಬಿಂಬವನ್ನು ಪ್ರಶಿಷ್ಠಾಪಿಸಿದ 


ವಿಷಯವನ್ನು ದಾಖಲಿಸಿದೆ.” ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು ಆನೆವಾಳದ ಚಿಕಣಗೌಡರ 
ಮಗ ಹೊನ್ನಣಗೌಡರು ತಮ್ಮ ಪಿತೃಗಳಿಗೆ ಪುಣ್ಯವಾಗಲಿಯೆಂದು ಬಸದಿ ನಿರ್ಮಿಸಿದುದನ್ನು 


ಉಲ್ಲೇಖಿಸಿದೆ. ಮತ್ತೊಂದು ಶಾಸನವು ಇದೇ ಹೊನ್ನಣಗೌಡರು ಜನಿಸಿದ ತಮ್ಮ ಮಗ 
ಬೊಮ್ಮಣಗೌಡರಿಗೆ ಪುಣ್ಯವಾಗಲೆಂದು ಬ್ರಹ್ನದೇವರು ಮತ್ತು ಪದ್ಗಾವತಿಯ ಬಸದಿಯನ್ನು 


ನಿರ್ಮಿಸಿದುದನ್ನು ದಾಖಲಿಸಿದೆ. ಕ್ರಿಶ. 15ನೇ ಶತಮಾನದ ಶಾಸನವು ಹನಸೋಗೆಯ ಹಿರಿಯ 
ಬಸದಿಯ ನವರಂಗದ ಕೊಂಡಿಯ ಕಲ್ಲನ್ನು ಬೊಮ್ಮಿಸೆಟ್ಟಿಯು ಇಡಿಸಿದರೆಂದು ಉಲ್ಲೇಖಿಸಿದೆ. 


198 


ಕಿ.ಶ.16ನೇ ಶತಮಾನದ ಶಾಸನವು ಚಾರುಕೀರ್ತಿ ಪಂಡಿತದೇವರ ಶಿಷ್ಯ್ಠನಾದ ಹಾಗೂ 
ಪುರುಷೋತ್ತಮ  ಚಿಕ್ಕಣಯ್ಯನ ಮಗನಾದ ಪಂಡಿತಯ್ಯನು ಆದೀಶ್ಚರ, ಶಾಂತೀಶ್ವರ ಮತ್ತು 
ಚಂದ್ರನಾಥಸ್ವಾಮಿಯ ವಿಗ್ರಹಗಳನ್ನು ಬಸದಿಯಲ್ಲಿ ಪ್ರಶಿಷ್ಠಾಏಸಿದ ವಿಷಯವನ್ನು ಒಳಗೊಂಡಿದೆ.63 
ಕಿ.ಶ.1627ನೇ ವರ್ಷದ ವಿಜಯನಗರದ ವೆಂಕಟಪತಿರಾಯನ ಆಳ್ಗಿಕೆಯ ಕಾಲದಲ್ಲಿ, ರಾಮರಾಜಯ್ಯ 
ಮತ್ತು ತಿರುಮಲಮ್ಮನ ಮಗನಾದ ತಿರುಮಲರಾಯದೇವನು ತನ್ನ ತಂದೆ ತಾಯಿಯರಿಗೆ 
ಪುಣ್ಯವಾಗಲಿಯೆಂದು  ಮಲ್ಲಯ್ಯನಪುರಕ್ಕೆ ಪ್ರತಿನಾಮವಾದ ಅವತಾಳಪುರದ ಗ್ರಾಮವನ್ನು 


ಜಿನಚಂದ್ರಪಂಡಿತರಿಗೆ ದಾನ ನೀಡಿದ ವಿಷಯವನ್ನು ಶಾಸನ ದಾಖಲಿಸಿದೆ.64 


ಹುಣಸೂರು ತಾಲ್ಲೂಕಿನ ಕಿರಸೊಡ್ಡು ಗ್ರಾಮದಲ್ಲಿ ದೊರೆತಿರುವ ಕ್ರಿ.ಶ.ಹದಿನಾರನೆ ಶತಮಾನದ 
ಶಾಸನವು ಗದ್ದೆಯೊಂದನ್ನು “ವಿಷ್ಣುನಾಥಪುರದ ಬಸದಿಯ ಸ್ಪತ್ತು” ಎಂದು ದಾಖಲಿಸಿರುತ್ತದೆ.6 
ವಿಜಯನಗರದ ಅರಸರು ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದರಿಂದ ಗ್ರಾಮದ ಹೆಸರು 
'ವಿಷ್ಣುನಾಥಪುರ' ಎಂದು ಮರುನಾಮಕರಣಗೊಂಡಿದ್ದಿರಬಹುದು ಎಂದು ಊಹಿಸಬಹುದಾಗಿದೆ. 
ಆದರೆ, ಸರ್ವಧರ್ಮ ಪರಿಪಾಲಕರಾಗಿದ್ದ ವಿಜಯನಗರದ ಅರಸರ ಕಾಲದಲ್ಲಿ ಜೈನಧರ್ಮವು ಯುಕ್ತ 
ಪ್ರೋತ್ಸಾಹವನ್ನು ಪಡೆದಿತ್ತೆಂಬ ಅಂಶವನ್ನು ಜೈನ ಬಸದಿಗೆ ಗದ್ದೆಯನ್ನು ದಾನ ನೀಡಿರುವ 
ಉಲ್ಲೇಖದ ಪ್ರಸ್ತುತ ಶಾಸನವು ಸಾಕ್ಷೀಕರಿಸಿದೆ. ಜೊತೆಗೆ, ವಿಜಯನಗರದ ರಾಜಪರಿವಾರದವರು 
ಜೈನಕ್ಷೇತವಾದ ಶ್ರವಣಬೊಳುಗೊಳಕ್ಕೆ ನೀಡಿರುವ ಇಂದಗಿರಿ ಬೆಟ್ಟಕ್ಕೆ ಮೆಟ್ಟಿಲು ಮಾಡಿಸಿದಂಥ ಕೆಲವು 
ಕೊಡುಗೆಗಳು ಶಾಸನೋಕ್ಷವಾಗಿದ್ದು, ಇದರಿಂದ ಜೈನಧರ್ಮಕ್ಕೆ ಪ್ರೋತ್ಸಾಹ ಮತ್ತು ರಕ್ಷಣೆ ಎರಡೂ 
ಇವರ ಆಳ್ಗಿಕೆಯ ಕಾಲದಲ್ಲಿ ದೊರೆತಿತ್ತೆಂದು ತಿಳಿದುಬರುತ್ತದೆ. 


ಮೈಸೂರು ಅರಸರ ಆಳಿಕೆಯ ಕಾಲದಲ್ಲಿಯೂ ಎಲ್ಲ ಧರ್ಮಗಳೊಡನೆ ಜೈನಧರ್ಮವು ತನ್ನ 
ಅಸ್ತಿತ್ವವನ್ನು ಹೊಂದಿದ್ದುದನ್ನು ಆ ಕಾಲದ ಜೈನಬಸದಿಗಳು, ಬಸದಿಗಳಿಗೆ ಶ್ರೀಸಾಮಾನ್ಯರು ಮತ್ತು 
ರಾಜಮನೆತನದವರು ನೀಡುತ್ತಿದ್ದ ಕೊಡುಗೆಗಳಿಂದ ಅರ್ಥೈಸಬಹುದಾಗಿದೆ. 


ಮೈಸೂರು ಒಡೆಯರಿಗೆ ಸಂಬಂಧಿಸಿದ ಒಂದು ಮಹತ್ವಪೂರ್ಣ ಶಾಸನವು 


ಶ್ರವಣಬೊಳಗೊಳದಲ್ಲಿದೆ.69 ಜೈನಕಾಶಿಯಾದ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ದೇವಾಲಯಕ್ಕೆ 
ಸೇರಿದ ಭೂಮಿಯನ್ನು ಯಾವುದೋ ಸಂದಿಗ್ದ ಸಮಯದಲ್ಲಿ ದೇವಾಲಯದ ಸ್ಥಾನಿಕರು 
ಶ್ರೀಮಂತರುಗಳಿಗೆ ಅಡಮಾನ ಮಾಡಿದ್ದು, ಅವರುಗಳು ಈ ಭೂಮಿಯನ್ನು ಅನುಭವಿಸಿಕೊಂಡು 
ಬರುತ್ತಿದ್ದರು. ಈ ಸಮಯದಲ್ಲಿ ಶ್ರವಣಬೆಳುಗೊಳಕ್ಕೆ ಭೇಟಿ ನೀಡಿದ್ದ ಮೈಸೂರಿನ 
ಚಾಮರಾಜವೊಡೆಯರು ದೇವಾಲಯದ ಭೂಮಿಯನ್ನು ಅಡವು ಹಿಡಿದಿದ್ದ ಹೊಸಹೊಳಲ ಕೆಂಪಪ್ಪನ 
ಮಗ ಚೆನ್ನಣ್ಣ ಬೆಳುಗೊಳದ ಪಾಯಿಸೆಟ್ಟಿಯವರ ಮಕ್ಕಳಾದ ಚಿಕ್ಕಣ್ಣ ಚಿಗಪಾಯಿಸೆಟ್ಟಿ 
ಮುಂತಾದವರನ್ನು ಕರೆಸಿ, ನಿಮ್ಮ ಅಡವಿನ ಸಾಲವನ್ನು ತೀರಿಸುವೆನು ಎಂದು ಹೇಳಿದಾಗ, ಚೆನ್ನಣ್ಣ, 
ಚಿಕ್ಕಣ್ಣ, ಚಿಗಪಾಯಿಸೆಟ್ಟಿ ಮುದ್ದಣ್ಣ, ಅಜ್ಜಣ್ಣನ ಪದುಮಪ್ಪನ ಮಗ ಪಂಡೆಣ್ಣ ಪದುಮರಸ್ಯೆಯ್ಯ, 

[ ಬ ಬ'ಣ ಜಣ ಬ [5 ಲ್‌ 
ದೊಡ್ಡಣ್ಣ, ಪಂಚಬಾಣಕವಿಗಳ ಮಗ ಬೊಮ್ಮಪ್ಪ ಬೊಮ್ಮಣ್ಣಕವಿ, ವಿಜಯಂಣ್ಣ, ಗುಮ್ನಣಣ್ಣಿ. ಚಾರುಕೀರ್ತಿ 
ನಾಗಪ, ಬೆಡದ್ಯಯ್ಯ, ಬೊಮಿಸೆಟಿ, ಹೊಸಹಳಿಯ ರಾಯಣ್ಣ, ಪರೆಯಣ್ಣಗೌಡ, ಭೆರಸೆಟಿ, ಬೆರಣ್ಣ 

ಬ ೬ ೪ ಣ [5 ಲ 
ಮತ್ತು ವೀರಯ್ಯ ಮುಂತಾದ ಸಮಸ್ತರು ತಮ್ಮ ತಂದೆತಾಯಿಯರಿಗೆ ಪುಣ್ಯವಾಗಲಿಯೆಂದು 
ಗುರುಗಳಾದ ಚಾರುಕೀರ್ತಿಪಂಡಿತದೇವರ ಮುಂದೆ ಸ್ಥಾನಿಕರು ಕೊಟ್ಟಿದ್ದ ಅಡವಿನ ಸಾಲ ಪತ್ರಗಳನ್ನು 
ಧಾರಾಪೂರ್ವಕವಾಗಿ ಹಿಂದಿರುಗಿಸಿ, ಭೂಮಿಯನ್ನು ಜೈನಮಠದ ವಶಕ್ಕೆ ಒಪ್ಪಿಸುತ್ತಾರೆ. ನಂತರ, 


199 


ಚಾಮರಾಜ ಒಡೆಯರು ದೇವಾಲಯದ ಭೂಮಿ, ಆಸ್ತಿಗಳನ್ನು ಯಾರೂ ಅಡವಿಡುವುದಾಗಲೀ, 


ಅಡವಿಡಿಸಿಕೊಳ್ಳುವುದಾಗಲೀ ಸಲ್ಲದೆಂದು ಧರ್ಮಶಾಸನ ಹಾಕಿಸುತ್ತಾರೆ 67 ಈ ಎರಡೂ ಶಾಸನಗಳ 
ಕಾಲ ಕ್ರಿ.ಶ.1634, ಶಾಸನೋಕ್ತ ದೊರೆ ರಾಜ ಒಡೆಯರ ಮೊಮ್ಮಗನಾದ ಆರನೇ ಚಾಮರಾಜ 
ಒಡೆಯರು. ಇದಲ್ಲದೆ, ಶ್ರವಣಬೊಳಗೊಳದಲ್ಲಿ ಚಿಕ್ಕದೇವರಾಜ ಒಡೆಯರು ಕಲ್ಯಾಣಿಯೊಂದನ್ನು 
ಕಟ್ಟಿಸಿದ್ದು, ಇದು "ಚಿಕ್ಕದೇವರಾಜ ಕಲ್ಯಾಣಿ' ಎಂಬ ಹೆಸರನ್ನು ಹೊಂದಿದೆ65 ಈ ಕಲ್ಯಾಣಿಯ 
ಪಕ್ಕದಲ್ಲಿ ಭಕ್ತರಿಗಾಗಿ ದೊಡ್ಡ ದೇವರಾಜ ಒಡೆಯರು ಅನ್ನಸತ್ರವೊಂದನ್ನು ಕಟ್ಟಿಸಿ ಈ ಛತ್ರದ 
ನಿರ್ವಹಣೆಗಾಗಿ ರಾಗಿಬೊಮ್ಮನಹಳ್ಳಿ ಗ್ರಾಮವನ್ನು ದಾನವಾಗಿ ನೀಡಿದ ವಿಷಯವನ್ನು ಕ್ರಿ.ಶ.1672ರ 
ಶಾಸನವು ಒಳಗೊಂಡಿದೆ. 


ಕ್ರಿಶ.1723ನೇ ವರ್ಷದ ಶಾಸನವು ಮೈಸೂರಿನ ದೊಡ್ಡದೇವರಾಜ ಒಡೆಯರು ಆರ್ಹನಹಳ್ಳಿ, 
ಹೊಸಹಳ್ಳಿ, ಜಿನನಾಥಪುರ, ವಸ್ತಿಯಗ್ರಾಮ ರಾಚನಹಳ್ಳಿ, ಉತ್ತನಹಳ್ಳಿ, ಜಿನ್ನನಹಳ್ಳಿ, ಕೊಪ್ಪಲುಗಳು 
ಕಸಬೆ ಮತ್ತು ಬೆಳುಗುಳದ ಸಮೇತ ಗೊಮ್ಮಟೇಶ್ವರನ ಪೂಜೆಗಾಗಿ ಮತ್ತು ಹಿಂದೆ ಕಟ್ಟಿಸಿದ 
ಚಿಕ್ಕದೇವರಾಯ ಕಲ್ಯಾಕಿಯ ಬಳಿಯಿರುವ ಅನ್ನಸತ್ರದ ನಿರ್ವಹಣೆಗಾಗಿ ದಾನ ನೀಡಿದ ವಿಷಯವನ್ನು 
ಉಲ್ಲೇಖಿಸಿದೆ.'9 ಮೈಸೂರಿನ ಶ್ರೀಕೃಷ್ಣರಾಜವೊಡೆಯರ ಕಂದಾಚಾರ ಸವಾರಕಚೇರಿ ಇಲಾಖೆ 
ಭಕ್ಷಿಗಳಾದ ಚಾವುಂಡರಾಯನ ವಂಶಸ್ಥರಾದ ದೇವರಾಜೈ ಅರಸಿನವರು ಮಹಾಮಸ್ತಕಾಭಿಷೇಕದ 
ದಿನದಂದು ಮೃತಿ ಹೊಂದಿದ ಪ್ರಯುಕ್ತ ಮಹಾಮಸ್ತಕಾಭಿಷೇಕದ ದಿನದಂದು ಶ್ರವಣಬೆಳುಗೊಳದ 
ಗೊಮ್ಮಟನಿಗೆ ಪಾದಪೂಜೆ ಮುಂತಾದ ಸೇವಾರ್ಥಕ್ಕೆ ಅವರ ಪುತ್ರರು ನೂರು ವರಹದ ಪುದುವಟ್ಟು 
ನೀಡಿದ ವಿಷಯವನ್ನು ಕ್ರಿಶ.1827ನೇ ವರ್ಷದ ಶಾಸನ ದಾಖಲಿಸಿದೆ.ಗ! ಈ ಶಾಸನಾಧಾರಗಳಿಂದ, 
ಮೈಸೂರು ಒಡೆಯರು ಜೈನಧರ್ಮಕ್ಕೆ ಸ್ಪತಃ ನೀಡಿರುವ ಕೊಡುಗೆಗಳಿಂದ ತನ್ಮೂಲಕ ಅವರು ಈ 
ಧರ್ಮಕ್ಕೆ ನೀಡಿದ ಪ್ರೋತ್ಸಾಹವನ್ನು ಅರಿಯಬಹುದಾಗಿದೆ. 


ಪಿರಿಯಾಪಟ್ಟಣ ತಾಲ್ಲೂಕಿನ ಕ್ರಿ.ಶ. 18ನೇ ಶತಮಾನದ ಶಾಸನವೊಂದು ಕೊಣಸೂರಿನಲ್ಲಿದ್ದ 
ಶಾಂತೀಶ್ವರ ಬಸದಿಯನ್ನು ಕಾಂತೂರ ವೀರಸೆಟ್ಟಿಯು ಜೀರ್ಣೋದ್ದಾರ ಮಾಡಿಸಿದ ವಿಷಯವನ್ನು 
ದಾಖಲಿಸಿದೆ.!? ಹುಣಸೂರು ತಾಲ್ಲೂಕಿನ ಕ್ರಿ.ಶ.19ನೇ ಶತಮಾನದ ಶಾಸನವು ಬಸದಿಗೆ 
ದೇವಣ್ಣಶೆಟ್ಟರು ನೀಡಿದ ಜಾಗಟೆಯ ಕೊಡುಗೆಯನ್ನು ದಾಖಲಿಸಿದೆ.  ಕ್ರಿಶ.1878ರ ಕಾಲಘಟ್ಟದ 
ಶಾಸನವು ಪೆನುಗೊಂಡೆಯ ಸೇನಗಣ ಸಂಸ್ಥಾನದ ಲಕ್ಷ್ಮೀಸೇನಭಟ್ಟಾರಕ ಸ್ಪಾಮಿಯವರ ಶಿಷ್ಯನಾದ 
ಯಿಗಡೂರು ಪಟ್ಟಣಸ್ವಾಮಿಯಾದ ವೀರಪ್ಪನವರ ಮಗ ಅಣ್ಣಯ್ಯನವರು. ಇವರ ಮಗ ಹುಜೂರು 
ಮೋತಿಖಾನೆ ವೀರಪ್ಪ ಮತ್ತು ಇವರ ತಮ್ಮನಾದ ತಿಮ್ಮಪ್ಪನವರು ಸಾಲಿಗ್ರಾಮದಲ್ಲಿ ಅನಂತನಾಥ 
ಸ್ವಾಮಿಯ ಬಸದಿಯನ್ನು ನೂತನವಾಗಿ ನಿರ್ಮಿಸಿದ ವಿಷಯವನ್ನು ನಿರೂಪಿಸಿದೆ.74 


ಮೈಸೂರು ಜಿಲ್ಲೆಯಲ್ಲಿನ ಜೈನಧರ್ಮದ ಅಸ್ತಿತ್ವವನ್ನು ಕೇವಲ ಶಾಸನಗಳಲ್ಲಿ ಉಕ್ತವಾಗಿರುವ 
ಬಸದಿ ನಿರ್ಮಾಣಕಾರ್ಯ, ಬಸದಿಗಳಿಗೆ ಬಿಟ್ಟಂಥ ಕೊಡುಗೆಗಳಿಂದ ಮಾತ್ರವಲ್ಲದೆ, ಮೈಸೂರು 
ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿನ ಸ್ಥಳನಾಮಗಳಿಂದ ಸಹ ಗುರುತಿಸಬಹುದಾಗಿದೆ. 


ಹೆಗ್ಗಡದೇವನ ಕೋಟೆ ತಾಲ್ಲೂಕಿನ ಜಿನ್ನಹಳ್ಳಿ ಇಂಥ ಗ್ರಾಮಗಳಲ್ಲಿ ಒಂದು.'ನ ಹೆಸರೇ 
ಸೂಚಿಸುವಂತೆ "ಜೈನಹಳ್ಳಿ' ಎಂಬುದು ಕಾಲಕಮೇಣ ಜನರ ಆಡುನುಡಿಯಲ್ಲಿ "ಜಿನ್ನಹಳ್ಳಿ' ಎಂದು 


200 


ಬದಲಾಗಿದೆಯೆಂದು ಅರ್ಥೈಸಬಹುದಾಗಿದೆ. ಇದರಿಂದ ಈ ಊರು ಗಂಗರ ಕಾಲದಲ್ಲಿ ಪ್ರಸಿದ್ಧ 
ಜೈನಕ್ಷೇತವಾಗಿದ್ದಿರಬಹುದಾದ ಸಂಭವನೀಯತೆ ಹೆಚ್ಚಾಗಿದೆ.ಇದುವರೆಗೆ ಜಿನ್ನಹಳ್ಳಿಯಲ್ಲಿ ದೊರಕಿರುವ 
ಶಾಸನಗಳು ಕ್ರಿಶ. 9ನೇ ಶತಮಾನದಿಂದ 13ನೇ ಶತಮಾನದವರೆಗಿನ ಕಾಲಘಟ್ಟದ್ದಾಗಿದೆ. ಹಿಂದೆ 
ಮೈಸೂರು ಜಿಲ್ಲೆಯ ಭಾಗವಾಗಿದ್ದ. ಇಂದು ಚಾಮರಾಜನಗರ ಜಿಲ್ಲೆಗೆ ಸೇರಿರುವ ಮುಡಕನಹಳ್ಳಿಯ 
ಪೂರ್ವದ ಹೆಸರು "ಮುಕ್ಕೊಡೆಹಳ್ಳಿ' ಎಂದಾಗಿತ್ತು ಎಂದು ಡಾ.ಹಂಪ ನಾಗರಾಜಯ್ಯ ಅವರು 


ಶಾಸನೋಲ್ಲೇಖಗಳ ಮುಖಾಂತರ ಗುರುತಿಸಿದ್ದಾರೆ. ಜಿನರಿಗೆ ಇರುವ ಎಂಟು ಮಹಿಮೆಗಳಲ್ಲಿ 
ಮುಕ್ಕೊಡೆಯೂ ಒಂದು. ಆದುದರಿಂದ, ಈ ಗ್ರಾಮವು ಹಿಂದೆ ಜೈನಧರ್ಮದ ನೆಲೆಯಾಗಿತ್ತೆಂದು 
ಊಹಿಸಬಹುದಾಗಿದೆ. ಈ ಗ್ರಾಮಗಳಲ್ಲಿ ದೊರೆತಿರುವ ಬಹುತೇಕ ಶಾಸನಗಳು ಗಂಗರ ಕಾಲಕ್ಕೆ 
ಸೇರಿದವುಗಳಾಗಿವೆ. 


ಇದೇ ರೀತಿ, ಹೆಗ್ಗಡದೇವನ ಕೋಟೆ ತಾಲ್ಲೂಕಿನ ಗುಮ್ಮಟನಾಥಪುರವನ್ನು 
ಗುರುತಿಸಬಹುದಾಗಿದೆ. ವಿಜಯನಗರದ ಮೂರನೇ ವಿಜಯ ಬುಕ್ಕರಾಯನ ಆಳ್ಗಿಕೆಯ ಕಾಲದಲ್ಲಿನ 
ಕಿ.ಶ.1423ರ ಶಾಸನವು ತೋಟಹಳ್ಳಿಯನ್ನು "ಗುಮ್ಮಟನಾಥಪುರ'ವೆಂದು ಪುನರ್‌ ನಾಮಕರಣ ಮಾಡಿ, 
ಗುಮ್ಮಟನಾಥ ಸ್ವಾಮಿಗಳ ಅಂಗರಂಗಭೋಗಕ್ತಾಗಿ ಗದ್ದೆ. ತೋಟಗಳನ್ನು ಕೊಡುಗೆಯಾಗಿ 


ನೀಡಿರುವುದನ್ನು ಗಮನಿಸಬಹುದಾಗಿದೆ.!' ಹಿಂದೆ ಗಂಗರ ಪ್ರಾಂತ್ಯದೊಳಗೆ ಅಂತರ್ಗತವಾಗಿದ್ದ 
ಕೊಡಗುನಾಡುನಲ್ಲಿದ್ದ ಇಂದಿನ ನಂಜನಗೂಡು ತಾಲ್ಲೂಕಿನಲ್ಲಿರುವ  ಕೆಲ್ಲಿಪುಸೂರಿನಲ್ಲಿರುವ 
ಜೈನಬಸದಿಯನ್ನು ಸೈಗೊಟ್ಟ ಶಿವಮಾರನು ಕಟ್ಟಿಸಿದ್ದನೆಂದು ತಿಳಿದುಬರುತ್ತದೆ. ಈ ಬಸದಿಯು 
ನಿರ್ಮಾಣ ಕಾಲಕ್ಕೆ ಕೆಲ್ಲಿಪುಸೂರು ಎಂದಿದ್ದು, ನಂತರ ಈ ಗ್ರಾಮದ ಹೆಸರು ಕೆಲಸೂರು ಎಂದು 


ಬದಲಾಗಿರುತ್ತದೆ. ಹಲ್ಲಿಡಿ ಶಾಸನೋಕ್ತ ಪ್ರಸಿದ್ಧ ಜೈನವಂಶಜರಾದ ಕೆಲ್ಲಕುಲದವರಿಂದ ಈ ಗ್ರಾಮಕ್ಕೆ 


ಕೆಲ್ಲಿಪುಸೂರು ಎಂಬ ಹೆಸರಾಗಿತ್ತೆಂದು ಡಾ.ಹಂ.ಪ.ನಾಗರಾಜಯ್ಯ ಅವರು ಅಭಿಪ್ರಾಯಪಟ್ಟಿರುತ್ತಾರೆ.!8 
ಇದರಿಂದ, ಆ ಕಾಲದಲ್ಲಿದ್ದ ಜೈನಧರ್ಮದ ವಿಶಾಲಬಾಹುಳ್ಯವನ್ನು ಮತ್ತು ಪ್ರಾಬಲ್ಯವನ್ನು 
ಅರಿಯಬಹುದಾಗಿದೆ. 


ಮೈಸೂರು ತಾಲ್ಲೂಕಿನಲ್ಲಿರುವ "ಮಲ್ಲಿನಾಥಪುರ'ವೆಂಬ ಗ್ರಾಮವು ಹೆಸರೇ ಸೂಚಿಸುವಂತೆ 
ಜೈನರ ತೀರ್ಥಂಕರನಾದ ಮಲ್ಲಿನಾಥನ ಹೆಸರನ್ನೇ ಹೊಂದಿದೆ. ಆದರೆ, ಇಂದು ಈ ಗ್ರಾಮದಲ್ಲಿ 
ಜೈನಧರ್ಮವು ಇದ್ದಿರಬಹುದಾದ ಯಾವುದೇ ಕುರುಹುಗಳು ಅಥವಾ ಅವಶೇಷಗಳು ಲಭ್ಯವಿಲ್ಲ. 
ಆದರೆ, ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಊರಿನ ಮುಂಭಾಗದಲ್ಲಿ ಎರಡು 
ಮಾನಸ್ತಂಭಗಳಿದ್ದುವೆಂದು, ರಸ್ತೆ ಅಗಲೀಕರಣದ ಸಮಯದಲ್ಲಿ ಅವುಗಳು ಕಣ್ಮರೆಯಾದುವೆಂದು 
ತಿಳಿಸಿರುತ್ತಾರೆ. ಇದರಿಂದ, ಈ ಗ್ರಾಮವು ಹಿಂದೆ ಜೈನಕ್ಷೇತ್ರವಾಗಿದ್ದಿರಬಹುದೆಂದು ಹೇಳಬಹುದು. 


ಇದೇ ರೀತಿ "ಗೊಮ್ಮಟಗಿರಿ ಗ್ರಾಮವು ಸಹ ಹೆಸರೇ ಸೂಚಿಸುವಂತೆ ಜೈನಕ್ಷೇತ್ರವಾಗಿದೆ. 
ಇಂದಿಗೂ ಇಲ್ಲಿ 22 ಅಡಿ ಎತ್ತರದ "ಗೊಮ್ಮಟ' ಪೂಜೆಗೊಳ್ಳುತ್ತಿದ್ದಾನೆ. ಇದೇ ಕ್ಷೇತ್ರದಲ್ಲಿ, 24 
ತೀರ್ಥಂಕರರ ಪಾದಗಳನ್ನು ಕಲ್ಲಿನಲ್ಲಿ ಕೊರೆದು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಆದರೆ, ಇಲ್ಲಿದ್ದ 
ಶಾಸನಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆಯೆಂಬ ವಿವರ ಸ್ಥಳೀಯರಿಂದ ಕ್ಷೇತ್ರಕಾರ್ಯದ 
ಸಂದರ್ಭದಲ್ಲಿ ತಿಳಿದುಬಂದಿರುತ್ತದೆ. ಈ ಕ್ಷೇತದ ಅನತಿದೂರದಲ್ಲಿರುವ ಕೆರೆಯಲ್ಲಿ ಜಿನವಿಗಹಗಳ 
ಭಗ್ನಾವಶೇಷಗಳು ದೊರೆತಿವೆ. ಈ ಎಲ್ಲ ಕಾರಣಗಳಿಂದ ಹಾಗೂ ಈ ಸ್ಥಳವು ಜೈನಧರ್ಮದ 
ಮಹಾಮಸ್ತಕಾಭಿಷೇಕ ಮತ್ತು ನಿತ್ಯ ಜಿನಪೂಜೆಯಂಥ ಆಚರಣೆಗಳಿಂದ ಪ್ರಮುಖ ಜೈನಕ್ಷೇತ್ರವಾಗಿ 


201 


ಇಂದಿಗೂ ನೆಲೆ ಕಂಡುಕೊಂಡಿದೆಯೆಂದು ಹೇಳಿದರೆ ತಪ್ಪಾಗಲಾರದು. ನಂಜನಗೂಡು ತಾಲ್ಲೂಕಿನ 
ಹೆಡತಲೆ, ತೆರಕಣಾಂಬಿ ಮುಂತಾದ ಗ್ರಾಮಗಳಲ್ಲಿ ಕ್ಷೇತಕಾರ್ಯದ ಸಂದರ್ಭದಲ್ಲಿ ಜಿನ ಶಿಲ್ಲಗಳು 
ಕಂಡುಬಂದಿವೆ. ಆದುದರಿಂದ, ಈ ಗ್ರಾಮಗಳಲ್ಲಿಯೂ ಜೈನಧರ್ಮದ  ಅಸ್ತಿತ್ವವಿತ್ತೆಂದು 
ಗುರುತಿಸಲಾಗಿದೆ. 


ಕ್ರಿಹೂ.3ನೇ ಶತಮಾನದಲ್ಲಿ ಕರ್ನಾಟಕಕ್ಕೆ ಕಾಲಿಟ್ಟಿತೆಂದು ವಿದ್ಧಾಂಸರು ಅಭಿಪ್ರಾಯಪಟ್ಟಿರುವ 
ಜೈನಧರ್ಮವು, ಕಾಲಾನುಕಾಲಕ್ಕೆ ಜನಸಾಮಾನ್ಯರಿಂದ, ಅನೇಕ ರಾಜವಂಶದಿಂದ ಯುಕ್ತ 
ಪೋಷಣೆಯನ್ನು ಪಡೆದು ಕ್ರಿ.ಶ.ಏಳನೇ ಶತಮಾನದಿಂದ 11ನೇ ಶತಮಾನದವರೆಗೆ ಅತ್ಯಂತ ಪ್ರಬಲ 
ಧರ್ಮವಾಗಿ ಅತ್ಯುಚ್ಛಾಯ ಸ್ಥಿತಿಯನ್ನು ಮುಟ್ಟಿತ್ತು ನಂತರ ಪ್ರಬಲಿಸಿದ ಶ್ರೀವೈಷ್ಣವ ಮತ್ತು ವೀರಶೈವ 
ಧರ್ಮಗಳೊಡನೆ ಸಂಘರ್ಷವನ್ನೆದುರಿಸಿಯೂ ಉಳಿದುಬಂದಿತೆಂದರೆ ತಪ್ಪಾಗಲಾರದು. ಇಂದಿಗೂ 
ಮೈಸೂರು ಜಿಲ್ಲೆಯಲ್ಲಿ ಜೈನಧರ್ಮೀಯರು ಅಲ್ಲಸಂಖ್ಯಾತರಾಗಿಯಾದರೂ ಇದ್ದಾರೆಂಬುದು 
ಗಮನಿಸಬೇಕಾದ ಸಂಗತಿಯಾಗಿದೆ. 


ವೈದಿಕಧರ್ಮ 


ವೈದಿಕಧರ್ಮವು ಭಾರತದ ಸನಾತನ ಧರ್ಮವೆಂದು ಪ್ರಸಿದ್ದವಾಗಿದೆ. ಒಂದು ರೀತಿಯಲ್ಲಿ 
ಹೇಳಬೇಕೆಂದರೆ, ಉಳಿದೆಲ್ಲ ಧರ್ಮಗಳು ಈ ವೈದಿಕ ಧರ್ಮವೆಂಬ ಮಹಾವ್ಯಕ್ಷದಲ್ಲಿ ಟಿಸಿಲೊಡೆದ 
ಕೊಂಬೆಗಳಂತೆ ಎಂದು ಭಾವಿಸಿದರೂ ಅತಿಶಯೋಕ್ತಿಯಲ್ಲ. ವೈದಿಕ ಧರ್ಮವು ವೇದಗಳ 
ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಈ ಧರ್ಮದ ಎರಡು ಪ್ರಮುಖ ಶಾಖೆಗಳೆಂದರೆ, ವೈಷ್ಣವ ಮತ್ತು 
ಶೈವಧರ್ಮಗಳು. ಈ ಧರ್ಮಗಳ ಪ್ರಭಾವ ಮತ್ತು ಅವನತಿಗಳನ್ನು ಕರ್ನಾಟಕದ ಮೈಸೂರು 
ಜಿಲ್ಲೆಯ ವ್ಯಾಪ್ತಿಯ ಮಿತಿಯೊಳಗೆ ವಿಶ್ಲೇಷಿಸಲಾಗಿದೆ. 


ಶ್ರೀವೈಷ್ಠವಧರ್ಮ 


ವೈದಿಕಧರ್ಮದ ಒಂದು ಶಾಖೆಯಾದ ವೈಷ್ಣವಧರ್ಮವು ಪ್ರಧಾನವಾಗಿ ವಿಷ್ಣು ಮತ್ತು 
ವಿಷ್ಣುವಿನ ಅವತಾರಗಳ ಆರಾಧನೆಯ ತತ್ವವನ್ನು ಹೊಂದಿದೆ. ಜೈನ ಮತ್ತು ಬೌದ್ಧ ಧರ್ಮಗಳು 
ಕಿಸ್ತಪೂರ್ವದಲ್ಲಿ ಭಾರತವನ್ನು ತನ್ಮೂಲಕ ಕರ್ನಾಟಕವನ್ನು ಪ್ರವೇಶಿಸುವ ಮುನ್ನವೇ ವೈದಿಕ ಧರ್ಮ 
ಮತ್ತು ವಿಷ್ಣುವಿನ ಆರಾಧನೆಯು ಭದ್ರ ನೆಲೆಗಟ್ಟನ್ನು ಹೊಂದಿತ್ತೆಂಬುದಕ್ಕೆ ಶಾಸನಗಳು ಸಾಕ್ಷಿಯನ್ನು 
ನೀಡುತ್ತವೆ. ಉದಾ: ಅಜಂತಾ, ಎಲ್ಲೋರಾಗಳಲ್ಲಿನ ವಿಷ್ಣುಮೂರ್ತಿಗಳು ಈ ಧರ್ಮದ 
ಪುರಾತನತೆಯನ್ನು ವಿಶದಪಡಿಸುತ್ತವೆ. ತಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವನ್ನು ಸ್ಥಿತಿಕರ್ತನೆಂದು 
ಪುರಾಣಗಳು ತಿಳಿಸುತ್ತವೆ. ಮೈಸೂರು ಜಿಲ್ಲೆಯಲ್ಲಿಯೂ ಸಹ ವೈಷ್ಣವಧರ್ಮ ಪ್ರಧಾನವಾಗಿತ್ತೆಂದು 
ಶಾಸನಗಳಿಂದ ತಿಳಿದುಬರುತ್ತದೆ. 


ಮೈಸೂರು ಜಿಲ್ಲೆಯಲ್ಲಿ ಅಶೋಕನು ಬೌದ್ಧಧರ್ಮ ಪ್ರಚಾರವನ್ನು ಕೈಗೊಳ್ಳುವುದಕ್ಕೆ ಮುನ್ನ ಈ 
ಪ್ರದೇಶದಲ್ಲಿದ್ದ ಧರ್ಮ ವೈಷ್ಣವಧರ್ಮವಾಗಿರಬಹುದು ಎಂದು ಸ್ಪಷ್ಟವಾಗಿ ಊಹಿಸಬಹುದು. ಆದರೆ, 
ಇದಕ್ಕೆ ತಕ್ಕ ಶಾಸನಾಧಾರಗಳು ಸದ್ಯಕ್ಕೆ ದೊರಕದಿರುವುದರಿಂದ ಇದನ್ನು ಹೀಗೇ ಇದಮಿತ್ನವೆಂದು 
ಹೇಳಲು ಸಾಧ್ಯವಿಲ್ಲ. ಮೌರ್ಯರ ಸಾಮಂತರಾಗಿದ್ದು, ನಂತರ ದಕ್ಷಿಣ ಭಾರತದಲ್ಲಿ ಅವರ 
ಉತ್ತರಾಧಿಕಾರಿಗಳೂ ಆದ ಶಾತವಾಹನ ದೊರೆಗಳು ಸರ್ವಧರ್ಮಕ್ಕೂ ಸಮಾನ ಪ್ರೋತ್ಸಾಹ 


202 


ನೀಡಿದ್ದರೂ, ಸ್ವತಃ ವೈದಿಕ ಧರ್ಮೀಯರಾಗಿದ್ದರೆಂದು ಅವರ ಹೆಸರುಗಳಿಂದ ಮತ್ತು ಅವರು 
ನಡೆಸಿದ ಯಜ್ಞ-ಯಾಗಗಳಿಂದ ಅರಿಯಬಹುದಾಗಿದೆ. ಗಂಗರಾಜರ ಕಾಲದಲ್ಲಿನ ಕೆಲವು 
ಶಾಸನಗಳಲ್ಲಿ ಶ್ರೀವೈಷ್ಣವಧರ್ಮದ ಬ್ರಾಹ್ಮಣರಿಗೆ ದತ್ತಿ ನೀಡಿದ ವಿಷಯಗಳಿವೆ. ಅಗ್ರಹಾರಗಳಲ್ಲಿ 


ವಾಸಿಸುತ್ತಿದ್ದವರು ವೈಷ್ಣವ ಮತ್ತು ವೈದಿಕಶೈವಕ್ಕೆ ಸೇರಿದ ವರ್ಗದವರೆಂದು ಗುರುತಿಸಲಾಗಿದೆ. 


ಮೈಸೂರು ಜಿಲ್ಲೆಯಲ್ಲಿನ ಗಂಗರ ಅಧಿಪತ್ಯದೊಳಗಿದ್ದ ಪ್ರಾಂತ್ಯಗಳನ್ನು ಜಯಿಸಿದ ನಂತರ 
ಚೋಳರು ತಮ್ಮ ಆಳ್ಗಿಕೆಯ ಕಾಲದಲ್ಲಿ, ಶೀವೈಷ್ಠವ ದೇವಾಲಯಗಳಿಗೆ ಉದಾರವಾಗಿ ಕಾಣಿಕೆಗಳನ್ನು 
ನೀಡಿರುವ ಅಂಶವನ್ನು ಶಾಸನಗಳು ಸ್ಥಿರೀಕರಿಸಿವೆ. ಜೋಳರ ಆಳಿಕೆಯ ಕಾಲದಲ್ಲಿ 
ಜನನಾಥಪುರವೆಂದು ಕರೆಸಿಕೊಳ್ಳುತ್ತಿದ್ದ ತಡಿಮಾಲಿಂಗಿಯಲ್ಲಿನ ಜನಾರ್ದನ ದೇವಾಲಯಕ್ಕೆ ಕ್ರಿ.ಶ.11ನೇ 
ಶತಮಾನದ ಆರಂಭದಿಂದ ಕ್ರಿ.ಶ.11ನೇ ಶತಮಾನದ ಅಂತ್ಯದವರೆಗೂ ಆಳಿದ ಎಲ್ಲ ಚೋಳರಾಜರು 
ಅನೇಕ ದತ್ತಿಗಳನ್ನು ಸ್ವತಃ ನೀಡಿರುವುದಾಗಿ ತಮಿಳು ಶಾಸನಗಳು ಉಲ್ಲೇಖಿಸಿವೆ. ಕ್ರಿಶ.1ನೇ 
ಶತಮಾನದ ಶಾಸನವು ಮಾಯಿಲಂಗೈನ (ತಡಿಮಾಲಿಂಗಿ) ಇರವಿಕುಲ-ವಿಣ್ಣಗಾರ್‌-ಆಳ್ಟಾರ್‌ ಅಂದರೆ 
ಜನಾರ್ದನ ದೇವರಿಗೆ ಒಂದೂವರೆ ವೇಳಿಯ ನೀರಾವರಿ ಭೂಮಿಯನ್ನು ದತ್ತಿ ಬಿಟ್ಟುದಾಗಿ 


ತಿಳಿಸಿದೆ. ಸಭೆಯ ನಿರ್ಣಯದಂತೆ, ಇದೇ ದೇವಾಲಯಕ್ಕೆ ಒಂದು ವೇಳಿಯಷ್ಟು ಭೂಮಿಯನ್ನು 
ದೈನಂದಿನ ಸೇವೆಗಾಗಿ ತೆರಿಗೆರಹಿತವಾಗಿ ದತ್ತಿ ನೀಡಿದ ವಿಷಯವನ್ನು ಕ್ರಿ.ಶ.11'ನೇ ಶತಮಾನದ 


ಕಾಲಘಟ್ಟದ ಶಾಸನವು ಉಲ್ಲೇಖಿಸಿದೆ.50 ಕ್ರಿ.ಶ.1017ರ ಕಲ್ಕುಂದ ಗ್ರಾಮದ ಶಾಸನದಿಂದ, ಕಲ್ಕುಂದದ 


ಮಹಾಜನರು ಊರಿನ ನಾರಾಯಣ ದೇವಾಲಯಕ್ಕೆ ದತ್ತಿ ಬಿಟ್ಟಿರುವ ವಿಷಯವು ತಿಳಿದುಬರುತ್ತದೆ.8! 
ಆದರೆ, ಈಗ ಶಾಸನೋಕ್ತ ದೇವಾಲಯವು ಉಳಿದುಬಂದಿಲ್ಲ. 


ಕ್ರಿ.ಶ.1021-22ನೇ ವರ್ಷದ ಶಾಸನವು ಚೋಳದೊರೆ ಒಂದನೇ ರಾಜೇಂದನು ಹತ್ತು 
ಕಳ೦ಜುಗಳಷುು ಚಿನ್ನವನ್ನು ಸೇನಾಪತಿ ಕುರುವನ್‌ ಉಲಗಳಾಂದಾನ್‌ ಅಥವಾ 
ರಾಜೇಂದಶೋಳ-ಜಯಮೂರ್‌-ನಾಡಾಳ್ಸನ್‌ನ ಮೂಲಕ ಜನಾರ್ದನ ದೇವಾಲಯಕ್ಕೆ 


ಹೂದೋಟವನ್ನು ಮಾಡಿಸಲು ನಗರತ್ತಾರನ ಕೈಗೊಪ್ಪಿಸುವ ವಿಷಯವನ್ನು ಒಳಗೊಂಡಿದೆ. ಇದೇ 
ಅರಸನ ಕ್ರಿ.ಶ.1032ನೇ ವರ್ಷದ ಶಾಸನವು ಮಾಯಿಲಂಗೈನಲ್ಲಿರುವ ಭೂಮಿಯನ್ನು ಮಾರಿದ 
ಹಣವನ್ನು ದೇವಸ್ಥಾನದ ಭಂಡಾರಕ್ಕೆ ಜನಾರ್ದನ ದೇವರ ನಿತ್ಯನೈವೇದ್ಯಕ್ಕೆ ಸ್ವೀಕರಿಸಲಾಯಿತೆಂದು 


ತಿಳಿಸುತ್ತದೆ.83 


ಒಂದನೇ ರಾಜೇಂದನ  ಕ್ರಿಶ.1035-36ನೇ ಕಾಲಘಟ್ಟದ ಮತ್ತೊಂದು ಶಾಸನವು 
ಇರವಿಕುಲಮಾಣಿಕ್ಕ-ವಿಣ್ಣಗಾರ್‌-ಆಳ್ದಾರ್‌ ದೇವರೊಡನೆ ನಂಬಿರಾಟ್ಟಿ ದೇವತೆಯ ಕೈಂಕರ್ಯಕ್ಕೆ 
ಭೂಮಿಯನ್ನು ದತ್ತಿ ನೀಡಿ, ಅದರ ಇಳುವರಿಯ ಬಡ್ಡಿಯಿಂದ ಬಂದ ಆದಾಯವನ್ನು ಪಂಗುಣಿ 
ಹಬ್ಬದಂದು ದೇವರ ನೈವೇದ್ಯಕ್ಕೆ ಹೂವಿನ ಹಾರಕ್ಕೆ ಹಾಗೂ ದೇವತೆಯ ಕಿವಿಯೋಲೆಗೆ 
ವೆಚ್ಛಮಾಡುವುದೆಂದು ತಿಳಿಸಲಾಗಿದೆ.4 ಕ್ರ.ಶ.1015-16ನೇ ವರ್ಷದ ಒಂದನೇ ರಾಜೇಂದ್ರಜಚೋಳನ 
ಆಳ್ಗಿಕೆಯ ಕಾಲದ ಶಾಸನವು ಈತನ ಸೇನಾಧಿಪತಿಯಾದ ಪಂಚವನ್‌ ಮನುಕುಲಕೇಸರಿ ಅಥವಾ 


ಪಂಚವನ್‌ ಮಾರಾಯನು ಜನಾರ್ದನ ದೇವರಿಗೆ ತಿರುವೊಳಕ್ಕು ಹಬ್ಬದ ಆಚರಣೆಗೆ ಹಾಗೂ ಎರಡು 


203 
ಪಿಡಿವಿಳಕ್ಟುಗಳನ್ನು ಉರಿಸಲು ಮತ್ತು ನಿತ್ಯ ದೇವಾಲಯಕ್ಕೆ ಮೂರು ಪಿಡಿಯಷ್ಟು ಎಣ್ಣೆಯನ್ನು 
ಪೂರೈಸುವ ಸಲುವಾಗಿ ನೀಡಿದ ಕೊಡುಗೆಗಳನ್ನು ದಾಖಲಿಸಿದೆ.85 


ಎರಡನೇ ರಾಜೇಂದಚೋಳನ  ಕ್ರಿ.ಶ.11ನೇ ಶತಮಾನದ ಶಾಸನವು ಜನಾರ್ದನ 


ದೇವಾಲಯದಲ್ಲಿ ಅವನ "ತಿರುಮರವಿಯ” ಪ್ರಶಸ್ತಿಯನ್ನು ದಾಖಲಿಸಿದೆ.35 ಚೋಳರ ಆಳ್ಗಿಕೆಯ 
ಕಾಲದಲ್ಲಿ ಜನಸಾಮಾನ್ಯರು ಸಹ ಈ ದೇವಾಲಯದ ಕಂಬಗಳನ್ನು ನಿರ್ಮಿಸಿಕೊಟ್ಟ ಸಂಗತಿಗಳನ್ನು 


ಕಿ.ಶ.1ನೇ ಶತಮಾನದ ಶಾಸನಗಳು ಉಲ್ಲೇಖಿಸಿವೆ 37 ಚೋಳರು ಶ್ರೀವೈಷ್ಣವ ಧರ್ಮದ 
ದೇವಾಲಯಗಳಿಗೆ ಉದಾರವಾಗಿ ನೀಡಿರುವ ಕೊಡುಗೆಗಳನ್ನು ಗಮನಿಸಿದರೆ, ಅವರು ಈ ಧರ್ಮಕ್ಕೆ 
ನೀಡಿರುವ ಪ್ರೋತ್ಸಾಹವನ್ನು ಅರಿಯಬಹುದಾಗಿದೆ. ಕ್ರಿಶ. 11ನೇ ಶತಮಾನದ ಶಾಸನವು 
ವಣ್ಣಿಯೂರ್‌ ಅಥವಾ ಜನನಾದ-ಚತುರ್ಮೇದಿ-ಮಂಗಲಂನ ಮಹಾಜನರು ಬನ್ನೂರಿನ ಜನಾರ್ದನ 
ದೇವಾಲಯದಲ್ಲಿ ಮಣವಾಳ-ಆಳ್ದಾರರ ವಿಗಹವನ್ನು ಪ್ರತಿಷ್ಠಾಪಿಸಿ, ಅದಕ್ಕೆ ಮಕರ ಮಾಸದ 
ಪೂರ್ಣಿಮೆಯಂದು ಕಾವೇರಿ ತೀರ್ಥದಿಂದ ಆಭಿಷೇಕ ಮಾಡಬೇಕೆಂಬ ದೇವದಾನವನ್ನು 


ಉಲ್ಲೇಖಿಸಿದೆ. 


ನಂತರ, ಕ್ರಿಶ.12ನೇ ಶತಮಾನದಲ್ಲಿ ಶ್ರೀರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ 
ನಂತರ, ಈ ಪ್ರದೇಶದಲ್ಲಿ ಶೀವೈಷ್ಠ್ಣವ ಧರ್ಮ ಪ್ರಭಾವಶಾಲಿಯಾಗಿ ಬೆಳೆದಿದೆಯೆಂದು 
ಗುರುತಿಸಲಾಗಿದೆ. ಶ್ರೀರಾಮಾನುಜರು ಅಂದು ಗಂಗವಾಡಿ ಅಥವಾ ಹೊಯ್ದಳ ಆಳ್ಗಿಕೆಯ 
ಪ್ರದೇಶಗಳಾದ ಮೈಸೂರು ಜಿಲ್ಲೆಯ ನೆರೆಯ ಜಿಲ್ಲೆಯಾದ ಮಂಡ್ಯದ ಮೇಲುಕೋಟೆ, ತೊಣ್ಣೂರು 
ಪ್ರದೇಶಗಳಲ್ಲಿ ನೆಲೆಸಿ ವೈಷ್ಣವ ಧರ್ಮದ ಪ್ರಸಾರ ಮಾಡಿದರೂ, ಅವರು ಸಂಚರಿಸಿದ ಮಾರ್ಗಗಳಾದ 
ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರದ ಸಾಲಿಗ್ರಾಮ, ಮಿರ್ಲೆ ಹಾಗೂ ತಿ.ನರಸೀಪುರ ತಾಲ್ಲೂಕಿನ 
ತಲಕಾಡು ಮುಂತಾದ ಸ್ಥಳಗಳೂ ಈ ಧರ್ಮದ ಪ್ರಭಾವಕ್ಕೆ ಒಳೆಗಾಗಿವೆ. ಶ್ರೀವೈಷ್ಣವ ಧರ್ಮಕ್ಕೆ 
ಹೊಯ್ದಳ ವಿಷ್ಣುವರ್ಧನನಿಂದ ರಾಜಾಶ್ರಯ ಆರಂಭವಾಗಿ, ನಂತರದ ಹೊಯ್ದಳ ಪ್ರಭುಗಳು 
ಉದಾರವಾಗಿ ಕೊಡುಗೆ ನೀಡಿರುತ್ತಾರೆ. ವಿಷ್ಣುವರ್ಧನನು ಕೊಂಗು, ನಂಗಲಿ. ಉಚ್ಚಂಗಿ, ಹಾನುಗಲ್ಲು 
ಮತ್ತು ತಲಕಾಡು ಪ್ರದೇಶಗಳ ಮೇಲಿನ ತನ್ನ ಯುದ್ಧವಿಜಯಗಳಿಂದ ಪ್ರೇರಿತನಾಗಿ ಪಂಚನಾರಾಯಣ 
ದೇವಾಲಯಗಳನ್ನು ನಿರ್ಮಿಸಿದನೆಂಬುದು ಐತಿಹಾಸಿಕ ಸಂಗತಿಯಾಗಿದೆ. ಇದರಲ್ಲಿ, ತಲಕಾಡಿನ 
ಕೀರ್ತಿನಾರಾಯಣ ದೇವಾಲಯವೂ ಒಂದಾಗಿದೆ. 


ವಿಷ್ಣುವರ್ಧನನ ನಂತರದ ಹೊಯ್ದಳ ಪ್ರಭುಗಳ ಆಳ್ಗಿಕೆಯ ಕಾಲದಲ್ಲಿ, ತಲಕಾಡಿನಲ್ಲಿರುವ 
ಕೀರ್ತಿನಾರಾಯಣನ ದೇವಾಲಯದಲ್ಲಿ ದೇವತೆಯ ಪ್ರಶಿಷ್ಠಾಪನೆಗಾಗಿ ನೃತ್ಯಗಾತಿಯಾದ 
ವರಂತರುಮ್‌-ಪೆರುಮಾಳ್‌ ಅಥವಾ ಕೀರ್ತಿನಾರಾಯಣ ತಲೈಕ್ಕೋಳಿಯು ನಾಲ್ಕು ಪಳಕಳಂಜು 
ಹೊನ್ನನ್ನು ದಾನವಾಗಿ ನೀಡಿದ ವಿಷಯವು ತಲಕಾಡಿನಲ್ಲಿರುವ ತಮಿಳು ಶಾಸನದಲ್ಲಿ 
ಉಕ್ಷವಾಗಿದೆ.89 ಶಾಸನೋಕವಾಗಿರುವ ಕೀರ್ತಿನಾರಾಯಣ ದೇಗುಲವು ವಿಷ್ಣು 


ಮಂದಿರವಾಗಿರುವುದರಿಂದ, ಕ್ರಿ.ಶ.12ನೇ ಶತಮಾನದಲ್ಲಿ ಶ್ರೀವೈಷ್ಣವ ಧರ್ಮ 
ಜನಪ್ರಿಯವಾಗಿತ್ತೆಂಬುದನ್ನು ಗುರುತಿಸಬಹುದು. 


ಹೊಯ್ದಳ ಒಂದನೇ ನರಸಿಂಹನ ಆಳ್ಗಿಕೆಯ ಕಾಲದ ಕ್ರಿಶ. 1169ನೇ ವರ್ಷದ ಶಾಸನವು 
ಒಂದನೇ ನರಸಿಂಹನ ಸರ್ವಾಧಿಕಾರಿ, ಸೇನಾಧಿಪತಿ ಮತ್ತು ದಂಡನಾಯಕನಾದ ಲಕ್ಕಯ್ಯನು ನದಿಯ 


204 


ದಂಡೆಯ ಮೇಲೆ ತಾನೇ ನಿರ್ಮಿಸಿದ ನಾಗಕೇಶವ ದೇವರಿಗೆ ಬೆಳಗಲಿ ಗ್ರಾಮವನ್ನು ಮತ್ತು 


ಸೊತ್ತಿಯೂರಿನ ಭೂಮಿಯನ್ನು ದತ್ತಿ ನೀಡಿದ ಉಲ್ಲೇಖವಿದೆ5? ಅಂದಿನ ನಾಗಕೇಶವ 
ದೇವಾಲಯವೇ ಇಂದು ನಾರಾಯಣಸ್ವಾಮಿ ದೇವಾಲಯವೆಂದು ಹೆಸರಾಗಿರುವುದನ್ನು 
ಗುರುತಿಸಬಹುದಾಗಿದೆ. ಈ ಶಾಸನವು ಆರಂಭದಲ್ಲಿ “ನಮೋ ನಿತ್ಯ ಕೇಶವಾಯ ಶಿವಾಯ ಚ” 
ಎಂಬ ಸ್ತುತಿಯೊಡನೆ ಆರಂಭವಾಗಿದ್ದು, ಇದು ಹೊಯ್ದಳರ ಕಾಲ ವೈಷ್ಣವ-ಶೈವ ಧರ್ಮ 
ಸಮನ್ವಯವನ್ನು ತಿಳಿಸುತ್ತದೆ. 


ತದನಂತರದ ಕಾಲದಲ್ಲಿ ಶ್ರೀವೈಷ್ಣವ ಮತ್ತು ಶೈವ ಧರ್ಮಗಳ ನಡುವೆ ಉಂಟಾದ 
ಸಂಘರ್ಷವನ್ನು ಮುಂದಿನ ಶಾಸನದಿಂದ ಗುರುತಿಸಬಹುದಾಗಿದೆ. ಇಮ್ಮಡಿ ವೀರಬಲ್ಲಾಳನ 


0 


ಆಳ್ಲಿಕೆಯ ಕಾಲದ ಕ್ರಿ.ಶ.1180ನೇ ವರ್ಷದ ಶಾಸನವು ಶ್ರೀವೈಷ್ಣವ ಮತ್ತು ಶೈವ ಧರ್ಮಗಳ ನಡುವಿನ 
ಧರ್ಮ ಸಂಘರ್ಷದ ಶಾಸನವಾಗಿದೆ! ಈಗಾಗಲೇ ವಿನಿಯೋಜಿಸಿದ್ದಂತೆ ತಲಕಾಡಿನ 
ಕೀರ್ತಿನಾರಾಯಣ ದೇವರ ಪ್ರಥಮ ಪ್ರಸಾದದ ಹಕ್ಕಿನ ಬಗ್ಗೆ ಶೈವ-ವೈಷ್ಣವರಲ್ಲಿ ವಿವಾದವೇರ್ಪಟ್ಟು, 
ಇದನ್ನು ಸ್ಪತಃ ಇಮ್ಮಡಿ ವೀರಬಲ್ಲಾಳನೇ ಸಮಸ್ಯೆಯನ್ನು ಪರಿಹರಿಸಿ, ಪ್ರಥಮ ಪ್ರಸಾದದ ಹಕ್ಕನ್ನು 


ಪುನರ್‌ ಸ್ಥಾಪಿಸಿದನೆಂದು ತಿಳಿದುಬರುತ್ತದೆ. ಕ್ರಿ.ಶ.1300ರಲ್ಲಿ ಮುಮ್ಮಡಿ ವೀರಬಲ್ಲಾಳನ 
ಕಾಲದಲ್ಲಿಯೂ ಇದೇ ಪರಿಸ್ಥಿತಿಯು ಸೋಮನಾಥಪುರದ ವೃತ್ತಿ ಮತ್ತು ಸಿದ್ದಾಯದ ವಿಷಯದಲ್ಲಿ 


ಹುನರಾವರ್ತನೆಗೊಂಡು, ಮುಮ್ಮಡಿ ವೀರಬಲ್ಲಾಳನು ಸಮಸ್ಯೆ ಪರಿಹಾರಾರ್ಥವಾಗಿ 


ಸೋಮನಾಥಪುರದ ಅಗಹಾರದಲ್ಲಿನ ಮಹಾಜನರಿಗೆ ಪತ್ರಶಾಸನವನ್ನು ಹೊರಡಿಸಿದನೆಂದು 
ಶಾಸನವೊಂದು ವಿಶದಪಡಿಸುತ್ತದೆ.”? ಇದರ ಪ್ರಕಾರ, ಅಗ್ರಹಾರದಲ್ಲಿನ ಒಟ್ಟು 129 ವೃತ್ತಿಗಳಲ್ಲಿ, ಏಳು 
ಊರ ವೃತ್ತಿಗಳು ಶೈವ ಸ್ಥಾನದ ಪಂಚಲಿಂಗದೇವರಿಗೆ ಮತ್ತು ಹೊಳೆಯ ದಡದಲ್ಲಿರುವ 
ನಾರಸಿಂಹೇಶ್ಚರ ದೇವರಿಗೆ ಸಲ್ಲುತ್ತವೆ. ಹದಿನಾಲ್ಬು ವೃತ್ತಿಗಳು ವೈಷ್ಣವ ಸ್ಥಾನದ ಊರ ಮಧ್ಯೆ ಇರುವ 
ಪ್ರಸನ್ನಕೇಶವ ದೇವರಿಗೆ, ಲಕ್ಷ್ಮೀನರಸಿಂಹ ದೇವರಿಗೆ ಮತ್ತು ಮಳವಳ್ಳಿಯ ಸಾರಂಗಪಾಣಿ ದೇವರಿಗೆ 
ಸಲ್ಲುತ್ತವೆ. ಏಳು ವೃತ್ತಿಗಳ ಸಿದ್ಧಾಯವನ್ನು ವೈಷ್ಣವ ಸ್ಥಾನದ ದೇವಾಲಯಗಳಿಗೆ ಮತ್ತು ಹದಿನಾಲ್ಕು 
ವೃತ್ತಿಗಳ ಸಿದ್ದಾಯವನ್ನು ವೈಷ್ಣವ ಸ್ಥಾನದ ದೇವತಾಕಾರ್ಯಗಳಿಗೆ ಬಳಸಬೇಕೆಂದು ವಿಧಿಸಲಾಗಿದೆ. 
ಮೊದಲಿಗೆ ಅಗಹಾರಗಳು ಎಲ್ಲ ಮತಗಳ ಸಹಬಾಳ್ಳೆಯಿಂದ ಅಖಂಡವಾಗಿದ್ದು, ವೈಷ್ಣವ-ಶೈವ 
ಧರ್ಮಗಳ ಸಂಘರ್ಷಗಳಿಂದ ಶೈವ ಸ್ಥಾನ ವೈಷ್ಣವ ಸ್ಥಾನಗಳೆಂದು ಪ್ರತ್ಯೇಕವಾಗಿ 
ಗುರುತಿಸಲ್ಲಟ್ಟಿರುವುದನ್ನು ಶಾಸನದಲ್ಲಿ ಗಮನಿಸಬಹುದಾಗಿದೆ. 


1 


ಕ್ರಿಶ.12ನೇ ಶತಮಾನದ ಕೃಷ್ಣರಾಜನಗರದ ಶಾಸನವು ಶ್ರೀವೈಷ್ಣವರ ಬಗ್ಗೆ ಸ್ಪಷ್ಟವಾಗಿ 
ಉಲ್ಲೇಖಿಸಿದೆ53 ಪ್ರಸ್ತುತ ಶಾಸನವು "ರಾಮಾನುಜಾಯ ನಮಳ್‌ ಎಂದು ಆರಂಭವಾಗಿ 
ಶ್ರೀರಂಗಮಠದಿಂದ ಕೆಲವು ಅನುಕೂಲತೆಗಳನ್ನು ಸಾಲಿಗ್ರಾಮದ ಶೀವೈಷ್ಣವರಿಗೆ ನೀಡುವ ವಿವರವನ್ನು 
ಹೊಂದಿದೆ. ಆದರೆ, ಶಾಸನ ತುಟಿತವಾಗಿರುವುದರಿಂದ ನೀಡಿದ ಸೌಲಭ್ಯ ಅಥವಾ ಕೊಡುಗೆಯ ಬಗ್ಗೆ 
ತಿಳಿದುಬರುತ್ತಿಲ್ಲ. ಇದೇ ಕಾಲಘಟ್ಟದ ಇನ್ನೊಂದು ಶಾಸನ ನರಸಿಂಹದೇವರಿಗೆ ಕಾಲುವೆಯ ಕೆಳಗಿನ 
ಗದ್ದೆ ಭೂಮಿಯನ್ನು ದೇವಾದಾಯ ಮತ್ತು ಬ್ರಹ್ಮಾದಾಯಕ್ಕಾಗಿ ಕೊಡುಗೆಯಾಗಿ ನೀಡಿರುವುದನ್ನು 
ಉಲ್ಲೇಖಿಸಿದೆ.94 


205 


ಇಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯ ಕಾಲಘಟ್ಟದ ಕಿ.ಶ.1195ನೇ ವರ್ಷದ ಶಾಸನವು ಆತನ 
ಮಹಾಪಸಾಯ್ದನಾದ ಪರಮವಿಶ್ವಾಸಿ ಅರ್ಮಟಿನಲ ದಣ್ಣಾಯಕನ ಪಾದಪದ್ಧೋಪಜೀವಿಯಾದ 
ಕೊಮಣಕೇಶಿಯಣ ಹೆಗ್ಗಡೆಯ ಮಗನಾದ ಚಿಬ್ಬಿಲಹೆಗ್ಗಡೆಯು ಜನಾರ್ದನ ದೇವಾಲಯದ ದೀವಿಗೆಗೆ 
ಸೂರ್ಯಗ್ರಹಣದ ದಿನ ದತ್ತಿ ಬಿಟುದಾಗಿ ಉಲ್ಲೇಖಿಸಿದೆ.55 ಕ್ರಿ.ಶ.1212ನೇ ಕಾಲಘಟ್ಟದ ಶಾಸನವು 


ಪಿರಿಯ ಪೆರುಮಾಳಿಗರು ಶ್ರೀವೈಷ್ಠವರಿಗೆ ದತ್ತಿ ಬಿಟ್ಟ ಪುರವನ್ನು ಪ್ರಸ್ತಾಪಿಸಿದೆ.96 


ಹೊಯ್ದಳ ಮುಮ್ಮಡಿ ವೀರನರಸಿಂಹನ ಆಳ್ಗಿಕೆಯ ಕಾಲದ ಕ್ರಿ.ಶ.1269ನೇ ವರ್ಷದ ಶಾಸನವು 
ಮಹತ್ನದ ಶ್ರೀವೈಷ್ಣವ ಶಾಸನವಾಗಿದೆ?  ಸೋಮನಾಥಪುರದಲ್ಲಿನ ಎಲ್ಲ ವೈಷ್ಟವೋಪಾಸಕ 
ದೇವಾಲಯಗಳಲ್ಲಿನ ದೇವರುಗಳಿಗೆ ಸಲ್ಲಬೇಕಾದ ನಿತ್ಯಪೂಜೆ, ನಿತ್ಯಪಡಿ, ಅಮೃತಪಡಿ, ಪರ್ವದಿನಗಳ 
ಅಭಿಷೇಕ, ದೇವತೆಗಳಿಗೆ ಉಡಿಸುವ ಪಟ್ಟೆ, ವಸ್ತ್ರ ಮುಂತಾದ ಎಲ್ಲ ವಾರ್ಷಿಕ ಚೈತ್ರಾದಿ ಪೂಜೆಗಳಿಗೆ 
ಆಗುವ ಒಟ್ಟು ಖರ್ಚು ವೆಚ್ಚಗಳನ್ನು ಹಂಚಿಕೆ ಮಾಡಿ, ಅವುಗಳನ್ನು ತೂಗಿಸುವ ಸಂಬಂಧ 
ದತ್ತಿಗಳನ್ನು ಬಿಡಲಾಗಿದೆ. ಕ್ರಿ.ಶ.1281ನೇ ವರ್ಷದ ಶಾಸನವು ವೀರನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ, 
ವಿದ್ಮಾನಿಧಿ ಪ್ರಸನ್ನ ಸೋಮನಾಥಪುರದ ಗ್ರಾಮ ಮಧ್ಯದ ಶೀಪ್ರಸನ್ನಕೇಶವ ದೇವರೊಳಗಾದ 
ಶ್ರೀವೈಷ್ಣವ ಆಚಾರ್ಯರು ಮತ್ತು ನಂಬಿಯರುಗಳಿಗೆ ಗದ್ದೆಭೂಮಿಯನ್ನು ವಹಿಸಿಕೊಟ್ಟು ವೃತ್ತಿಗಳನ್ನು 
ಅನುಭವಿಸುವ ಸಂಬಂಧ ಕ್ರಮ ಹೇಳುವ ಪತ್ರ್ತಶಾಸನವಾಗಿದೆ.9 


ಶ್ರೀರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಹೊಯ್ದಳ ರಾಜ್ಯಕ್ಕೆ ಬರುವಾಗ ಕ್ರಮಿಸಿದ 
ಮಾರ್ಗವನ್ನು ಮಿಧಿಲಾ-ಸಾಲಿಗ್ರಾಮದ ಮೂಲಕ ತೊಣ್ಣೂರು ತಲುಪಿದರೆಂದು ಗುರುತಿಸಲಾಗಿದೆ. 
ಈ ಮಿಥಧಿಲೆಯೇ ನಂತರದ ಮಿರ್ಲೆ ಎಂದು ಗುರುತಿಸಲಾಗಿದೆ. ಮಿರ್ಲೆ ಆ ಕಾಲದಲ್ಲಿ ಒಂದು 
ದೊಡ್ಡ ಪಟ್ಟಣವಾಗಿರಬಹುದಾದ ಸಾಧ್ಯತೆಗಳಿವೆ. ಕ್ರಿ.ಶ.1299ನೇ  ಶಕವರ್ಷದ ಶಾಸನವು 
"ತೆಂಕಣಯ್ಯಾವೊಳೆಯಪ್ಪ ಮಿರಿಲೆಯ' ನರಸಿಂಹದೇವರನ್ನು ಹೆಸರಿಸಿದೆ. ಕ್ರಿ.ಶ.1332ನೇ ವರ್ಷದ 
ಮುಮ್ಮಡಿ ವೀರಬಲ್ಲಾಳನ ಶಾಸನವು ಹುಲ್ಲನಹಳ್ಳಿಯ ಅಲ್ಲಾಳನಾಥದೇವರಿಗೆ ಕೇತಮ್ಮಹಳ್ಳಿ 
ಗ್ರಾಮವನ್ನು ದಾನವಾಗಿ ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ.100 ಇಂದು, ಅಲ್ಲಾಳನಾಥದೇವರನ್ನು 
ವರದರಾಜಸ್ಥಾಮಿಯೆಂದು ಪೂಜಿಸಲಾಗುತ್ತಿದೆ. 


ಹೊಯ್ದಳ ವೀರಬಲ್ಲಾಳದೇವನ ಆಳಿಕೆಯ ಕಾಲಘಟ್ಟದ ಕಿ.ಶ.1340ನೇ ವರ್ಷದ ತಮಿಳು 
ಶಾಸನವೊಂದು ಲಕ್ಷ್ಮೀಕಾಂತ ದೇವಸ್ಥಾನದ ಶ್ರೀವೈಷ್ಣವನಾದ ಭಾರದ್ದಾಜಗೋತ್ರದ 
ವಾಳೈೆಯಮ್‌-ಮುಗಿಯಾರ್‌-ಇಡುತ್ತಗೈ-ಅಳಗಿಯಾನ್‌ಗೆ ಗ್ರಾಮದಾನ ನೀಡಿದ ವಿಷಯವನ್ನು 
ಒಳಗೊಂಡಿದೆ.01 ವಿಜಯನಗರದ ರಾಮರಾಯದೇವನ ಆಳ್ಲಿಕೆಯ ಕಾಲದ ಕ್ರಿ.ಶ.1628ರ 
ಸಾಲಿಗ್ರಾಮ ಶಾಸನವು, ವಿನಕುನಹಳ್ಳಿ ಮತ್ತು ಕರ್ಪ್ಷುರವಳ್ಳಿ ಗ್ರಾಮಗಳ ಭೂಮಿಯನ್ನು ವಿಕ್ರಯ 
ಮಾಡಿದ ಹಣದ ಒಂದು ಭಾಗವನ್ನು ಲಕ್ಷ್ಮಪ್ಪ ನಾಯನನು ರಾಮಾನುಜ ದೇವಾಲಯಕ್ಕೆ 
ಕೊಡುಗೆಯಾಗಿ ನೀಡಿದ್ದನ್ನು ದಾಖಲಿಸಿದೆ.02  ಕಳಲೆಯ ಪ್ರಭುಗಳು ಲಕ್ಷ್ಮೀಕಾಂತಸ್ವಾಮಿಯನ್ನು 
ಮನೆದೇವರನ್ನಾಗಿ ಹೊಂದಿದ್ದು, ಕಳಲೆಯ ಈ ದೇವಾಲಯಕ್ಕೆ ಅನೇಕ ಭೂದಾನ ದತ್ತಿಗಳನ್ನು ಬಿಟ್ಟ 


ವಿಷಯ ಕ್ರಿಶ.1767ರ ಶಾಸನದಿಂದ ತಿಳಿದುಬರುತ್ತದೆ.03 


206 


ಕ್ರಿಶ.11ನೇ ಶತಮಾನದ ಶಾಸನವು ಏಳ್ವೋಟಿಯ ದಾಸನು ರಾಮೇಶ್ವರ ದೇವಾಲಯವನ್ನು 


ಎತ್ತಿಸಿದ ವಿಷಯವನ್ನು ನಿರೂಪಿಸಿದೆ. 04 ಕ್ರಶ.1377ನೇ ಕಾಲಘಟ್ಟದ ಶಾಸನವು ವಿಜಯನಗರದ 
ಇಮ್ಮಡಿ ಹರಿಹರನು ಸ್ವರ್ಗಸ್ಥನಾದ ತನ್ನ ತಂದೆ ಬುಕ್ಕರಾಯನಿಗೆ ಪುಣವಾಗಲಿಯೆಂದು ಹೆಬ್ಬಸೂರು 
ಗಾಮವನ್ನು ಹತ್ತು ವೃತ್ತಿಗಳಾಗಿ ವಿಂಗಡಿಸಿ, ಅದನ್ನು ಬುಕ್ಕರಾಯನಪುರವೆಂಬ ಅಗಹಾರವಾಗಿ 
ಮಾರ್ಪಡಿಸಿ, ವಿವಿಧ ಗೋತ್ರ ಮತ್ತು ಸೂತ್ರಗಳ ಹಲವು ಬ್ರಾಹ್ಮಣರಿಗೆ ದಾನ ನೀಡಿದ ವಿಷಯವನ್ನು 


ನಿರೂಪಿಸುತ್ತದೆ.!05 


ಕ್ರಿಶ.14423ನೇ ವರ್ಷದ ಶಾಸನವು ವಿಜಯನಗರದ ಕೋಟದ  ತಿಪ್ಪಸೆಟ್ಟಿಯವರು 
ಚಿಕ್ಕಹೊನ್ನೂರಿನ ಪೂರ್ವಕ್ಕೆ ತಟಾಕವೊಂದನ್ನು ನಿರ್ಮಿಸುವ ಸಂದರ್ಭದಲ್ಲಿ, ತಿರುಮಲೆದೇವರನ್ನು, 
ವಿಷ್ಣುವಿನ ಆರಂಭದ ಅವತಾರಗಳಾದ ಮತ್ತ್ಯ ಕೂರ್ಮ ಮತ್ತು ವರಾಹಾವತಾರಗಳನ್ನು ಧರ್ಮ 


ದ್ವಿಜೋತ್ತಮರುಗಳನ್ನು ಹಾಗೂ  ತಿರುಮಲದೇವರ  ಸ್ಥಾನಿಕರುಗಳನ್ನು ಸಾಕ್ಷಿಯಾಗಿ 
ಉಲ್ಲೇಖಿಸಿರುವುದನ್ನು ದಾಖಲಿಸಿದೆ.106 ಇದರಿಂದ, ಈ ಕಾಲದಲ್ಲಿದ್ದ ವೈಷ್ಣವಧರ್ಮದ ಪ್ರಾಬಲ್ಯವನ್ನು 
ಅರಿಯಬಹುದಾಗಿದೆ. 


ವಿಜಯನಗರದ ವೀರ ವಿರೂಪಾಕ್ಷ ಮಹಾರಾಯನ ಆಳ್ಗಿಕೆಯ ಕಾಲಘಟ್ಟದ ಕ್ರಿ.ಶ.1468ರ 
ಶಾಸನವು, ಮಹಾಪ್ರಧಾನ ತಿಮ್ಮಣ್ಣ ದಣ್ಣಾಯಕನು ಹೊಗರ ನಾಡಿನ ಕದಲಗೆರೆ ಗ್ರಾಮವನ್ನು 
ತಿರುನಾರಾಯಣಪುರದ ನಾರಾಯಣದೇವರ ಸೇವೆಗಾಗಿ ಕೊಡುಗೆ ನೀಡಿದ್ದನ್ನು ತಿಳಿಸುತ್ತದೆ.107 ಈ 
ಗ್ರಾಮದ ಆದಾಯವಾದ 115 ವರಹಗಳನ್ನು ದೇವರ ಪೂಜೆ, ನೈವೇದ್ಯ ಮತ್ತು ನಂದಾದೀಪಕ್ಕಾಗಿ 
ವೆಚ್ಚ ಮಾಡುವಂತೆ ಶಾಸನ ವಿಧಿಸಲಾಗಿದೆ. ಶಾಸನೋಕ್ತ ತಿರುನಾರಾಯಣಪುರವು ಇಂದಿನ 
ಮೇಲುಕೋಟೆಯಾಗಿದೆ. ಇದೇ ಅರಸನ ಆಳ್ಗಿಕೆಯ ಕಾಲದ ಕ್ರಿಶ.1482ನೇ ವರ್ಷದ ಶಾಸನವು 
ಹೊಯ್ದಳ ದೇಶವನ್ನಾಳುತ್ತಿದ್ದ ಸೋಮಣ್ಣ ನಾಯಕನ ತಾಯಿ ಸಾಯಮ್ಮಳು ಮಾಲಂಗಿಯ 
ಜನಾರ್ದನ ದೇವಾಲಯಕ್ಕೆ ಅಂಗರಂಗಭಬೋಗ, ಅಮೃತಪಡಿಮತ್ತು ವಸಂತನಿತ್ಯುತ್ತವಗಳಿಗೆ ಅರಮನೆಗೆ 
ಬರುತ್ತಿದ್ದ ಆದಾಯದಲ್ಲಿ ಹದಿನೈದು ವರಹಗಳನ್ನು ಶಾಶ್ವತ ಸರ್ವಮಾನ್ಯವಾಗಿ ತೆರಿಗೆರಹಿತವಾಗಿ 


ನೀಡಿದ ವಿಷಯವನ್ನು ದಾಖಲಿಸಿದೆ.058 ಕ್ರ.ಶ.1543ನೇ ವರ್ಷದ ಶಾಸನವು, ಮಿರಿಲೆಯ 


ನರಸಿಂಹದೇವರಿಗೆ ಭೂಮಿಯನ್ನು ದಾನ ನೀಡಿದ್ದನ್ನು ಉಲ್ಲೇಖಿಸಿದೆ.1095 ದಾನಿಯು ಹೆಬ್ಬೊಳಲಿನ 
ಶ್ರೀವೈಷ್ಣವದಾಸರ ಮಗನಾದ ತಿರುವಾನಂದ ಪುರದಾಸರು. ಇದರಿಂದ, ಕೃಷ್ಣರಾಜನಗರ 
ತಾಲ್ಲೂಕಿನಲ್ಲಿ ಶ್ರೀವೈಷ್ಣವ ಪಂಥವು ಬೇರೂರಿತ್ತು ಎಂದು ಹೇಳಬಹುದು. 


ಮೈಸೂರಿನ ಹಿರಿದೇವರಾಜ ಒಡೆಯರ ಮೊಮ್ಮಗ, ದೊಡ್ಡದೇವರಾಜ ಒಡೆಯರ ಮಗನಾದ 
ಚಾಮರಾಜ ಒಡೆಯರು, ಅವರ ತಂದೆಯಿಂದ ನಿರ್ಮಿತವಾದ ದೇವರಾಯ-ಅಗಹಾರದ 
ಗೋಪಾಲಕೃಷ್ಣ ದೇವಾಲಯದ ದೇವರಿಗೆ ನಂದಾದೀವಿಗೆ ಮತ್ತು ನೈವೇದ್ಯಗಳಿಗಾಗಿ ಮಾಣಿಕಪುರ 
ಗಾಮವನ್ನು ಅದಕ್ಕೆ ಸೇರಿದ ಇತರ ಉಪಗ್ರಾಮಗಳೂಡನೆ ಗೋಪಾಲಕೃಷ್ಣನು ಪ್ರಸನ್ನನಾಗಿದ್ದ ಅವರ 
ಮುಖ್ಯಾಶ್ರಿಕರಾದ ಅಳಶಿಂಗರೈಯಂಗಾರರಿಗೆ ಬರೆದುಕೊಟ್ಟ ಉಲ್ಲೇಖ ಕ್ರಿ.ಶ.1685ರ ಶಾಸನದಲ್ಲಿದೆ.!!0 
ಈ ದಾನದಲ್ಲಿ, ಈ ಹಿಂದೆ ತಿರುಮಲಯ್ಯೈಂಗಾರರಿಗೆ ಧಾರೆಯೆರೆದಿದ್ದ ತೋಟದ ಸ್ಥಳವನ್ನು 
ಹೊರತುಪಡಿಸಲಾಗಿದೆ. ಶಾಸನೋಕ್ತ ಅಗ್ರಹಾರದಲ್ಲಿ ಶ್ರೀವೈಷ್ಣವರು ಪ್ರಭಾವಶಾಲಿಗಳಾಗಿದ್ದರೆಂದು 
ತಿಳಿದುಬರುತ್ತದೆ. ನಂಜನಗೂಡು ತಾಲ್ಲೂಕಿನ ಕಳಲೆ ಗ್ರಾಮದ ಲಕ್ಷ್ಮೀಕಾಂತ ದೇವಾಲಯದಲ್ಲಿರುವ 


207 


ಬೆಳ್ಳಿಯ ಬಟ್ಟಲು ಮತ್ತು ತಟ್ಟೆಗಳ ಮೇಲಿರುವ ಕ್ರಿಶ. 18ನೇ ಶತಮಾನದ ಶಾಸನಗಳು ಬಾದಶಾಹ 
ಟಿಪ್ಪುಸುಲ್ತಾನನ ಕೊಡುಗೆಯನ್ನು ದಾಖಲಿಸಿದೆ.! ಟಿಪ್ಪುಸುಲ್ತಾನನ ಧರ್ಮಸಮನ್ನಯತೆಗೆ 
ಇದೊಂದು ನಿದರ್ಶನವಾಗಿದೆ. 


ಶ್ರೀರಾಮಾನುಜಾಚಾರ್ಯರ ಶಿಷ್ಠಪರಂಪರೆಯಿಂದ ಸ್ಥಾಪಿತವಾದ ಮೈಸೂರಿನ 
ಪರಕಾಲಮಠವು, ಇಂದಿಗೂ ಶೀವೈಷ್ಠವ ಆಚರಣೆಗಳನ್ನು ಮುನ್ನಡೆಸಿಕೊಂಡು ಬರುತ್ತಿದೆ. 
ಹಯಗೀವ ಉಪಾಸನೆ, ಶ್ರೀಕೃಷ್ಣಜನ್ನಾಷ್ಟಮಿಯ ಆಚರಣೆಗಳನ್ನು ಪಾಲಿಸಲಾಗುತ್ತದೆ. ಈ ಮಠದಲ್ಲಿನ 
ವಜದ ತೊಟ್ಟಿಲಿನ ಮೇಲಿರುವ ಕ್ರಿ.ಶ.1816ರ ಶಾಸನದಿಂದ, ಇದು ಮಠದಲ್ಲಿನ ಹಯಗ್ರೀವ ಮತ್ತು 
ಲಕ್ಷ್ಮೀನಾರಾಯಣ ದೇವರುಗಳ ಡೋಲೋತ್ಸವಕ್ಕಾಗಿ ಮೈಸೂರು ಅರಸರಾದ ಮುಮ್ಮಡಿ ಕೃಷ್ಣರಾಜ 


ಒಡೆಯರು ಮಾಡಿಸಿಕೊಟ್ಟ ಕೊಡುಗೆಯೆಂದು ತಿಳಿದುಬರುತ್ತದೆ.!!2 ಕೊಡುಗೆಯನ್ನು ಸ್ವೀಕರಿಸಿದವರು 
ಪರಕಾಲ ಮಠದ ಅಂದಿನ ಸ್ಪಾಮಿಯಾದ ಬ್ರಹ್ಮತಂತ್ರ ಘಂಟಾವತಾರ ಪರಕಾಲಸ್ಟಾಮಿಯವರು. 
ಇಂದಿಗೂ, ಶ್ರೀಕೃಷ್ಣಜನ್ಮಾಷ್ಟಮಿಯಂದು ಪರಕಾಲ ಮಠದಲ್ಲಿರುವ ಚಿನ್ನದಿಂದ ನಿರ್ಮಿತವಾಗಿ ವಜ್ರದ 
ಹರಳುಗಳನ್ನು ಹೊಂದಿಸಿರುವ ವಜದ ತೊಟ್ಟಿಲಿನಲ್ಲಿ ಶ್ರೀ ಹಯಗ್ರೀವ ಮತ್ತು ಲಕ್ಷ್ಮೀನಾರಾಯಣ 
ದೇವರಿಗೆ ಡೋಲೋತ್ಸವ ಸೇವೆಯನ್ನು ನಡೆಸಲಾಗುತ್ತದೆ. ಪರಕಾಲ ಮಠದಲ್ಲಿನ ಚಿನ್ನದ ತೊಟ್ಟಿಲಿನ 
ಮೇಲಿರುವ ಕ್ರಿಶ.19ನೇ ಶತಮಾನದ ಇನ್ನೊಂದು ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ 
ಧರ್ಮಪತ್ನಿಯಾದ ಕೃಷ್ಣ ವಿಲಾಸದ ಅಮ್ಮಣ್ಣಿಯವರು ಮಠದ ಹಯಗೀವ ಸನ್ನಿಧಿಗೆ ಅರ್ಪಿಸಿದ 
ಚಿನ್ನದ ತೊಟ್ಟಿಲಿನ ಕೊಡುಗೆಯನ್ನು ದಾಖಲಿಸಿದೆ. ಕೃಷ್ಣವಿಲಾಸದ ರಾಣಿಯ ಹೆಸರು 
ಲಿಂಗಾಜಮ್ಬಣ್ಣಿ ಎಂದು ಮಧುವನದಲ್ಲಿರುವ ಬೃಂದಾವನದ ಮೇಲಿರುವ ಶಾಸನದಿಂದ 


ತಿಳಿದುಬರುತ್ತದೆ." ಮಠದ ಚಿನ್ನದ ಬಟ್ಟಲುಗಳು, ಬೆಳ್ಳಿಯ ಮುಕ್ಕಾಲು ಮಣೆಗಳು, 
ರತ್ನಮಯವಾದ ಶಠಗೋಪಗಳ ಮೇಲೆ ಮೈಸೂರು ಅರಸರ ಕೊಡುಗೆಗಳನ್ನು ದಾಖಲಿಸುವ ಅನೇಕ 
ಶಾಸನಗಳಿವೆ. ಇದು ಮೈಸೂರರಸರು ಶ್ರೀವೈಷ್ಣವ ಪರಂಪರೆಗೆ ನೀಡಿರುವ ಪ್ರೋತ್ಸಾಹಗಳ 
ದ್ಯೋತಕವಾಗಿದೆ. 


ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಗಿಕೆಯ ಕಾಲದ ಒಂಭತ್ತು ಆಳ್ದಾರರುಗಳ ವಿಗಹ 


ಪೀಠಗಳಲ್ಲಿ ಈ ಮುಂದಿನಂತೆ ಹೆಸರುಗಳನ್ನು ನಮೂದಿಸಲಾಗಿದೆ.!5 1ಶ್ರೀ ಕೃಷ್ಣ ಮಧುರ ಕವಿ 
2)ಶ್ರೀ ಕೃಷ್ಣ ಸರೋಯೋಗಿ 3)ಶೀ ಕೃಷ್ಣ ಭೂತಯೋಗಿ 4)ಶ್ರೀ ಕೃಷ್ಣ ಮಹತ್ತಾಹ್ವಯ 5)ಶ್ರೀ ಕೃಷ್ಣ 
ಭಕ್ತಾಂಘಿರೇಣ 6)ಶ್ರೀ ಕೃಷ್ಣ ಕುಲಶೇಖರರು 7)ಶೀ ಕೃಷ್ಣ ಭಟ್ಟನಥಾರ್‌ 8)ಶ್ರೀ ಕೃಷ್ಣ ಮುನಿವಾಹನರ್‌ 
9) ಶ್ರೀ ಕೃಷ್ಣ ಪರಕಾಲರ್‌. ಇವರುಗಳು ಶ್ರೀವೈಷ್ಣವ ಪರಂಪರೆಯ ಮಾಧ್ವ ಮತದ 
ಆಳ್ತಾರರುಗಳೆಂದು ಗುರುತಿಸಲಾಗಿದೆ. 


ಮಾಧ್ವ ಪಂಥ 


ಶ್ರೀವೈಷ್ಣವ ಪರಂಪರೆಯ ಇನ್ನೊಂದು ಶಾಖೆಯಾಗಿ ಮಾಧ್ದಪಂಥವು ಮೈಸೂರು ಜಿಲ್ಲೆಯಲ್ಲಿ 
ಸಕ್ರಿಯವಾಗಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ವ್ಯಾಸರಾಜತೀರ್ಥರು ತಿ.ನರಸೀಪುರದ 
ಸೋಸಲೆಯಲ್ಲಿ ಮಠವೊಂದನ್ನು ಸ್ಥಾಪಿಸಿದ್ದು, ಇದು ಇಂದಿಗೂ ಚಟುವಟಿಕೆಯ ಕೇಂದ್ರವಾಗಿದೆ. 


ಮಂತ್ರಾಲಯದ ಶೀ ರಾಘವೇಂದ್ರತೀರ್ಥರು ಸಹ ಮಂಚಾಲೆಗೆ ತೆರಳುವ ಮುನ್ನ ಈ ಮಠದ 


208 


ಪರಂಪರೆಯಲ್ಲಿ ಮುನ್ನಡೆದವರಾಗಿದ್ದಾರೆ. ಈ ಮಠವನ್ನು ಶಾಸನಗಳಲ್ಲಿ "ವಿದ್ಯಾ ಸಿಂಹಾಸನ'ವೆಂದು 
ಕರೆಯಲಾಗಿದೆ. 


ಕ್ರಿಶ.1521ನೇ ವರ್ಷದ ವಿಜಯನಗರದ ಶೀಕೃಷ್ಣದೇವರಾಯನ ಆಳಿಕೆಯ ಕಾಲಘಟ್ಟದ 
ಶಾಸನವು ಕೃಷ್ಣದೇವರಾಯನು ಜಕ್ಕರಾಜನಹಳ್ಳಿ ಗ್ರಾಮವನ್ನು  ಕೃಷ್ಣರಾಯಪುರವೆಂದು 
ಮರುನಾಮಕರಣ ಮಾಡಿ, ಬಹ್ಮಣ್ಯತೀರ್ಥರ ಶಿಷ್ಯರಾದ ವ್ಯಾಸತೀರ್ಥ ಯತಿವರ್ಯರಿಗೆ ದಾನ 
ನೀಡಿದ್ದನ್ನು ಉಲ್ಲೇಖಿಸಿದೆ.!16 ಇದೇ ಯತಿವರ್ಯರು ಕೃಷ್ಣದೇವರಾಯನಿಂದ ಪಡೆದ ಕನಕಗಿರಿ ದೇಶದ 
ಕಂನೇರುಮಡುಗು ಗ್ರಾಮವನ್ನು ಇನ್ನೊಂದು ಶಾಸನ ಉಲ್ಲೇಖಸಿದೆ.!? 


ಕಿ.ಶ.1627ನೇ ವರ್ಷದ ಶಾಸನವು ಪೆನುಗೊಂಡೆಯಿಂದ ಆಳುತ್ತಿರುವ 
ವೀರರಾಮರಾಯದೇವನ ಆಳ್ಗಿಕೆಯ ಕಾಲದಲ್ಲಿ, ಚತುರ್ಥಗೋತ್ರದ ಯೆಲಹಂಕ ನಾಡಪುಭುಗಳಾದ 
ಕೆಂಪನಾಚಯ್ಯ ಗೌಡನ ಮಗನಾದ ಕೆಂಪಯ್ಯಗೌಡ, ಈತನ ಮಗನಾದ ಇಮ್ಮಡಿ ಕೆಂಪಯ್ಯಗೌಡರು 
ರಾಮಚಂದವೊಡೆಯರ ಮಠಕ್ಕೆ ಮಠದಲ್ಲಿನ ಗೋಪಾಲಕೃಷ್ಣದೇವರ ನೈವೇದ್ಯ, ದೀಪಾರಾಧನೆ, 
ಶಾಸ್ತಪುರಾಣಗಳ ವ್ಯಾಖ್ಯಾನಗಳಿಗಾಗಿ ನೀಡಿದ ಬೆಂಗಳೂರು ಸೀಮೆಯ ಸೊಂಡೆಕೊಪ್ಪದ 
ಹೋಬಳಿಯಲ್ಲಿನ ಐದು ಗ್ರಾಮಗಳ ಮಧ್ಯದಲ್ಲಿರುವ ವ್ಯಾಸರಾಯಸಮುದವೆಂಬ ಗ್ರಾಮವನ್ನು ಹಾಗೂ 
ಆ ಗ್ರಾಮದಲ್ಲಿ ಕೆರೆಯನ್ನು ಕಟ್ಟಿಸಿಕೊಡುವ ಆಜ್ಞೆಯೊಡನೆ ಭೂದಾನ ನೀಡಿದ ವಿವರವನ್ನು 


ದಾಖಲಿಸಿದೆ.118 


ಕ್ರಿಶ.162ನೇ ವರ್ಷದ ಶಾಸನವು ಅರವೀಡು ವಂಶದ ಶ್ರೀರಂಗರಾಯನ ಆಳ್ಗಿಕೆಯನ್ನು 
ಉಲ್ಲೇಖಿಸುತ್ತಾ, ಶ್ರೀಮದ್ರೈಷ್ಟವ ಸಿದ್ದಾಂತಪ್ರತಿಷ್ಠಾಪನಾಚಾರ್ಕರಾದ ಮತ್ತು ಶ್ರೀರಾಮಚಂದದೇವರ 
ದಿವ್ಯಪಾದಪದ್ಧಾರಾಧಕರಾದ ಶ್ರೀ ವ್ಥಾಸರಾಯರ ಸಂಸ್ಥಾನಾಧಿಪತಿಗಳಾದ ರಾಮಚಂದ್ರತೀರ್ಥ 
ಶ್ರೀಪಾದರ ಶಿಷ್ಯರಾದ ಶೀಲಕ್ಷ್ಮೀವಲ್ಲಭತೀರ್ಥ ಶ್ರೀಪಾದರು. ಇವರ ಶಿಷ್ಯರಾದ ಶೀಲಕ್ಷ್ಮೀನಾಥತೀರ್ಥ 
ಶ್ರೀಪಾದರಿಗೆ ಮಠದ ಗೋಪಾಲಕೃಷ್ಣಸ್ತಾಮಿಯ ಸೇವೆಗೆ ಬೇಲೂರಿಗೆ ಸಲ್ಲುವ ಜಾವಗಲ್ಲ ಸೀಮೆಯ 
ಯಲವಂಕ ಗ್ರಾಮವನ್ನು ಅದರ ಉಪಗ್ರಾಮಗಳಾದ ಮೊಳೇನಹಳ್ಳಿ, ಬೇಡರಹಳ್ಳಿಗಳೊಡನೆ ಕೊಡುಗೆ 


ನೀಡಿದ ವಿವರಗಳನ್ನು ಒಳಗೊಂಡಿದೆ.!!9 ಕ್ರಿ.ಶ.1664ರ ಶಾಸನವು ಮಠದ ಸೇವೆಗೆ ಇದೇ 
ಯತಿವರ್ಯರಿಗೆ ಬೇಲೂರಿನಲ್ಲಿರುವ ಮತ್ತಷ್ಟು ಗಾಮಗಳನ್ನು ಶೀರಂಗರಾಯನು ನೀಡಿದ ವಿಷಯವನ್ನು 


ದಾಖಲಿಸಿದೆ.120 


ಕ್ರಿಶ.1708ನೇ ವರ್ಷದ ಶಾಸನವು ಮಧುರೆಯ ವಿಜಯರಂಗ ಚೊಕ್ಕನಾಥ ನಾಯಕನು, 
ಜೊಕ್ಕನಾಥಪುರದ ದೇವಾಲಯಗಳ ವೆಚ್ಚಕ್ಕೆ ಉಪಯೋಗಿಸಲಾಗುತ್ತಿದ್ದ ಆದಾಯವನ್ನು ವ್ಯಾಸರಾಯ 
ಮಠದ ಲಕ್ಷ್ಮೀನಾರಾಯಣ ತೀರ್ಥರ ಶಿಷ್ಠರಾದ ರಘುನಾಥ ತೀರ್ಥರಿಗೆ ಮಠದಲ್ಲಿನ 


0 


ಗೋಪಾಲಕೃಷ್ಣದೇವರ ಸೇವೆಗಾಗಿ ನೀಡಿದ ವಿವರವನ್ನು ಒಳಗೊಂಡಿದೆ.!?1 ತಿರುಮಕೂಡಲು 
ನರಸೀಪುರ ತಾಲ್ಲೂಕಿನ ಸೋಸಲೆಯ ವ್ಯಾಸರಾಯ ಮಠಕ್ಕೆ ಮಧುರೈ, ರಾಮನಾಡು, ಚೆಂಜಿ ಮತ್ತು 
ಇತರೆ ಪ್ರದೇಶಗಳಿಂದ ಕೊಡುಗೆ ನೀಡಿರುವುದು ಮಠದ ತಾಮಶಾಸನಗಳಿಂದ ತಿಳಿದುಬರುತ್ತದೆ. 
ಇದರಿಂದ, ಶ್ರೀವೈಷ್ಣವ ಧರ್ಮದ ಮತ್ತೊಂದು ಶಾಖೆಯಾದ ಮಾದಧ್ದಪಂಥಕ್ಕೆ ಮೈಸೂರು ಜಿಲ್ಲೆಯು 
ನೆಲೆಯಾಗಿತ್ತೆಂದು ತಿಳಿದುಬರುತ್ತದೆ. 


209 


ಸೋಸಲೆಯ ವ್ಯಾಸರಾಯಮಠದಂತೆಯೇ, ನಂಜನಗೂಡು ತಾಲ್ಲೂಕಿನಲ್ಲಿರುವ ಶ್ರೀ 
ರಾಘವೇಂದಸ್ವಾಮಿ ಮಠವೂ ಈ ಜಿಲ್ಲೆಯ ಮಾಧ್ದಪರಂಪರೆಯ ಪ್ರತೀಕವಾಗಿದೆಯೆಂದರೆ 
ತಪ್ಪಾಗಲಾರದು. ವಿಜಯನಗರದ  ಶೀಕೃಷ್ಣದೇವರಾಯನು ತನ್ನ ಉದಯಗಿರಿ ಕೋಟೆಯ 
ಯುದ್ದವಿಜಯದ ನಂತರ, ಕೃಷ್ಣಾ ನದಿಯ ದಂಡೆಯ ಮೇಲಿರುವ ಬೆಳಡೊಣೆ ದೇಶದ ಚಿಕ್ಕಕೂಳ್ಳಿ 


ಗಾಮವನ್ನು ವಿಭುದೇಂದ್ರ ತೀರ್ಥ ಯತಿಗೆ ಕೊಡುಗೆಯಾಗಿ ನೀಡಿದ ವಿವರವನ್ನು ಕ್ರಿ.ಶ.1490ರ 
ತೆಲುಗು ಶಾಸನವು ದಾಖಲಿಸಿದೆ.22 ಶಾಸನದಲ್ಲಿ ವಿಭುದೇಂದ್ರ ತೀರ್ಥ ಯತಿವರ್ಯರನ್ನು 
'ಶ್ರೀಮದ್ವೈಷ್ಟವಸಿದ್ದಾಂತಸ್ಥಾಪಕೇಭ್ಯಸ್ಯದಾಗಮೈಃ' ಎಂದು ಸ್ತುತಿಸಲಾಗಿದೆ. ಕ್ರಿಶ.1513ನೇ ವರ್ಷದ 
ಶಾಸನವು ವಿಜಯನಗರದ ಅರವೀಡು ವಂಶದ ಶ್ರೀರಂಗರಾಯನ ತಂದೆ ರಾಮರಾಯನು 
ಸುರೇಂದ್ರ-ತೀರ್ಥರಿಗೆ ಆರು ಗ್ರಾಮಗಳನ್ನು ನೀಡಿರುವ ಉಲ್ಲೇಖವಿದೆ.!3 ಸುರೇಂದ್ರ-ತೀರ್ಥರ 
ಗುರುಗಳಾದ ರಘುನಂದನರನ್ನು ರಘುನಂದನರ ಗುರುಗಳಾದ ಜಿತಾಮಿತ್ರ-ತೀರ್ಥರನ್ನು ಶಾಸನವು 
ಹೆಸರಿಸಿದೆ. ಇದೇ ಮಠದ ಕ್ರಿ.ಶ.1575ನೇ ವರ್ಷದ ಸಂಸ್ಕೃಠಕ ಶಾಸನವು, ವಿಜಯನಗರದ ಅರವೀಡು 
ವಂಶದ ಶ್ರೀರಂಗರಾಯನು, ಚೋಳ ಮಂಡಲದೊಳಗಿದ್ದ ತಂಜಾವೂರು ಸೀಮೆಯ ನಿತ್ಯವಿನೋದ 
ಶ್ರೀ-ವಳನಾಡಿನಲ್ಲಿದ್ದ ಪುದುಕುಡಿ ಗ್ರಾಮದ 50 ವೃತ್ತಿಗಳನ್ನು ಮತ್ತು ನಾವಲೂರು ಗ್ರಾಮವನ್ನು 
"ರಾಮಚಂದ್ರಾಪುರ'ವೆಂದು ಮರುನಾಮಕರಣ ಮಾಡಿ ಸುರೇಂದ-ತೀರ್ಥರಿಗೆ ರಾಜಕೊಡುಗೆಯಾಗಿ 
ನೀಡಿದ್ದನ್ನು ದಾಖಲಿಸಿದೆ.24 ಇದರಲ್ಲಿ ಸುರೇಂದ್ರ ತೀರ್ಥರು ಏಳು ವೃತ್ತಿಗಳನ್ನು 
ಶ್ರೀರಾಮಚೆಂದ್ರದೇವರ ಪೂಜೆಗಾಗಿ ಇಟ್ಟುಕೊಂಡು ಉಳಿದ ವೃತ್ತಿಗಳನ್ನು ಬ್ರಾಹ್ಮಣರುಗಳಿಗೆ ಹಂಚಿದ 
ವಿವರವಿದೆ. ಇದೇ ಅರಸನ ಕ್ರಿಶ.1576ರ ಮತ್ತೊಂದು ತೆಲುಗು ಶಾಸನವು ತುಂಗಭದ್ರ ನದಿಯ 
ಉತ್ತರಕ್ಕಿದ್ದ ಯಡವಾಲದ ಮಲಾಪಹಾರೀಕಿ ನದಿಯ ದಂಡೆಯ ಮೇಲಿದ್ದ ಬಚ್ಚನಹಾಳು, ಖ್ಯಾಡ 
ಮತ್ತು ಚಿಂಚಲ ಗ್ರಾಮಗಳನ್ನು ಸುಧೀಂದ್ರ-ತೀರ್ಥರಿಗೆ ದಾನನೀಡಿದ ವಿಷಯವನ್ನು ಉಲ್ಲೇಖಿಸಿದೆ.!25 
ಪ್ರಸ್ತುತ ಶಾಸನವು ಮಠದ ಗುರುಪರಂಪರೆಯನ್ನು ಹೀಗೆಂದು ವಿವರಿಸಿದೆ; ಸುರೇಂದ್ರ-ತೀರ್ಥರ ಶಿಷ್ಯ 
ವಿಜಯೇಂದ-ತೀರ್ಥ, ಇವರ ಶಿಷ್ಯ ಸುಧೀಂದ-ತೀರ್ಥ. 


ಕಿ.ಶ.1663ರ ಮೈಸೂರಿನ ದೊಡ್ಡ ದೇವರಾಜ ಒಡೆಯರ ಶಾಸನವು ವಾರ್ಷಿಕ ನೂರು 
ದಿನಾರಗಳ ಆದಾಯವಿದ್ದ ಸರಗೂರು ಸ್ಥಳದ ನಲ್ಲೂರು ಗ್ರಾಮವನ್ನು ದೇವರಾಜಪುರವೆಂಬ 
ಹೆಸರಿನಿಂದ ರಾಘವೇಂದ-ತೀರ್ಥ-ಶೀಪಾದರಿಗೆ ಬ್ರಾಹ್ಮಣ ಭೋಜನಕ್ಕಾಗಿ ದಾನ ನೀಡಿದ 
ವಿಷಯವನ್ನು ಉಲ್ಲೇಖಿಸಿದೆ.26 ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು, ಸುಧೀಂದ್ರ ತೀರ್ಥರ 
ಶಿಷ್ಕರೆಂದು ಪ್ರಸ್ತುತ ಶಾಸನದಿಂದ ತಿಳಿದುಬರುತ್ತದೆ. ಶಾಸನೋಕ್ತ ಸರಗೂರು ಸ್ಥಳವು ಮೈಸೂರು 
ಜಿಲ್ಲೆಯ ಹೆಗ್ಗಡದೇವನ ಕೋಟೆ ತಾಲ್ಲೂಕಿಗೆ ಸೇರಿದ್ದೆಂದು ಗಮನಿಸಬೇಕಾದ ಸಂಗತಿಯಾಗಿದೆ. 
ಕಿ.ಶ.1679ನೇ ವರ್ಷದ ಶಾಸನದಿಂದ ಯೋಗೀಂದ್ರ-ತೀರ್ಥ-ಶ್ರೀಪಾದರು 
ರಾಘವೇಂದ್ರ-ತೀರ್ಥ-ಶ್ರೀಪಾದರ ಶಿಷ್ಕರೆಂದು ತಿಳಿದುಬರುತ್ತದೆ.!?7 ಕ್ರಿಶ.1698ನೇ ವರ್ಷದ 
ಶಾಸನದಿಂದ ಯೋಗೀಂದ-ತೀರ್ಥ-ಶ್ರೀಪಾದರ ಶಿಷ್ಯ ಸುರೀಂದ-ತೀರ್ಥ-ಶ್ರೀಪಾದ, ಇವರ ಶಿಷ್ಯ 


ಸುಮತೀಂದ್ರ-ತೀರ್ಥ-ಶ್ರೀಪಾದ ಎಂದು ತಿಳಿದುಬರುತ್ತದೆ.!28 


ಕ್ರಿ.ಶ.17146ರ ಶಾಸನವು ರಾಘವೇಂದ್ರ ಮಠದ ಇನ್ನಷ್ಟು ಯತಿಪರಂಪರೆಯನ್ನು 
ತಿಳಿಸುತ್ತದೆ. ವಾದೀಂದ್ರ ತೀರ್ಥರ ಶಿಷ್ಠ ವಸುಧೇಂದ್ರ-ಸ್ವಾಮಿಯೆಂದು ಮತ್ತು ಇವರ ಶಿಷ್ಯ 


210 


ವರದೇಂದ್ರ-ಯತೀಂದ್ರರೆಂದು ಕ್ರಿ.ಶ.1774ರ ಶಾಸನದಿಂದ ತಿಳಿದುಬರುತ್ತದೆ.!30 ನಂಜನಗೂಡು 
ಕ್ಷೇತ್ರವು ಮಾಧ್ದಪಂಥಕ್ಕೆ ನೆಲೆಯಾಗಿದ್ದುದನ್ನು ಮೇಲಿನ ಶಾಸನಾಧಾರಗಳಿಂದ ತಿಳಿಯಬಹುದಾಗಿದೆ. 


ರಾಘವೇಂದ್ರ ಮಠದಲ್ಲಿರುವ ಎಮ್ಮೆ ಬಸವೇಂದನನ್ನು ಹೆಸರಿಸಿರುವ ಶಾಸನ ಕ್ರಿ.ಶ.1543ನೇ 


ಕಾಲಘಟ್ಟದ್ದಾಗಿದೆ.31 ವಿಜಯನಗರದ ಸಲಕರಾಜನ ಮಗನಾದ  ತಿರುಮಲರಾಯನು 
ವೀರಶೈವಾಗಮದ ತಜ್ಞನಾದ ಶಿವಭಕ್ತ ಎಮ್ಮೆ ಬಸವೇಂದನಿಗೆ ಕೊಮಕೆರೆ ಗ್ರಾಮವನ್ನು ದಾನ ನೀಡಿದ 
ವಿವರವನ್ನು ಶಾಸನ ಒಳಗೊಂಡಿದೆ. ಈ ಶಾಸನವು ರಾಘವೇಂದ್ರ ಮಠಕ್ಕೆ ಸೇರಿದ ವಿಷಯ 
ಕುತೂಹಲಕರವಾಗಿದೆ. ಮಾದ್ದ್ವಯತಿಗಳಾದ ಶೀ ವಿಜಯೀಂದರು ಕುಂಭಕೋಣ ಪ್ರವಾಸ ಕಾಲದಲ್ಲಿ 
ಅಲ್ಲಿಯ ವೀರಶೈವ ಮಠದ ಯತಿಗಳಾಗಿದ್ದ ಎಮ್ಮೆ ಬಸವೇಂದರನ್ನು ವಾದದಲ್ಲಿ ಸೋಲಿಸಿದಾಗ 
ಪಂಥದಂತೆ ಸಕಲ ಚರಾಚರ ವಸ್ತುಗಳನ್ನು ಎಮ್ಮೆ ಬಸವೇಂದರು ವಿಜಯೀಂದರಿಗೆ ಒಪ್ಪಿಸಿ 
ಕುಂಭಕೋಣವನ್ನು ತ್ಯಜಿಸಿದರೆಂಬ ಮಾಹಿತಿ "ವಿಜಯೀಂದ್ರ ವಿಜಯ' ಎಂಬ ಸಾಹಿತ್ಯ ಕೃತಿಯಿಂದ 
ತಿಳಿದುಬರುತ್ತದೆಂದು ಹಾಗೂ ಈ ಘಟನೆಯನ್ನು ದಾಖಲಿಸುವ ಶಿಲಾಶಾಸನವೊಂದು ಕುಂಭಕೋಣದ 
ಶ್ರೀ ಕುಂಭೇಶ್ವರ ದೇವಾಲಯದ ಮಂಟಪವೊಂದರ ಕಂಬದ ಮೇಲಿದೆಯೆಂದು ವಿದ್ದಾಂಸರು 


ಶೋಧಿಸಿದ್ದಾರೆ.32 


ಮೇಲ್ಕಂಡ ಶ್ರೀಮಠದ ಶಾಸನಗಳಲ್ಲಿ ಮಠದ ಪೀಠಾಧಿಪತಿಗಳು ಧಾರ್ಮಿಕ ದಿಗ್ದಿಜಯಗಳಿಗೆ 
ತೆರಳುತ್ತಿದ್ದುದನ್ನು ಉಲ್ಲೇಖಿಸಲಾಗಿದೆ.ಇದು ಪ್ರಬಲವಾಗಿದ್ದ ಶೈವ, ವೀರಶೈವದಂಥ ಧರ್ಮಗಳ 
ಎದುರಿಗೆ ಮಾಧ್ದಮತವನ್ನು ಉಳಿಸಲು. ಈ ಮತದ ಮೇಲ್ಮೆಯನ್ನು ಜನರಿಗೆ ತಿಳಿಸುವ ಕೆಲಸವೂ 
ಆಗಿತ್ತೆಂದು ಭಾವಿಸಬಹುದು. 


ಕ್ರಿ.ಶ.1606ನೇ ಕಾಲಘಟ್ಟದ ಶಾಸನವು ಮೈಸೂರಿನ ಚಾಮರಾಜವೊಡೆಯರ ಮೊಮ್ಮಗ ಮತ್ತು 
ದೇವರಾಜ ಒಡೆಯರ ಮಗನಾದ ದೇವರಾಜ ಮಹೀಪಾಲನು ಹೊಸವೂರ ನರಸಿಂಹಪುರಕ್ಕೆ ಸೇರಿದ 
ಭೇರ್ಯ ಗ್ರಾಮವನ್ನು ಅದರ ಹನ್ನೆರಡು ಉಪಗ್ರಾಮಗಳೊಡನೆ ದೇವರಾಜಪುರವೆಂಬ 
ಅಗಹಾರವಾಗಿ ಮಾರ್ಪಡಿಸಿ, ಹಲವಾರು ವೃತ್ತಿಗಳನ್ನಾಗಿ ವಿಭಾಗಿಸಿ, ವಿವಿಧ ಗೋತ್ರ ಮತ್ತು ಸೂತ್ರಗಳ 


ಹಲವು ಬ್ರಾಹ್ಮಣರಿಗೆ ದಾನ ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ.!33 


ವಿಜಯನಗರದ ಅರಸ ತಿರುಮಲರಾಜಯ್ಯದೇವನು ಚಂಗಾಳ್ವ ದೊರೆ ರುದಗಣ ಅಥವಾ 
ಪಿರಿಯರಾಜನಿಗೆ ಕಲ್ಲಿನ ರಥವೊಂದನ್ನು ನೀಡಿ, ಬೆಟ್ಟದ ಅನ್ನದಾನಿ ಮಲ್ಲಿಕಾರ್ಜುನದೇವರಿಗೆ ನೈವೇದ್ಯ 
ಮುಂತಾದ ಸೇವೆಗಾಗಿ ಮಳಲವಾಡಿ ಸೀಮೆಯನ್ನು ಕೊಡುಗೆಯಾಗಿ ನೀಡಿದ ವಿಷಯಕ್ಕೆ ಸಾಕ್ಷಿಯಾಗಿ 
ಮೇಲುಕೋಟೆಯ ಶೆಲಪಿಳೆರಾಯ ಅಂದರೆ ಚೆಲುವನಾರಾಯಣ ಮತ್ತು ಹನ್ನೆರಡು ಆಳ್ದಾರರುಗಳು 


ಸಾಕ್ಷಿಯೆಂದು ಶಾಸನವು ಉಲ್ಲೇಖಿಸಿದೆ.34 ಈ ಶಾಸನದ ಕಾಲ ಕ್ರಿ.ಶ.1607. ಶೈವದೇವರಿಗೆ ನೀಡಿದ 
ಕೊಡುಗೆಗೆ ವೈಷ್ಣವರನ್ನು ಸಾಕ್ಷಿಗಳಾಗಿ ಮಾಡಿರುವುದು ಧರ್ಮಸಮನ್ವಯದ ಸಂಕೇತವಾಗಿರಬಹುದಾದ 
ಸಾಧ್ಯತೆಗಳಿವೆ. ಕಿ.ಶ.1667ನೇ ಕಾಲಘಟ್ಟದ ಶಾಸನವು ಮೈಸೂರಿನ ದೇವರಾಜ ಒಡೆಯರು 
ಸಾಲಿಗ್ರಾಮಕ್ಕೆ ಸೇರಿದ ಮುಂಡೂರನ್ನು ಇಪ್ಪತ್ತೊಂದು ವೃತ್ತಿಗಳಾಗಿ ವಿಂಗಡಿಸಿ, ದೇವರಾಜಪುರವೆಂಬ 
ಅಗಹಾರವಾಗಿ ಮಾರ್ಪಡಿಸಿ, ವಿವಿಧ ಗೋತ್ರ ಮತ್ತು ಸೂತ್ರಗಳ ಹಲವು ಬ್ರಾಹ್ಮಣರಿಗೆ ದಾನ ನೀಡಿದ 


ವಿಷಯವನ್ನು ನಿರೂಪಿಸುತ್ತದೆ.೨ 


211 


ಒಟ್ಟಾರೆಯಾಗಿ ನೋಡಿದಾಗ, ಗಂಗರಾಜರಿಂದ ಮೊದಲ್ಲೊಂಡು ಮೈಸೂರು ಅರಸರವರೆಗೆ 
ವಿವಿಧ ಕಾಲಘಟ್ಟಗಳಲ್ಲಿ ಸ್ಥಾಪಿತವಾಗಿರುವ ಸೋಮನಾಥಪುರದ ಕೇಶವ ದೇವಾಲಯ, ಕೆಂಬಾಳುವಿನ 
ಲಕ್ಷ್ಮೀಕಾಂತ ದೇವಸ್ಥಾನ, ಧರ್ಮಾಪುರದ ಚನ್ನಕೇಶವ ದೇವಾಲಯ,  ಮೂಗೂರಿನ 
ನಾರಾಯಣಸ್ವಾಮಿ ದೇವಸ್ಥಾನ, ತಿ.ನರಸೀಪುರದಲ್ಲಿನ ಯೋಗಾನರಸಿಂಹಸ್ವಾಮಿ ದೇವಾಲಯ, 
ಹೆಗ್ಗಡದೇವನಕೋಟೆಯಲ್ಲಿನ ನರಸಿಂಹಸ್ತಾಮಿ ದೇವಾಲಯ, ಸಾಲಿಗ್ರಾಮದಲ್ಲಿರುವ 
ಯೋಗಾನರಸಿಂಹಸ್ತಾಮಿ ಮತ್ತು ರಾಮಾನುಜಾಚಾರ್ಯರ ದೇವಸ್ಥಾನ, ಕೃಷ್ಣರಾಜನಗರದ 
ಚುಂಚನಕಟ್ಟೆಯಲ್ಲಿರುವ ಶ್ರೀರಾಮ ದೇವಾಲಯ, ಮೈಸೂರಿನ ಕೋಟೆಯೊಳಗಿನ ಲಕ್ಷ್ಮೀರಮಣ 
ದೇವಸ್ಥಾನ ಹಾಗೂ ಮೈಸೂರಿನ ಬಿಳಿಕೆರೆಯಲ್ಲಿನ ಆಂಜನೇಯ ದೇವಾಲಯಗಳನ್ನು ಒಂದೊಂದು 
ಉದಾಹರಣೆಯಾಗಿ ನೋಡಿದಾಗ, ಪ್ರತಿಯೊಂದು ರಾಜವಂಶದ ಆಳ್ಗಿಕೆಯ ಕಾಲದಲ್ಲಿಯೂ 
ವೈಷ್ಣವಧರ್ಮಕ್ಕೆ ಪೋತ್ಸಾಹ ದೊರೆತಿದ್ದು ತನ್ಮೂಲಕ ಶ್ರೀವೈಷ್ಣವ ಧರ್ಮದ ಅಸ್ತಿತ್ವವನ್ನು ಜಿಲ್ಲೆಯಲ್ಲಿ 
ಗುರುತಿಸಬಹುದಾಗಿದೆ. 


ಶೈವಧರ್ಮ 


ಶೈವಧರ್ಮವು ವೈದಿಕ ಧರ್ಮದ ಒಂದು ಭಾಗವಾಗಿ ಪ್ರಾಚೀನ ಕಾಲದಿಂದಲೂ 
ನೆಲೆಯೂರಿತ್ತು. ಶಿವನನ್ನು ಆರಾಧಿಸುವ ಧರ್ಮವು ಶೈವಧರ್ಮವಾಯಿತು. ಸಿಂಧೂ ಬಯಲಿನ 
ನಾಗರಿಕತೆಯಲ್ಲಿ ದೊರೆತಿರುವ ದೇವನಮೂರ್ತಿಯ ಮುದಿಕೆಯನ್ನು ಸರ್‌ ಜಾನ್‌ ಮಾರ್ಷಲ್‌ 
ಅವರು ಪಶುಪತಿಯೆಂದು ಗುರುತಿಸಿದ್ದಾರೆ. ಪಶುಪತಿಯು ಶಿವನ ಪ್ರಾಚೀನ ರೂಪವೆಂಬುದಾಗಿ 
ಅವರು ಅಭಿಪ್ರಾಯಪಟ್ಟಿರುತ್ತಾರೆ. ಯಗ್ಗೇದದಲ್ಲಿ ದುಷ್ಟ ಶಕ್ತಿಗಳಿಗೆ ಅಧಿಪತಿ ರುದನೆಂಬುದಾಗಿ 
ಹೇಳಲಾಗಿದೆ. ಈ ರುದ್ರನ ಲಕ್ಷಣಗಳನ್ನೇ ಮುಂದೆ ಶಿವನಿಗೆ ಅನ್ವಯಿಸಲಾಗಿದೆ. ಮುಂದುವರಿದ 
ವೇದದ ಭಾಗಗಳು ರುದ್ರನನ್ನು ಶಿವನೆಂದು ಕರೆದಿರುತ್ತವೆ. ಆದುದರಿಂದ, ಶಿವನ ಆರಾಧನೆಯು 
ಅತ್ಯಂತ ಪ್ರಾಚೀನವಾದ್ದೆಂದು ಹಾಗೂ ಇದರೊಡನೆ ಶೈವಧರ್ಮವು ಪುರಾತನ ಧರ್ಮವೆಂದು 
ಹೇಳಬಹುದು. ಸರ್‌ ಜಾನ್‌ ಮಾರ್ಷಲ್‌ ಅವರು ಶೈವಧರ್ಮವು ಜೀವಂತವಾಗಿರುವ ಒಂದು 
ಪ್ರಾಚೀನ ಧರ್ಮವೆಂದು ಗುರುತಿಸಿದ್ದಾರೆ.ಶೈವಧರ್ಮಕ್ಕೆ ಇಪ್ಪತ್ತೆಂಟು ಶೈವಾಗಮ ಗಂಥಗಳು 
ಆಧಾರವಾಗಿವೆ. ಇವುಗಳಿಗೆ ಉಪಾಗಮಗಳು ಹಲವಾರಿವೆ. ಪಾರ್ವತಿಗೆ ಶಿವನಿಂದ ಬೋಧಿಸಲ್ಪಟ್ಟ 
ವಿಷಯಗಳೇ ಆಗಮಗಳಲ್ಲಿರುವುದೆಂಬ ನಂಬಿಕೆಯಿರುವುದರಿಂದ, ಆಗಮಗಳ ಕರ್ತೃ ಶಿವನೇ 
ಆಗಿದ್ದಾನೆ. ಆಗಮ ಎಂದರೆ ಬಂದದ್ದು, ಕಾಣಿಸಿಕೊಂಡದ್ದು ಎಂಬ ಅರ್ಥವಿದೆ. 


ಶೈವ ಧರ್ಮದ ತಿರುಳನ್ನು ಮುಂದಿನಂತೆ ಸಂಗ್ರಹವಾಗಿ ಹೇಳಬಹುದಾಗಿದೆ."ಒಬ್ಬೊಬ್ಬ 
ಜೀವಿಯೂ ಪಶು, ಅವನನ್ನು ಕಟ್ಟಿಹಾಕಿರುವುದು ಪಾಶ, ಜೀವಿಗಳ ಒಡೆಯ ಪಶುಪತಿ.ಪಾಶವನ್ನು 
ಕತ್ತರಿಸಲು ಪಶುಪತಿ ಅಥವಾ ಮಹೇಶ್ವರನಿಗೆ ಶರಣು ಹೋಗಬೇಕು.ಪಾಶುಪತ ವ್ರತವನ್ನು 


ಅಂಗೀಕರಿಸಿ ಆಚರಿಸಬೇಕು.”136 


212 


ಶೈವಧರ್ಮದಲ್ಲಿ ಹಲವಾರು ಪ್ರಭೇದಗಳಿವೆ. ಲಕುಲೀಶ ಪಾಶುಪತ, ಕಾಳಾಮುಖ, 
ಕಾಪಾಲಿಕ, ನಾಥಪಂಥ ಹಾಗೂ ವೀರಶೈವ ಅವುಗಳಲ್ಲಿ ಮುಖ್ಯವಾದ ಪಂಥಗಳೆಂದು 
ಗುರುತಿಸಬಹುದು. 


ಶೈವ ಧರ್ಮವನ್ನು ಪ್ರಮುಖವಾಗಿ ಮೂರು ಕಾಲಘಟ್ಟಗಳಲ್ಲಿ ವಿಂಗಡಿಸಬಹುದು. 
ಅವುಗಳೆಂದರೆ, ಬಸವಪೂರ್ವಯುಗ, ಬಸವಯುಗ ಮತ್ತು ಬಸವೋತ್ತರಯುಗ. 
ಬಸವಪೂರ್ವಯುಗದಲ್ಲಿ ಆಚರಣೆಯಲ್ಲಿದ್ದ ಶೈವ ಧರ್ಮವನ್ನು ವೈದಿಕಶೈವ ಎಂದು 
ಗುರುತಿಸಲಾಗುವುದು. ಬಸವಯುಗದ ನಂತರ ಶೈವಧರ್ಮವು ವೀರಶೈವ ಎಂಬ ನೆಲೆಗಟ್ಟಿನಲ್ಲಿ 
ಗುರುತಿಸಿಕೊಳ್ಳಲಾರಂಭಿಸಿತು. ಕರ್ನಾಟಕವು ಮೊದಲಿನಿಂದಲೂ ಶೈವಧರ್ಮಕ್ಕೆ ನೆಲೆಯಾಗಿದೆ.ಈ 
ಧರ್ಮಕ್ಕೆ ದೊರೆತಿರುವ ರಾಜಾಶ್ರಯವೂ ವಿಘುಲವಾಗಿಯೇ ಇದೆ. ಮೈಸೂರು ಜಿಲ್ಲೆಯು ಸಹ 


5) 
ಶೈವಧರ್ಮದ ಪ್ರಭಾವಕ್ಕೆ ಒಳಗಾಗಿರುವ ಬಗ್ಗೆ ಅನೇಕ ಸಾಕ್ಷಿಗಳು ಇತಿಹಾಸದುದ್ದಕ್ಕೂ ಕಾಣಬರುತ್ತದೆ. 


ನಂಜನಗೂಡಿನ ನಂಜುಂಡೇಶ್ವರ, ಬೆಟ್ಟದಪುರದ ಅನ್ನದಾನಿ ಅಥವಾ ಸಿಡಿಲು 
ಮಲ್ಲಿಕಾರ್ಜುನಸ್ವಾಮಿ, ಸುತ್ತೂರು, ಚಾಮುಂಡಿಬೆಟ್ಟದ ಮಹಾಬಲೇಶ್ವರ, ಮೂಗೂರಿನ ದೇಶೇಶ್ವರ, 
ವರುಣ ಗ್ರಾಮದ ಮಹಾಲಿಂಗೇಶ್ವರ, ತಲಕಾಡಿನ ಪಂಚಲಿಂಗೇಶ್ವರ ದೇವಾಲಯಗಳು, 
ತಿ.ನರಸೀಪುರದ ಅಗಸ್ಕೇಶ್ನರ ದೇವಾಲಯ, ಸಾಲಿಗ್ರಾಮದ ಜ್ಯೋತಿರ್ಮಹೇಶ್ವರ ದೇವಾಲಯ, 
ಬನ್ನೂರಿನ ಹನುಮಂತೇಶ್ವರ ದೇವಾಲಯ ಮತ್ತು ಹಿರನಂದಿಯ ಸೋಮೇಶ್ವರ ದೇವಾಲಯಗಳು 
ಇಂದಿಗೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದೇ ಅಲ್ಲದೇ, ಕೆಲವು ಪ್ರಸಿದ್ಧ ಶೈವಕ್ಷೇತ್ರಗಳಾಗಿ 
ಕಂಗೊಳಿಸುತ್ತಿವೆ. ಇವುಗಳಲ್ಲಿ ಅನೇಕ ದೇವಾಲಯಗಳು ಗಂಗರ ಕಾಲದಲ್ಲಿಯೇ 
ನಿರ್ಮಾಣವಾದುದಾಗಿವೆ. 


ತಲಕಾಡಿನಲ್ಲಿರುವ ಪಂಚಲಿಂಗಗಳಲ್ಲಿ ಮರುಳೇಶ್ವರ ಮತ್ತು ಪಾತಾಳೇಶ್ವರ ಲಿಂಗಗಳು ಗಂಗರ 
ಕಾಲದ ನಿರ್ಮಾಣಗಳೆಂಬುದನ್ನು ಇತಿಹಾಸತಜ್ಞರು ಗುರುತಿಸಿದ್ದಾರೆ. ಇಲ್ಲಿಗೆ ಸಮೀಪದಲ್ಲಿರುವ 
ಮುಡುಕುತೊರೆಯ ಮಲ್ಲಿಕಾರ್ಜುನ ಸ್ಪಾಮಿಯ ಲಿಂಗವು ಸಹ ಗಂಗರ ಕಾಲದ ಪ್ರತಿಷ್ಠಾಪನೆಯೇ 
ಆಗಿದ್ದು, ಕಮೇಣ ಇತರೆ ರಾಜವಂಶಗಳ ಆಳ್ಗಿಕೆಯ ಕಾಲದಲ್ಲಿ ದೇವಾಲಯವು ವಿಸ್ತರಿಸಲ್ಲಟ್ಟರುತ್ತದೆ. 
ಇದರಂತೆಯೇ, ನಂಜನಗೂಡಿನ ನಂಜುಂಡೇಶ್ವರ ಅಥವಾ ಶ್ರೀಕಂಠ ದೇವಾಲಯವೂ ಸಹ ಗಂಗರ 
ಕಾಲದಲ್ಲೇ ಸ್ಥಾಪನೆಯಾಗಿದ್ದು, ನಂತರ ಎಲ್ಲ ರಾಜವಂಶಗಳ ಕಾಲದಲ್ಲಿಯೂ ವಿಸ್ತರಿಸಲ್ಪಟ್ಟಿದೆ. 
ನಂಜನಗೂಡು ಪ್ರಾಚೀನ ಕಾಲದಿಂದಲೂ ಮಿಶ್ರ ಶೈವದ ನೆಲೆಯಾಗಿದೆಯೆಂದು ಇಲ್ಲಿರುವ ಸುತ್ತೂರು 
ಮಠ, ದೇವನೂರು ಮಠ, ಕೆಂಡಗಣ್ಣಯ್ಯನ ಮಠ, ಹೊನ್ನಲಗೆರೆ ಮಠ ಮತ್ತು ಮಲ್ಲಯ್ಯನ 
ಮಠಗಳಿಂದ ಗುರುತಿಸಬಹುದಾಗಿದೆ. ಇದರಿಂದ, ತಲಕಾಡು ಮತ್ತು ಸುತ್ತಮುತ್ತಲಿನ ಸ್ಥಳಗಳು 
ಗಂಗರ ಕಾಲದಿಂದಲೇ ಶೈವಕ್ಷೇತ್ರವಾಗಿತ್ತು ಎಂಬುದು ವಿದಿತವಾಗುತ್ತದೆ. 


ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ತಮಿಳುನಾಡಿನಲ್ಲಿ ಶೈವಧರ್ಮದ 


ಪ್ರವರ್ಧಮಾನಕ್ಕೆ ಕಾರಣರಾದ ತ್ರಿಷಷ್ಠಿ ಪುರಾತನರ ವಿಗ್ರಹಗಳಿವೆ? ಈ ವಿಗ್ರಹಗಳ ಕೆಳಗೆ 
ಅವರುಗಳ ಹೆಸರುಗಳನ್ನು ಅಥವಾ ಅವರುಗಳಿಗಿದ್ದ ಬಿರುದುಗಳನ್ನು ಕೆತ್ತಲಾಗಿದ್ದು, ಈ 
ಮುಂದಿನಂತಿರುತ್ತದೆ. ನಂದಿನಿ, ಸುಂದರರು, ಕಮಲಿನಿ, ಅಪ್ಪರು, ಮಾಣಿಕ್ಕವಾಚಕರು, ಶಿವಜ್ಞಾನ 
ಸಂಮಂಧರು, ತ್ರಿಸಹಸ್ತ ಭೂಸುರರು, ನೀಲಕಂಠರು, ಮಹಾಧನರು, ಮಾರರು, ಸತ್ಯಾರ್ಥರು, 


213 


ವರಮಿಂದರು, ಅಮರನೀತಿ, ದಾರುಕರು, ಯೇಣಾಧಿನಾಥರು, ಕಳಾನಾಥರು, ಕಂಣಪ್ಪನವರು, 
ಮಾನಕಂಜರು, ಶಂಕುಲದಾಯರು, ಗೋನಾಥರು, ಮೂರ್ತಿನಾಥರು, ಭದಭಕ್ಷರು. ರುದಪಶುಪತಿ, 
ನಂದರು, ಚಂಡೀಶ್ಪರರು, ಕುಲಪಂಕ್ಷರು, ವಿಚಾರವಂತರು, ವದ್ಯಾಶೂರರು, ಹೂತವತಿ, 
ಅಭೂತಿಚರರು, ನೀಲನಗ್ನರು, ನವನಂದಿ, ಕಲಿಕಾಮರು, ಶ್ರೀಮೂಲರು, ಶಕ್ತಿನಾಥರು, ದಂಡಭಕ್ಷರು, 
ಮಾರಸೋಮಯಾಜಿಗಳು, ಶಾಕ್ಯನಾಥರು, ನಿರುಧಶಾರ್ದೂಲರು, ಚರಭೂಪತಿ, ಗಣನಾಥರು, 
ಪರಾಂತಕರು, ಸತ್ಯದಾಸರು, ಧರ್ಮಕೇತನರು, ಪ್ರತಾಪಶೂರರು, ಅತಿಭಕ್ತರು, ಮಾನಧನರು, 
ಕಲಿನೀತಿ,  ಪಂಚಪಾದರು, ಗುಣೋಲ್ಲಭರು, ಅವಿಕಾರಿ, ಅಭಿರಾಮರು, ನಿರ್ವಚನರು, 
ಮೂರ್ಪ್ಯಭಕ್ತರು, ಧನಾಧರು, ಯತಿಧರರು, ಸಾಹಸಪ್ರಿಯರು, ಕೀರ್ತಿಸಖರು, ಶೂರವ್ಯಾಪರು, 
ಶಂಭುಚಿತ್ತರು, ಸುಕುಮಾರರು, ಕೀರ್ತಿಕಥಾಮೃತರು, ಲೋಜಹಿತಾಕ್ಷರು, ಗೀತಾಕಾರರು, ಮಾನಧನರು. 
ಈ ಶಾಸನದಲ್ಲಿನ ಹೆಸರುಗಳು ಅರವತ್ತಮೂರು ಸಂಖ್ಯೆಯನ್ನು ಮೀರಿವೆ. 


ಮೇಲ್ಕಂಡ ಅರವತ್ತಮೂರು ಪುರಾತನರ ಹೆಸರುಗಳು, ಎರಡುಮೂರು ಸಣ್ಣ 
ಬದಲಾವಣೆಗಳೊಡನೆ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದ ವಿಗಹಗಳಲ್ಲಿಯೂ 
ಕೂಡ ಕಂಡುಬರುತ್ತದೆ. ಸುತ್ತೂರಿನ ಸೋಮೇಶ್ವರ ದೇವಾಲಯವು ಕ್ರಿ.ಶ8ನೇ ಶತಮಾನದ 
ನಿರ್ಮಿತಿಯೆಂದು ಇತಿಹಾಸತಜ್ಞರ ಅಭಿಪ್ರಾಯವಾಗಿದೆ. ಹೆಗ್ಗಡದೇವನಕೋಟಿ ತಾಲ್ಲೂಕಿನಲ್ಲಿರುವ 
ಮಾದಾಪುರ ಗ್ರಾಮದಲ್ಲಿರುವ ಚಂದ್ರಮೌಳೇಶ್ವರ ದೇವಾಲಯವು ಕೂಡ ಗಂಗರ ಕಾಲದಲ್ಲೇ 
ನಿರ್ಮಾಣಗೊಂಡು ನಂತರ ಇತರೆ ರಾಜವಂಶಗಳ ಕಾಲದಲ್ಲಿ ಜೀರ್ಣೋದ್ದಾರಗೊಂಡಿದೆ. ಇದೇ 
ತಾಲ್ಲೂಕಿನ ಕಾರ್ಯ ಗ್ರಾಮದ ಪೂರ್ವಕ್ಕಿರುವ ಸಿದ್ದೇಶ್ವರ ಬೆಟ್ಟದ ಮೇಲಿರುವ ಸಿದ್ದೇಶ್ವರ 
ದೇವಾಲಯವು ಕೂಡ ಗಂಗರ ಕಾಲದ್ದೇ ಆಗಿದ್ದು, ಹೊಯ್ದಳರ ಕಾಲದಲ್ಲಿ 
ಪುನರ್ನಿರ್ಮಾಣಗೊಂಡಿದೆ.. ಈ ದೇವಾಲಯವು ಕೂಡ ಮೈಸೂರು ಜಿಲ್ಲೆಯ ವೈದಿಕ ಶೈವದ 
ಅಸ್ತಿತ್ರಕ್ಕೆ ಸಾಕ್ಷೀಭೂತವಾಗಿದೆ. 


ಗಂಗರ ನಂತರ ಬಂದ ಚೋಳರು ಸಹ ಶೈವಧರ್ಮಕ್ಕೆ ಯುಕ್ತ ಪ್ರೋತ್ಲಾಹವನ್ನೇ ನೀಡಿದರು. 
ತಲಕಾಡಿನ ವೈದ್ಯೇಶ್ನರ ದೇವಾಲಯವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಯಿತು. ಕ್ರಿ.ಶ.1017ರ 
ಕಲುಂದ ಗ್ರಾಮದ ಶಾಸನದಿಂದ, ಕಲ್ಬುಂದದ ಮಹಾಜನರು ಊರಿನ ಮಹಾದೇವ ದೇವಾಲಯಕ್ಕೆ 
ದತ್ತಿ ಬಿಟ್ಟಿರುವ ವಿಷಯವು ತಿಳಿದುಬರುತ್ತದೆ.38 ನಂತರ ಈ ಶಾಸನೋಕ್ತ ದೇವಾಲಯವು 
ಸೋಮೇಶ್ವರ ದೇವಾಲಯವೆಂದು ಹೆಸರಾಗಿ ಈಗ ಮಹಾಲಿಂಗೇಶ್ವರ ದೇವಾಲಯ ಎಂಬ ಹೆಸರು 
ಪಡೆದಿದೆ ಎಂದು ಡಾ.ಎಚ್‌.ಎಸ್‌.ಗೋಪಾಲರಾವ್‌ ಅವರು ದೇವಾಲಯದ ವಾಸ್ತು ಶೈಲಿಯು 
ಕ್ರಿಶ.10-11ನೇ ಶತಮಾನದ ಲಕ್ಷಣಗಳನ್ನು ಹೊಂದಿರುವ ಆಧಾರದ ಮೇಲೆ ಅಭಿಪ್ರಾಯಪಟ್ಟಿರುತ್ತಾರೆ. 


ಕ್ರಿಶ.1021ರ ಒಂದನೇ ರಾಜೇಂದಜೋಳನ ಪ್ರಶಸ್ತಿಯನ್ನು ಒಳಗೊಂಡಿರುವ ಶಾಸನವು 
ಮೈಸುನಾಡಿನ ನಂದಿಗುಂದದಲ್ಲಿರುವ ಮಲ್ಲೇಶ್ವರನ ದೇವರಿಗೆ ನಿತ್ಯಪೂಜೆ, ನೈವೇದ್ಯ ಮತ್ತು 
ನಂದಾದೀಪಗಳಿಗಾಗಿ ಭೂದಾನವನ್ನು ನೀಡಿದ ವಿವರವನ್ನು ನಮೂದಿಸಿದೆ.39 ಇದೇ ಅರಸನ 
ಕ್ರಿಶ.1032ನೇ ವರ್ಷದ ಶಾಸನವು ಸೊತ್ತಿಯೂರಿನ ಈಶಾನ ಈಶ್ವರಮುಡೈಯಾರ್‌ ಮತ್ತು 
ಮೂಲಸ್ಥಾನೇಶ್ವರ ಮುಡೈಯಾರ್‌ ದೇವಾಲಯಗಳಿಗೆ ಭೂದಾನ ನೀಡಿದ ವಿವರಗಳನ್ನು 
ಉಲ್ಲೇಖಿಸಿದೆ.14 ಇಲ್ಲಿನ ಈಶಾನ ಈಶ್ವರಮುಡೈಯಾರ್‌ ದೇವರಿಗೆ ತ್ರಿಕಾಲ ಪೂಜೆಗಳಲ್ಲಿ 
ಪಂಚಮಹಾವಾದ್ಯಗಳ ಸೇವೆಗೆ ಸಹ ದಾನ ನೀಡಲಾಗಿದೆ. ತಿವಳಿ, ದಟ್ಟೆ ಖಂಡಿಕೆ ಪಲಂ ಮತ್ತು 


214 


ಜಯಗಂಟೆಗಳನ್ನು ಪಂಚಮಹಾವಾದ್ಯಗಳೆಂದು ಹೆಸರಿಸಲಾಗಿದೆ. ಈ ಶಾಸನಗಳಿಂದ 
ನಂಜನಗೂಡಿನಲ್ಲಿರುವ ಈ ಶಿವ ದೇವಾಲಯಗಳ ಪ್ರಾಚೀನತೆಯನ್ನು ಅರಿಯಬಹುದಾಗಿದೆ. ಪ್ರಸ್ತುತ 
ಶಾಸನೋಕ್ತ ಈಶಾನ ಠಈಶ್ವರಮುಡೈಯಾರ್‌ ದೇವಾಲಯವೇ ಇಂದಿನ ಸೋಮೇಶ್ವರ 
ದೇವಾಲಯವಿರಬಹುದೆಂದು ಡಾ.ಬಾ.ರಾ. ಗೋಪಾಲ್‌ ಅವರು ಅಭಿಪ್ರಾಯ ಪಟ್ಟಿರುತ್ತಾರೆ. 
ಶಾಸನೋಕ್ತ ಮೂಲಸ್ಥಾನದೇವರ ದೇಗುಲದ ನಿರ್ಮಾತೃ ಶ್ರೋತ್ರಿಯೂರಿನ ಮಾರಸೆಟ್ಟಿಯ ಪತ್ನಿ 
ಗುಂಡಬ್ಲೆ ಎಂದು ತಿಳಿದುಬರುತ್ತದೆ. 


ಒಂದನೇ ರಾಜೇಂದ್ರನ 31ನೇ ಆಳ್ಗಿಕೆಯ ವರ್ಷದ ತಡಿಮಾಲಿಂಗಿಯ ಕ್ರಿ.ಶ.1043-44ನೇ 
ವರ್ಷದ ಶಾಸನವು ಒಂದನೇ ರಾಜೇಂದನು ಜನನಾಥಪುರವೆಂದು ಕರೆಯುತ್ತಿದ್ದ 
ತಡಿಮಾಲಿಂಗಿಯಲ್ಲಿನ ಶುದ್ದಮಲ್ಲೀಶ್ವರಮ್‌-ಉಡೈಯ-ಮಹಾದೇವ ಅಂದರೆ ಮಲ್ಲಿಕಾರ್ಜುನ 


ದೇವಾಲಯಕ್ಕೆ ಭೂಮಿಯನ್ನು ದತ್ತಿ ಬಿಟ್ಟ ವಿಷಯವನ್ನು ಉಲ್ಲೇಖಿಸಿದೆ.!4! ಇದರಿಂದ, ಗಂಗರ 
ಕಾಲದಲ್ಲೇ ಈ ಮಲ್ಲಿಕಾರ್ಜುನ ದೇವಾಲಯವು ಅಸ್ತಿತ್ವವನ್ನು ಹೊಂದಿದ್ದು, ನಂತರ ಬಂದ ಚೋಳರು 
ಈ ದೇವಾಲಯಕ್ಕೆ ಪ್ರೋತ್ಲಾಹಕರವಾಗಿ ದತ್ತಿ ಬಿಟ್ಟಿರುವರೆಂದು ಅರ್ಥೈಸಬಹುದಾಗಿದೆ. ಇದೇ 
ದೇವಾಲಯಕ್ಕೆ ಚೋಳ ಅಧಿಕಾರಿಗಳು ನಂತರ ಜನಸಾಮಾನ್ಯರೂ ನಂದಾದೀಪ ಸೇವೆ, ಉದ್ಯಾನ 
ನಿರ್ವಹಣೆ ಮುಂತಾದ ವಿಷಯಗಳಿಗಾಗಿ ಅನೇಕ ದತ್ತಿಗಳನ್ನು ಕ್ರಿಶ. 14ನೇ ಶತಮಾನದವರೆಗೆ 
ನೀಡಿರುವುದನ್ನು ತಡಿಮಾಲಿಂಗಿಯಲ್ಲಿನ ಅನೇಕ ಶಾಸನಗಳು ಸಮರ್ಥಿಸುತ್ತವೆ. ಹೆಗ್ಗಡದೇವನಕೋಟೆ 
ತಾಲ್ಲೂಕಿನ ಕಳ್ಳಂಬಾಳು ಗ್ರಾಮದಲ್ಲಿನ ಕ್ರಿ.ಶ.1211ರ ಶಾಸನವು ಕಾಮೇಶ್ವರ ದೇವಾಲಯಕ್ಕೆ ದತ್ತಿ 
ನೀಡಿದ ವಿಷಯವನ್ನು ತಿಳಿಸುತ್ತದೆ. ಪ್ರಸ್ತುತ ದೇವಾಲಯವು  ಚೋಳ-ಹೊಯ್ತಳ 
ಶೈಲಿಯಲ್ಲಿರುವುದರಿಂದ, ಈ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡು ಹೊಯ್ಸಳರ 
ಕಾಲದಲ್ಲಿ ವಿಸ್ತಾರಗೊಂಡಿದೆಯೆಂದು ಅರಿಯಬಹುದಾಗಿದೆ. 


ಹೊಯ್ದಳರ ಕಾಲದಲ್ಲಿಯೂ ಶೈವಧರ್ಮಕ್ಕೆ ಪ್ರೋತ್ಸಾಹ ದೊರೆತಿರುವುದು ಶಾಸನಗಳಿಂದ 
ತಿಳಿದುಬರುತ್ತದೆ. ತಿ.ನರಸೀಪುರ ತಾಲ್ಲೂಕಿನ ಅಕ್ಕೂರು ಗ್ರಾಮದ ಕ್ರಿಶ.1179ನೇ ವರ್ಷದ ಶಾಸನವು 
ಇಮ್ಮಡಿ ವೀರಬಲ್ಲಾಳನ ಆಳ್ಳಿಕೆಯ ಕಾಲದ್ದಾಗಿದ್ದು, ಅಕ್ಕಿಗಳರ ಚೋಳ ಪಾಂಡೇಶ್ವರ ದೇವರಿಗೆ 
ಬಾಚೆಯನಾಯಕ, ಹೆಗ್ಗಡೆ ಮಾರಯ್ಯ ಮತ್ತಿತರರು ಗಾಣದ ಸುಂಕವನ್ನು ಬಿಟ್ಟ ವಿವರವನ್ನು 
ಒಳಗೊಂಡಿದೆ.42 ಶಾಸನೋಕ್ತ ಚೋಳ ಪಾಂಡೇಶ್ವರ ದೇವಾಲಯವು ಚೋಳರ ಆಳ್ಗಿಕೆಯ 
ಕಾಲದಲ್ಲಿ ನಿರ್ಮಿತವಾಗಿರಬಹುದೆಂದು ಗುರುತಿಸಲಾಗಿದೆ. ಇಂದು ಅಕ್ಕೂರಿನ ಈ ದೇವಾಲಯವು 
ಚೋಳೇಶ್ವರ ದೇವಾಲಯವೆಂದು ಹೆಸರಾಗಿದೆ. ನಂಜನಗೂಡು ತಾಲ್ಲೂಕಿನ ಕ್ರಿ.ಶ.1198ನೇ ವರ್ಷದ 
ಹೊಯ್ದಳ ಇಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯ ಕಾಲದ ಶಾಸನವು ಈತನ ಮಹಾಪಧಾನ, 
ಸರ್ವಾಧಿಕಾರಿ ಮತ್ತು ಹಿರಿಯದಣ್ಣಾಯಕನಾದ ಗೌಡಯ್ಯನ ಅಧಿಕಾರದಲ್ಲಿ ಕಾಟೂರಲ್ಲಿ ಹುಟ್ಟದ 


ನಾಲ್ದರು ಸೋಮೇಶ್ವರ ದೇವಾಲಯ ಕಟ್ಟಿಸಿದ ವಿಷಯವನ್ನು ಉಲ್ಲೇಖಿಸಿದೆ.143 


ಹೊಯ್ದಳದೇವನ ಆಳ್ಗಿಕೆಯನ್ನು ಉಲ್ಲೇಖಿಸಿರುವ ಶಾಸನವು, ತಿರುಪನ್ನೀಶ್ವರ-ಉಡ್ಕೆಯಾರ್‌ 
ದೇವಾಲಯಕ್ಕೆ ನೀಡಿರುವ ಕೊಡುಗೆಗಳನ್ನು ದಾಖಲಿಸಿದೆ.144 ಇಂದಿನ ವೈದ್ಯೇಶ್ಠರ ದೇವಾಲಯಕ್ಕೆ 


ಚೋಳರ ಕಾಲದಲ್ಲಿ ಶಾಸನೋಕ್ತ ತಿರುಪನ್ನೀಶ್ವರ-ಉಡ್ಕೆಯಾರ್‌ ದೇವಾಲಯವೆಂದು ಹೆಸರಿತ್ತು 
ಕಿ.ಶ.1276ರ ಹೊಯ್ದಳ ಮೂರನೇ ನರಸಿಂಹನ ಸೋಮನಾಥಪುರದ ಶಾಸನವು 


215 


ಸೋಮನಾಥಪುರದಲ್ಲಿರುವ ಪಂಚಲಿಂಗ ದೇವಾಲಯಗಳಿಗೆ ನೀಡಿದ ದತ್ತಿಯನ್ನು ಉಲ್ಲೇಖಿಸಿದೆ.145 
ಬಿಜ್ಜಳೇಶ್ವರ, ಹೆಂಮೇಶ್ವರ, ರೇವಳೇಶ್ವರ, ಬೈರಲೇಶ್ವರ ಮತ್ತು ಸೋವಲೇಶ್ವರ ದೇವಾಲಯಗಳೇ 
ಶಾಸನೋಕ್ತ ಪಂಚಲಿಂಗ ದೇವಾಲಯಗಳಾಗಿವೆ. 


ಕ್ರಿ.ಶ.1299-1300ನೇ ಕಾಲಘಟ್ಟದ ಶಾಸನವು ತುಂಗದ ಆದಿಪರಮೇಶ್ವರ ದೇವರಿಗೆ ನೀಡಿದ 
ಕೊಡುಗೆಯನ್ನು ದಾಖಲಿಸಿದೆ.46 ಕ್ರಿ.ಶ.14ನೇ ಶತಮಾನದ ಶಾಸನವು ಸಹ ಆದಿದೇವರನ್ನು 


ಹೆಸರಿಸಿದೆ.147 ಕ್ಷೇತಕಾರ್ಯದ ಸಂದರ್ಭದಲ್ಲಿ ಗಮನಿಸಿದಂತೆ, ಪ್ರಸ್ತತ ಈ ಆದಿಪರಮೇಶ್ವರ 
ದೇವಾಲಯವು ಬೆಟ್ಟದ ತುಂಗದಲ್ಲಿ ಉಳಿದುಬಂದಿಲ್ಲ. 


ಲಕುಲೀಶ ಪಾಶುಪತ 


ಪಶುಪತಿಯಾದ ಶಿವನಿಂದ ಉಕ್ತವಾದ ಮತವು ಪಾಶುಪತ ಎಂದು ಕರೆಯಲ್ಪಟ್ಟಿತು. 
ಪಾಶುಪತದ ಅನುಯಾಯಿಗಳು ಮಾಹೇಶ್ವರರೆಂದು ಕರೆಯಲ್ಲಟ್ಟರು. ಪಾಶುಪತ ಮತವನ್ನು ಶಿವನ 
28ನೇ ಅವತಾರವೆಂದು ಭಾವಿಸಿರುವ ಲಕುಲೀಶನು ಕೆಲವು ಮಾರ್ಪಾಡುಗಳೊಡನೆ 
ಪ್ರಚುರಪಡಿಸಿದ್ದರಿಂದ ಇದು "ಲಕುಲೀಶ ಪಾಶುಪತ” ಮತವೆಂದು ಹೆಸರಾಯಿತು. ಶಿವನ 
ಅವತಾರರೂಪಿಯಾದ ಐಲಕುಲಧಾರಿ (ಲಕುಲ/ಲಗುಡ=ಕೋಲು)  ಯತಿಯು ಪಾಶುಪತದ 
ತತ್ತ್ವಗಳನ್ನು ಪರಿಷ್ಠರಿಸಿ 'ಲಾಕುಳಾಗಮ'ವನ್ನು ಜಾರಿಗೆ ತಂದದ್ದನ್ನು ಶಾಸನಗಳು ಸ್ಪಷ್ಟೀಕರಿಸುತ್ತವೆ. 
ಲಕುಲ ಎಂದರೆ ಕೋಲು ಎಂಬರ್ಥವಿದ್ದು, ಇದು ಎಡಗೈಯಲ್ಲಿ ಯೋಗದಂಡವನ್ನು ಬಲಗೈಯಲ್ಲಿ 
ಮಾದಲ ಫಲವನ್ನು ಹಿಡಿದ ಯತಿಯನ್ನು “ಲಕುಲೀಶ” ಎಂದು ಹೆಸರಿಸಲು ಕಾರಣವಾಗಿದೆ. 


ಲಕುಲೀಶ-ಪಾಶುಪತ ಮತ್ತು ಕಾಳಾಮುಖ ಪಂಥಗಳರಡೂ ಬೇರೆ ಬೇರೆ ಎಂಬುದಕ್ಕೆ 
ಶಾಸನಗಳಲ್ಲಿ ಆಧಾರವಿಲ್ಲ. ಕಾಳಾಮುಖರಿಗೆ ಪ್ರತ್ಯೇಕ ಆಧಾರ ಗಂಥವಿಲ್ಲ. ಇವರಿಗೂ 
"ಲಾಕುಲಾಗಮ'ವೇ ಆಧಾರ ಗಂಥವಾಗಿದೆ ಎಂದು ಡಾ.ಎಂ.ಚಿದಾನಂದಮೂರ್ತಿಯವರು 
ಅಭಿಪ್ರಾಯಪಟ್ಟಿರುತ್ತಾರೆ.145 ಇಬ್ದರ ಹೆಸರುಗಳೂ ಶಕ್ತಿ ಪಂಡಿತ, ದೇವ, ರಾಶಿ, ಭಟಾರ ಎಂದು 
ಕೊನೆಗೊಳ್ಳುತ್ತವೆ. ಆದರೆ, ಲಕುಲೀಶರು ಆಧ್ಯಾತ್ಮ ಸಾಧನೆಯಲ್ಲಿ ತನ್ನಯರಾದರೆ, ಕಾಳಾಮುಖರು 
ವಿದ್ಯಾದಾನದಂತಹ ಸಮಾಜಮುಖೀ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರೆಂದು 
ತಿಳಿದುಬರುತ್ತದೆ. ಈ ಎರಡು ಪಂಥಗಳಿಗೂ ಇದ್ದುದು ಇದೊಂದು ಸಣ್ಣ ವ್ಯತ್ಯಾಸ ಮಾತ್ರ ಎಂದು 
ಹೇಳಬಹುದು. ಲಕುಲೀಶ ಪಾಶುಪತ ಪಂಥದ ಉಲ್ಲೇಖ ಮೈಸೂರು ಜಿಲ್ಲೆಯ ಹಲವು 
ಶಾಸನಗಳಲ್ಲಿ ಕಾಣಬರುತ್ತದೆ. 


ಕ್ರಿಶ.980ನೇ ವರ್ಷದ ಗಂಗದೊರೆ ಸತ್ಕವಾಕ್ಕ ಪೆರ್ಮಾನಡಿಯ 6ನೇ ವರ್ಷದ ಆಳಿಕೆಯ 
ಕಾಲಘಟ್ಟದ ಶಾಸನವು, ಎರೆಯಮ್ಮನು 2 ಖಂಡುಗ ಬೀಜವರಿಯ ನೀರಾವರಿ ಭೂಮಿ ಮತ್ತು 2 
ಮಡುವಿನ-ಮಃಣ್ಣು ಭೂಮಿಗಳನ್ನು ಕೊಂಡು ಎರೆಯಂಗೇಶ್ವರ ದೇವಾಲಯದ ಸುಣ್ಣ ಮತ್ತಿತರ 
ಸೇವೆಗಾಗಿ ದೇವಾಲಯದ ಸ್ಥಾನಿಕರಾದ ಶ್ರೀಕಂಠಪಂಡಿತಭಟಾರರಿಗೆ ಕೊಡುಗೆಯಾಗಿ ನೀಡಿದ 


ಉಲ್ಲೇಖವನ್ನು ಹೊಂದಿದೆ.14 ಈ ಶಾಸನವನ್ನು ಶ್ರೀಕಂಠಪಂಡಿತ ಭಟಾರರ ಶಿಷ್ಠರಾದ ಲಕುಲೀಶ್ನರ 


ಭಟಾರರು ಬರೆದರೆಂದು ಉಲ್ಲೇಖಿಸಲಾಗಿದೆ. ಈ ಶಾಸನದಿಂದ, ಲಕುಲೀಶ ಪಾಶುಪತ ಮತ್ತು 
ಕಾಳಾಮುಖ ಪರಂಪರೆಗಳೆರಡೂ ಈ ಪ್ರದೇಶದಲ್ಲಿ ಸ್ಥಾನ ಪಡೆದಿತ್ತೆಂದು ಅರಿವಾಗುತ್ತದೆ. 


216 


ನಂಜನಗೂಡಿನ ಕ್ರಿ.ಶ.1376ನೇ ವರ್ಷದ ಶಾಸನವು "ಶ್ರೀ 
ಯಮನಿಯಮಾದ್ಯಷ್ಟಾಂಗಯೋಗನಿರುತ  ಪರಮಮಹಾಪಾಸ್ತತ ವತಾಚಾರ್ಯ'ನಾದ ಆಕಾಶವಾಸಿ 
ಸಾಂಖ್ಯಾದಿ ಗುರು ಅಯ್ಕನವರ ಮನೆಯವರಿಗೆ ಅಗ್ರಹಾರದ ವಿತ್ತಿಯೊಂದನ್ನು ಸರ್ವಮಾನ್ಯವಾಗಿ 


ನೀಡಿದ ಬಗ್ಗೆ ಉಲ್ಲೇಖಿಸಿದೆ.!50 ಈ ಶಾಸನದಲ್ಲಿ ಉಕ್ತನಾಗಿರುವ ಆಕಾಶವಾಸಿ ಯತಿಯು ಲಕುಲೀಶ 
ಪಾಶುಪತ ಪಂಥದವನೆಂದು ಶಾಸನದಲ್ಲಿಯೇ ಉಲ್ಲೇಖವಿದೆ. ಇನ್ನೊಂದು ಶಾಸನವು 
ಆಕಾಶವಾಸಿಗಳ ಸ್ವರೂಪರಾದ ಚಂದಮೌಳಿವೊಡೆಯರ ಶಿಷ್ಕ್ಠರಾದ ಹಿರಿಯ ಕವಲಂದೆಯ 


ನಿವಾಸಿಯಾದ ವಿದ್ದನ್ನಹಾಜನಗಳನ್ನು ಹೆಸರಿಸಿದೆ.1 ಈ ಶಾಸನದ ಕಾಲ ಕ್ರಿಶ. 1437-38. 
ಶಾಸನವು ಪ್ರತಾಪದೇವರಾಯನ  ಆಳ್ಗಿಕೆಯನ್ನು ಉಲ್ಲೇಖಿಸಿದೆ. ಪ್ರಸ್ತುತ ಶಾಸನದಿಂದ 
ಚಂದಮೌಳಿವೊಡೆಯರನ್ನು ಆಕಾಶವಾಸಿ ಯತಿಯ ಅವತಾರವೆಂದು ಆ ಕಾಲದ ಜನತೆ 
ಭಾವಿಸಿರುವಂತಿದೆ. ಮೇಲಿನೆರಡು ಶಾಸನಗಳಿಂದ ಆಕಾಶವಾಸಿ ಯಶತಿಯು ಕವಲಂದೆ ಗ್ರಾಮದ 
ನಿವಾಸಿಯಾಗಿದ್ದಿರಬಹುದೆಂದು ತಿಳಿಯುತ್ತದೆ. ಈತ ಲಕ್ಕಣ ದಂಡೇಶನ ಶಿವತತ್ವಚಿಂತಾಮಣಿಯ 


ನೂತನ ಗಣಗಳ ಮಾಲಿಕೆಯಲ್ಲಿ ಸ್ಥಾನಪಡೆದಿರುವುದನ್ನು ಎಂ.ಎಂ.ಕಲಬುರ್ಗಿಯವರು 
ಗುರುತಿಸಿದ್ದಾರೆ.5? 


ಕಿ.ಶ.1183ರ  ಜೋಡಿಬಸವನಪುರ ಶಾಸನವು ಜೈನಾಚಾರ್ಯನಾದ ಚಂದ್ರಪ್ರಭಮುನಿಯ 


ನಿಸಿದಿ ಶಾಸನವಾಗಿದ್ದು, ಇದರಲ್ಲಿ ಜೈನಮತವನ್ನು ಔನ್ನತ್ಯಕ್ಕೇರಿಸಿ, "ಶೈವ, ಪಾಶುಪತ, ಕಾಪಾಳಿಕ 


ಮತ್ತು ಕಾಪಿಲ' ಮತಗಳನ್ನು ನಿಂದಿಸಲಾಗಿದೆ.!53 ಇದರಿಂದ, ಆ ಕಾಲದಲ್ಲಿ ಪ್ರಬಲವಾಗಿದ್ದ ಎರಡು 
ಧರ್ಮಗಳಾದ ಜೈನ ಮತ್ತು ಶೈವಗಳಿಗೆ ಸಂಘರ್ಷಗಳುಂಟಾಗುತ್ತಿದ್ದುದನ್ನು ಗುರುತಿಸಬಹುದಾಗಿದೆ. 
ತಿರುಮಕೂಡಲು ನರಸೀಪುರ ತಾಲ್ಲೂಕಿನಲ್ಲಿ ಲಕುಲೀಶ ಪಾಶುಪತ ಯತಿಯ ಎರಡು 
ಮೂರ್ತಿಶಿಲ್ಲಗಳು ಕ್ಷೇತಕಾರ್ಯದ ಸಮಯದಲ್ಲಿ ಕಂಡುಬಂದಿರುತ್ತದೆ. ಇದರಿಂದ, ತಿ.ನರಸೀಪುರ 
ತಾಲ್ಲೂಕಿನಲ್ಲಿಯೂ ಲಕುಲೀಶ ಪಾಶುಪತ ಮತವು ಅಸ್ತಿತ್ವದಲ್ಲಿತ್ತೆಂದು ತಿಳಿಯಬಹುದಾಗಿದೆ. 


ಕಾಳಾಮುಖ 


ಕಾಳಾಮುಖ ಮತವು ಶೈವಧರ್ಮದ ಇನ್ನೊಂದು ಶಾಖೆಯಾಗಿದೆ.ಶಿವನ ಆರಾಧಕರಾದ 
ಇವರು ಹಣೆಯ ಮೇಲೆ ಕಪ್ಪು ಗೆರೆಯನ್ನು (ಅಸಿತವಕ್ತ) ಧರಿಸುವುದರಿಂದ ಇವರಿಗೆ 
ಕಾಳಾಮುಖರೆಂದು ಹೆಸರಾಗಿದೆಯೆಂದು ವಿದ್ವಾಂಸರು ತರ್ಕಿಸಿದ್ದಾರೆ. ಕ್ರಿಶ. 11 ಮತ್ತು 12ನೇ 
ಶತಮಾನದಲ್ಲಿ ವೀರಶೈವ ಪರಂಪರೆ ಆರಂಭವಾಗುವ ಮೊದಲು ಕಾಳಾಮುಖ ಮತವು 
ವ್ಯಾಪಕವಾಗಿತ್ತು ಮತ್ತು ಪಸಿದ್ಧಿಯನ್ನು ಪಡೆದಿತ್ತು ಈ ಕಾಲದಲ್ಲಿ ನಿರ್ಮಿಸಿದ 
ಶೈವದೇವಾಲಯಗಳಲ್ಲವೂ ಕಾಳಾಮುಖ ಸಂಪ್ರದಾಯದ್ದೆಂದು ವಿದ್ವಾಂಸರುಗಳು ನಿರ್ಣಯಿಸಿರುತ್ತಾರೆ. 
ಕಾಳಾಮುಖರ ಹೆಸರುಗಳು ಸಾಮಾನ್ಯವಾಗಿ ಶಕ್ತಿ ಭಟ್ಟಾರ, ದೇವ, ಪಂಡಿತ, ರಾಶಿ ಮತ್ತು ಜೀಯ 
ಅಥವಾ ಜೀಯರ್‌ ಎಂದು ಕೊನೆಗೊಳ್ಳುತ್ತವೆ. ಕಾಳಾಮುಖ ಸಮಯವನ್ನು '"ಎಕ್ಕೋಟಿ 
ಸಮಯವೆಂದು ಮಠವನ್ನು "ಎಕ್ಕೋಟಿ ಮಠ'ವೆಂದು ಕೆಲವು ಶಾಸನಗಳಲ್ಲಿ ಉಕ್ತವಾಗಿದೆ. 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ನೇರವಾಗಿ ಕಾಳಾಮುಖ ಮತದ ಪ್ರಸ್ತಾಪ 
ಕಂಡುಬರುವುದಿಲ್ಲ. ಆದರೆ, ಸಮಯೋಚಿತವಾಗಿ ಮತ್ತು ಪರೋಕ್ಷವಾಗಿ ಸಿಗುವ ಶಾಸನಾಧಾರಗಳಿಂದ 
ಈ ಪ್ರದೇಶದಲ್ಲಿನ ಕಾಳಾಮುಖ ಪರಂಪರೆಯನ್ನು ಗುರುತಿಸಬಹುದಾಗಿದೆ. ಸೂಯಾಕತ್ತರದೇವನ 


217 


ಮಗನಾದ ತ್ರಿಭುವನಕತ್ತರದೇವ ಮತ್ತು ಪದುಮಕತ್ತರದೇವರು ದೇವಾಲಯವೊಂದನ್ನು ನಿರ್ಮಾಣ 
ಮಾಡಿದ ವಿಷಯವನ್ನು ಕ್ರಿಶ 1087ನೇ ವರ್ಷದ  ಕೃಷ್ಣರಾಜನಗರದ ಶಾಸನವೊಂದು 


ದಾಖಲಿಸಿದೆ.54 ಈ ದೇವಾಲಯದಲ್ಲಿ ಲಿಂಗಪ್ರತಿಷ್ಠೆ ಮಾಡಿಸಿದ ಮಳ್ಳಗಾವುಂಡನು ನಂತರ 
ಸೂರ್ಯಕತ್ತರದೇವರ ಕಾಲುತೊಳೆದು 80 ಗದ್ಯಾಣ ಮತ್ತು ದೇವರ ಮುಂದಣ ಭೂಮಿಯನ್ನು 
ಧಾರೆಯೆರೆದ ವಿಷಯವನ್ನು ಶಾಸನ ಒಳಗೊಂಡಿದೆ. ಇದರಿಂದ, ಕೃಷ್ಣರಾಜನಗರವು ಕಾಳಾಮುಖ 
ಮತಕ್ಕೆ ಆಶ್ರಯವಾಗಿದ್ದನ್ನು ಗುರುತಿಸಬಹುದಾಗಿದೆ. ಕಿ.ಶ.11ನೇ ಶತಮಾನದಲ್ಲಿ ಸೋಮೋಜನು 
ನಿರ್ಮಿಸಿರುವ ಮಾಹೇಶ್ವರ ದೇವಾಲಯವು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲ್ಲೂಕಿನಲ್ಲಿ 


ಶಾಸನೋಕ್ತವಾಗಿದೆ.5 ಕಾಳಾಮುಖರು ವಿದ್ಯಾಸಂಪನ್ನರಾಗಿದ್ದು, ವಿದ್ಯಾದಾನ ನೀಡುವಲ್ಲಿ 
ಕ್ರಿಯಾಶೀಲರಾಗಿದ್ದರು. ಇವರು ಮಹೇಶ್ವರನ ಆರಾಧಕರಾದುದರಿಂದ ಇವರನ್ನು ಮಾಹೇಶ್ವರರು 
ಎಂದು ಸಹ ಕರೆಯಲಾಗುತ್ತದೆ. ಪ್ರಸ್ತುತ ಶಾಸನೋಕ್ತ ಸೋಮೋಜನು ನಿರ್ಮಿಸಿರುವ ಮಾಹೇಶ್ವರ 
ದೇವಾಲಯವು ಕಾಳಾಮುಖ ಪಂಥದ್ದೆಂದು ಸ್ಪಷ್ಠವಾಗಿ ಗುರುತಿಸಬಹುದಾಗಿದೆ. ಈ ಎಲ್ಲ 
ಕಾರಣಗಳಿಂದ, ಪಿರಿಯಾಪಟ್ಟಣ ಪ್ರದೇಶದಲ್ಲಿ ಕ್ರಿ.ಶ.11ನೇ ಶತಮಾನದಲ್ಲಿ ಕಾಳಾಮುಖ ಮತವು 
ಪ್ರಬಲವಾಗಿತ್ತು ಎಂದು ಗುರುತಿಸಬಹುದು. 


ಲಿಪಿಸ್ತರೂಪದ ಆಧಾರದಿಂದ ಕ್ರಿ.ಶ.10ನೇ ಶತಮಾನದ್ದೆಂದು ಗುರುತಿಸಲಾದ ನಂಜನಗೂಡು 
ತಾಲ್ಲೂಕಿನ ಶಾಸನವು ಗಂಗರಾಜ ಪೆರ್ಮಾನಡಿಯಿಂದ ಅನುಮತಿ ಪಡೆದ ವದ್ಯಾಧರಯ್ಕನು ನಗರಲ 
ನನ್ನಯ್ಯನ ದೇಗುಲಕ್ಕೆ ಅಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಮತ್ತು ದೇಗುಲದ ಶಿಷ್ಯರ 


ಅನ್ನಾಹಾರಕ್ಕಾಗಿ ಭೂದಾನವನ್ನು ನೀಡಿದ ವಿವರವನ್ನು ಒಳಗೊಂಡಿದೆ.56 ಈ ದಾನಕ್ಕೆ ಸಕ್ಕಿಳೆ, 
ಬೆಳ್ಗುಂದೂರ್‌, ಸತ್ತಿಯೂರು., ಸಿಂಗೂರು ಮತ್ತು ನಗರಲದ ಹನ್ನೆರಡು ಮಂದಿ ಹಾಗೂ ಮಹಾಪರಿಷೆ 
ಮತ್ತು ಎಡೆನಾಡಿನ ಮೂವರು ನಾಳ್ಲಾವುಂಡರು ಸಾಕ್ಷಿಗಳಂದು ಉಲ್ಲೇಖಿಸಲಾಗಿದೆ. ಪ್ರಸ್ತುತ 
ಶಾಸನದಲ್ಲಿ ನಗರಲ ಎಂದು ಉಕ್ಕವಾಗಿರುವ ಊರು ಇಂದು ನಗರ್ಲೆ ಎಂಬ ಹೆಸರಿನಿಂದ 
ಅಸ್ತಿತ್ವದಲ್ಲಿದೆ. ಈ ಶಾಸನವು ಕಾಳಾಮುಖ ಸಂಪ್ರದಾಯವನ್ನು ಸಷ್ಟವಾಗಿ ಉಲ್ಲೇಖಿಸಿದೆ. ನನ್ನಯ್ಯನ 
ದೇವಾಲಯವು ನಂತರ ಸೋಮೇಶ್ವರ ದೇವಾಲಯವೆಂದು ಹೆಸರಾಗಿದೆ. ಶಾಸನೋಕ್ತ ನನ್ನಯ್ಯ 
ದೇವಾಲಯವು ಕಾಳಾಮುಖರ ಘಟಿಕಾಸ್ಸಾನವಾಗಿ ಉನ್ನತ ವಿದ್ಯಾಕೇಂದವಾಗಿತ್ತೆಂದು 
ತಿಳಿದುಬರುತ್ತದೆ. ಇದರಿಂದ, ಕ್ರಿಶ.10ನೇ ಶತಮಾನದಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು 
ತಾಲ್ಲೂಕಿನ ನಗರ್ಲೆಯು ಪ್ರಮುಖ ವಿದ್ಯಾಕೇಂದವಾಗಿತ್ತೆಂದು ಹಾಗೂ ಇದನ್ನು ನಡೆಸುತ್ತಿದ್ದವರು 
ಕಾಳಾಮುಖರೆಂದು ಅರಿಯಬಹುದಾಗಿದೆ. ಇದರಿಂದ, ಈ ಪ್ರದೇಶದಲ್ಲಿ ಕಾಳಾಮುಖರ 
ಅಸ್ತಿತ್ವವಿತ್ತೆಂದು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. 


ಆದಿವರಾಹಲಾಂಛನನಾದ ಚಾಳುಕ್ಕಾರ್ಜುನನೆಂದು ಬಿರುದಾಂಕಿತನಾದ ಮಹಾಸಾಮಂತ 
ನರಸಿಂಗಯ್ಯನು ನರಸಿಂಗೇಶ್ವರ ದೇವಾಲಯವನ್ನು ಮಾಡಿಸಿ, ಅದರ ಅಭ್ಯಂತರ ಸಿದ್ದಿಗಾಗಿ 
ಮಣಲೆವಾಡಿ ಗ್ರಾಮವನ್ನು ಬಿಟ್ಟ ವಿಷಯವನ್ನು ಕಿ.ಶ.8ನೇ ಶತಮಾನದ ಕುಕ್ಕರಹಳ್ಳಿ ಶಾಸನವು 
ದಾಖಲಿಸಿದೆ.!57 ಈ ಶಾಸನದ ಶಾಪಾಶಯದಲ್ಲಿ ಈ ಧರ್ಮವನ್ನು ಅಳಿದರೆ "ಲಿಂಗವುಮಂ 
ಶ್ರೀಪರ್ವತಮುಮಂ  ಎಳ್ಳೋಟ್ಟಿಯುಮಂ  ಬಾರಣಾಸಿಯುಮಂ  ಕವಿಲೆಯಮನ್‌ ಅಳಿದ 
ಪಂಚಮಹಾಪಾತಕರ್‌' ಎಂದು ಹೇಳಲಾಗಿದೆ. ಇದರಿಂದ ಎಕ್ಕೋಟಿ ತಪೋಧನರಾದ ಕಾಳಾಮುಖ 


218 


ಮುನಿವರ್ಯರನ್ನು ವಧಿಸುವುದು ಪಂಚಮಹಾಪಾತಕಗಳಲ್ಲಿ ಒಂದೆಂದು ಪರಿಗಣಿಸಿರುವುದು 
ಕಂಡುಬರುತ್ತದೆ. ಆ ಕಾಲದಲ್ಲಿದ್ದ ಕಾಳಾಮುಖರ ಪ್ರಭಾವಕ್ಕೆ ಇದು ಸಾಕ್ಷಿಯಾಗಿದೆ. 


ಗಂಗದೊರೆ ನಾಲ್ಕನೇ ರಾಚಮಲ್ಲನ ಆಳ್ಗಿಕೆಯ ಕಾಲದ ನಂಜನಗೂಡಿನ ದೊಡ್ಡಹೊಮ್ಮದ 
ಕ್ರಿಶ. 977ನೇ ವರ್ಷದ ಶಾಸನವು, ಪಿರಿಯಹೊಮ್ಮದ ಹನ್ನೆರಡು ಗಾವುಂಡರು "ಭಳರಿಮಹಾದೇವರ್‌ 
ಭಗವತಿ'ಯ ನೈವೇದ್ಯ ಮತ್ತು ಪೂಜಾಕಾರ್ಯಕ್ಕೆ ಶಕ್ತಿ ಪರಿಷೆಯ ಬಾಳಶಕ್ಷಿಭಟಾರರ ಶಿಷ್ಯ 
ಕೂಚಿಭಟಾರರಿಗೆ ತೆರಿಗೆಮುಕ್ತ ಭೂಮಿಯನ್ನು ದಾನ ನೀಡಿದ ವಿವರವನ್ನು ಒಳಗೊಂಡಿದೆ.158 
ಶಕ್ತಿಪರಿಷೆಯ  ಉಲ್ಲೇಖವಿರುವುದರಿಂದ ನಂಜನಗೂಡಿನ ಅಂದಿನ ಪಿರಿಯಹೊಮ್ಮ ಗಾಮವು 
ಕಾಳಾಮುಖ ಕೇಂದವಾಗಿರುವುದರಲ್ಲಿ ಅನುಮಾನವೇ ಇಲ್ಲ. 


ಹಿಂದೆ ಮೈಸೂರು ಜಿಲ್ಲೆಯಿಂದ ಅಭಿನ್ನವಾಗಿದ್ದ ಇಂದಿನ ಚಾಮರಾಜನಗರ ಜಿಲ್ಲೆಯ 
ಬಾಗಳಿಯ ಕ್ರಿಶ.10ನೇ ಶತಮಾನದ ಶಾಸನದಲ್ಲಿ, ಕಚ್ಚಾಗನಿರ್ಗಂದದೇವ, ಪೆರ್ಗಡೆ ಜೋಗಪಯ್ಯ, 
ಸೇನಬೋವ ಮತ್ತು ಇನ್ನೂ ಮುನ್ನೂರು ಮಂದಿ ಕೂಡಿ, ಬಾಳಬೊಜಂಗನ ಶಿಷ್ಠ ಅಭಿಮಾನಶಕ್ತಿ, 
ಅಭಿಮಾನಶಕ್ಷಿಯ ಶಿಷ್ಯನಾದ ಬಾಗಳಿಯೂರಿನ ಭುಜಂಗೇಶ್ಷರ ದೇವಾಲಯದ ಮುಖ್ಯಸ್ಥನಾಗಿದ್ದ 
ಕೂಚಿಭಟಾರನಿಗೆ ನೀರ್ಗುಂದ ಗೊರವನೆಂಬ ಹೆಸರನ್ನಿತ್ತು ಉತ್ಸ್ತರಾಯಣ ಸಂಕ್ರಾಂತಿಯಂದು 
ಭೂದಾನ ನೀಡಿದ್ದನ್ನು ಉಲ್ಲೇಖಿಸಲಾಗಿದೆ. ಪ್ರಸ್ತುತ ಶಾಸನದಲ್ಲಿ ಕಾಳಾಮುಖರನ್ನು 
"ಗೊರವ'ನೆಂಬ ವಿಶೇಷಣದಿಂದ ಕರೆದಿರುವುದನ್ನು ಗುರುತಿಸಬಹುದು. 


ಚಾಲುಕ್ಕ ವಂಶದ ಮಹಾಸಾಮಂತನಾದ ದುರ್ಗನು ಬೂತೇಶ್ವರ ದೇವರ ದೇವಾಲಯಕ್ಕೆ 
ಪಡುವಣ ತೊರೆವಳ್ಳಿಯನ್ನು ಮತ್ತು ಬಾಸಂಬಾಳ್ಳಿಯೂರ ಮುಂದಿನ ಕೆರೆಯ ಸಮೀಪದ ಎರಡು 
ಖಂಡುಗ ಬೀಜವರಿಯ ಭೂಮಿಯನ್ನು ದೇವಭೋಗವಾಗಿ ನನ್ನಿಕರ್ತಾರಭಟಾರರಿಗೆ ಧಾರೆಯೆರೆದು 


ನೀಡುವ ವಿಷಯವನ್ನು ಕ್ರಿಶ8ನೇ ಶತಮಾನದ ವರುಣ ಶಾಸನವು ಉಲ್ಲೇಖಸಿದೆ.160 ಇದೇ 
ಕಾಲಘಟ್ಟದ ಇನ್ನೊಂದು ಶಾಸನವು ಬೂತೇಶ್ವರದೇವರಿಗೆ ದೇವಭೋಗವಾಗಿ ನನ್ನಿಕರ್ತಾರಭಳರರಿಗೆ 


ಚಾಲುಕ್ಯ ಮಹಾಸಾಮಂತನಾದ ಗೊಗ್ಗಿಯು ನೀಡಿದ ಭೂದಾನವನ್ನು ದಾಖಲಿಸಿದೆ.16! ವರುಣದ 
ಹಿಂದಿನ ಹೆಸರು ಹೊಣರ ಎಂದಿತ್ತು. ಮೇಲಿನೆರಡು ಶಾಸನಗಳಿಂದ ವರುಣವು ಕ್ರಿಶ. 8-9ನೇ 
ಶತಮಾನಿಗಳಲ್ಲಿ ಕಾಳಾಮುಖರ ಪ್ರಮುಖ ಕೇಂದವಾಗಿತ್ತು ಎಂದು ಗುರುತಿಸಬಹುದು. 


ಕ್ರಿ.ಶ.10-11ನೇ ಶತಮಾನದ ಕಲ್ಕುಂದ ಶಾಸನದಲ್ಲಿ ಮೂಡಗೇರಿಯ ನಾಗಮಯ್ಯನು ಕಟ್ಟಿಸಿದ 
ಸೋಮೇಶ್ವರ ದೇವಾಲಯಕ್ಕೆ ಆತನ ಮಕ್ಕಳಾದ ಬಿದಿವಾರಯ್ಯ ಮತ್ತು ಮುತ್ತಯ್ಯರು ಭೂಮಿದಾನ 


ಮಾಡಿದ ಉಲ್ಲೇಖವಿದೆ.16? ದೇವಾಲಯದ ಪರವಾಗಿ ಈ ದಾನವನ್ನು ಪಡೆದ ಪ್ರತಿಗ್ರಹಿಗಳು 
ಬ್ರಹ್ಮರಾಸಿಯ ಮಗ ಸೋಮರಾಸಿ. ಸೋಮರಾಸಿಯು ದೇವಾಲಯದ ಮುಖ್ಯಸ್ಥನಾಗಿದ್ದನೆಂದು 
ಇದರಿಂದ ಅರಿಯಬಹುದು. ಈ ಶಾಸನೋಕ್ತ ಸೋಮೇಶ್ವರ ದೇವಾಲಯವು ಕಾಳಾಮುಖ 
ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ಕ್ರಿಶ.11ನೇ ಶತಮಾನದ ನಂಜನಗೂಡು ತಾಲ್ಲೂಕಿನ ಹದಿನಾರು 
ಗ್ರಾಮದ ಶಾಸನವು. ಕೆರೆಯ ಕೆಳಗಿನ ಭೂಮಿಯ ಕೊಡುಗೆಯನ್ನು ಪಡೆದ ಸ್ಥಾನಪಶಿ 


ಅಮೃತರಾಶಿ-ಪಂಡಿತರನ್ನು ಉಲ್ಲೇಖಿಸಿದೆ.163 ಶಾಸನ ತ್ರುಟಿತವಾಗಿರುವುದರಿಂದ ದಾನಿಯ ಹೆಸರು 
ಹಾಗೂ ದೇವಾಲಯದ ಹೆಸರುಗಳು ನಷ್ಟಗೊಂಡಿದ್ದು, ವಿವರಗಳು ತಿಳಿದುಬರುವುದಿಲ್ಲ. ಆದರೆ, 


219 


ಸ್ಥಾನಪತಿಯಾದ ಅಮೃತರಾಶಿ-ಪಂಡಿತರು ಕಾಳಾಮುಖ ಪರಂಪರೆಯವರು ಎಂಬುದರಲ್ಲಿ 
ಅನುಮಾನವಿಲ್ಲ. 


ಹೊಯ್ದಳ ಇಮ್ಮಡಿ ವೀರಬಲ್ಲಾಳನ ಕ್ರಿಶ.1175ರ ಹೆಮ್ಮನಹಳ್ಳಿ ಶಾಸನವು. ಇಮ್ಮಡಿ 
ವೀರಬಲ್ಲಾಳನ ಮಹಾಪ್ರಧಾನನಾದ ಬಿಟ್ಟಿಮಯ್ಯ ಮತ್ತು ಕೆಲವು ಗಾಮುಂಡರು ಸೇರಿ, ಸುಂಕದಿಂದ 
ಮತ್ತು ಎಣ್ಣೆಗಾಣದಿಂದ ಬಂದ ಆದಾಯವನ್ನು ಹೆಮ್ಮನಹಳ್ಳಿಯ ಶಂಕರದೇವರ ನಂದಾದೀವಿಗೆಗಾಗಿ 


ದೇವಾಲಯದ ಸ್ಥಾನಿಕರಾದ ಶಂಕರದಾಸಿ ಎಕ್ಕೋಟಿದಾಸಿಗೆ ನೀಡಿದ ಉಲ್ಲೇಖವಿದೆ.164 ಈ 
ದೇವಾಲಯ ಮತ್ತು ಸ್ಥಾನಿಕರ ಹೆಸರುಗಳನ್ನು ಗಮನಿಸಿದರೆ, ಇದು ಕಾಳಾಮುಖರ ನೆಲೆಯಾಗಿತ್ತೆಂದು 
ತಿಳಿದುಬರುತ್ತದೆ. ಜೊತೆಗೆ, ಶಾಸನದ ಶಾಪಾಶಯದಲ್ಲಿಯೂ "ಸಾವಿರ ತಪೋಧನರ'ನ್ನು ವಧಿಸಿದ 
ದೋಷವುಂಟಾಗುತ್ತದೆಯೆಂದು ಹೇಳಲಾಗಿದೆ. ಇಂದಿಗೂ ಈ ದೇವಾಲಯವು ಶಂಕರೇಶ್ವರ 
ದೇವಾಲಯವಾಗಿ ಪೂಜೆಗೊಳ್ಳುತ್ತಿದೆ. 


ಇಮ್ಮಡಿ ವೀರಬಲ್ಲಾಳನ ಕ್ರಿ.ಶ.1180ರ ತುಂಬಲ ಶಾಸನವು, ತಿರುಮಕೂಡಲಿನ ಅಗಸ್ತ್ಯನಾಥ 
ದೇವರಿಗೆ ಎಡತೊರೆನಾಡ ತುಂಬಲ ಗ್ರಾಮವನ್ನು ಮೂರು ಉಪಗ್ರಾಮಗಳೊಡನೆ ದೇವಾಲಯದ 


ಸ್ಥಾನಿಕನಾದ ಪಿಚ್ಚಜೀಯರ ಮಗ ಅಘತಿಜೀಯರ್‌ಗೆ ದಾನ ನೀಡಿದ ವಿವರವನ್ನು ದಾಖಲಿಸಿದೆ.165 
ದೇವಾಲಯದ ಸ್ಥಾನಿಕರಾದ ಅಘತಿಜೀಯರ್‌ರಿಂದ, ತಿರುಮಕೂಡಲು ಪ್ರದೇಶದಲ್ಲಿ ಕಾಳಾಮುಖ 
ಪಂಥ ಅಸ್ತಿತ್ವದಲ್ಲಿತ್ತು ಎಂದು ಗುರುತಿಸಬಹುದು. ಇದೇ ಹೊಯ್ದಳ ರಾಜನ ಇನ್ನೊಂದು 
ಶಾಸನದಲ್ಲಿ ಕುಮಾರಬೀಡಿನ ಬೆಂಬೇಶ್ವ್ತರ ದೇವಾಲಯಕ್ಕೆ ಸೇರಿದ ಗ್ರಾಮಗಳಾದ ಕೆಂಗೂರು ಮತ್ತು 
ಮಾರವಂಗಲಗಳ ಕೆಲವು ತೆರಿಗೆಗಳನ್ನು ದೇವದಾನವಾಗಿ ಬಿಟ್ಟ ಉಲ್ಲೇಖವದೆ.165 ಈ ಧರ್ಮವನ್ನು 
ಕೆಡಿಸಿದವರಿಗೆ "ಎಕ್ಟೋಟಿ ತಪೋಧನರ'ನ್ನು ಕೊಂದ ದೋಷ ಬರುತ್ತದೆಯೆಂದು ಶಾಪಾಶಯದಲ್ಲಿ 
ತಿಳಿಸಲಾಗಿದೆ. ಇದರಿಂದ, ಕ್ರಿಶ.12ನೇ ಶತಮಾನದಲ್ಲಿಯೂ ಎಕ್ಕೋಟಿ ತಪೋಧನರೆಂದು 
ಕರೆಸಿಕೊಳ್ಳುತ್ತಿದ್ದ ಕಾಳಾಮುಖರು ಪೂಜನೀಯರಾಗಿದ್ದರೆಂದು ತಿಳಿದುಬರುತ್ತದೆ. 


ಕಿ.ಶ.1188ರ ಇಮ್ಮಡಿ ವೀರಬಲ್ಲಾಳನ ಹೆಮ್ಮನಹಳ್ಳಿ ಶಾಸನವು, ವೀರಬಲ್ಲಾಳನ ರಾಣಿಯಾದ 
ಬಮ್ಮಲಮಹಾದೇವಿಯ ತಂದೆಯಾದ ಮಹಾಪಸಾಯ್ತ್ದ ಮೊಖರಿ ಲಕ್ಕಯ್ಯನ ಅಪ್ಪಣೆಯಿಂದ ಹೆಗಡೆ 
ಮಹದೇವನು ಹೆಮ್ಮನಹಳ್ಳಿಯ ಮೂಲಸ್ಥಾನದ ಗಂಗೇಶ್ವರದೇವರ ನಂದಾದೀಪಕ್ಕೆ ಬಿಟ್ಟ ಗಾಣದ 


ಸುಂಕವನ್ನು ಹೆಸರಿಸಿದೆ.167 ಈ ಧರ್ಮವನ್ನು ಪ್ರತಿಪಾಲಿಸುವವರು ದೇವಾಲಯದ ಸ್ಥಾನಪತಿಯಾದ 
ಉಡೆಯಾಂಡೆಯ ಮಕ್ಕಳಾದ ಮಾದೆಯಾಂಡೆ ಪಂಡಿತಾಂಡೆ ಎಂದು ಸೂಚಿಸಲಾಗಿದೆ. ಈ 
ಧರ್ಮವನ್ನು ಕಾಯದವರಿಗೆ "ಎಕ್ಕೋಟಿ ಮುನೀಂದ್ರ'ರನ್ನು ಕೊಂದ ದೋಷ ಬರುತ್ತದೆಯೆಂದು 
ಶಾಪಾಶಯದಲ್ಲಿ ತಿಳಿಸಲಾಗಿದೆ. ಈ ಶಾಸನದಲ್ಲಿಯೂ ಎಕ್ಕೋಟಿ ಮುನೀಂದರ ಉಲ್ಲೇಖವನ್ನು 
ಕಾಣಬಹುದಾಗಿದೆ. ಹೆಮ್ಮನಹಳ್ಳಿಯಲ್ಲಿನ ಗಂಗೇಶ್ವರ ದೇವಾಲಯವು ಇಂದು ಮಹಲಿಂಗೇಶ್ವರ 
ದೇವಾಲಯವಾಗಿ ಪರಿವರ್ತನೆಗೊಂಡಿದೆ. 


ಕ್ರಿಶ.11-12ನೇ ಶತಮಾನದ ಶಾಸನವು ಶಿವಾಲಯ ನಿರ್ಮಾಣದ ವಿಷಯವನ್ನು 


ಒಳಗೊಂಡಿದೆ. 65 ಈ ಶಿವಾಲಯಕ್ಕೆ ಕಾವಗಾವುಂಡರ ಮಗಳಾದ ಮಾಂಗಬ್ಬೆ ಕೆರೆ ಮತ್ತು 
ತೋಟಗಳನ್ನು ದಾನ ನೀಡಿದ ಉಲ್ಲೇಖವಿದೆ. ಕ್ರಿಶ.1162-63ರ ಕಾಲಘಟ್ಟದ ಶಾಸನದಲ್ಲಿ 
ಹನುಮೇಶ್ವರ ದೇವರಿಗೆ ಸಂಜೆಯ ನಂದಾದೀಪಕ್ಕಾಗಿ ವಾಸುದೇವಭಟ್ಟನು 5 ಪಣವನ್ನು ದಾನ 


220 


ನಡೆಸಿಕೊಂಡು ಬರುವಂತೆ ಮಠಪತಿಗಳಾದ ದಾನಿಯಜೀಯ  ಮಾಚಜೀಯರಿಗೆ ಕೊಟ್ಟ 


ಉಲ್ಲೇಖವಿದೆ.165 ಹನುಮಂತನನ್ನು ರುದ್ರಾಂಶ ಸಂಭೂತನೆಂದು ಕರೆಯುವುದರಿಂದ, ಆತನನ್ನು 
ಹನುಮೇಶ್ವರ ಎಂದು ಪೂಜಿಸುತ್ತಿದ್ದರೆಂದು ಅರ್ಥೈಸಬಹುದು. ಮಠಪತಿಗಳ ಹೆಸರಿನಿಂದ ಮತ್ತು 
ಕಾಲಘಟ್ಟದ ಆಧಾರದಿಂದ ಈ ದೇವಾಲಯವನ್ನು ಕಾಳಾಮುಖ ಪಂಥದ ಸ್ಥಾನಿಕರದ್ದೆಂದು 
ನಿರ್ಣಯಿಸಬಹುದು. 


ಕ್ರಿಶ.1192ನೇ ವರ್ಷದ ಶಾಸನವು  ಕೈಲಾಸೇಶ್ವರಂ-ಉಡ್ಕೆಯಾರ್‌ ದೇವಾಲಯದ 
ನಂದಾದೀವಿಗೆಗೆ ಸಾಮವೇದಿ-ಭಟ್ಟನ ಪತ್ನಿಯಾದ ನಂಗೈಚ್ಞಾಂಡಿಯು 03 ಗದ್ಯಾಣದ ದತ್ತಿಯನ್ನು 


ದೇವಾಲಯದ ಸ್ಥಾನಪತಿ ಮತ್ತು ದೇವಕರ್ಮಿಗೆ ನೀಡಿದ ವಿಷಯವನ್ನು ಒಳಗೊಂಡಿದೆ.!0 
ಇದರಿಂದ, ಕೈಲಾಸೇಶ್ವರ ದೇವಾಲಯವು  ಕ್ರಿಶ.12ನೇ ಶತಮಾನಕ್ಕಿಂತ ಹಿಂದಿನದೆಂದು 
ನಿರ್ಧಾರವಾಗುತ್ತದೆ. ಶಾಸನ ತ್ರುಟಿತವಾಗಿರುವುದರಿಂದ ದೇವಾಲಯದ ಸ್ಥಾನಪತಿಯ ಹೆಸರು 
ತಿಳಿದುಬರುವುದಿಲ್ಲ. ಆದರೆ, ದೇವಾಲಯ ನಿರ್ಮಾಣದ ಕಾಲಘಟ್ಟವನ್ನು ಗಮನಿಸಿದಾಗ, ಆ 
ಸಮಯದಲ್ಲಿ ಕಾಳಾಮುಖ ಪರಂಪರೆಯು ಪ್ರಬಲವಾಗಿದ್ದರಿಂದ, ಇದು ಕಾಳಾಮುಖ ಪ್ರಾಬಲ್ಯದ 
ಸಮಯದಲ್ಲಿ ನಿರ್ಮಿತವಾದ ದೇವಾಲಯ ಎಂದು ನಿರ್ಣಯಿಸಬಹುದು. ಹೊಯ್ದಳ ಇಮ್ಮಡಿ 
ವೀರಬಲ್ಲಾಳನ ಆಳ್ಗಿಕೆಯ ಕಾಲಘಟ್ಟದ ಕ್ರಿಶ. 1202-03ರ ಶಾಸನದಲ್ಲಿ, ಪಾರ್ವತಿದೇವಿಯ 
ಸಂಧ್ಯಾದೀಪಕ್ಕಾಗಿ ಗೋವಿಂದಭಟ್ಟನ್‌ 35 ಪಣಗಳ ಕೊಡುಗೆಯನ್ನು ದೇವಾಲಯದ ಸ್ಥಾನಪತಿ ಮತ್ತು 


ದೇವಕರ್ಮಿಯಾದ ತಿರುವಗತ್ತೀಶ್ವರ-ಭಟ್ಟಾರನಿಗೆ ನೀಡಿದ ವಿವರವಿದೆ.!'! 


ಕೃಷ್ಣರಾಜನಗರ ತಾಲ್ಲೂಕಿನ ಹೆಬಸೂರಿನ ಕ್ರಿಶ.11ನೇ ಶತಮಾನದ ಶಾಸನವು ಆಸವ 
ತಮ್ಮಡಿಯ ಮಗನಾದ ಬಾಬ ತಮ್ಮಡಿ, ಇವನ ಮಗ ಸಿವಪದಸೇಕರನಾದ ಏಳ್ಳೋಟಿಯ ದಾಸ 


ಎತ್ತಿಸಿದ ದೇವಾಲಯವನ್ನು ಉಲ್ಲೇಖಿಸಿದೆ.!/2? ಕಾಳಾಮುಖ ಸಮಯವನ್ನು "ಎಕ್ಕೋಟಿ 
ಸಮಯ'ವೆಂದು ಹಾಗೂ ಕಾಳಾಮುಖ ಮಠವನ್ನು 'ಎಕ್ಕೋಟಿ ಮಠ'ವೆಂದು ಶಾಸನಗಳಲ್ಲಿ 
ಕರೆಯಲಾಗಿರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಅದರಂತೆ, ಕಾಳಾಮುಖ ಪಂಥದ 
ಅನುಯಾಯಿಯು ತನ್ನನ್ನು "ಏಳ್ವೋಟಿ ದಾಸ'ನೆಂದು ಪ್ರಸ್ತುತ ಶಾಸನದಲ್ಲಿ ಕರೆದುಕೊಂಡಿರುವುದನ್ನು 
ಗಮನಿಸಬಹುದು. ಪ್ರಸ್ತುತ ಶಾಸನವು ಇಂದಿನ ರಾಮೇಶ್ವರ ದೇಗುಲದ ಆವರಣದಲ್ಲಿರುವುದರಿಂದ, 
ಶಾಸನೋಕ್ತ ಎಕ್ಕೋಟಿ ದಾಸನು ನಿರ್ಮಿಸಿದ್ದು ರಾಮೇಶ್ವರ ದೇವಾಲಯವೆಂದು ತಿಳಿದುಬರುತ್ತದೆ. 
ಕಿ.ಶ.1116-17ನೇ ಕಾಲಘಟ್ಟದ ಕೃಷ್ಣರಾಜನಗರ ತಾಲ್ಲೂಕಿನ ಲಾಳನಹಳ್ಳಿ ಗ್ರಾಮದ ಶಾಸನದಲ್ಲಿ 
ವಿಷ್ಣುವರ್ಧನನ ಸಂಧಿವಿಗಹಿಯೆಂದು ಈಗಾಗಲೇ ಗುರುತಿಸಲಾಗಿರುವ ದಂಡನಾಯಕನೂ ಆದ 
ಹುಣಿಸಮಯ್ಯ ಅಥವಾ ಪುಣಿಸಮಯ್ಯನು ಭೂಮಿಯನ್ನು ಕರಕಂಠಜೀಯರ್ಗೆ ದೇವದಾನವಾಗಿ 
ನೀಡಿದ ಉಲ್ಲೇಖವಿದೆ.!'3 ಶಾಸನೋಕ್ತ ದೇವದಾನವು ಕಾಳಾಮುಖ ಗುರುವಿಗೆ ನೀಡಿದ್ದೆಂದು 
ತಿಳಿದುಬರುತ್ತದೆ. ಸುಮಾರು ಕ್ರಿಶ.12ನೇ ಶತಮಾನದ ಶಾಸನದ ಶಾಪಾಶಯ ವಾಕ್ಯದಲ್ಲಿ 
ಸುಂಕಮಾನ್ಯ ಮಾಡಿದ ಧರ್ಮವನ್ನು ಪಾಲಿಸದವರಿಗೆ ವಾರಣಾಸಿಯಲ್ಲಿ ಏಳ್ವೋಟಿ ಮುನೀಂದರನ್ನು 
ವಧಿಸಿದ ಪಾಪ ಬರುತ್ತದೆಂದು ಉಲ್ಲೇಖಿಸಿದೆ.!74 ಮೇಲಿನ ಶಾಸನಗಳಿಂದ, ಕೃಷ್ಣರಾಜನಗರದಲ್ಲಿಯೂ 
ಕಾಳಾಮುಖ ಪಂಥವು ಅಸ್ತಿತ್ವದಲ್ಲಿತ್ತೆಂದು ತಿಳಿದುಬರುತ್ತದೆ. ಕ್ರಿಶ.14ನೇ ಶತಮಾನದ ವಾಟಾಳು 
ಶಾಸನದಲ್ಲಿ, ಓಟೆಹಾಳು ಗ್ರಾಮದ ಸ್ಥಾನಪತಿಯಾದ ಕೊತ್ತದಂಪಂಡಿತರು ದೇವಾಲಯ ಕಟ್ಟಿಸಿದ 


221 


ಉಲ್ಲೇಖವದೆ.!?5 ದೇವಾಲಯಗಳನ್ನು ನಿರ್ಮಿಸುವುದು ಕಾಳಾಮುಖರ ಪದ್ಧತಿಯಾಗಿತ್ತು. 
ಶಾಸನೋಕ್ತ ಕೊತ್ತದಂಪಂಡಿತನು ಕಾಳಾಮುಖ ಸಂಪ್ರದಾಯದವನೆಂಬುದರಲ್ಲಿ ಅನುಮಾನವಿಲ್ಲ. 


ವಿಜಯನಗರದ ಕೃಷ್ಣದೇವರಾಯನ ಆಳ್ಗಿಕೆಯ ಕಾಲದ ಕ್ರಿಶ.1528ರ ಶಾಸನವು, ರಾಜನ 
ಬಾಗಿಲ ಸರ್ವಪುಧಾನನಾಗಿದ್ದಂಥ ಸಾಳುವ ಗೋವಿಂದರಾಜನು ಮೊರಡಿಪುರವೆಂಬ ಅಗ್ರಹಾರವನ್ನು 


ಸರ್ವಮಾನ್ಯವಾಗಿ ಜೀಯಗುರುವಿಗೆ ದಾನ ನೀಡಿದ ಉಲ್ಲೇಖವನ್ನು ಹೊಂದಿದೆ.!'5 ಜೀಯಗುರುವಿನ 
ಉಲ್ಲೇಖವಿರುವುದರಿಂದ ಇವನನ್ನು ಕಾಳಾಮುಖ ಪಂಥದ ಗುರುವೆಂದು ನಿರ್ಧರಿಸಬಹುದು. 
ಶಾಸನ ತ್ರುಟಿತವಾಗಿರುವುದರಿಂದ ದಾನದ ಉದ್ದೇಶ ಸಷ್ಟವಾ 


ಕಾಪಾಲಿಕ 


ಶೈವಧರ್ಮದ ಇನ್ನೊಂದು ಶಾಖೆ ಕಾಪಾಲಿಕರದು. ಇವರು ವಾಮಾಚಾರ ಪದ್ಧತಿಯನ್ನು 
ಅನುಸರಿಸುತ್ತಿದ್ದರೆಂದು ಹಾಗೂ ಸ್ತೀಸಂಗ, ಮಾಂಸಭಕ್ಷಣೆ ಮತ್ತು ಮದ್ಯಪಾನ ಇವರ ಆಚರಣೆಗಳಲ್ಲಿ 
ಹಾಸುಹೊಕ್ಕಾಗಿತ್ತೆಂದು ತಿಳಿದುಬರುತ್ತದೆ. ನರ ಕಪಾಲ, ಖಟ್ಟಾಂಗಗಳು ಇವರ ಪ್ರಮುಖ 
ಚಿಹ್ನೆ ಸ ಉಮಾಸಮೇತನಾದ ಶಿವನನ್ನು ಆರಾಧಿಸಿ, ತತ್ತಲವಾದ ಪುಣ್ಯದಿಂದ ಕೈಲಾಸವನ್ನು 
ಸೇರಿ, ಅಲ್ಲಿ ಉಮೆಯಷ್ನೇ ಸುಂದರಿಯಾದ ಸ್ತೀಯರೊಡನೆ ವಿಹರಿಸುವುದು ಇವರ ಗುರಿಯೆಂದು 


ವಿದ್ವಾಂಸರು ಸಾಧಾರವಾಗಿ ಗುರುತಿಸಿದ್ದಾರೆ.!?7 ಇವರನ್ನು “ಮಹಾವ್ರಶಿ'ಗಳೆಂದೂ ಕರೆಯುತ್ತಾರೆ. 
ದಕ್ಷಿಣಭಾರತದಲ್ಲಿ ಶ್ರೀಶೈಲ ಇವರ ಪ್ರಸಿದ್ದ ಕೇಂದವಾಗಿದ್ದಿತೆಂದು ತಿಳಿದುಬರುತ್ತದೆ. ಇವರು ಉನತ್ತ 
ಭೈರವನ ಆರಾಧಕರು. 


ಶೈವಧರ್ಮದ ಕಾಪಾಲಿಕ ಮತವು ಮೈಸೂರು ಜಿಲ್ಲೆಯಲ್ಲಿ ಅಷ್ಟಾಗಿ ಕಂಡುಬರುವುದಿಲ್ಲ. 
ಆದರೆ, ಪಿರಿಯಾಪಟ್ಟಣ ತಾಲ್ಲೂಕಿನ ಜೋಗನಹಳ್ಳಿಯಲ್ಲಿ ಭಯರವಸ್ಥಾನವೂ ನಾಥಪಂಧೀಯ 
ಕಾಪಾಲಿಕ ಸಮುದಾಯವೂ ಇದೆಯೆಂದು ರಹಮತ ತರೀಕೆರೆಯವರು ಗುರುತಿಸಿದ್ದಾರೆ.!'5 ಈ 
ಮತದ ಸಂತತಿಯವರು ಮೈಸೂರು ಜಿಲ್ಲೆಯ ನೆರೆಯ ಜಿಲ್ಲೆಯಾದ ಮಂಡ್ಕದ ಆದಿಚುಂಚನಗಿರಿ 
ಹಾಗೂ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 
ಕಂಡುಬರುತ್ತಾರೆ. ಮೈಸೂರು ಜಿಲ್ಲೆಯ ನರಸೀಪುರದ ಕ್ರಿ.ಶ.1183ರ  ಜೋಡಿಬಸವನಪುರ 
ಶಾಸನದಲ್ಲಿ ಕಾಪಾಲಿಕ ಮತ್ತು ಕಾಪಿಲ ಮತದ ಉಲ್ಲೇಖವಿದೆ. ಈ ಶಾಸನವು ಜೈನಾಚಾರ್ಯನಾದ 


ಚಂದಪ್ರಭಮುನಿಯ ನಿಸಿದಿ ಶಾಸ ಸನವಾಗಿದ್ದು, ಇದರಲ್ಲಿ ಜೈನಮತವನ್ನು ಔನ್ನತ್ರಕ್ಷೇರಿಿ ಕಾಪಾಳಿಕ 


ಮತ್ತು ಕಾಪಿಲ ಮತಗಳನ್ನು ನಿಂದಿಸಲಾಗಿದೆ.!'೨ ಈ ಶಾಸನೋಲ್ಲೇಖವನ್ನು ಹೊರತುಪಡಿಸಿದರೆ, 
ಕಾಪಾಲಿಕ ಪಂಥವು ಈ ಪ್ರದೇಶದಲ್ಲಿ ಅಸ್ಪಿತ್ತದಲ್ಲಿದ್ದ ಸುಳಿವು ಈ ಜಿಲ್ಲೆಯ ಶಾಸನದಲ್ಲಿ 
ಕಂಡುಬಂದಿಲ್ಲ. ಕಾಪಾಲಿಕ ಪಂಥವು ತನ್ನ ಸ್ಮಶಾನದಲ್ಲಿ ಯೋಗಸಾಧನೆಯಂಥ ಕಠಿಣ ಮತ್ತು 
ಘೋರ ಆಚರಣೆಗಳಿಂದ ಬಹುಬೇಗ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು. ನಂತರದ 
ಕಾಲಘಟ್ಟದಲ್ಲಿ ನಾಥ ಪಂಥದಲ್ಲಿ ವಿಲೀನವಾಯಿತು. ಇದಕ್ಕೆ ನಿದರ್ಶನವಾಗಿ ಕ್ರಿ.ಶ.1397ರ 
ವಿಜಯನಗರದ ಇಮ್ಮಡಿ ಹರಿಹರನ ತಿ.ನರಸೀಪುರ ಶಾಸನವನ್ನು ಉದಾಹರಿಸಬಹುದು. 
ಪ್ರತಾಪ-ಹರಿಹರಪುರ ಅಗ್ರಹಾರದ ಅರ್ಧವೃತ್ತಿಗಳನ್ನು ಯಜುಶ್ವಾಖೆಯ ಕಾಪಿಲ ಅಣ್ಣಪ್ಪಗಳ 
ನಾಗಣ್ಣನಿಗೆ ಮತ್ತು ಕಾಪಿಲ ಅವಪ್ಯನಿಗಳ ಕೇಶವದೇವರಿಗೆ ಹಾಗೂ ನಂಜಿನಾಥದೇವರಿಗೆ ನೀಡಿದ 


222 


ಉಲ್ಲೇಖವಿದೆ.180 ಇದು ಕಾಪಾಲಿಕ ಪಂಥವು ನಾಥ ಪಂಥದಲ್ಲಿ ವಿಲೀನವಾದ ಇತಿಹಾಸಕ್ಕೆ 
ಸಾಕ್ಷಿಯಾಗಿದೆ. 


ನಾಥಪಂಥ 


ಬೌದ್ಧಧರ್ಮದ ವಜಯಾನಕ್ಕೂ ಶೈವಧರ್ಮದ ನಾಥಪಂಥಕ್ಕೂ ಸಂಬಂಧವಿದೆಯೆಂದು 
ವಿದ್ವಾಂಸರು ಗುರುತಿಸಿದ್ದಾರೆ. ನಾಥಪಂಥದ ಉಗಮಕ್ಕೆ ಕಾರಣರಾಗಿರುವ ಮತ್ತೇಂದನಾಥ ಮತ್ತು 
ಗೋರಖನಾಥರು ಮೂಲತಃ ವಜಯಾನ ಪರಂಪರೆಯವರಾಗಿದ್ದಾರೆ. “ಕಾಪಾಲಿಕದ 
ಹೊಟ್ಟೆಯೊಳಗಿಂದ ನಾಥವು ಮೂಡಿದ ಬಳಿಕವೂ ಉಳಿದುಬಂದ ಆಚರಣೆಗಳಲ್ಲಿ ಭೈರವಾರಾಧನೆ 
ಮೂರನೆಯದು (ಮೊದಲಿನೆರಡು ತ್ರಿಶೂಲ ಮತ್ತು ಕಪಾಲ). ಅಹಿಂಸೆಯ ಪ್ರತಿಪಾದಕವಾದ 
ಬೌದ್ಧಧರ್ಮದ ಹೊಟ್ಟೆಯಲ್ಲಿ ಹುಟ್ಟಿದ ವಜಯಾನವು ಬಲಿದೇವತೆ ಭೈರವನನ್ನು ಆರಾಧಿಸುವ 
ಕಾಪಾಲಿಕವೂ ಸೇರಿ ನಾಥಪಂಥವನ್ನು ರೂಪಿಸಿದವು. ಇದು ಭಾರತದ ತಂತ್ರಪಂಥಗಳ ಚರಿತ್ರೆಯಲ್ಲಿ 
ಬಹು ದೊಡ್ಡ ಘಟನೆ. ಕರ್ನಾಟಕದಲ್ಲಿಯೂ ಇದು ಜರುಗಿತು. ಕರ್ನಾಟಕದಲ್ಲಿ ಭೈರವಾರಾಧನೆ 
ಬಹಳ ವ್ಯಾಪಕವಾಗಿತ್ತು. ಇದರಲ್ಲಿ ಕಾಪಾಲಿಕದ ಭಾಗವೆಷ್ಟು, ನಾಥಪಂಥದ ಆಚರಣೆಯೆಷ್ಟು, ಸ್ಪತಂತ್ರ 
ದೈವೋಪಾಸನೆ ಎಷ್ಟು ಎಂದು ವಿಂಗಡಿಸುವುದು ಕಷ್ಟ” ಎಂದು ರಹಮತ್‌ ತರೀಕೆರೆಯವರು 
ವಿಶ್ಷೇಷಿಸಿದ್ದಾರೆ.181 ಕಾಪಾಲಿಕರಂತೆ ನಾಥಪಂಥದವರು ಕೂಡ ಭೈರವನ ಆರಾಧಕರು. ಕಾಪಾಲಿಕರು 
ಉನತ್ತ ಭೈರವನ ಪೂಜಕರಾಗಿದ್ದರೆಂದು ತಿಳಿದುಬರುತ್ತದೆ. 


ಭೈರವನ ಜನಕ್ಕೆ ಸಂಬಂಧಿಸಿದಂತೆ ಒಂದು ಪೌರಾಣಿಕ ಕಥೆಯಿದೆ. ತ್ರಿಮೂರ್ತಿಗಳಲ್ಲಿ 
ಒಬ್ಬನಾದ ಬ್ರಹನು ಶ್ರೇಷ್ಠನೆಂಬ ಅಹಂನಿಂದ ಶಿವನನ್ನು ಹೀಯಾಳಿಸಿ ಮಾತನಾಡಿದ್ದರಿಂದ 
ಕ್ರೋಧಗೊಂಡ ಶಿವನು ಭೈರವ ರೂಪತಾಳಿ ಪಂಚಶಿರಗಳ ಬ್ರಹ್ಮನ ಮೇಲಿನ ಶಿರವನ್ನು ಉಗುರಿನಿಂದ 
ಚಿವುಟಿ ಹಾಕುತ್ತಾನೆ. ಇದರಿಂದ ಬ್ರಹ್ನನ ಕಪಾಲ ಭೈರವನ ಕೈಗಂಟುತ್ತದೆ.ಜೊತೆಗೆ, ಅವನಿಗೆ 
ಬ್ರಹ್ಮಹತ್ಯಾ ದೋಷವೊದಗಿ, ಕೈಗಂಟಿದ ಬಹ್ಮಕಪಾಲದೊಡನೆ ಭೂಮಿಗೆ ಬರುತ್ತಾನೆ. ದೇವತೆಗಳು 
ನಾಯಿಗಳಾಗಿ ಅವನ ಕೈಗಂಟಿದ ಕಪಾಲವನ್ನು ನೆಕ್ಕಿ ಬಿಡಿಸುತ್ತಾರೆ. ಅಥವಾ ನಾಯಿ ನೆಕ್ಕುತ್ತದೆಂದು 
ಹೆದರಿ ಕಪಾಲ ಕೈಬಿಟ್ಟು ಹೋಯಿತೆಂಬ ಕಥೆಯೂ ಇದೆ. ಬ್ರಹ್ಮಹತ್ಕಾದೋಷ ಪರಿಹಾರಾರ್ಥವಾಗಿ 
ಕಪಾಲದಲ್ಲಿ ಭಿಕ್ಷೆ ಬೇಡಿ ಹನ್ನೆರಡು ವರ್ಷಗಳ ಕಾಲ ತಿರಿದು ಜೀವಿಸಬೇಕಾಗುತ್ತದೆ. ಇಂದು 
ನಾಥಪಂಥದ ಮುಖ್ಯಕೇಂದವಾಗಿರುವ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿಯ ಸ್ಥಳಮಹಾತ್ಮೆಯಲ್ಲಿ 
ಚಿತ್ರಿತವಾಗಿರುವ ಕಥೆಯ ಅನುಸಾರ, ಅಲ್ಲಿನ ಬೆಟ್ಟದಲ್ಲಿ ಚುಂಚನೆಂಬ ರಾಕ್ಷಸನು ವಾಸಿಸುತ್ತಿದ್ದು, 
ಭೈರವನು ಆ ಬೆಬ್ಬಕ್ಕೆ ಬಂದಾಗ ಚುಂಚನು ನಾಯಿಯ ರೂಪತಾಳಿ ವೀರಭದನ ಕೈಗಂಟಿದ 
ಕಪಾಲವನ್ನು ನೆಕ್ಕಿ ಬಿಡಿಸುತ್ತಾನೆ. ಅಂದಿನಿಂದ ನಾಯಿಯು ಭೈರವನ ವಾಹನವಾಯಿತು ಎಂಬ 
ಪುರಾಣವಿದೆ. ನಾಥರಿಗೆ ನಾಯಿ ಪವಿತ್ರವಾದ ಪ್ರಾಣಿಯಾಗಿದೆ. ಸಾಮಾನ್ಯವಾಗಿ ಭೈರವನ ಎಲ್ಲ 
ಶಿಲ್ಲಗಳಲ್ಲಿಯೂ ನಾಯಿ ಇರುತ್ತದೆ. 


ಮೈಸೂರಿನ ನೆರೆಯ ಜಿಲ್ಲೆಯಾದ ಮಂಡ್ಕದ ಆದಿಚುಂಚನಗಿರಿ ಕ್ಷೇತ್ರವು ಪ್ರಖ್ಯಾತ 
ನಾಥಪಂಥದ ಕ್ಷೇತ್ರವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಕೂಡ ನಾಥಪಂಥದ ಕುರುಹುಗಳು ಆಗೊಮ್ಮೆ 
ಈಗೊಮ್ಮೆ ಶಾಸನಗಳಲ್ಲಿ ಪರೋಕ್ಷವಾಗಿ ಕಂಡುಬರುತ್ತದೆ. ಆದರೆ, ಭೈರವನ ಮೂರ್ತಿಶಿಲವು 
ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಕ್ರಿ.ಶ.14ನೇ ಶತಮಾನದ ಶಾಸನದಲ್ಲಿ ಬೆಕ್ಕರೆ ಗ್ರಾಮದ 


223 


ಪ್ರಾಣನಾಥ ನಿತ್ಯವರದ ಮಲ್ಲಿಕಾರ್ಜುನದೇವರಿಗೆ ಮಹಾಜನಗಳು ಭೂಮಿಯನ್ನು ಕೊಂಡು 


ದಾನವಾಗಿ ನೀಡಿದ ಉಲ್ಲೇಖವಿದೆ.]32 ಶಾಸನದಲ್ಲಿ ಮಹಾಜನರ ಪರವಾಗಿ "ನಂದಿನಾಥ' ಎಂಬ 
ಸಹಿಯಿದೆ. ಇದರಿಂದ, ಮಹಾಜನನಾದ ನಂದಿನಾಥನು ನಾಥಪಂಥಕ್ಕೆ ಸೇರಿದ ವೀರಶೈವನೆಂದು 
ಗುರುತಿಸಬಹುದಾಗಿದೆ. 


ಕಿ.ಶ.1600ನೇ ವರ್ಷದ ಚಂಗಾಳ್ಳ ರುದಗಣನ ಶಾಸನವು ಭೈರವಪುರದ ಅನ್ನದಾನಿ 
ಮಲ್ಲಿಕಾರ್ಜುನನ ಜಾತ್ರೆಯ ಸಮಯದಲ್ಲಿ ಅನ್ನದಾನಕ್ತಾಗಿ ಕೋಡುಂಬಳಿಯ ಚಂದ್ರಶೇಖರ ದೇವರಿಗೆ 


ಹೇರನಹಳ್ಳಿಯನ್ನು ದಾನವಾಗಿ ನೀಡಿದ್ದನ್ನು ಉಲ್ಲೇಖಸಿದೆ.!33 ಪ್ರಸ್ತುತ ಶಾಸನದಿಂದ ಬೆಟ್ಟದಪುರಕ್ಕೆ 
ಹಿಂದೆ ಭೈರವಪುರ ಎಂಬ ಹೆಸರಿದ್ದಿತೆಂದು ತಿಳಿದುಬರುತ್ತದೆ. ಇದರಿಂದ, ವಿಜಯನಗರದ ಅರಸರ 
ಕಾಲಕ್ಕೆ ಮೊದಲು ಬಹುಶಃ ಗಂಗರ ಕಾಲದಲ್ಲಿ ಈ ಶೈವಕ್ಷೇತವು ಕಾಪಾಲಿಕ ಅಥವಾ ನಾಥಪಂಥದ 
ಭೈರವನ ಆರಾಧನೆಯ ಕೇಂದವಾಗಿದ್ದಿರಬಹುದಾದ ಸಾಧ್ಯತೆಗಳಿವೆ. ಕಿ.ಶ.1422ರ ಶಾಸನವು, 


ಪಂಡರಿದೇವರ ಮಕ್ಕಳಾದ ತಿಬ್ಬನಾಥರನ್ನು ಹೆಸರಿಸಿದೆ.184 


ವಿಜಯನಗರದ ಸಾಳುವ ನರಸಿಂಹನ ಆಜ್ಞಾನುಸಾರ, ನಂಜರಾಯ ಒಡೆಯನು 
ಸೋಮನಾಥಪುರವನ್ನು ಅಗ್ರಹಾರವಾಗಿ ಮಾರ್ಪಡಿಸಿ, ಹಲವಾರು ವೃತ್ತಿಗಳಾಗಿ ವಿಂಗಡಿಸಿ ಅನೇಕ 
ಗೋತ್ರ ಸೂತ್ರಗಳ ವಿಪ್ರರಿಗೆ ದಾನ ನೀಡಿದ ವಿವರಗಳನ್ನು ಒಳಗೊಂಡಿರುವ ಶಾಸನದ ಕಾಲ 


ಕ್ರಿ.ಶ.1497.185೨ ಈ ಶಾಸನದಲ್ಲಿ ಉಕ್ತವಾಗಿರುವ ನಂಜಿನಾಥ, ಗೋಪಿನಾಥ, ಸೋಮನಾಥ, 
ಅಗಸ್ತ್ಯನಾಥ, ಲಕ್ಷ್ಮೀನಾಥ, ತಿರುಮಲೆನಾಥ, ಮಳಲೇನಾಥ, ಮೈಲಾರಭಟ್ಟ ಮುಂತಾದ ವಿಪ್ರರ 
ಹೆಸರುಗಳನ್ನು ಗಮನಿಸಿದರೆ, ಇವರು ನಾಥಪಂಥದ ಅನುಯಾಯುಗಳಿರಬೇಕೆಂದು ತೋರುತ್ತದೆ. 


ಕಪಾಲಮಾಲೆ, ನಗ್ಗಮೂರ್ತಿ, ಹಾವಿನ ಸೊಂಟಪಟ್ಟಿ ಅಥವಾ ತೋಳಪಟ್ಟಿ, ನಾಲ್ಕು ಕೈಗಳು, 
ಢಮರುಗ, ತ್ರಿಶೂಲ, ಖಡ್ಗ, ಪಾನಪಾತ್ರೆ ಅಥವಾ ಕಪಾಲ, ಎಡಗೈಯಲ್ಲಿ ರುಂಡ, ರುಂಡದಿಂದ 
ಸೋರುತ್ತಿರುವ ನೆತ್ತರಿಗೆ ಬಾಯಿಚಾಚಿ ನೆಗೆಯುತ್ತಿರುವ ನಾಯಿ, ಪಕ್ಕದಲ್ಲಿ ನರ್ತನ ಮಾಡುತ್ತಿರುವ 


ಕಂಕಾಲಮೂರ್ತಿಗಳು ಇವು ಭೈರವ ಶಿಲ್ಲದ ಸಾಮಾನ್ಯ ಲಕ್ಷಣಗಳು 188 ಕ್ಷೇತ್ರಕಾರ್ಯದ 
ಸಮಯದಲ್ಲಿ, ಭೈರವಮೂರ್ತಿಗಳು ಅನೇಕ ದೇವಾಲಯಗಳೊಳಗೆ ಕಾಣಸಿಕ್ಕಿರುವುದರಿಂದ, ಅಂತಹ 
ಪ್ರದೇಶಗಳಲ್ಲೆಲ್ಲ ನಾಥಪಂಥದ ಅಸ್ಪಿತ್ವವಿತ್ತು ಎಂದು ಗುರುತಿಸಬಹುದು. ಮೂಗೂರಿನ ತಿಬ್ಲಾದೇವಿ 
ಅಥವಾ ತ್ರಿಪುರಸುಂದರಿಯ ದೇವಾಲಯದೊಳಗೆ ಅತ್ಯಂತ ಅಪರೂಪವಾದ ಕಾಲಭೈರವನ 
ಮೂರ್ತಿಶಿಲವಿದೆ. ಇದು ಗಂಗರ ಕಾಲದ್ದೆಂದು ಡಾ.ಎಂ.ಜಿ.ಮುಂಜುನಾಥ ಅವರು ಗುರುತಿಸಿದ್ದಾರೆ. 
ಇದರ ಪ್ರಭಾವಳಿಯ ಎಡಭಾಗವು ಮೇಲಿನಿಂದ ಕೆಳಗಿನವರೆಗೂ ಒಡೆದಿದ್ದು, ಒಡೆದ ಚೂರನ್ನು ಸಹ 
ಮೂಲವಿಗಹದ ಪಕ್ಕದಲ್ಲಿಯೇ ಇಡಲಾಗಿದೆ. ಪ್ರಭಾವಳಿಯಲ್ಲಿ ಸ್ಪಷ್ಟವಾಗಿ ಎಂಟು ಯತಿಗಳ 
ಶಿಲ್ಲಗಳನ್ನು ಕೆತ್ತಿದ್ದು ಭೈರವಮೂರ್ತಿಯನ್ನು ಸೇರಿಸಿದರೆ ಒಂಭತ್ತಾಗುತ್ತದೆ. ಇದು ನವನಾಥರ 
ಪ್ರತೀಕವಾಗಿರಬಹುದೇ ಎಂದೆನಿಸುತ್ತದೆ. ಪ್ರಭಾವಳಿಯ ಬಳ್ಳಿಗಳ ಒಳಗೆ ಮೂರು ಶಿಲ್ಪವಿದ್ದು, ಇದು 
ಏಕಾದಶ ರುದರ ಪ್ರತೀಕವಿರಬಹುದು ಎಂದು ತೋರುತ್ತದೆ. ಭೈರವನನ್ನು ಸೇರಿಸಿದರೆ ದ್ವಾದಶ 
ರುದರಾಗುತ್ತಾರೆ. ಇದರಿಂದ ಮೂಗೂರಿನಲ್ಲಿ ಗಂಗರ ಕಾಲದಿಂದಲೂ ನಾಥಪಂಥದ ಅಸ್ತಿತ್ವವಿತ್ತು 
ಎಂದು ಮನದಟ್ಟಾಗುತ್ತದೆ. 


224 


ನಂಜನಗೂಡು ತಾಲ್ಲೂಕಿನ ದೇಬೂರಿನಲ್ಲಿ ಗಂಗರ ಕಾಲದ ರಾಮೇಶ್ವರ ದೇವಾಲಯವಿದ್ದು, 
ಇಲ್ಲಿ ಭೈರವನ ಶಿಲವಿದೆ. ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಮಾದಾಪುರದಲ್ಲಿ ಗಂಗರ ಕಾಲದ 
ಚಂದಮೌಳೇಶ್ವರ ದೇವಾಲಯವಿದ್ದು, ಇದರ ಮುಖಮಂಟಪದಲ್ಲಿ ಶಿವನ ದ್ಹಾರಪಾಲಕರಾದ ಭೃಂಗಿ 
ಮತ್ತು ಶೃಂಗಿಯರ ಮೂರ್ತಿಗಳೊಡನೆ ಭೈರವನ ಮೂರ್ತಿಯೂ ಇದೆ. ಕಳ್ಳಂಬಾಳಿನ ಕಾಮೇಶ್ವರ 
ದೇವಾಲಯದಲ್ಲಿ ಭೈರವನ ಮೂರ್ತಿಯಿದೆ. ಇದು ಹೊಯ್ದಳರ ಕಾಲದಲ್ಲಿ ನಿರ್ಮಿತವಾದ 
ದೇವಾಲಯ. ಸುತ್ತೂರಿನ ಸುತ್ತೂರಮ್ಮ ದೇವಾಲಯದ ಹಿಂದೆ ಭೈರವನ ದೇವಾಲಯವಿದೆ. ಇದು 
ಸುತ್ತೂರು, ಸೊತ್ತಿಯೂರು ಅಥವಾ ಶ್ರೋತ್ರಿಯೂರು ಆಗಿದ್ದ ಸಮಯದಲ್ಲಿ ಭೈರವಾರಾಧನೆ 
ಇಲ್ಲಿದ್ದುದನ್ನು ಸೂಚಿಸುತ್ತದೆ. 


ವೀರಶೈವ 


ಶುದ್ಧಶೈವದ ಆಚರಣೆಯಲ್ಲಿನ ಅನೇಕ ಕ್ಷಿಷ್ಟತೆಗಳನ್ನು ಕಳೆದುಕೊಂಡು ಲಿಂಗರೂಪಿ ಶಿವನ 
ಆರಾಧನೆಯ ಸರಳ ತತ್ತ್ವದೊಡನೆ ವೀರಶೈವ ಧರ್ಮವು ಉದಯಿಸಿತು. ಸಾಮಾಜಿಕ ಸಮಾನತೆಯ 
ಶರಣ ಕ್ರಾಂತಿಯಿಂದ ಈ ಧರ್ಮ ಪ್ರಾದುರ್ಭಾವಕ್ಕೆ ಬಂದಿತು. ತನ್ನ ಒಡಲೊಳಗೆ ಎಲ್ಲ ಜಾತಿ 
ಮತದವರನ್ನೂ ಕೂಡಿಕೊಂಡು ಲಿಂಗಪೂಜೆಯನ್ನು ಎಲ್ಲ ಜಾತಿಯವರಿಗೂ ದೊರಕಿಸಿಕೊಟ್ಟ 
ಧರ್ಮವಾಗಿದೆ. ಈ ಧರ್ಮದಲ್ಲಿ ಲಿಂಗಧಾರಣೆಯ ಆಚರಣೆಯಿರುವುದರಿಂದ ಈ 
ಧರ್ಮವನ್ನನುಸರಿಸುವವರನ್ನು "ಲಿಂಗವಂತರು' ಅಥವಾ “ರಿಂಗಾಯಿತ”'ರೆಂದು ಕರೆಯುವ ಪದ್ಧತಿ 
ರೂಢಿಯಲ್ಲಿದೆ. ವೀರಶೈವರು ಮಾನಸಿಕ ಭಕ್ತಿಯಲ್ಲಿ ನಂಬಿಕೆಯಿಟ್ಟವರು.  ಬಾಹ್ಯಾಚರಣೆಗಳಿಗಿಂತ 
"ಕಾಯಕವೇ ಕೈಲಾಸ' ಎಂಬ ಬಸವಣ್ಣನವರ ತತ್ವದಂತೆ ಶ್ರಮಪದ್ಧತಿಯನ್ನು ಅನುಸರಿಸುವವರು. 
ಬಸವಣ್ಣನವರಿಗಿಂತ ಹಿಂದೆಯೇ ಈ ಧರ್ಮ ಉದಯಿಸಿತ್ತು ಎಂದು ಬಸವಪೂರ್ವ ಯುಗದ 
ವಚನಕಾರರಿಂದ ದೃಢಪಡುತ್ತದೆ. ಬಸವಣ್ಣನವರು ಈ ಧರ್ಮವನ್ನು ಉನ್ನತಿಗೇರಿಸಿದರು. 
ಇವರೊಡನೆ ಅಲ್ಲಮಪ್ರಭು, ಅಕ್ಕಮಹಾದೇವಿ, ಸಿದ್ದರಾಮರಂತಹ ಶರಣರಿಂದ ಈ ಧರ್ಮ 
ಪ್ರಸಿದ್ಧವಾಯಿತು. 


ಕ್ರಿಶ.15ನೇ ಶತಮಾನದ ನಂಜನಗೂಡು ತಾಲ್ಲೂಕಿನ ದೇವರಸನಹಳ್ಳಿ ಶಾಸನವು, 
ಮಹಾಮಂಡಲೇಶ್ವರರಾದ ವೀರಶಂಕಣ್ಣ ಒಡೆಯರು ಶ್ರೀಗುರು ವೀರಲಿಂಗ ದೇವಯ್ಯರಿಗೆ 
ಸರ್ವಮಾನ್ಯವಾಗಿ ನಂಜುಂಡನಾಥಪುರವನ್ನು ನೀಡಿದ್ದನ್ನು ಉಲ್ಲೇಖಿಸಿದೆ.187 ಕ್ರ.ಶ.15ನೇ ಶತಮಾನದ 
ತ್ರಿಯಂಬಕಪುರ ಶಾಸನವು ಮಹಾಮಂಡಲೇಶ್ಷರನಾದ  ಸೋಮರಾಯ ಒಡೆಯನು ಆತನ 
ಗುರುವಾದ ರುದ್ರಾಕ್ಷಿವೊಡೆಯರಿಗೆ ಶಿವಪೂಜೆಗಾಗಿ ತೋಟವನ್ನು ದಾನ ನೀಡಿದ ವಿಷಯವನ್ನು 
ಒಳಗೊಂಡಿದೆ.188 ದಾನ ಪ್ರತಿಗಹಿಯಾದ ಶಾಸನೋಕ್ತ ರುದ್ರಾಕ್ಷಿ ಒಡೆಯನು ವೀರಶೈವ ಪರಂಪರೆಗೆ 
ಸೇರಿದವನೆಂದು ನಿಸಂದೇಹವಾಗಿ ಹೇಳಬಹುದು. ಇದೇ ರುದ್ರಾಕ್ಷಿ ಒಡೆಯರಿಗೆ ಸೋಮರಾಯ 
ಒಡೆಯರ ಮಗನಾದ ದೇವರಾಜ ಒಡೆಯನು ಗೊಂದಿಗನಹಳ್ಳಿಗ್ರಾಮವನ್ನು ದಾನವಾಗಿ ನೀಡಿದ 
ವಿಷಯ ಕ್ರಿ.ಶ.1469ರ ಶಾಸನದಲ್ಲಿ ಉಕ್ತವಾಗಿದೆ.!89 ರುದ್ರಾಕ್ಷಿ ಒಡೆಯನನ್ನು "ಶಿವಾಚಾರಸಂಪನ್ನ' 
ಎಂದು ಶಾಸನದಲ್ಲಿ ಕೀರ್ತಿಸಲಾಗಿದೆ. ಕ್ರಿ.ಶ.16-17ನೇ ಶತಮಾನದ ತಿ.ನರಸೀಪುರದ ಶಾಸನವು, 
ಮಲ್ಲಿಕಾರ್ಜುನ ದೇವರ ನೈವೇದ್ಯಕ್ಕಾಗಿ ನೀಡಿದ ಕೆಲವು ಕೊಡುಗೆಗಳನ್ನು ದಾಖಲಿಸಿದೆ.90 ಈ 
ಶಾಸನದಲ್ಲಿ  ಮಹಾಮಪಹತ್ತಿನ ಸುತ್ತೂರು ಸಿಂಹಾಸನ ಅಂದರೆ ಸುತ್ತೂರು ಮಠವನ್ನು 


225 


ಉಲ್ಲೇಖಿಸಲಾಗಿದೆ. ಶಾಸನ ತುುಟಿತವಾಗಿರುವುದರಿಂದ ವಿವರ ಲಭ್ಯವಾಗುತ್ತಿಲ್ಲ. ಶಾಸನಗಳಲ್ಲಿ 
ಸುತ್ತೂರು ಮಠವನ್ನು ವೀರಸಿಂಹಾಸನವೆಂದು ಕರೆಯಲಾಗಿದೆ. ಕ್ರಿಶ.17-18ನೇ ಶತಮಾನದ 
ಶಾಸನವು ಜಂಗಮ ಮಲ್ಲಯ್ಯನ ಮಗ ಚೆನ್ನಮಲ್ಲಯ್ಯನನ್ನು ಹೆಸರಿಸಿದೆ.91 ಜಂಗಮದ 
ಉಲ್ಲೇಖದಿಂದ ವೀರಶೈವ ಪರಂಪರೆಯನ್ನು ಸಷ್ಟವಾಗಿ ಗುರುತಿಸಬಹುದಾಗಿದೆ. 


ಕ್ರಿಶ.16ನೇ ಶತಮಾನದ ಶಾಸನವು ಕುಡುಕೂರನ್ನು ಅನ್ನದಾನಿ ಮಲ್ಲಿಕಾರ್ಜುನ ದೇವರಿಗೆ 


ನೀಡಿರುವುದನ್ನು ಉಲ್ಲೇಖಿಸಿದೆ. 92 ಕ್ರಿಶ.1607ನೇ ವರ್ಷದ ಶಾಸನವು ವಿಜಯನಗರದ 
ತಿರುಮಲರಾಜಯ್ಕದೇವ ಮಹಾ ಅರಸುಗಳು ಮಳಲವಾಡಿ ಸೀಮೆಯನ್ನು ನೈವೇದ್ಯ ಮತ್ತಿತರ 
ಸೇವೆಗಾಗಿ ಬೆಟ್ಟದಪುರದ ಅನ್ನದಾನಿ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಕೊಡುಗೆ ನೀಡಿದ್ದನ್ನು 
ಉಲ್ಲೇಖಿಸಿದೆ.53 ಈ ದಾನಕ್ಕೆ ಮೇಲುಕೋಟೆಯ  ಶೆಲ್ಪಪಿಳ್ಳೆರಾಯನನ್ನು ಮತ್ತು ಹನ್ನೆರಡು 
ಆಳ್ಳಾರರುಗಳನ್ನು ಸಾಕ್ಷಿಯೆಂದು ಪರಿಗಣಿಸಲಾಗಿದೆ. ಶೈವದೇವಾಲಯಕ್ಕೆ ನೀಡಿದ ಕೊಡುಗೆಗೆ ವೈಷ್ಣವ 
ದೇವರನ್ನು ಮತ್ತು ಆಳ್ದಾರರುಗಳನ್ನು ಸಾಕ್ಷಿಯಾಗಿಸಿರುವ ಧರ್ಮ ಸಮನ್ವಯದ ಶಾಸನ ಇದಾಗಿದೆ. 


ಕ್ರಿ.ಶ.1612ರ ತಲಕಾಡಿನ ಶಾಸನದಲ್ಲಿ, ತಳಕಾಡಿನ ಮಹಾಮತಿಮಠದ ಪಟ್ಟದ 
ಮಲ್ಲಿಕಾರ್ಜುನದೇವರ ದಿನದಲ್ಲಿ ನಂಜನಗೂಡು ಜಾತ್ರೆಯಿಂದ ಚಿತ್ರೈಸಿದಂತ ಸಾವಿರ ದೇವರುಗಳಿಗೆ 
ಒಂದು ಹಗಲು ಮತ್ತು ರಾತ್ರಿ ಕೂಡಿ ಒಟ್ಟು ಎರಡು ನೈವೇದ್ಯಕ್ಕೆ 40 ಗದ್ಮಾಣದ ಕೊಡುಗೆಯನ್ನು 
ರುದಸೆಟ್ಟಿಯು ನೀಡಿದ ಉಲ್ಲೇಖವಿದೆ.!94 ಇದಕ್ಕೆ ತಪ್ಪಿದಲ್ಲಿ, ದೇಶಾಬಾಗದ ಬಸವೇಶ್ವರದೇವರು ಸಾಕ್ಷಿ 
ಎಂದು ಬಸವಣ್ಣನವರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಕ್ರಿಶ.1771ರ ಶಾಸನವು ಉಲ್ಲೇಖಿಸಿರುವ ಶ್ರೀ 
ಬಸವೇಶ್ವರ ಸ್ಹಾಮಿಯವರು ಶರಣ ಕ್ರಾಂತಿಯನ್ನುಂಟುಮಾಡಿದ ಕಲ್ಯಾಣದ ಬಸವಣ್ಣನವರೆಂದು 
ಡಾ.ಎಂ.ಎಂ.ಕಲಬುರ್ಗಿಯವರು ಅಭಿಮತ ವ್ಯಕ್ಷಪಡಿಸಿದ್ದಾರೆ.95 ಜನಸಾಮಾನ್ಯರು ತಾವು ಹಾಕಿಸಿದ 
ಶಾಸನಗಳನ್ನು ಪರಿಪಾಲಿಸಿಕೊಂಡುಬರುವಲ್ಲಿ ಬಸವಣ್ಣನವರ ಹೆಸರು ಬಳಸಿದರೆ 


ಪರಿಣಾಮಕಾರಿಯಾಗಿರುತ್ತದೆಯೆಂದು ಅವರು ಅಭಿಪ್ರಾಯಿಸಿದ್ದಾರೆ.!96 


ಕ್ರಿಶ.1514ರ ಕಾಲಘಟ್ಟದ ವಿಜಯನಗರದ  ಶೀಕೃಷ್ಣದೇವರಾಯನ  ಆಳ್ಗಿಕೆಯ ಕಾಲದ 
ಶಾಸನವು ಶ್ರೀೀರಂಗಪುರವೆಂದು ಖ್ಯಾತವಾಗಿದ್ದ ಮಾಲಂಗಿಯಲ್ಲಿ ವಿಶ್ವಮೂರ್ತಿಗುರುರಾಯರು 
ಕಾಶಿಯಿಂದ ಕಾವೇರಿಗೆ ಬಂದಿದ್ದ ವಿಶ್ವೇಶ್ವ್ಷರಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿದರೆಂಬ 
ವಿಷಯವನ್ನು ತಿಳಿಸುತ್ತದೆ. ೨7 ಈ ವಿಶ್ವೇಶ್ವರದೇವರ ಅಂಗರಂಗಭೋಗಕ್ಕೆ ಭೂದಾನವನ್ನು 
ನೀಡಲಾಗಿದೆ.  ಕ್ರಿ.ಶ.16ನೇ ಶತಮಾನದ ಶಾಸ ನದಲ್ಲಿ ವಿಜಯನಗರದ ಕೃಷ್ಣರಾಯಮಹಾರಾಯರಿಗ 
ಧರ್ಮವಾಗಬೇಕೆಂದು ಉಮ್ಮತ್ತೂರಿನ ಒಡೆಯರಾದ ರಾಮಪ್ಪನು ಸೋಮೇಶ್ವರದೇವರ ಅಮೃತಪಡಿಗೆ 
ದತ್ತಿ ನೀಡಿದ ಉಲ್ಲೇಖವಿದೆ.198 ಕಿ.ಶ.1530ನೇ ವರ್ಷದ ಶಾಸನವು 
ರಾಮರಾಜತಿರುಮಲರಾಜಯ್ಯದೇವ ಮಹಾ ಅರಸುಗಳ ಕಾರ್ಯಕರ್ತನಾದ ಭದಯ್ಯನು ಹೊಳೆಯ 
ಸುತ್ತೂರಿನ ಗ್ರಾಮದ ಸೋಮೇಶ್ವರದೇವರ ಅಂಗರಂಗಭೋಗಕ್ಕೆ ಭೂದಾನ ನೀಡಿದ್ದನ್ನು 
ಉಲ್ಲೇಖಿಸಿದೆ. 


ಕಿ.ಶ.1503ನೇ ವರ್ಷದ ಶಾಸನವು ಇದುವರೆಗೆ ಉಪಲಬ್ಬವಿರುವ ಶಾಸನಗಳಲ್ಲಿ 
ಪ್ರಪ್ರಥಮವಾಗಿ ಸುತ್ತೂರ ವೀರಶೈವ ಪರಂಪರೆಯ ಶಿವರಾತ್ರೆದೇವರು ಸ್ಥಾಮಿಗಳನ್ನು ಕುರಿತು 


226 


ಉಲ್ಲೇಖಿಸಿದೆ. ಶಿವರಾತ್ರಿ ಸ್ವಾಮಿಗಳ ವೀರಸಿಂಹಾಸನದ ಗದ್ದಿಗೆಯ ನಂದಿ(ಬಸವ)ಯನ್ನು 
ಲಿಂಗಣ್ಣ ಒಡೆಯರು ಪ್ರಶಿಷ್ಠಾಪನೆ ಮಾಡಿಸಿದ್ದನ್ನು ಶಾಸನವು ದಾಖಲಿಸಿದೆ. ಸುತ್ತೂರ 
ವೀರಸಿಂಹಾಸನಕ್ಕೆ ಅಂದರೆ ಸುತ್ತೂರು ಮಠದ ಅಧಿಪತಿಗಳಾದ ಶಿವರಾತ್ರೆದೇವರ ಶಿಷ್ಯರಾದ 
ಚನ್ನಬಸವದೇವರಿಗೆ ಹದಿನಾಡ ಸೀಮೆಯೊಳಗಿನ ಹೊಂಗನೂರು ಸ್ಥಳದ ಹಸುರಹಳ್ಳಿ ಗ್ರಾಮವನ್ನು 
ಹದಿನಾಡು ಸೀಮೆಯ ಪ್ರಭು ದೇವಪ್ಪಗೌಡನ ಮಗ ಇಮ್ಮಡಿ ರಾಮರಾಜನಾಯಕರು ದಾನ ನೀಡಿದ 


ವಿಷಯವನ್ನು ಕ್ರಿ.ಶ.1515ರ ಶಾಸನವು ಉಲ್ಲೇಖಿಸಿದೆ.501 ಶಾಸನೋಕ್ತ ಶಿವರಾತ್ರೆ ದೇವರನ್ನು 
ಸುತ್ತೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶಿವರಾತ್ರೀಶ್ವರರೆಂದು ಗುರುತಿಸಬಹುದು. ಕ್ರಿ.ಶ. 1589ನೇ 
ವರ್ಷದ ಶಾಸನವು ಸುತ್ತೂರು ಸಿಂಹಾಸನದ ಗುರುಗಳಾದ ಶಿವಪೂಜೆಯ ದೇವರನ್ನು ಉಲ್ಲೇಖಿಸಿದೆ. 
ಈ ಶಿವಪೂಜೆಯ ದೇವರು ಇಮ್ಮಡಿ ಶಿವರಾತ್ರೀಶ್ವ್ಷರರೆಂದು ಡಾ.ಬಾ.ರಾ.ಗೋಪಾಲ್‌ ಅವರು 
ಗುರುತಿಸಿದ್ದಾರೆ. 


ಕ್ರಿಶ.1771ನೇ ವರ್ಷದ ಶಾಸನವು ದೇವನಗರದ ಪೆಟೆಶೆಟ್ಟ ಪಟ್ಟಣಸ್ಟಾಮಿ ಮುಂತಾದ 
ಉಭಯದೇಶದ ಮಹಾನಾಡಿನವರು ಕಾಳಂಗರಿಡಿ ಮಠಕ್ಕೆ ತೆರಿಗೆಗಳಿಂದ ಬಂದ ಆದಾಯವನ್ನು 


ದಾನ ನೀಡಿದ ವಿವರವನ್ನು ಒಳಗೊಂಡಿದೆ.?05 ಕ್ರಶ.1467ನೇ ವರ್ಷದ ನಂಜನಗೂಡು ತಾಲ್ಲೂಕಿನ 
ಶಾಸನವು ಉಮ್ಮತ್ತೂರಿನ ಸೋಮಯ್ಯದೇವನು ನಂಜುಂಡೇಶ್ವರನ ಅಮೃತಪಡಿ, ಅಭಿಷೇಕ, 
ಅಂಗಭೋಗ, ರಂಗಭೋಗಗಳಿಗೆ ಹೊಳೆಯ ಮುಳ್ಳೂರು ಗ್ರಾಮವನ್ನು ಸರ್ವಮಾನ್ಯವಾಗಿ ದಾನ 
ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ.035 ವಿಜಯನಗರದ ಅರಸ ತಿರುಮಲರಾಜಯ್ಯದೇವನು 
ಚಂಗಾಳ್ಳ ದೊರೆ ರುದಗಣ ಅಥವಾ ಪಿರಿಯರಾಜನಿಗೆ ಕಲ್ಲಿನ ರಥವೊಂದನ್ನು ನೀಡಿ, ಬೆಟ್ಟದ 
ಅನ್ನದಾನಿ ಮಲ್ಲಿಕಾರ್ಜುನದೇವರಿಗೆ ನೈವೇದ್ಯ ಮುಂತಾದ ಸೇವೆಗಾಗಿ ಮಳಲವಾಡಿ ಸೀಮೆಯನ್ನು 
ಕೊಡುಗೆಯಾಗಿ ನೀಡಿದ್ದನ್ನು ಕಿ.ಶ.1607ರ ಶಾಸನ ದಾಖಲಿಸಿದೆ.304 


ಕಾಲಜ್ಞಾನದ ಪ್ರಸಿದ್ದ ವಚನಕಾರನಾದ ವೀರಶೈವ ಎಮ್ಮೆಬಸವನ ಹೆಸರು ನಂಜನಗೂಡಿನ 


ರಾಘವೇಂದ್ರಸ್ವಾಮಿಗಳ ಮಠದ ಕ್ರಿಶ. 1543ನೇ ವರ್ಷದ ತಾಮಶಾಸನವೊಂದರಲ್ಲಿ ಉಕ್ಷವಾಗಿದೆ.೨05 
ಈತ ವಿಜಯನಗರದ ಸದಾಶಿವರಾಯನ ಆಳ್ಳಿಕೆಯ ಕಾಲದಲ್ಲಿದ್ದ ಶಿವಭಕ್ತ. ವಿಜಯನಗರದ 
ಅಧಿಪತಿಯಾದ ಸಲಕರಾಜನ ಮಗನಾದ  ತಿರುಮಲರಾಜನು ಕೊಮರಗೆರೆ ಗ್ರಾಮವನ್ನು 
ಸರ್ವಮಾನ್ಯವಾಗಿ ದಾನ ನೀಡಿದ ಉಲ್ಲೇಖ ಶಾಸನದಲ್ಲಿದೆ. ಶಾಸನವು ಜಂಬುನಾಥ ದೇವರ 
ಭಕ್ತನಾದ ಎಮ್ಮೆಬಸವೇಂದನ ಗುಣಾತಿಶಯಗಳನ್ನು ಮುಂದಿನಂತೆ ಸ್ತುತಿಸಿದೆ. "ತುಂಗಭದ್ರಾ 
ನದೀತೀರೋ ವಿರೂಪಾಕ್ಷ ಸಂನಿಧೌ। ಜಾಂಬುನದಾದಿವ್ಯಕೋದಂಡ ಜಂಬುನಾಥ ಪ್ರಭಾವತಃ 
ಪ್ರಾಪ್ತಕಾಲತ್ರಯೋ ದಂತಪರಿಜ್ಞಾನಾಯಧೀಮತಾ। ಶ್ರೀಕಂಠ ಭಕ್ತಿಮಂದಾರವಲ್ಲಿಕಾವಾಚೇತ। ಸೇ 
ನಿರಹಂಕಾರ ಚಿತ್ರಾಯಚಿತ್ಯಂ  ಲೋಕಹಿತೈಷಿಣೇ। ವೀರಶೈವಾಗಮಜ್ಞಾಯ ವಿಜಿತಾಂತರವೈರಿಣೇ 
ಪ್ರಧಿತಾಯ ಕ್ಷೀತಾವೆಂಮೆಬಸವೇಂದ್ರ ತಪಸ್ಥಿನೇ'. ಶಾಸನದಿಂದ ಎಮ್ಮೆಬಸವೇಂದನು ಜಂಬುನಾಥನ 
ಭಕ್ತನಾಗಿದ್ದು, ವೀರಶೈವ  ಆಗಮಜ್ಞಾಯನಾಗಿದ್ದನೆಂದು ತಿಳಿದುಬರುತ್ತದೆ. ಈ ಶಾಸನವು 
ರಾಘವೇಂದ್ರಸ್ವಾಮಿಗಳ ಮಠವನ್ನು ಸೇರಿದ ಕುತೂಹಲಕಾರಿ ಸಂಗತಿಯನ್ನು ಈಗಾಗಲೇ 
ಶ್ರೀವೈಷ್ಣವಧರ್ಮ ಉಪಶೀರ್ಷಿಕೆಯಲ್ಲಿ ನಿರೂಪಿಸಲಾಗಿದೆ. 


227 


ಕ್ರಿ.ಶ.1568ನೇ ವರ್ಷದ ಶಾಸನವು ಚಂಗಾಳ್ವ ಅರಸನಾದ ಶ್ರೀಕಂಠದೇವನ ಮಗನಾದ ವೀರ 
ವೀರೇದೇವನು ಶಿವಪೂಜೆಯ ಸಮಯದಲ್ಲಿ ಚಂದಗಹಣದ ದಿನ ವೀರೇಶ್ವರ ದೇವರ ಸನ್ನಿಧಿಯಲ್ಲಿ, 
ಯಕ್‌ ಶಾಖೆಯ ಆಶ್ವಲಾಯನ ಸೂತ್ರದ ಭಾರದ್ದಾಜ ಗೋತ್ರದ ಅಷ್ಟಾವಧಾನಿ ಸೋಮನಾಥ 
ದೀಕ್ಷಿತನ ಮಗ ನರಸಿಂಹಭಟ್ಟನಿಗೆ ವೀರಾಂಬುಧಿ ಗ್ರಾಮವನ್ನು ಅಗ್ರಹಾರವಾಗಿ ಪರಿವರ್ತಿಸಿ ದಾನ 
ನೀಡಿದ ವಿವರವನ್ನು ಒಳಗೊಂಡಿದೆ. 06 ಕ್ರಶ612 ಮತ್ತು 1620ನೇ ವರ್ಷದ ಎರಡು 
ಶಾಸನಗಳು ನಂಜನರಾಯಪಟ್ಟಣದ ಚಂಗಾಳ್ಳ ಅರಸನಾದ ವೀರಪರಾಜಯನು ತನ 


ವಿ 
ತಂದೆತಾಯಿಯರಿಗೆ ಪುಣ್ಯವಾಗಲಿಯೆಂದು ಬರದಮೆರಳ ಸಮಯಾಚಾರ ಮಠದ ಹಿರಿಯರಿಗೆ 


ತಿರುಮಲಪುರದ ಗ್ರಾಮವನ್ನು ಕೊಟ್ಟ ವಿಷಯವನ್ನು ಉಲ್ಲೇಖಿಸಿವೆ.೨07 ಇದು ವೀರಶೈವ 
ಮಠವೆಂಬುದು ನಿಸಂದೇಹ. ಇದರಿಂದ, ಚಂಗಾಳ್ಗರು ಶೈವಧರ್ಮಕ್ಕೆ ಉತ್ತೇಜನ ನೀಡಿರುವುದು 
ತಿಳಿದುಬರುತ್ತದೆ. ಹುಲ್ಲಹಳ್ಳಿಯ ಮಲ್ಲೇಶ್ವರ ದೇವಾಲಯವು ವಿಜಯನಗರಕಾಲದ 


ನಿರ್ಮಿತಿಯಾಗಿರಬಹುದೆಂದು ಕ್ರಿ.ಶ.1619ನೇ ವರ್ಷದ ಶಾಸನದಿಂದ ಅರ್ಥೈಸಬಹುದಾಗಿದೆ.08 


ಪಿರಿಯಾಪಟ್ಟಣ ತಾಲ್ಲೂಕಿನ ಹರದೂರು ಗ್ರಾಮದ ಸೋಮನಾಥದೇವರ ನಂದಾದೀವಿಗೆಯ 


ಸೇವೆಗೆ ಜನಸಾಮಾನ್ಯರು ದತ್ತಿ ಬಿಟ್ಟ ಉಲ್ಲೇಖ ಎರಡು ಶಾಸನಗಳಲ್ಲಿದೆ.೨0 ಈ ಶಾಸನಗಳ ಕಾಲ 
ಕ್ರಿ.ಶ.1661. ಪ್ರಸ್ತುತ. ಹರದೂರಿನಲ್ಲಿ ಈ ದೇವಾಲಯ ಉಳಿದುಬಂದಿಲ್ಲ ಅಥವಾ ಸೋಮನಾಥ 
ದೇವಾಲಯದ ಸಮೀಪ ಇರುವ ಬಸವನಗುಡಿ ಮಾತ್ರ ಇಂದು ಅಸಿತ್ತದಲ್ಲಿದೆ. ಬೆಟ್ಟದಪುರದ 
ಅನ್ನದಾನಿ ಮಲ್ಲಿಕಾರ್ಜುನ ದೇವರಿಗೆ ವಿಜಯಗರದ ಅರಸರಿಂದ ಆರಂಭಿಸಿ, ಸರಿಸುಮಾರು ಎಲ್ಲ 
ರಾಜವಂಶಗಳೂ ಸೇವೆಗಾಗಿ ಕೊಡುಗೆ ನೀಡಿದ ವಿಷಯಗಳು ಶಾಸನೋಕ್ಷಗೊಂಡಿವೆ. 
ಚಂಗಾಳ್ಳರಂತೂ ಈ ದೇವಾಲಯಕ್ಕೆ ವಿಶೇಷವಾಗಿ ನಡೆದುಕೊಂಡಿದ್ದಾರೆ. ಬೆಟ್ಟದಪುರದ ಮೊದಲ 
ಹೆಸರು ಕುಡುಕೂರು ಎಂದಿದ್ದು, ನಂತರ ಬೆಟ್ಟದಪುರವಾಗಿದೆ. 


ವಿಜಯನಗರದ ವೀರ ಹರಿಹರರಾಯನ ಆದೇಶಾನುಸಾರ ಲಕ್ಕಣ್ಣವೊಡೆಯನು ಸಿಂಗಪಟ್ಟಣದ 
25 ಗದ್ಯಾಣಗಳ ಆದಾಯ ಬರುವಂತಹ ಆಪಗೊಂಡನಹಳ್ಳಿಯನ್ನು ಕುಡುಕೂರಿನ 
ಮಲ್ಲಿಕಾರ್ಜುನದೇವರ ಪೂಜೆ ಮತ್ತು ನೈವೇದ್ಯಗಳಿಗಾಗಿ ನೀಡಿದ ಕೊಡುಗೆಯನ್ನು ಕ್ರಿಶ.1398ನೇ 
ವರ್ಷದ ಶಾಸನವು ಉಲ್ಲೇಖಿಸಿದೆ.310 ಪಿರಿಯಾಪಟ್ಟಣದ ಪೂರ್ವನಾಮವು ಸಿಂಗಪಟ್ಟಣವಾಗಿತ್ತೆಂದು 
ಹಿಂದೆಯೇ ಗಮನಿಸಲಾಗಿದೆ. ಶಾಸನವು ಮಲ್ಲಿನಾಥಪುರದಲ್ಲಿ ನೆಟ್ಟಿರುವುದರಿಂದ, ಬಹುಶಃ 
ಮಲ್ಲಿನಾಥಪುರದ ಹಿಂದಿನ ಹೆಸರು ಆಪಗೊಂಡನಹಳ್ಳಿಯಾಗಿರಬಹುದೆಂದು ತೋರುತ್ತದೆ. ನಂತರದ 
ಕಿ.ಶ.1403ನೇ ವರ್ಷದ ಶಾಸನದಲ್ಲಿ ಮಲ್ಲಿನಾಥಪುರದ ಹೆಸರು ಕಾಣಿಸಿಕೊಂಡಿದೆ.?11 ಈ ಶಾಸನದಲ್ಲಿ 
ಲಕ್ಕಣ್ಣವೊಡೆಯನು ಮಲ್ಲಿಕಾರ್ಜುನ ದೇವರಿಗೆ ಬಿಟ್ಟ ಮಲ್ಲಿನಾಥಪುರದ ಮಠದೆರೆಯನ್ನು 
ಪರಿಷ್ಠರಿಸಲಾಗಿದೆ. 

ವಿಜಯನಗರ ಶೀಕೃಷ್ಣದೇವರಾಯನ ಆಳ್ಗಿಕೆಯ ಕಾಲದ ಶಾಸನದಲ್ಲಿ ಕೃಷ್ಣದೇವರಾಯನ 
ಕಾರ್ಯಕ್ಕೆ ಕರ್ತನಾದ ಕೃಷ್ಣರಾಯನಾಯಕನು ಮಹಾದೇವ ದೇವಾಲಯಕ್ಕೆ ದೇವರ ಅಭಿಷೇಕ ಮತ್ತು 
ಪೂಜೆಗಾಗಿ ಸೆಟ್ಟಿಹಳ್ಳಿ ಗ್ರಾಮವನ್ನು ಕೊಟ್ಟ ಉಲ್ಲೇಖವಿದೆ? ವಿಜಯನಗರದ ಅರಸರು ತಮ್ಮ 


ಮನೆಯ ದೈವವನ್ನಾಗಿ ಹಂಪಿಯ ವಿರೂಪಾಕ್ಷನನ್ನು ಹೊಂದಿದ್ದಾಗ್ಯೂ ತಿರುಮಲೆಯ 
ಶ್ರೀನಿವಾಸದೇವರನ್ನು ಆರಾಧಿಸುತ್ತಿದ್ದುದು ಎಲ್ಲರಿಗೂ ತಿಳಿದ ಇತಿಹ್ಯವೇ ಆಗಿದೆ. ಶ್ರವಣಬೆಳಗೊಳದ 


228 


ಗೊಮ್ಮಟೇಶ್ವರ ದೇವಾಲಯಕ್ಕೆ ಇವರು ನೀಡಿದ ಕೊಡುಗೆಗಳು ಶಾಸನಗಳಲ್ಲಿ ದಾಖಲಾಗಿರುತ್ತದೆ. 
ಇದರಿಂದ, ಇವರ ಕಾಲದಲ್ಲಿ ಎಲ್ಲ ಧರ್ಮಗಳ ಸಮನ್ನಯಕ್ಕೆ ಪ್ರಾಧಾನ್ಯತೆ ನೀಡಿದ್ದರೆಂದು 
ತಿಳಿದುಬರುತ್ತದೆ. ಚಂಗಾಳ್ಳ್ಲರ ಅರಸ ಪಿರಿಯರಾಜದೇವನು ಶ್ರೀಗಿರಿಯ ಅನ್ನದಾನಿ 
ಮಲ್ಲಿಕಾರ್ಜುನದೇವರಿಗೆ SSS ನೈವೇದ್ಯಕ್ಕೆ ತುಂಗ, ರಾವಂದೂರು ಮತ್ತು ಬಳಸೋಗೆ 
ಸ್ಥಳಗಳ ಮೂವತ್ತಮೂರು ಗ್ರಾಮಗಳನ್ನು ಕೊಡುಗೆಯಾಗಿ ನೀಡಿದ ವಿವರವನ್ನು ಕ್ರಿ.ಶ.1586ರ 


ಶಾಸನವು ಒಳಗೊಂಡಿದೆ.213 


ಮೈಸೂರು ಒಡೆಯರಾದ ಚಾಮರಾಜವೊಡೆಯರ ಮೊಮ್ಮಗ ಹಾಗೂ ದೇವರಾಜ ಒಡೆಯರ 
ಮಗನಾದ ದೇವರಾಜ-ಭೂಪಾಲನು ಆತನಿಗೆ ವಿಕ್ರಮಾರ್ಜಿತವಾಗಿ ಬಂದ ತಲಕಾಡ ಸ್ಥಳದ 
ಬೆಟ್ಟಹಳ್ಳಿಯ ಮಲ್ಲಿಕಾರ್ಜುನದೇವರಿಗೆ ಅಂಗರಂಗವೈಭವ., ಅಮೃತಪಡಿ ಮತ್ತು ದೀಪಾರಾಧನೆ 
ಸೇವೆಗಳಿಗೆ ಬೆಟ್ಟಹಳ್ಳಿಯನ್ನು ದೇವರಾಜಪುರವೆಂದು ಪ್ರಶಿನಾಮದೇಯ ಮಾಡಿ ದತ್ತಿ ನೀಡಿದ 
ವಿವರವನ್ನು ಕ್ರಿ.ಶ.1673ರ ಶಾಸನ ಒಳಗೊಂಡಿದೆ.214 ಇಂದು ಬೆಟ್ಟದಹಳ್ಳಿಯ ಶಿವಾಚಾರಮಠದ 
ಸಮೀಪ ಈ ಶಾಸನವಿದೆ. ಕ್ರಿಶ.1621ರ ಶಾಸನವು ಮೈಸೂರಿನ ನಾಲ್ಕನೇ ಚಾಮರಾಜ ಒಡೆಯರು 


ತೊಟ್ಟವಾಡಿ ಗ್ರಾಮವನ್ನು ಮಾದಪಟ್ಟಣದ ವಿರಕ್ಷಮರಠಕ್ಕೆ ನೀಡಿದ್ದನ್ನು ಉಲ್ಲೇಖಿಸಿದೆ.?15 


ಕಿ.ಶ.1661ನೇ ವರ್ಷದ ಶಾಸನವು ಹರದೂರಿನ ಸೋಮನಾಥದೇವರಿಗೆ ನಂದಾದೀಪದ 
ಸೇವೆಗಾಗಿ ಸುಂಕದ ಬಯಿರಣ್ಣನು ನೀಡಿದ ಕೊಡುಗೆಯನ್ನು ದಾಖಲಿಸಿದೆ.?19 ಹರದೂರನ್ನು 
ಬೆಟ್ಟದಪುರದ ಅನ್ನದಾನಿ ಮಲ್ಲಿಕಾರ್ಜುನದೇವರಿಗೆ ದಾನ ನೀಡಿದ್ದನ್ನು ಕ್ರಿ.ಶ.17ನೇ ಶತಮಾನದ 
ಶಾಸನ ದಾಖಲಿಸಿದೆ.?!7 ಇದೇ ಕಾಲಘಟ್ಟದ ಇನ್ನೆರಡು ಶಾಸನಗಳಲ್ಲಿ, ಹಿರಿಯಪುರ, ಬೆಟ್ಟಪುರ, 
ಮಲ್ಲಿನಾಥಪುರ, ಮಲ್ಲಾಪುರ ಮತ್ತು ಹರದೂರುಪುರಗಳ ಎಲ್ಲರ ಸಮ್ಮತಿ ಪಡೆದು, 
ಮಲ್ಲಿಕಾರ್ಜುನದೇವರಿಗೆ 8 ಕೂಳಗದ ಸೀಮೆಯನ್ನು ಕುಡುಕೂರಿನಲ್ಲಿರುವ ಭೂಮಿಯನ್ನು ದಾನವಾಗಿ 
ನೀಡಿದ ಉಲ್ಲೇಖವದೆ.318 ಬೆಟ್ಟದಪುರದ ಮಲ್ಲಿಕಾರ್ಜುನ ದೇವಾಲಯದಲ್ಲಿರುವ ತಾಂಡವೇಶ್ವರ 
ಮತ್ತು ಚಂಡಿಕಾಂಬಿಕೆಯರ ವಿಗಹಗಳನ್ನು ಕಳಲೆ ವೀರರಾಜವಡೆಯರ ಪುತ್ರ ನಂಜರಾಜವಡೆಯರು 


ಮಾಡಿಸಿ, ಪ್ರಶಿಷ್ಠಾಪಿಸಿದ್ದನ್ನು ಕಿ.ಶ.18ನೇ ಶತಮಾನದ ಶಾಸನವು ಉಲ್ಲೇಖಿಸುತ್ತದೆ.೨!9 


ಮುಮ್ಮಡಿ ಕೃಷ್ಣರಾಜ ಒಡೆಯರು ಕ್ರಿ.ಶ.1846ರಲ್ಲಿ ಗವಿಮಠದ ಶಿವಬಸಪ್ಪಸ್ತಾಮಿಗಳಿಗೆ 
ಮಠವನ್ನು ಕಟ್ಟಿಸಿಕೊಟ್ಟ ವಿಷಯವನ್ನು ಚಾಮುಂಡಿಬೆಟ್ಟದ ಶಾಸನ ದಾಖಲಿಸಿದೆ.೨೨0 ಮುಮ್ಮಡಿ 
ಕೃಷ್ಣರಾಜ ಒಡೆಯರ ಆಳ್ಗಿಕೆಯ ಕಾಲದ ಕ್ರಿಶ.1855ನೇ ವರ್ಷದ ತಿ.ನರಸೀಪುರ ತಾಲ್ಲೂಕಿನ 
ವಿಜಯಪುರ ಶಾಸನದಲ್ಲಿ, ಕೃಷ್ಣರಾಜ ಒಡೆಯರಿಗೆ ಶ್ರೇಯೋಭಿವೃದ್ಧಿ ಮತ್ತು ಸಮಸ್ತ ಪಿತೃಗಳಿಗೆ 
ಪುಣ್ಯಲೋಕ ಪ್ರಾಪ್ಪಿಯಾಗಲೆಂದು ತಿರುಮಕೂಡಲ ನರಸಿಂಹಪುರದ ಫೌಂಡಿನ್ನ ಗೋತ್ರದ ಆಪಸಂಭ 
ಸೂತ್ರದ ಯಜುಶಾಖಾಧ್ಯಾಯಿಗಳಾದ ಕಾಶಿಪತಿ ಸುಬ್ಬಾಶಾಸ್ತಿಯು, ಕೃಷ್ಣರಾಜ ಒಡೆಯರು ಸತಃ 
ಪೂಜಿಸುತ್ತಿದ್ದ ಶಿವಲಿಂಗವನ್ನು ಆದಿಮೂಲಸ್ಥಾನೇಶ್ವರ ಸ್ವಾಮಿ ಗುಡಿಯ ಉತ್ತರಭಾಗದಲ್ಲಿ ಅಖಂಡ 
ಸಚ್ಚಿದಾನಂದೇಶ್ವರಸ್ವಾಮಿಯೆಂದು ನಾಮಕರಣ ಮಾಡಿ ಪ್ರತಿಷ್ಠಾಪಿಸಿದ ವಿವರವನ್ನು 


ಉಲ್ಲೇಖಿಸಲಾಗಿದೆ.??1 ಈ ದೇವರ ನಿತ್ಯನೈಮಿತ್ತಿಕ ಪೂಜೆಗೆ ಹಲವಾರು ಭೂಮಿಯನ್ನು ದಾನ 


229 


ನೀಡಿದ್ದು, ಅಧಿಕ ಆದಾಯ ಬಂದರೆ, ಅದನ್ನು ದೇವಸ್ಥಾನ ಶಿಧಿಲವಾದಾಗ ಜೀರ್ಣೋದ್ದಾರಕ್ಕೆ ಮತ್ತು 
ದೇವರ ವಸ್ತಪಾತೆಗೆ ಉಪಯೋಗಿಸಬೇಕೆಂಬ ನಿಬಂಧನೆಯನ್ನು ವಿಧಿಸಲಾಗಿದೆ. 


ಮೈಸೂರು ಒಡೆಯರ ಕಾಲದಲ್ಲಿಯಂತೂ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯಕ್ಕೆ 
ಅಸಂಖ್ಯ ಕೊಡುಗೆಗಳನ್ನು ನೀಡಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ 


ಧರ್ಮಪತಶ್ನಿಯರೊಡನೆ ದೇವರಿಗೆ ಕೈಮುಗಿದು ನಿಂತಿರುವ ಭಕ್ತ ವಿಗಹಗಳು ಈ ದೇವಾಲಯದ 


ಪ್ರಾಕಾರದಲ್ಲಿವೆ.೨?? ಮೈಸೂರು ಒಡೆಯರು ಶ್ರೀವೈಷ್ಣವ ಪರಂಪರೆಯ ಗೋಪಾಲಸ್ವಾಮಿ, 
ನರಸಿಂಹಸ್ಥಾಮಿ, ನಾರಾಯಣಸ್ವಾಮಿ, ಲಕ್ಷ್ಮೀರಮಣಸ್ಟಾಮಿ ದೇವಾಲಯಗಳನ್ನು ನಿರ್ಮಿಸುವ ಜೊತೆಗೆ 
ಶೈವ ಪರಂಪರೆಯ  ಮಹಾಬಲೇಶ್ವರಸ್ವಾಮಿ, ಮಹಾದೇವ, ನಂಜುಂಡೇಶ್ವರ ಮುಂತಾದ 
ದೇವಾಲಯಗಳಿಗೆ ಕೊಡುಗೆಗಳನ್ನು ನೀಡಿರುತ್ತಾರೆ. ನಂಜನಗೂಡು ದೇವಾಲಯದೊಳಗಿನ ಅನೇಕ 
ಶಾಸನಗಳು ಇದಕ್ಕೆ ಸಾಕ್ಷಿಯಾಗಿವೆ. ಮೈಸೂರು ಅರಮನೆಯ ಆವರಣದಲ್ಲಿರುವ ಸುಮಾರು 
ಹದಿನಾರು ದೇವಾಲಯಗಳು ಇವರ ಸರ್ವಧರ್ಮ ಸಮನ್ನಯತೆಗೆ ಸಾಕ್ಷಿಯಾಗಿವೆ. 


ಶಾಸನಗಳನ್ನು ವಿಶ್ಲೇಷಿಸಿದಾಗ ಕದಂಬರಿಂದ ಮೊದಲ್ಲೊಂಡು ಬಹುತೇಕ ಎಲ್ಲ 
ರಾಜವಂಶಗಳು ಶೈವಧರ್ಮಕ್ಕೆ ಹೆಚ್ಚೇ ಎನಿಸುವಷ್ಟು ಪ್ರೋತ್ಸಾಹ ನೀಡಿರುವುದನ್ನು ಕಾಣಬಹುದು. 
ಅದರಲ್ಲಿಯೂ, ಚಂಗಾಳ್ಗರನ್ನು ಶಾಸನಗಳಲ್ಲಿ "ಶಿವಪೂಜಾಭಿರತಃ' ಎಂದೇ ವರ್ಣಿಸಲಾಗಿದೆ. 
ವಿಜಯನಗರದ ಅರಸರು ಹಂಪಿಯ ವಿರೂಪಾಕ್ಷನ ಆರಾಧಕರೆಂಬುದು ತಿಳಿದ ಸಂಗತಿಯೇ ಆಗಿದೆ. 
ಮೈಸೂರು ಅರಸರು ಸಹ ಶೈವಧರ್ಮಕ್ಕೆ ನೀಡಿದ ಪ್ರೋತ್ಸಾಹವನ್ನು ನಂಜನಗೂಡು ದೇವಾಲಯಕ್ಕೆ 


ಲ 
ಅವರು ನೀಡಿರುವ ಅಸಂಖ್ಯ ಕೊಡುಗೆಗಳಿಂದ ಅರಿಯಬಹುದಾಗಿದೆ. 


ಶಾಕಪಂಥ 
ಲಿ 


ಶಕ್ತಿಪೂಜೆಯ ಆಚರಣೆಯನ್ನು ಶಾಕ್ರಪದ್ಧ ತಿ ಎಂದು ಕರೆಯಲಾಗುತ್ತದೆ. ಅಂಬಿಕೆ, ದುರ್ಗೆ, 
ಕಾತ್ಯಾಯಿನಿ, ಭಗವತಿ ಅಥವಾ ಕಾಳಿಯೆಂಬ ಹೆಸರಿನಿಂದ ಸ್ತೀದೇವತೆಗಳನ್ನು ಪೂಜಿಸುವುದು 
ಶಾಕ್ಷಪಂಥವಾಗಿರುತ್ತದೆ. ಶಕ್ತಿಪೂಜೆಯು ಅನಾದಿಕಾಲದಿಂದಲೂ ನಡೆದುಬಂದಿರುವುದು 
ಪುರಾಣಗಳಿಂದ ತಿಳಿದುಬರುತ್ತದೆ. "ದೇವೀ ಭಾಗವತ'ದಲ್ಲಿ ಆದಿಶಕ್ತಿಯೇ ತ್ರಿಮೂರ್ತಿಗಳಾದ ಬಹ್ಮ 
ವಿಷ್ಣು ಮತ್ತು ಮಹೇಶ್ವರರ ಹುಟ್ಟಿಗೆ ಕಾರಣಳೆಂದು ಹೇಳಲಾಗಿದೆ. ಆದಿಶಕ್ಷಿಯು ಮೂರು 
ಕಣ್ದುಳ್ಳವಳೆಂದು ಇದರಲ್ಲಿ ವರ್ಣಿಸಲಾಗಿದೆ. ಶಕ್ತಿಪೂಜೆಯು ತಂತ್ರಪದ್ಧತಿಯನ್ನು ಅನುಸರಿಸುತ್ತದೆ. 
ಮೈಸೂರು ಜಿಲ್ಲೆಯಲ್ಲಿ ಗಂಗರ ಕಾಲದಲ್ಲೇ ಶಾಕ್ಷಪದ್ಧಶಿಯು ಅಸ್ತಿತ್ನದಲ್ಲಿತ್ತೆಂದು ಸೋಸಲೆಯ 
ಹೊನ್ನಾದೇವಿ ಗುಡಿಯಲ್ಲಿನ ಆರಾಧನೆಯಿಂದ ತಿಳಿದುಬರುತ್ತದೆ. ಮೂಗೂರಿನ ತಿಬ್ಬಾದೇವಿ ಅಥವಾ 
ತ್ರಿಪುರಸುಂದರಿ ದೇವಾಲಯವೂ ಸಹ ಶಾಕ್ತಪದ್ಧತಿಯ ಅಸಿತ್ಸಕ್ಕೆ ಉದಾಹರಣೆಯಾಗಿದೆ. ಕ್ರಿ.ಶ. 11ನೇ 
ಶತಮಾನದ ನಂತರ ಪಸಿದ್ಧಿಗೆ ಬಂದ ಅಂದು ಮರ್ಬ್ಯಳತೀರ್ಥವೆಂದು ಹೆಸರಾಗಿದ್ದ 
ಚಾಮುಂಡಿಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಾಲಯ ಸಹ ಮಾತೃದೇವತಾರಾಧನೆಗೆ ಅತ್ಯುತ್ತಮ 
ಉದಾಹರಣೆಯಾಗಿದೆ. ನಂತರದಲ್ಲಿ ಚಾಮುಂಡಿಯು ಮೈಸೂರು ಅರಸರ ಮನೆದೇವತೆಯಾಗಿ 


ಪೂಜೆಗೊಳ್ಳಲಾರಂಭಿಸಿದ್ದು ಇತಿಹಾಸ. 


ನಂಜನಗೂಡು ತಾಲ್ಲೂಕಿನ ದೇಬೂರಿನಲ್ಲಿ ಗಂಗರ ಕಾಲದ ರಾಮೇಶ್ವರ ದೇವಾಲಯವಿದ್ದು, 
ಇಲ್ಲಿ ದುರ್ಗೆಯ ಮೂರ್ತಿಶಿಲ್ಲವಿದೆ. ಮೈಸೂರು ತಾಲ್ಲೂಕಿನ ವರುಣ ಗ್ರಾಮವು ಹಿಂದೆ 


230 


ಹೊಣರವೆಂಬ ಹೆಸರಿನಿಂದ ಪ್ರಚಲಿತದಲ್ಲಿದ್ದ, ಇದು ಚಾಲುಕ್ಕ ಶಾಖೆಯ ಮಹಾಸಾಮಂತರ 
ರಾಜಧಾನಿಯಾಗಿತ್ತು ಎಂದು ಗುರುತಿಸಲ್ಪಟ್ಟಿದೆ. ಇಲ್ಲಿನ ಮಹಾಲಿಂಗೇಶ್ವರ ದೇವಾಲಯವು ಕ್ರಿ.ಶ.10ನೇ 
ಶತಮಾನದಲ್ಲಿ  ಬೂತೇಶ್ವ್ಷರ ದೇವಾಲಯವಾಗಿತ್ತು ಈ ದೇವಾಲಯದ ನವರಂಗದಲ್ಲಿ 
ಸಪ್ತಮಾತೃಕೆಯರ ಶಿಲ್ಪಗಳಿವೆ. ಮಹಿಷಾಸುರಮರ್ದಿನಿಯ ಮೂರ್ತಿಯು ಅತ್ಯಂತ ಸುಂದರವಾಗಿದ್ದು, 
ಈ ಪ್ರದೇಶದಲ್ಲಿ ಕಾಳಾಮುಖ ಶೈವ, ಶಾಕ್ತ ಮತ್ತು ಮಾತೃದೇವತಾರಾಧನೆ ಪಂಥಗಳು 
ಅಸಿತ್ವದಲ್ಲಿದ್ದವೆಂದು ತಿಳಿದುಬರುತ್ತದೆ. 


ವವ ರಬ 


ಮೈಸೂರು ತಾಲ್ಲೂಕಿನ ಮರಸೆ ಗ್ರಾಮದ ಕ್ರಿಶ.9ನೇ ಶತಮಾನದ ಶಾಸನವು, ಬಿಜಯಿತಣ್ಣನು 
ಮರಿಯಸೆ ಗ್ರಾಮದಲ್ಲಿ ಭಗವತಿ ದೇವಿಯ ಪ್ರತಿಷ್ಠೆಯನ್ನು ಮಾಡಿಸಿ, ದೇವಿಯ ಸೇವೆಗೆ 


ಭೂಮಿಯನ್ನು ನೀಡಿದ ವಿಷಯವನ್ನು ದಾಖಲಿಸಿದೆ.??3 ನಂಜನಗೂಡು ತಾಲ್ಲೂಕಿನ ಸುತ್ತೂರಿನ 
ಗ್ರಾಮದೇವತೆಯಾದ ಸುತ್ತೂರಮ್ಮ ದೇವಾಲಯದಲ್ಲಿ ಸಪ್ತಮಾತೃಕೆಯರ ಮೂರ್ತಿಗಳೊಡನೆ ಗಣಪತಿ 
ಮತ್ತು ವೀಣಾಧರಶಿವ ಶಿಲ್ಪಗಳಿವೆ. ಇದರೊಡನೆ ವಿಜಯನಗರ ಕಾಲದ ವೀರಭದನ ಶಿಲ್ಲವನ್ನೂ 
ಇಲ್ಲಿ ನೋಡಬಹುದು. ಇದು ವೀರಶೈವ ಪರಂಪರೆಯ ಪ್ರಭಾವದಿಂದ ಬಂದಿದ್ದೆಂದು 
ಅರಿಯಬಹುದು. ಈ ಪ್ರದೇಶವು ಮಾತೃದೇವತಾರಾಧನೆಯ ನೆಲೆಯಾಗಿತ್ತು ಎಂದು 
ಗುರುತಿಸಬಹುದು. 


ನಂಜನಗೂಡು ತಾಲ್ಲೂಕಿನ ಕಾರ್ಯ ಗ್ರಾಮದಲ್ಲಿನ ಸಿದ್ದೇಶ್ವರ ದೇವಾಲಯದಲ್ಲಿ ಅಷ್ಟಭುಜದ 
ದೇವಿಯ ಮೂರ್ತಿ ಇದೆ. ಕೈಗಳಲ್ಲಿ ಡಮರು, ಶಂಖ, ತ್ರಿಶೂಲ, ಕಠಾರಿ, ಕಪಾಲ, ಬಿಲ್ಲು. ಬಾಣ 
ಮತ್ತು ದಂಡಗಳಿದ್ದು, ದೇವಿ ಪದ್ಧಾಸನಸ್ಥೆಯಾಗಿದ್ದಾಳೆ. ದೇವಿಯು ಮೂರು ಕಣ್ಣುಗಳನ್ನು 
ಹೊಂದಿದ್ದಾಳೆ. ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯವು ಗಂಗರ ಕಾಲದಿಂದಲೂ 
ಪ್ರಸಿದ್ಧ ಶೈವಕ್ಷೇತ್ರವಾಗಿತ್ತು ಎಂಬುದನ್ನು ಈಗಾಗಲೇ ಗಮನಿಸಲಾಗಿದೆ. ಈ ದೇವಾಲಯದಲ್ಲಿ 
ಪಾರ್ವತಿಯ ಮೂರ್ತಿಯಿದ್ದು, ಪ್ರಾಕಾರದೊಳಗೆ ಗಣಪತಿಯ ತೊಡೆಯ ಮೇಲೆ ನಗ್ಗಸ್ತೀ ಶಿಲ್ಲವಿದ್ದು, 
ವೀರಭದ್ರ, ಕಾಳಿಕಾ ಮತ್ತು ಶಕ್ತಿಗಣಪತಿ ಮೂರ್ತಿಗಳು ಇಲ್ಲಿ ಪ್ರಚಲಿತವಿದ್ದ ವೀರಭದ್ರ ಮತ್ತು ಶಾಕ್ತ 
ಸಂಪ್ರದಾಯದ ಸೂಚನೆ ನೀಡುತ್ತದೆಯೆಂದು ಡಾ.ಎಜ್‌.ಎಸ್‌.ಗೋಪಾಲ ರಾವ್‌ರವರು 


ಅಭಿಪ್ರಾಯಪಟ್ಟರುತ್ತಾರೆ.೨೨4 


ಹೊಯ್ದಳರ ಕಾಲದ ಹೆಗ್ಗಡದೇವಕೋಟಿ ತಾಲ್ಲೂಕಿನ ಕಳ್ಳಂಬಾಳಿನ ಕಾಮೇಶ್ವರ 
ದೇವಾಲಯವು ಶಾಕ್ತ ಪಂಥದ ಪ್ರಮುಖ ನೆಲೆಯಾಗಿತ್ತು ಎನ್ನಬಹುದು. ಹೊಯ್ದಳರ ಕಾಳದಲ್ಲಿ 
ದೇವಾಲಯ ನಿರ್ಮಿತವಾಗಿದ್ದರೂ ಇಲ್ಲಿರುವ ಮಹಿಷಾಸುರ ಮರ್ದಿನಿಯ ಶಿಲ್ಪವು ಕ್ರಿಶ.8ನೇ 
ಶತಮಾನಕ್ಕೆ ಸೇರಿದ್ದೆಂದು ಲಕ್ಷಣಗಳಿಂದ ಗುರುತಿಸಬಹುದು. ಪೀಠದ ಮೇಲೆ ಕುಳಿತಿರುವ 
ಭಂಗಿಯಲ್ಲಿರುವ ದೇವಿಯು ಮಹಿಷಾಸುರನನ್ನು ಪಾದದಡಿಯಲ್ಲಿ ವಧಿಸುತ್ತಿದ್ದಾಳ. ಈ ಭಂಗಿಯ 
ದೇವಿಯ ಶಿಲ್ಲವು ವಿಶಿಷ್ಠ ಮತ್ತು ಅಪರೂಪದ್ದೆಂದು ತಿಳಿದುಬರುತ್ತದೆ. ಇದೇ ದೇವಾಲಯದಲ್ಲಿ 
ಉಮಾಮಹೇಶ್ವರ, ಚಾಮುಂಡಿ, ಪಾರ್ವತಿ, ಮಹೇಶ್ವರಿ ಮತ್ತು ಭೈರವ ಮೂರ್ತಿಗಳಿವೆ. 
ಪಾರ್ವತಿಯ ಕೈಯಲ್ಲಿ ಪಾನಪಾತೆಯಿದೆ. ಈ ದೇವಾಲಯದಲ್ಲಿ ಸಪ್ತಮಾತೃಕೆಯರ ಮೂರ್ತಿಗಳೂ 
ಇವೆ. ಈ ಎಲ್ಲದರಿಂದ ಇದೊಂದು ಪಸಿದ್ದ ಶಾಕ್ಷಪಂಥದ ಕೇಂದವಾಗಿತ್ತು ಎಂದು 
ನಿರ್ಣಯಿಸಬಹುದು. 


231 


ಕ್ರಿ.ಶ.1239-40ನೇ ವರ್ಷದ ಹೊಯ್ದಳ ವೀರಸೋಮೇಶ್ವರನ ಆಡಳಿತ ಕಾಲದ ಶಾಸನವು, 
ಕೇಶವದೇವ ಅಥವಾ ಶಿವಕಲ್ಮಾಣ ನಂಬಿಯು ಹರಿಹರ ದೇವಾಲಯವನ್ನು ಕಲ್ಲಿನಲ್ಲಿ 


ಪುನರ್ನಿರ್ಮಿಸಿದುದಾಗಿ  ತಿಳಿಸುತ್ತದೆ.೨೨5 ಜೊತೆಗೆ ಅದೇ ದೇವಾಲಯದಲ್ಲಿರುವ 
ದುರ್ಗೀಶ್ವ್ತರಮ್‌-ಉಡ್ಕಯಾರ್‌ ದೇವತೆಯ ಗುಡಿಗೆ ಗೋಪುರ ಮತ್ತು ಮಕರ ತೋರಣವನ್ನು 
ನಿರ್ಮಿಸಿದ ವಿಷಯವನ್ನು ದಾಖಲಿಸಿದೆ. ಇದರಿಂದ ಈ ದೇವಾಲಯದಲ್ಲಿನ ದುರ್ಗೀಶ್ವರಿಯು 
ಚೋಳರ ಕಾಲದಿಂದಲೂ ಹೂಜೆಗೊಳ್ಳುತ್ತಿದ್ದುದಾಗಿ ತಿಳಿದುಬರುತ್ತದೆ. ಇಂದು ಹರಿಹರ 
ದೇವಾಲಯವು ಮಹಾಲಿಂಗೇಶ್ವರ ದೇವಾಲಯವಾಗಿ ಪರಿವರ್ತನೆಗೊಂಡಿದೆ. ಇದೇ 
ದುರ್ಗೀಶ್ವಮ್‌-ಉಡ್ಕೆಯಾರ್‌ ದೇವತೆಯ ನಂದಾದೀಪಕ್ಕೆ ನಕ್ಕುಂಬಿರಾನ್‌ ಭಟ್ಟನ್‌ 4 ಗದ್ಯಾಣಗಳನ್ನು 
ದತ್ತಿಯಾಗಿ ನೀಡಿದ್ದನ್ನು ಹೊಯ್ದಳ ಮುಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯ ಕಾಲದ ಕ್ರಿ.ಶ.1301-02ರ 


ಶಾಸನ ತಿಳಿಸುತ್ತದೆ.6 ಪ್ರಸ್ತುತ ಶಾಸನವು ದೇವಾಲಯದ ಅಧಿಷ್ಠಾನದ ಮೇಲಿರುವುದರಿಂದ, 
ವೀರಸೋಮೇಶ್ವರನ ಕಾಲದಲ್ಲಿ ಕಲ್ಲಿನಿಂದ ಪುನರ್ನಿರ್ಮಿತವಾಗಿರುವ ಮೇಲ್ವ್ಕಂಡ ಶಾಸನದಲ್ಲಿನ 
ಅಂಶವು ದೃಢಪಡುತ್ತದೆ. 


ಕ್ರಿಶ.1261ರ ಶಾಸನವು. ಹೊಯ್ದಳ ಮುಮ್ಮಡಿ ವೀರನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ 
ಸುಂಕದ ಅಧಿಕಾರಿಯಾದ ಸಂಕಣ್ಣನು ಮೋಗೂರಿನ ತಿಬ್ಬವ್ವೆಯ ನಂದಾದೀಪಕ್ಕೆ ನೀಡಿರುವ 


ಕೊಡುಗೆಯನ್ನು ದಾಖಲಿಸಿದೆ.?7  ಮೂಗೂರಿನ ತಿಬ್ಬಾದೇವಿ ದೇವಾಲಯದ ಪ್ರಾಕಾರದಲ್ಲಿನ 
ಗಾರೆವಿಗಹಗಳಲ್ಲಿ ದೇವಿಯ ನಲವತ್ತೆರಡು ರೂಪಗಳ ವಿಗ್ರಹಗಳ ಕೆಳಗೆ ಹೆಸರುಗಳನ್ನು ಕೆತ್ತಲಾಗಿದೆ. 
ಅವುಗಳೆಂದರೆ; 1)ಸಿಂಹಮುಖೀ ಅಮ್ಮನವರು 2)ದುರ್ಗಚಿಂತಾಮಣಿ ಅಮ್ಮನವರು 3)ಉಮಾಕಾಳಿ 
ಅಮ್ಮನವರು 4)ಭದಕಾಳಿ ಅಮ್ಮನವರು 5)ಯೋಗಕಾಳಿ ಅಮ್ಮನವರು 6)ಮಹಾಕಾಳಿ ಅಮ್ಮನವರು 
7)ಸದಾಲಕ್ಷ್ಮೀ ಅಮ್ಮನವರು 8)ಮೋಕ್ಷಲಕ್ಷ್ಮೀ ಅಮ್ಮನವರು 9)ಜಯಲಕ್ಷ್ಮೀ ಅಮ್ಮನವರು 
10)ಪಂಚಮುಖಲಕ್ಷ್ಮೀ ಅಮ್ಮನವರು 11)ವರಲಕ್ಷ್ಮೀ ಅಮ್ಮನವರು 12)ಪ್ರಸನ್ನಲಕ್ಷ್ಮೀ ಅಮ್ಮನವರು 
13)ಸಂತಾನಲಕ್ಷ್ಮೀ ಅಮ್ಮನವರು 14)ಆದಿಶಕ್ತಿ ಲಕ್ಷ್ಮೀದೇವಿ 15)ಭಾರತಿ ಅಮ್ಮನವರು 
16)ಸರಸ್ಪತೀಅಮ್ಮನವರು 17)ಶಾರದಾದೇವಿ ಅಮ್ಮನವರು 18)ಮಹೇಶ್ವರೀ ಅಮ್ಮನವರು 19)ಜಗನ್ಮಾತೆ 
ಅಮ್ಮನವರು 20)ಬ್ರಾಹ್ಮೀ ಅಮ್ಮನವರು 21)ಬಾಷ ಅಮ್ಮನವರು 22)ಬ್ರಾಂಹ್ಮಪುರಿಕ ಅಮ್ಮನವರು 
23)ವಾಗ್ದಾಣೀ ಅಮ್ಮನವರು 24)ಮನೋನ್ಮನೀ ಅಮ್ಮನವರು 25)ದ್ದಿಭುಜ ಅನ್ನಪೂರ್ಣಿಅಮ್ಮನವರು 
26)ಅನ್ನಪೂರ್ಣಿ ಅಮ್ಮನವರು 27)ಚತುರ್ಭುಜ ಅನ್ನಪೂರ್ನಿಅಮ್ಮನವರು 28)ಶ್ರೀ ತ್ರಿಪುರಸುಂದರಿ 
ಅಮ್ಮನವರು 29)ಪಾರ್ವತಿ ಅಮ್ಮನವರು 30)ವಸಂತಪಾರ್ವತಿ ಅಮ್ಮನವರು 31)ಸ್ಪಯಂವರಪಾರ್ವತಿ 
ಅಮ್ಮನವರು 32)ಯೋಕಾಕ್ಷರ್ರಿ ಭುವನೇಶ್ವರಿ ಅಮ್ಮನವರು 33)ಭುವನೇಶ್ವರಿ ಅಮ್ಮನವರು 
34)ದುರ್ಗಪರಮೇಶ್ವರಿ ಅಮ್ಮನವರು 35)ದುರ್ಗಿ ಅಮ್ಮನವರು 36)ದಶಭುಜ ಮಹಿಷಾಸುರಮರ್ದಿನಿ 
ಅಮ್ಮನವರು 37)ಅಷ್ಟಬುಜ ಮಹಿಷಾಸುರಮರ್ದಿನಿ ಅಮ್ಮನವರು 38)ಸಂಹಾರ ಸಿಂಹಮುಖೀ 
ಅಮ್ಮನವರು 39)ಚಾಮುಂಡಿ ಅಮ್ಮನವರು 40)ದ್ದಿಬುಜವಾಗಾನನ ಅಮ್ಮನವರು 41)ದ್ದಿಬುಜಬಾಲಶಕ್ತಿ 
ಅಮ್ಮನವರು 42)ಸುಕವೀರ ಅಮ್ಮನವರು. ಈ ಗಾರೆವಿಗ್ರಹಗಳು ಕ್ರಿ.ಶ.19ನೇ ಶತಮಾನದಲ್ಲಿ 
ನಿರ್ಮಾಣವಾದುದಾಗಿವೆ. ಆದರೆ, ಇದಕ್ಕೆ ಮೊದಲೇ ಮೂಗೂರಿನಲ್ಲಿ ಚತುಷ್ನಷ್ಟಿ ಯೋಗಿನಿ ಪಂಥವು 
ಇತ್ತೆಂದು ವಿದ್ಧಾಂಸರು ಅಭಿಪ್ರಾಯಪಟ್ಟಿರುತ್ತಾರೆ. ಅಂದರೆ, 64 ಯೋಗಿನಿಯರನ್ನು ಪೂಜಿಸುವ 
ಪದ್ಧತಿ ಮೂಗೂರಿನಲ್ಲಿತ್ತೆಂದು ತಿಳಿದುಬರುತ್ತದೆ. 


232 


ಕ್ರಿ.ಶ.1407ರ ಪಿರಿಯಾಪಟ್ಟಣ ತಾಲ್ಲೂಕಿನ ರಾಜನಬೆಳಗುಲಿ ಶಾಸನವು, ವೀರಪ್ಪನು ನೀಡಿದ 


ದೇವದಾನಕ್ಕೆ "ಶ್ರೀ ಕಾಳಿಕಾದೇವಿ ಸಾಕ್ಷಿ ಎಂದು ಉಲ್ಲೇಖಿಸಿದೆ. ಇದರಿಂದ, ಈ ಪ್ರದೇಶದಲ್ಲಿ 
ಶಕ್ತಿದೇವತೆಯಾದ ಕಾಳಿಕಾದೇವಿಯ ಆರಾಧನೆ ಇತ್ತೆಂದು ತಿಳಿದುಬರುತ್ತದೆ. ಪಿರಿಯಾಪಟ್ಟಣ 


ಶಾಸನದಲ್ಲಿ ಚಂಡಿನಾಥ ದೇವರಿಗೆ ಬಿಟ್ಟ ಕೊಡುಗೆಯ ಉಲ್ಲೇಖವಿದೆ.?55 ಈ ಶಾಸನದ ಕಾಲ ಕ್ರಿಶ. 
ಸುಮಾರು 15ನೇ ಶತಮಾನ.  ಕ್ರಿ.ಶ.18ನೇ ಶತಮಾನದ ಶಾಸನವು ಚಂಡಿಕಾಂಬಿಕೆ ವಿಗ್ರಹವನ್ನು 
ಮಾಡಿಸಿ ಬೆಟ್ಟದಪುರದ ಅನ್ನದಾನಿ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ ವಿಷಯವನ್ನು 


ದಾಖಲಿಸಿದೆ.30 ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಿಯ ಮಲ್ಲೇಶ್ವರ ದೇವಾಲಯದಲ್ಲಿ ದುರ್ಗೆಯ 
ಮೂರ್ತಿಯಿದೆ. ಇದೂ ಒಂದು ಶಾಕ್ಷಪೀಠವೆಂದು ಹೇಳಬಹುದು. ಮುಡುಕುತೊರೆಯ 
ಮಲ್ಲಿಕಾರ್ಜುನ ದೇವಾಲಯದಲ್ಲಿನ ಭ್ರಮರಾಂಬ ದೇವತೆಯಿಂದ ಈ ಪ್ರದೇಶವು ಶಾಕ್ಷಪಂಥದ 
ನೆಲೆಯಾಗಿದ್ದಿತೆಂದು ತಿಳಿದುಬರುತ್ತದೆ. 


ಮೈಸೂರು ಜಿಲ್ಲೆಯು ಶಕ್ತಿದೇವತೆಯ ಆರಾಧನೆಗೆ ನೆಲೆಯಾಗಿತ್ತೆಂದು ತನ್ಮೂಲಕ ಶಾಕ್ಷಪಂಥಕ್ಕೆ 
ಅವಕಾಶ ನೀಡಿತ್ತೆಂದು ಮೇಲ್ಕಂಡ ಶಾಸನ ಮತ್ತು ಶಿಲಗಳಿಂದ ಸಾಧಿತವಾಗುತ್ತದೆ. 


ಮಾತೃದೇವತಾರಾಧನೆ 


ಪ್ರಕೃತಿಯ ಸಂಕೇತವಾದ ಸ್ತೀಪೂಜೆಯು ಹಿಂದಿನಿಂದಲೂ ನಡೆದುಬಂದಿದೆ. ಇದನ್ನು 
ಮಾತೃದೇವತಾರಾಧನೆ ಎಂದು ಕರೆಯುತ್ತಾರೆ. ಮಾತೃದೇವತಾರಾಧನೆಯು  ಶಕ್ತಿಪೂಜೆಯ 
ಇನ್ನೊಂದು ಸ್ವರೂಪವೆಂದು ಹೇಳಬಹುದು. ಶಿವನ ಪತ್ನಿಯಾದ ಪಾರ್ವತಿ, ಶಕ್ತಿಸ್ತರೂಪೀಕಿಯಾದ 
ದುರ್ಗೆ, ಚಾಮುಂಡೇಶ್ವರಿ, ಲಕ್ಷ್ಮಿ ಮುಂತಾದ ದೇವತೆಯರ ಪೂಜೆಯು ಮಾತೃದೇವತಾರಾಧನೆಯ 
ಪರಿಧಿಗೆ ಒಳಪಡುತ್ತದೆ. ಕಮೇಣ ಗಾಮಕ್ಕೊಬ್ಬ ಕ್ಷೇತ್ರದೇವತೆಯಾಗಿ ಗಾಮದೇವತೆಯ ಪೂಜೆ 
ಮೊದಲಾಯಿತು. ಈಕೆ ಕ್ಷೇತಪಾಲಕಿ ಎಂಬ ಜನರ ನಂಬಿಕೆಯಂತೆ ಆರಾಧನೆಯ ಪೂಜೆ ಮತ್ತು 
ಪ್ರಥಮ ಪ್ರಾಶಸ್ಯ್ಯ ಸಲ್ಲಲಾರಂಭಿಸಿತು. ಸಪ್ತಮಾತೃಕೆಯರ ಪೂಜೆಯು ಬಹಳ ಹಿಂದಿನಿಂದಲೂ 
ನಡೆದುಬಂದಿದೆ. ವಿಜಯನಗರದ ಅರಸರ ಆಳ್ಗಿಕೆಯ ಕಾಲದವರೆಗೂ ರಚನೆಯಾದ ಬಹುತೇಕ 
ಎಲ್ಲ ಶೈವ ಪ್ರಭಾವದ ದೇವಾಲಯಗಳಲ್ಲಿಯೂ ಸಪ್ತಮಾತೃಕೆಯರ ಶಿಲ್ಲಗಳನ್ನು ಪ್ರತಿಷ್ಠಾಪಿಸಲಾಗಿದೆ. 
ಇವರಿಗೆ ರಕ್ಷಕ ದೇವರುಗಳಾಗಿ ಹೊಯ್ದಳರ ಕಾಲದವರೆಗೆ ಗಣಪತಿ ಮತ್ತು ಕಾರ್ತಿಕೇಯ ಅಥವಾ 
ಗಣಪತಿ ಮತ್ತು ವೀಣಾಧರ ಶಿವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ವಿಜಯನಗರದ ಅರಸರ 
ಆಳಿಕೆಯ ಕಾಲದಲ್ಲಿ ವೀರಶೈವ ಧರ್ಮದ ಪಭಾವದಿಂದ ಗಣಪತಿಯೊಡನೆ ವೀಣಾಪಾಣಿ ಶಿವನ 
ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಸಾಮಾನ್ಯವಾಗಿ ಸಪ್ತಮಾತೃಕಾ ದೇವಾಲಯದಲ್ಲಿ ಭೈರವನ 
ಮೂರ್ತಿಯನ್ನು ಪ್ರಾಕಾರದಲ್ಲಿಟ್ಟಿರುವುದನ್ನು ಕಾಣಬಹುದು. 


ಮೈಸೂರು ಜಿಲ್ಲೆಯಲ್ಲಿ ಮಾತೃದೇವತಾರಾಧನೆ ಪದ್ದತಿಯು ಗಂಗರ ಕಾಲದಿಂದಲೂ 
ಕಂಡುಬಂದಿದೆ. ಮೈಸೂರು ಜಿಲ್ಲೆಯ ಎಲ್ಲ ತಾಲ್ಲೂಕುಗಳಲ್ಲಿಯೂ ಸಪ್ತಮಾತೃಕೆಯರ 
ಮೂರ್ತಿಶಿಲ್ಲಗಳು ಕಾಣಬರುತ್ತಿವೆ. ಇವುಗಳಿಗೆ ಇಂದಿಗೂ ಪೂಜೆ ಸಲ್ಲುತ್ತಿದೆ. ಬ್ರಾಹ್ಮಿ ಮಹೇಶ್ವರಿ, 
ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಹಾಗೂ ಚಾಮುಂಡಿಯರೇ ಸಪ್ತಮಾತೃಕೆಯರು. 
ಬಹ್ಮಾಣಿಯು ಚತುರ್ಮುಖ ಬ್ರಹ್ಮನ ಶಕ್ತಿ ಸ್ತರೂಪಿಣಿಯೆಂದು ಭಾವಿಸಲಾಗಿದ್ದು, ಇವಳ ವಾಹನ 
ಹಂಸವಾಗಿರುತ್ತದೆ. ಮಹೇಶ್ವರಿಯು ಶಿವನ ಶಕ್ತಿ ಸ್ವರೂಪಿಣಿಯಾಗಿದ್ದು, ಇವಳ ವಾಹನ ನಂದಿ; 


233 


ಕೌಮಾರಿಯು ಕುಮಾರಸ್ವಾಮಿ ಅಥವಾ ಕಾರ್ತಿಕೇಯನ ಸ್ತೀರೂಪವಾಗಿದ್ದು, ಈಕೆಯ ವಾಹನ 
ನವಿಲಾಗಿರುತ್ತದೆ. ವೈಷ್ಠವಿಯು ವಿಷ್ಣುವಿನ ಶಕ್ತಿಯಾಗಿದ್ದು ಗರುಡ ಇವಳ ವಾಹನವಾಗಿದೆ. 
ವಾರಾಹಿಯನ್ನು ವಿಷ್ಣುವಿನ ವರಾಹಾವತಾರದ ಸ್ತೀರೂಪವಾಗಿದ್ದು, ಸಿಂಹವು ವಾರಾಹಿಯ 


ವಾಹನವಾಗಿರುತ್ತದೆ. ಇಂದ್ರಾಕಿಯು ದೇವೇಂದನ ಸ್ತೀರೂಪವಾಗಿದ್ದು, ಈಕೆಯ ವಾಹನ 


ಐರಾವತವಾಗಿರುತ್ತದೆ. ಚಾಮುಂಡಿಯು ಸಪ್ಪಮಾತೃಕೆಯರಲ್ಲಿ ಏಳನೆಯವಳಾಗಿದ್ದು, ಶಕೆಯ ವಾಹನ 
ನರಿಯಾಗಿರುತ್ತದೆ. 


ಮೈಸೂರು ಜಿಲ್ಲೆಯಲ್ಲಿ ಗಂಗರ ಕಾಲದಿಂದಲೂ ಸಪ್ತಮಾತೃಕೆಯರ ವಿಗ್ರಹಗಳು 
ದೊರೆತಿರುತ್ತವೆ. ತಿರುಮಕೂಡಲು ನರಸೀಪುರ ತಾಲ್ಲೂಕಿನಲ್ಲಿರುವ ಮೂಗೂರಿನ ತಿಬ್ಬಾದೇವಿ 
ಅಥವಾ ತ್ರಿಪುರಸುಂದರಿ ದೇವಾಲಯದಲ್ಲಿಯೂ ಸಪ್ತಮಾತೃಕೆಯರ ಮೂರ್ತಿಗಳಿದ್ದು, ಇದರ 
ಇಕ್ಕೆಲಗಳಲ್ಲಿ ಗಣಪತಿ ಮತ್ತು ವೀರಭದರ ಮೂರ್ತಿಗಳಿವೆ. ಇಲ್ಲಿನ ದೇಶೇಶ್ವರ ದೇವಾಲಯದಲ್ಲಿ 
ಕೂಡ ಸಪ್ತಮಾತೃಕೆಯರ ಮೂರ್ತಿಗಳಿವೆ. ಇದೇ ತಾಲ್ಲೂಕಿನಲ್ಲಿರುವ ಸೋಸಲೆಯ ಹೊನ್ನಾದೇವಿ 
ದೇವಾಲಯದಲ್ಲಿಯೂ ಗರ್ಭಗೃಹದಲ್ಲಿಯೇ ಸಪ್ತಮಾತೃಕೆಯರ ಮೂರ್ತಿಶಿಲ್ಲಗಳಿವೆ. ಇಲ್ಲಿರುವ 
ಸಪ್ತಮಾತೃಕೆಯರ ಮತ್ತು ಗಣೇಶನ ಮೂರ್ತಿಶಿಲ್ಲಗಳು ಗಂಗರ ಕಾಲದ್ದಾಗಿದೆ. ಇದರಿಂದ, ಈ 
ದೇವಾಲಯವು ಮೂಲತಃ ಸಪ್ಪಮಾತೃಕೆಯರದಾಗಿದ್ದು, ನಂತರದಲ್ಲಿ ಹೊನ್ನಾದೇವಿ ದೇವಾಲಯವಾಗಿ 
ಬದಲಾಗಿರಬಹುದೆಂದು ನಿರ್ಧರಿಸಬಹುದು. 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಮಠಕೆರೆ ಗ್ರಾಮದ ರಾಮಲಿಂಗೇಶ್ವರ ದೇವಾಲಯದಲ್ಲಿ 
ಮೀನಾಕ್ಷಿ ದೇಗುಲವಿದೆ. ಮೇಲಿನೆರಡು ಕೈಗಳಲ್ಲಿ ಪಾಶ ಮತ್ತು ಅಂಕುಶವನ್ನು ಹಿಡಿದಿರುವ ದೇವಿಯ 
ಕೆಳಗಿನ ಕೈಗಳು ಅಭಯ ಹಾಗೂ ವರದ ಮುದೆಯಲ್ಲಿವೆ. ಈ ದೇವಾಲಯದ ಪ್ರಾಕಾರದಲ್ಲಿ ಭೈರವ, 
ಚಂಡಿಕೇಶ್ವರ, ಚಾಮುಂಡೇಶ್ವರಿ ಮುಂತಾದ ಮೂರ್ತಿಗಳೊಡನೆ ಗಂಗರ ಕಾಲದ ಚಾಮುಂಡಾ, 
ವಾರಾಹಿ ಮತ್ತು ಬ್ರಾಹ್ಮಿಯ ಮೂರ್ತಿಗಳಿವೆ. ಇದರಿಂದ, ಇದು ಸಪ್ತಮಾತೃಕೆಯರ ಆರಾಧನೆಯ 
ನೆಲೆಯಾಗಿತ್ತು ಎಂದು ತಿಳಿಯಬಹುದು. ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಕಳ್ಳಂಬಾಳು ಗ್ರಾಮದಲ್ಲಿನ 
ಕಾಮೇಶ್ವರ ದೇವಾಲಯವು ಮೈಸೂರಿನ ಚಾಮುಂಡಿಬೆಬ್ರದ ಮೇಲಿರುವ ಮಹಾಬಲೇಶ್ವರನ 
ದೇವಾಲಯದ ಅಆವರಣದಲ್ಲಿಯೂ ಸಪ್ತಮಾತೃಕೆಯರ ಮೂರ್ತಿಗಳಿದ್ದು, ಈ ಪ್ರದೇಶದಲ್ಲಿ 


ಮಾತೃದೇವತಾರಾಧನೆ ವ್ಯಾಪಕವಾಗಿತ್ತೆಂದು ತಿಳಿದುಬರುತ್ತದೆ. 


ತಂತ್ರಮಾರ್ಗದ ಮೂಲಕ ಗಣಪತಿಯನ್ನು ವಿಶಿಷ್ಟವಾಗಿ ಆರಾಧಿಸುವ ಮತಕ್ಕೆ ಗಾಣಪತ್ಯ 
ಮತವೆಂದು ಹೆಸರು. ಗಂಗರ ಕಾಲದಿಂದಲೂ ಗಣಪತಿಯ ವಿಗ್ರಹಗಳು ಎಲ್ಲ 
ದೇವಾಲಯಗಳಲ್ಲಿಯೂ ದೊರೆಯುತ್ತದೆ. ವಿಫ್ನನಿವಾರಕ ಎಂಬ ದೃಷ್ಟಿಯಿಂದ ಗಣಪತಿಗೆ ಪ್ರಥಮ 
ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಆದರೆ. ಗಣಪತಿಯ ಪೂಜೆ ನಡೆಯುವ ಅಥವಾ ವಿಗಹ 
ಪ್ರತಿಷ್ಠಾಪನೆಯಾಗಿರುವ ಎಲ್ಲ ಕಡೆಗಳಲ್ಲಿಯೂ ಗಾಣಪತ್ಯ ಮತ ಇತ್ತೆಂದು ಹೇಳಬರುವುದಿಲ್ಲ. 
ಕರ್ನಾಟಕದಲ್ಲಿ ವಿಶಿಷ್ಠವಾಗಿ ಸೌತಡ್ವ, ಇಡುಗುಂಜಿ, ಆನೆಗುಡ್ಡೆ, ಗೋಕರ್ಣ, ಮಂಗಳೂರು ಇಂಥ 
ಕಡೆಗಳಲ್ಲಿ ಗಾಣಪತ್ಯ ಮತ ಇತ್ತೆಂದು ಗುರುತಿಸಬಹುದಾಗಿದೆ. ಈ ಕ್ಷೇತ್ರಗಳು ಇಂದಿಗೂ ಗಣಪತಿಯ 
ಆರಾಧನೆಯ ನೆಲೆಗಳಾಗಿವೆ. 


234 


ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನಲ್ಲಿ ಗಾಣಪತ್ಯ ಮತ ಇತ್ತೆಂದು 


ನಂಜುಂಡೇಶ್ವರ ದೇವಾಲಯದ ಹೊರಪ್ರಾಕಾರದಲ್ಲಿನ 32 ಗಣಪತಿಗಳ ಗಾರೆವಿಗಹಗಳ ಆಧಾರದ 


ಮೇಲೆ ಗುರುತಿಸಬಹುದಾಗಿದೆ.?31 ಇಲ್ಲಿ ಉಲ್ಲೇಖಗೊಂಡಿರುವ ಗಣಪತಿಯ ಹೆಸರುಗಳು ಈ 
ಮುಂದಿನಂತಿರುತ್ತವೆ; ಭಿಲ್ಲಗಣಪತಿ, ದುಂಡಿಗಣಪತಿ, ತರುಣಗಣಪತಿ,  ತಾಂಡವಗಣಪತಿ, 
ವೀರಗಣಪತಿ, ಲಕ್ಷ್ಮೀಗಣಪತಿ, ಚತುರ್ಮಖಗಣಪತಿ, ಶಕ್ತಿಗಣಪತಿ, ವಿಜಯಗಣಪತಿ, 
ಯಣವಿಮೋಚನಗಣಪತಿ, ಮಹಾಗಣಪತಿ, ಸೃಷ್ಟಿಗಣಪತಿ,  ಪಂಚಮುಖಗಣಪತಿ, ನಿಧಿಗಣಪತಿ, 
ಏಕದಂತಗಣಪತಿ, ಉಚಿಷ್ಠಗಣಪತಿ, ಕ್ಷಿಪಗಣಪತಿ, ಹೇರಂಬಗಣಪತಿ, ವೂರ್ದಗಣೇಶಂಗಣಪತಿ, 
ಕ್ಷಿಪ್ರಪಸಾದಗಣಪತಿ, ಮಹಾಗಣಪತಿ, ಬಿಜಾಪುರದಗಣಪತಿ, ಸರ್ರಾರ್ಥನಿಧಿಗಣಪತಿ, ಸದಾಶಿವಗಣಪತಿ, 
ವಿಫ್ಲರಾಜಗಣಪತಿ, ತ್ಯಕ್ಷರಗಣಪತಿ,  ಯೋಗಗಣಪತಿ, ಶೂರಗಣಪತಿ.  ಯಿಭಯಚಕ್ರಗಣಪತಿ, 
ಕರೀಂದಗಣಪತಿ, ರಾಮಗಣಪತಿ, ಗೌರೀಪುತ್ತಗಣಪತಿ. ಗಾರೆವಿಗಹಗಳ ಮೇಲಿನ ಈ ಶಾಸನಗಳು 
19ನೇ ಶತಮಾನದ ಕಾಲಘಟ್ಟದ್ದಾಗಿದ್ದು ಆ ಕಾಲದಲ್ಲಿ ನಂಜನಗೂಡು ಮತ್ತು ಸುತ್ತಮುತ್ತಲಿನ 
ಸ್ಥಳಗಳಲ್ಲಿ ಗಾಣಪತ್ಯ ಮತ ಇದ್ದಿರಬಹುದೆಂದು ಊಹಿಸಬಹುದಾಗಿದೆ. 


ಕ್ರಿಶ.1097ನೇ ವರ್ಷದ ಪಿರಿಯಾಪಟ್ಟಣ ಶಾಸನದಲ್ಲಿ ಮಹಾಮಂಡಲೇಶ್ವರನಾಗಿದ್ದ 
ಕುಲೋತ್ತುಂಗ ಚೋಳ ಚಂಗಾಳ್ವ್ಳ ಬಒಡೆಯಾದಿತ್ಕದೇವನು ರಾಜ್ಯವಾಳುತ್ತಿದ್ದಾಗ ಗಣಪತಿ 
ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ಅದಕ್ಕೆ ಸಂಗರಸೆಟ್ಟಿಹಳ್ಳಿ ಗ್ರಾಮದ ಭೂಮಿಯನ್ನು ದತ್ತಿಯಾಗಿ ನೀಡಿದ 
ಉಲ್ಲೇಖವಿದೆ.3 ಇದರಿಂದ, ಪಿರಿಯಾಪಟ್ಟಣದ ಈ ಪ್ರದೇಶದಲ್ಲಿ ಕ್ರಿಶ.11ನೇ ಶತಮಾನದಲ್ಲಿಯೇ 
ಗಾಣಪತ್ಯ ಮತ ಇತ್ತೆಂದು ಗುರುತಿಸಬಹುದಾಗಿದೆ. ನಂಜನಗೂಡು ತಾಲ್ಲೂಕಿನ ಕಿರುಗುಂದ ಗ್ರಾಮದ 
ಕ್ರಿಶ.12ನೇ ಶತಮಾನದ ತಮಿಳು ಶಾಸನವು, ಗಣಪತಿ ದೇವಾಲಯಕ್ಕೆ ಗಣಪತಿ ಅರ್ಚನೆ, ನಿತ್ಯಪೂಜೆ 
ಮತ್ತು ಭೋಗಕ್ಕೆ 10 ಕೊಳಗ ಬೆಳೆಯ ಸಾಮರ್ಥ್ಯದ ಗದ್ದೆಯನ್ನು ನಿರುಪ ಗಾಮುಂಡ ಮತ್ತಿತರರು 


ದಾನ ನೀಡಿದ ವಿಷಯವನ್ನು ದಾಖಲಿಸಿದೆ.೨353 ಕ್ರಿ.ಶ.15ನೇ ಶತಮಾನದ ಶಾಸನದಲ್ಲಿ, ಕಾಟನಹಳ್ಳಿಯ 
ವಿನಾಯಕ ದೇವರ ದೀವಿಗೆಗಾಗಿ ನಿಮಯ ಸುಂದರಾಮಣ್ಣನು ಮಗ್ಗವನ್ನು ದೇವರಿಗೆ ಬಿಟ್ಟಿದ್ದಾಗಿ 
ಉಲ್ಲೇಖಿಸಿದೆ.೨34 


ಅಂದಿನ ಕಾಲದಲ್ಲಿ ಮೈಸೂರು ಜಿಲ್ಲೆಯ ವ್ಯಾಪ್ತಿಗೊಳಪಟ್ಟಿದ್ದ ಇಂದು ನೆರೆಯ ಜಿಲ್ಲೆಯಾದ 
ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದ ಹೊರಪ್ರಾಕಾರದ ಗಾರೆ ಶಿಲ್ಪಗಳಲ್ಲಿ 25 
ಗಣಪತಿಗಳ ಮೂರ್ತಿಶಿಲ್ಲಗಳು ಹೆಸರುಗಳನ್ನು ಒಳಗೊಂಡಂತೆ ಇವೆ.೨55 ಶಿಲ್ಪಗಳ ಲಕ್ಷಣದಿಂದ 
ಇದು 19ನೇ ಶತಮಾನದ ನಿರ್ಮಾಣವಾಗಿರಬಹುದೆಂದು ಗುರುತಿಸಲಾಗಿದೆ. 


ಸೌರಮತ 


ಸೂರ್ಯದೇವನ ಆರಾಧನೆಯ ಪದ್ಧತಿಯನ್ನು "ಸೌರಮತ' ಎಂದು ಕರೆಯಲಾಗುತ್ತದೆ. 
ಮೈಸೂರು ಜಿಲ್ಲೆಯಲ್ಲಿ ಸೂರ್ಯ ಅಥವಾ ಅರ್ಕನ ಆರಾಧನೆಯನ್ನು ಕೆಲವೆಡೆ ಲಿಂಗದ ರೂಪದಲ್ಲಿ 
ಮಾಡಿರುವುದನ್ನು ಕಾಣಬಹುದು. ಸಾಮಾನ್ಯವಾಗಿ, ಮೈಸೂರು ಜಿಲ್ಲೆಯ ಬಹುತೇಕ 
ದೇವಾಲಯಗಳಲ್ಲಿ  ಸೂರ್ಯಶಿಲ್ಲಗಳಿದ್ದು, ಇವು  ಸೂರ್ಯಾರಾಧನೆಯ ಸಂಕೇತವೆಂದು 
ಗುರುತಿಸಬಹುದು. 


235 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಮಠಕೆರೆ ಗ್ರಾಮದ ರಾಮಲಿಂಗೇಶ್ವರ ದೇವಾಲಯದಲ್ಲಿ 
ಗಂಗರ ಕಾಲದ ಸೂರ್ಯಶಿಲ್ಲವಿದೆ. ಕೃಷ್ಣರಾಜನಗರ ತಾಲ್ಲೂಕಿನ ಹೆಬಸೂರಿನ ಕಕ್ರಿ.ಶ.11ನೇ 
ಶತಮಾನದ ಶಾಸನವು, ಕಾವತಮ್ಮಡಿಯು ಜೋಗತಾಯಿಯ ನೆನಪಿಗೆ ರಾಮೇಶ್ವರ ದೇವಾಲಯದಲ್ಲಿ 
ಸೂರ್ಯ ಮಂಟಪವನ್ನು ಕಟ್ಟಿಸಿದ ವಿಷಯವನ್ನು ದಾಖಲಿಸಿದೆ.559 ತಿ.ನರಸೀಪುರ ತಾಲ್ಲೂಕಿನ 
ವಿಜಯಪುರದಲ್ಲಿರುವ ಅರ್ಕೇಶ್ವರ ದೇವಾಲಯದ ಸಮೀಪ ಸೂರ್ಯದೇವನ ಗುಡಿ ಇದ್ದು, ಇದರ 
ಮಾಳಿಗೆಯಲ್ಲಿ ಹೊಯ್ದಳರ ಪ್ರಮುಖ ರಾಜನಾದ ಇಮ್ಮಡಿ ವೀರಬಲ್ಲಾಳನ ಆಳ್ಲಿಕೆಯ ಕಾಲದ 


(ಕಿ.ಶ.1173ರ೦ದ 1220ರವರೆಗೆ) ತಮಿಳು ಶಾಸನವಿದೆ. ೨37 ಆದರೆ, ಶಾಸನದ ಬಹುಭಾಗ 
ಸವೆದಿರುವುದರಿಂದ ವಿವರ ತಿಳಿಯುವುದಿಲ್ಲ. ಸೂರ್ಯದೇವನಿಗೆ ಪ್ರತ್ಯೇಕವಾಗಿ ನಿರ್ಮಿಸಿರುವ 
ಗುಡಿಯಿಂದ ಈ ಪ್ರದೇಶದಲ್ಲಿ ಸೌರಮತ ಇದ್ದಿರಬಹುದಾದ ಸಾಧ್ಯತೆಯಿದೆ. ಜೊತೆಗೆ, ಅರ್ಕೇಶ್ವರ 
ದೇವಾಲಯವಿರುವುದರಿಂದ ಇದು ಹೊಯ್ದಳರಿಗಿಂತ ಹಿಂದಿನ ಕಾಲದ ನಿರ್ಮಾಣವೆಂದು 
ತಿಳಿಯಬಹುದಾಗಿದೆ. 


ಕೃಷ್ಣರಾಜನಗರದ ಎಡತೊರೆಯಲ್ಲಿರುವ ಅರ್ಕೇಶ್ವರ ದೇವಾಲಯವು ಮೂಲತಃ ಸೂರ್ಯನ 
ದೇವಾಲಯವೆಂಬ ವಾದವಿದೆ. ಕ್ರಿ. ಶ12ನೇ ಶತಮಾನದ ಚೋಳರ ಶಾಸನಗಳಲ್ಲಿ ಈ 
ದೇವಾಲಯವನ್ನು ಅಂಕಕಾರೀಶ್ವರ ದೇವಾಲಯವೆಂದು ಕರೆಯಲಾಗಿದೆ. ಈ ದೇವಾಲಯದಲ್ಲಿರುವ 
ಶಿವಲಿಂಗದ ಮೇಲೆ ಪ್ರತಿ ಶಿವರಾತ್ರಿಯಂದು ಮುಂಬಾಗಿಲಿನಿಂದ ಸೂರ್ಯನ ಕಿರಣಗಳು ಬೀಳುವಂತೆ 
ನಿರ್ಮಿಸಲಾಗಿದೆ. ಅರ್ಕೇಶ್ವರನ ಗರ್ಭಗುಡಿಯ ಗೋಡೆಗಳ ಮುಂದೆ ನಿಂತಿರುವ ಸೂರ್ಯನ 
ಮೂರ್ತಿಶಿಲವಿದೆ. ದೇವಾಲಯದ ಒಳಪ್ರಾಕಾರದಲ್ಲಿ ಸೂರ್ಯನಾರಾಯಣನ ಗುಡಿಯಿದೆ. ಇಲ್ಲಿರುವ 
ಸೂರ್ಯಶಿಲ್ಲ ಐದು ಅಡಿಗಳಷ್ಟು ದೊಡ್ಡದಾಗಿದ್ದು, ಸಪ್ತಾಶ್ರಗಳನ್ನು ಹೂಡಿರುವ ರಥದ ಮೇಲೆ ಕುಳಿತ 
ಭಂಗಿಯಲ್ಲಿದೆ. ರಥವನ್ನು ಸಾರಥಿಯಾದ ಅರುಣನು ಓಡಿಸುತ್ತಿರುವಂತಿದೆ. ಈ ಆಸೀನ 
ಸೂರ್ಯಶಿಲವು ವಿಶೇಷ ಮತ್ತು ಅಪರೂಪದ್ದಾಗಿದೆ. ಇದರಿಂದ ಎಡತೊರೆನಾಡಿನ ಈ ಪ್ರದೇಶದಲ್ಲಿ 
ಸೂರ್ಯಾರಾಧನೆ ಇತ್ತೆಂದು ಖಚಿತವಾಗಿ ಹೇಳಬಹುದು. 


ಮೈಸೂರು ಜಿಲ್ಲೆಯ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಸೂರ್ಯನ ಶಿಲ್ಲವನ್ನು 
ಗಮನಿಸಬಹುದು. ಅದು ವೈಷ್ಣವಪರಂಪರೆಯ ದೇವಾಲಯವೇ ಆಗಿರಲಿ, ಶೈವಪರಂಪರೆಯ 
ದೇವಾಲಯವೇ ಆಗಿರಲಿ, ಸೂರ್ಯತಶಿಲ್ಲವನ್ನು ಗರ್ಭಗುಡಿಯ ಪಕ್ಕದಲ್ಲಾಗಲೀ, 
ಪ್ರಾಕಾರದಲ್ಲಿಯಾಗಲೀ ಪರಿವಾರ ದೇವತೆಯಂತೆ ಇರಿಸಿರುವುದನ್ನು ಕಾಣಬಹುದು. ಇದು 


ಸೂರ್ಯಾರಾಧನೆಯ ಸಂಕೇತವಾಗಿದೆಯೆಂದು ಭಾವಿಸಿದರೆ ಅತಿಶಯೋಕ್ತಿಯಲ್ಲ. 
ಬಹ್ಮನ ಆರಾಧನೆ 


ವೇದ ಪುರಾಣಗಳ ಪ್ರಕಾರ ಬ್ರಹ್ಮನು ತಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದು ಸೃಷ್ಟಿಕರ್ತನೆಂದು 
ಕರೆಸಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಬಹ್ಮದೇವರಿಗೆ ಪ್ರತ್ರೇಕ ಪೂಜೆ ಸಲ್ಲುವುದು ಅಪರೂಪ. 
ಬ್ರಹ್ಮನನ್ನು ಲಿಂಗರೂಪದಲ್ಲಿ ಪೂಜಿಸಿ ಬಹ್ನೇಶ್ವರನೆಂದು ಕರೆಯುವ ರೂಢಿ ಕೆಲವು ಪ್ರದೇಶದಲ್ಲಿದೆ. 


೬ ಸ 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಕೆಲವು ಕಡೆ ಬ್ರಹ್ಮನ ಆರಾಧನೆಯ ಉಲ್ಲೇಖವಿದೆ. 
ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಕಳ್ಳಂಬಾಳಿನ ಕಾಮೇಶ್ವರ ದೇವಾಲಯವು ಹೊಯ್ದಳರ 


ಕಾಲದ್ದಾಗಿದ್ದು, ಇಲ್ಲಿ ಬ್ರಹ್ಮ ಮತ್ತು ಸರಸ್ಪತಿಯರ ಮೂರ್ತಿಶಿಲ್ಲಗಳಿವೆ. ಸೋಮನಾಥಪುರದ ಕೇಶವ 


236 


ದೇವಾಲಯದ ಪ್ರಾಕಾರದಲ್ಲಿರುವ ಬ್ರಹ್ಮದೇವರ ಪೂಜೆಗಾಗಿ, ಸಿದ್ದಾಯದ ಭಾಗವನ್ನು ನೀಡಿರುವ 


ಉಲ್ಲೇಖ ಹೊಯ್ದಳ ಮುಮ್ಮಡಿ ನರಸಿಂಹನ ಕ್ರಿಶ.1276ರ ಶಾಸನದಲ್ಲಿದೆ.೨55 ತಿ.ನರಸೀಪುರ 
ತಾಲ್ಲೂಕಿನ ಮೂಗೂರಿನಲ್ಲಿರುವ ತಿಬ್ಬಾದೇವಿ ದೇವಾಲಯದ ಪ್ರಕಾರದಲ್ಲಿ ದುರ್ಗೆ ಮತ್ತು 


ಸಪ್ತಮಾತೃಕೆಯರ ಮೂರ್ತಿ ಶಿಲ್ಲಗಳೊಡನೆ ಬ್ರಹ್ಮನ ಗಾರೆ ವಿಗ್ರಹವೂ ಸ್ಥಾನ ಪಡೆದಿದೆ. 
ಮೈಸೂರಿನ ಇಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಳಿಕೆಯ ಕಾಲದಲ್ಲಿ ಸರ್ವಾಧಿಕಾರಿಯಾಗಿದ್ದ ನಂಜರಾಜ 
ಮತ್ತು ದಂಡನಾಯಕನಾಗಿದ್ದ ದೇವರಾಜ ಎಂಬ ಕಳಲೆ ಪ್ರಭುಗಳು ಕನ್ನಂಬಾಡಿಯಲ್ಲಿನ 


ನಂಜರಾಜಸಮುದ್ರ ಎಂಬ ಅಗ್ರಹಾರವನ್ನು ಹಲವು ಬ್ರಾಹ್ಮಣರಿಗೆ ದಾನ ನೀಡಿರುವ ವಿವರವನ್ನು 


ಕ್ರಿಶ.1741ರ ಶಾಸನ ಒಳಗೊಂಡಿದೆ.?4 ಈ ಅಗ್ರಹಾರದ ಮೇರೆಗಳನ್ನು ಅಥವಾ ಚಕ್ಕುಬಂದಿಗಳನ್ನು 
ನಿರ್ದೇಶಿಸುವಾಗ ಬೊಮ್ಮೇನಹಳ್ಳಿಯ ಪೂರ್ವದಲ್ಲಿರುವ ವೆಂಕಟನಕೆರೆಯೇರಿ ಮೇಲಿರುವ 
ಬ್ರಹ್ಮದೇವರ ಗುಡಿಯನ್ನು ಪ್ರಸ್ತಾಪಿಸಲಾಗಿದೆ. ಕ್ರಿ.ಶ.19ನೇ ಶತಮಾನದ ನಿರ್ಮಿಶಿಗಳಾದ 
ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಹೊರಪ್ರಾಕಾರದಲ್ಲಿರುವ ಗಾರೆವಿಗಹಗಳಲ್ಲಿ ಬ್ರಹ್ಮನ 


ಮೂರ್ತಿಯೂ ಇದೆ.241 


ರಾಜೇಂದಯಜೋಳದೇವನ ಕ್ರಿ.ಶ.1022-23ರ ಶಾಸನವು, ಬ್ರಹ್ಮದೇವರಿಗೆ ಕೈಗಾಣ ಮತ್ತು ಐದು 


ಕೊಳಗ ಬೀಜವರಿಯ ಭೂಮಿಯನ್ನು ದತ್ತಿಯಾಗಿ ನೀಡಿರುವುದನ್ನು ದಾಖಲಿಸಿದೆ.34? ಕೈಗಾಣದಿಂದ 
ತೆಗೆದ ಎಣ್ಣೆಯು ದೇವರ ನಂದಾದೀಪಕ್ಕೆ ಮತ್ತು ಪ್ರಸಾದಕ್ಕೆ ಉಪಯೋಗಿಸಲಾಗುತ್ತಿತ್ತು. 
ವಿಜಯನಗರದ ಇಮ್ಮಡಿ ಹರಿಹರನ ಕ್ರಿ.ಶ.1379-80ನೇ ವರ್ಷದ ಶಾಸನವು ಕಪಿಲಾ ನದೀತೀರದ 
ಸಾಗರ ಗ್ರಾಮವನ್ನು ವಿಭುದೇಂದ್ರ ಸರಸ್ವತಿಗೆ ನೀಡುವ ವಿಷಯವನ್ನು ಉಲ್ಲೇಖಿಸಿದೆ. ಪ್ರಸ್ತುತ 
ಶಾಸನದ ಆರಂಭದಲ್ಲಿ ಶಿವಸ್ತುತಿಯೊಡನೆ ಸರಸ್ಪತಿ ಹಾಗೂ ಅವ್ಯಕ್ಷರೂಪ ಮತ್ತು ಸಮಸ್ತಜಗದ 
ಆಧಾರಮೂರ್ತಿಯಾದ ಬ್ರಹ್ಮನ ಸ್ತುತಿಯಿದೆ.33 ಈ ರೀತಿ ಸ್ತುತಿಯಿಂದ ಮತ್ತು ತ್ರಿಮೂರ್ತಿಗಳಲ್ಲಿ 
ಒಬ್ಬನಾದ ಬ್ರಹನನ್ನು ಗಾರೆವಿಗಹಗಳ ಮೂಲಕ ಸ್ಮರಿಸುವ ಸಂಪ್ರದಾಯವು ಈ 
ಪ್ರದೇಶದಲ್ಲಿರುವುದನ್ನು ಗುರುತಿಸಲಾಗಿದೆ. ಇದಲ್ಲದೆ, ಬ್ರಹ್ಮನನ್ನು ಲಿಂಗರೂಪದಲ್ಲಿ ಸಾಕ್ತಾತ್ಛರಿಸಿ 
ಪೂಜಿಸುವ ಬಹ್ನೇಶ್ವ್ಷರ ದೇವಾಲಯಗಳು ಮೈಸೂರು ಜಿಲ್ಲೆಯಲ್ಲಿರುವುದನ್ನು ಗಮನಿಸಬಹುದು. 


ರಾವಣ/ರಾವಳೇಶ್ವರನ ಆರಾಧನೆ 


ರಾಕ್ಷಸಕುಲದ ರಾಜನಾದ ವಾಲ್ಲೀಕಿ ರಾಮಾಯಣದಲ್ಲಿ ಲಂಕಾಧೀಶನಾಗಿ ಉಕ್ತವಾಗಿರುವ 
ರಾವಣನನ್ನು ಪೂಜಿಸುವ ಪದ್ಧತಿಯು ಮೈಸೂರು ಜಿಲ್ಲಯ ಹಲವೆಡೆ ಕಂಡುಬರುತ್ತದೆ. 
ವಿಶೇಷವಾಗಿ. ರಾವಳೇಶ್ವರನ ಆರಾಧನೆಯು ಹಳೇ ಮೈಸೂರು ಭಾಗವಾದ ತಿರುಮಕೂಡಲು 
ನರಸೀಪುರ ಪ್ರಾಂತ್ಯಗಳಲ್ಲಿ ಕಂಡುಬರುತ್ತದೆ. ಕೆಲವು ವಿದ್ಧಾಂಸರು ರಾವಣೇಶ್ವ್ಷರನ ಆರಾಧನೆಯು 
ಮೈಸೂರು ಪ್ರಾಂತ್ಯದಲ್ಲಿ ಚೋಳರ ಕಾಲದಿಂದ ಆರಂಭವಾಗಿರಬಹುದೆಂದು ತರ್ಕಿಸಿದ್ದಾರೆ. ಇದಕ್ಕೆ 
ರಾವಣನ ತವರಾದ ಶ್ರೀಲಂಕಾದೊಡನೆ ಅವರಿಗಿದ್ದ ಸಂಬಂಧವೇ ಕಾರಣವೆಂದು ವಿಶ್ಲೇಷಿಸಿದ್ದಾರೆ. 
ಕಾರಣವೇನೇ ಇರಲಿ, ಸೀತಾಪಹರಣದಂತಹ ದುಷ್ಕಾರ್ಯವೊಂದನ್ನು ಹೊರತುಪಡಿಸಿದರೆ, 
ರಾವಣನು ಮಹಾಶಿವಭಕ್ತ, ನೈಷ್ಟಕ ತಪೋಧನನೆಂದು ತೋರಿಸಿ, ದೇವುಡು ನರಸಿಂಹಶಾಸ್ತಿಯವರು 
"'ಮಹಾಬ್ರಾಹ್ನಣ'ನೆಂಬ ಕೃತಿಯನ್ನು ರಚಿಸಿರುವುದನ್ನು ಸ್ಮರಿಸಬಹುದು. 


237 


ಕ್ಷೇತಕಾರ್ಯದ ಸಮಯದಲ್ಲಿ, ತಿ.ನರಸೀಪುರ ತಾಲ್ಲೂಕಿನ ಮೂಗೂರಿನಲ್ಲಿ ರಸ್ತೆಯ 
ಬದಿಯಲ್ಲಿದ್ದ ರಾವಣನ ಶಿಲ್ಲಗಳು ಕಂಡುಬಂದವು. ಇವುಗಳಿಗೆ ಯಾವ ಗುಡಿಯ ಆಸರೆಯೂ 
ಇರಲಿಲ್ಲ. ಆದರೆ, ನಿತ್ಯಪೂಜೆ ಸಲ್ಲುತ್ತಿದ್ದುದಕ್ಕೆ ಶಿಲಗಳಿಗೆ ಹಾಕಿದ್ದ ಹಾರ, ಹೂವುಗಳು 
ಸಾಕ್ಷಿಯಾಗಿದ್ದವು. ಸ್ಥಳೀಯರನ್ನು ವಿಚಾರಿಸಿದಾಗ, ಈ ಶಿಲಗಳಿಗೆ ನಿತ್ಯಪೂಜೆ ಸಲ್ಲುವುದಾಗಿಯೂ., 
ವರ್ಷಕ್ಕೊಮ್ಮೆ ಜಾತ್ರೆಯಂತೆ ವಿಶೇಷ ಪೂಜೆ ಸಲ್ಲಿಸಿ ಪರ ಮಾಡುವ ಸಂಪ್ರದಾಯವಿರುವ ಮಾಹಿತಿ 
ತಿಳಿದುಬಂದಿತು. ಬಹುಶಃ ಚೋಳರ ಆಳ್ಳಿಕೆಯ ನಿರ್ಗಮನದ ನಂತರ ಶಿವ, ವಿಷ್ಣುವಿನಂಥ 
ಸಾಂಪ್ರದಾಯಿಕ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ, ರಾವಣೇಶ್ವ್ನರನ ಮೂರ್ತಿಗಳನ್ನು ಹೊರಗಿಟ್ಟಿರಬಹುದು. 
ಪ್ರಸ್ತುತ, ಈ ಶಿಲ್ಲಗಳು ಮೂಗೂರಿನ ದಲಿತರ ಕೇರಿಗಳೆಂದು ಕರೆಯುವ ಸ್ಥಳದಲ್ಲಿದ್ದವು. ಈ ಜನರು 
ರಾವಣನನ್ನು ಮನೆದೈವ ಅಥವಾ ಕುಲದೈವವಾಗಿ ಮಾಡಿಕೊಂಡು ಪೂಜಿಸುತ್ತಿದ್ದ ವಿಷಯ 
ಸ್ಥಳೀಯರಿಂದ ತಿಳಿದುಬಂದಿದೆ. ತಲಕಾಡು ಮತ್ತು ಹೆಮ್ಮಿಗೆಯಲ್ಲಿಯೂ ರಾವಣೇಶ್ವರನ ಶಿಲ್ಪಗಳು 
ಕ್ಷೇತಕಾರ್ಯದ ಸಂದರ್ಭದಲ್ಲಿ ಕಂಡುಬಂದಿರುತ್ತವೆ. 


ಜನಪದ ದೇವತೆಗಳು 


ಪ್ರತಿಯೊಂದು ಊರಿಗೂ ಒಬ್ಬ ಕ್ಷೇತಪಾಲಕಿ ಅಥವಾ ಅಧಿದೇವತೆ ಇರುತ್ತಾಳಂಬುದು 
ಜನಪದರ ನಂಬಿಕೆ. ಅದರಂತೆ ಆ ಊರಿನ ದೇವತೆಯನ್ನು ತಾಯಿಯೆಂದು ತಿಳಿದು ಪೂಜಿಸುವ 
ಪದ್ಧತಿ ಬೆಳೆದುಬಂದಿದೆ. ಪ್ರಶಿಯೊಂದು ಗ್ರಾಮಕ್ಕೂ ಒಬ್ಬ ಗ್ರಾಮದೇವತೆ ಹುಟ್ಟಿಕೊಂಡಿರುವುದರ 
ಮೂಲ ಈ ನಂಬಿಕೆ ಉದಾಹರಣೆಗೆ ಚಾಮುಂಡಿಬೆಟ್ಟದ ಕೆಳಗಿರುವ ಉತ್ತನಹಳ್ಳಿಯಲ್ಲಿ 
ಉತ್ತನಳ್ಳಿಯಮ್ಮ ಎಂಬ ದೇವತೆಯನ್ನು ಪೂಜಿಸಲಾಗುತ್ತದೆ. ಕೃಷ್ಣರಾಜನಗರದ ಹುಣಸನಾಳು 
ಗ್ರಾಮದಲ್ಲಿ ಹುಣಸನಾಳಮ್ಮ ದೇವತೆಯ ಗುಡಿಯಿದೆ. ಈ ದೇವತೆಯರಿಗೆ ತಪ್ಪದಂತೆ ವರ್ಷಕ್ಕೊಮ್ಮೆ 
ಜಾತ್ರೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕೆಲವು ಗ್ರಾಮದೇವತೆಯರಿಗೆ ಬಲಿಯನ್ನೂ ನೀಡುವುದಿದೆ. 
ಕೋಳಿ, ಕುರಿ ಅಥವಾ ಕೋಣಗಳಂಥ ಪ್ರಾಣಿಗಳು ಬಲಿಯಾಗುವುದಿದೆ. ಮೈಸೂರು ಜಿಲ್ಲೆಯ 
ಶಾಸನಗಳಲ್ಲಿ ಉಕ್ತರಾಗಿರುವ ಗ್ರಾಮದೇವತೆಯರು ಈ ಮುಂದಿನಂತಿರುತ್ತಾರೆ. 


ನಂಜನಗೂಡಿನ ಸುತ್ತೂರು ಗ್ರಾಮದ ಕ್ರಿಶ.1032ನೇ ವರ್ಷದ ರಾಜೇಂದಚೋಳ ದೇವನ 
ಆಳಿಕೆಯ ಕಾಲದ ಶಾಸನದಲ್ಲಿ, ಸೊತ್ತಿಯೂರವ್ರೆಗೆ ದೇವಗೆರೆಯ ಒಳಗಣ ಭೂಮಿಯನ್ನು ದಾನ 
ನೀಡಿದ ಉಲ್ಲೇಖವಿದೆ.?44 ಇಂದಿನ ಸುತ್ತೂರಿನ ಮೊದಲ ಹೆಸರು ಪ್ರೋತ್ರಿಯೂರು ಎಂದಿದ್ದು, 
ಕಾಲಕ್ರಮೇಣ ಜನರ ಆಡುಮಾತಿನಲ್ಲಿ ಸೊತ್ತಿಯೂರು ಎಂದಾಗಿತ್ತು ಪ್ರಸ್ತುತ ಶಾಸನದಲ್ಲಿ 
ಸೊತ್ತಿಯೂರವ್ರೆ ಎಂದು ಅಲ್ಲಿನ ಗ್ರಾಮದೇವತೆಯನ್ನು ಹೆಸರಿಸಲಾಗಿದೆ. ಕ್ರಿ.ಶ.1027-28ನೇ ವರ್ಷದ 
ಚೋಳ ರಾಜೇಂದದೇವನ ಆಳ್ಗಿಕೆಯ ಕಾಲದ ಶಾಸನವು. ಸೆಟ್ಟಿಗುತ್ತ ನಾಡಗಾವುಂಡನು 
"ಶಿರುವಾರಾಧನೆಗೆಯ್ದ ಭಳಾರರ್ಗೆ' ವರ್ಷಂಪ್ರತಿ ಹತ್ತು ಕೊಳಗ ಭತ್ತವನ್ನು ನೀಡುವ ವಿಷಯವನ್ನು 
ಉಲ್ಲೇಖಿಸಿದೆ.  ಭಳರಿ ದೇವತೆಯನ್ನು ಪೂಜೆ ಮಾಡುವವನನ್ನು "ಭಳಾರ' ಎಂದು 
ಕರೆಯುತ್ತಿದ್ದಿರಬೇಕು. ಭಳರಿ ದೇವತೆಯು ಕಾಳಿಯ ಲಕ್ಷಣಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ 
ಪಾನಪಾತ್ರೆಯನ್ನು ಹಿಡಿದಿರುತ್ತಾಳೆ. 


ಹೊಯ್ದಳ ವೀರನರಸಿಂಹನ ಆಳ್ಲಿಕೆಯ ಕಾಲದ ಕ್ರಿಶ.1231ರ ಶಾಸನದಲ್ಲಿ, ಏಳು ಗ್ರಾಮಗಳ 
ಪ್ರಜೆಗಳು ಕೂಡಿಕೊಂಡು ಕೇತಮ್ಮನಿಗೆ ದೇವಾಲಯವನ್ನು ಎತ್ತಿಸಿದ ವಿಷಯವನ್ನು ದಾಖಲಿಸಿದೆ.?4 


238 


ಕೃಷ್ಣರಾಜನಗರದ ತಂಡೆ ಗ್ರಾಮದಲ್ಲಿನ ಕ್ರಿಶ.1492ನೇ ವರ್ಷದ ಶಾಸನವು "ತಂದರೆ ದೇವಿಯನ್ನು 


ಹೆಸರಿಸಿದೆ.47 ಮಹಾಮಂಡಲೇಶ್ನರ ಉಮ್ಮತ್ತೂರ ಇಮ್ಮಡಿ ದೇಪಣ್ಣವೊಡೆಯರ ನಿರೂಪ 
ರಾಮರಸರ ಅಪ್ಪಣೆ ಪಡೆದು ಲಿಂಗರಸರು ತಂದರೆ ದೇವಿಯ ಜಾತ್ರೆಯ ಸುಂಕವನ್ನು ಬಿಟ್ಟ 
ವಿವರವನ್ನು ಶಾಸನ ನಿರೂಪಿಸಿದೆ. ಅಂದು ತಂದರೆಯೆಂಬ ಹೆಸರಿನಿಂದ ಪ್ರಚಲಿತವಾಗಿದ್ದ ಗ್ರಾಮವು 
ಇಂದು "ತಂಡೆ' ಎಂಬ ಹೆಸರಿನಿಂದ ಅಸ್ತಿತ್ವದಲ್ಲಿದೆ. 


ನಂಜನಗೂಡಿನ ಹೆಡತಲೆ ಗ್ರಾಮದ ಕ್ರಿ.ಶ.1766ರ ಶಾಸನದಲ್ಲಿ ಮಹಾರಾಜ ಚಿಕ್ಕಯ್ಯ-ಅರಸರ 
ಕಾರ್ಯಕ್ಕೆ ಕರ್ತನಾದ ನಿರಿಲಿಯ ಚಿಕ್ಕಯ್ಯನವರ ಅಪ್ಪಣೆಯಿಂದ, ಯಡತಲೆ ಠಾಣ್ಕ್ಯದವರು ಮತ್ತು 
ಇತರರು ಸೇರಿ ಗ್ರಾಮದೇವತೆ ಬಂಗಿಮಾರಮ್ಮನ ಗುಡಿಯನ್ನು ಕಟ್ಟಿಸಿ, ದೇವಿಯ ಉತ್ಸವ ವಿಗಹವನ್ನು 


ಮಾಡಿಸಿ, ಸೇವೆಗಾಗಿ ದೇವಾಲಯದ ಮುಂದಿನ ಭೂಮಿಯನ್ನು ಬಿಟ್ಟ ಉಲ್ಲೇಖವಿದೆ.248 
ಅಸ್ಲಾಂ ಧರ್ಮ 


ಇಸ್ಲಾಂ ಧರ್ಮೀಯರ ಉಲ್ಲೇಖ ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ವಿರಳವಾಗಿ ದೊರೆತಿದೆ. 
ಕಿ.ಶ.1860ರ ಮೈಸೂರರಸರ ವಂಶಾಂಬುಜ ಶಾಸನದಲ್ಲಿ ಯದುರಾಯರಿಂದ ಆರಂಭಿಸಿ, ಮುಮ್ಮಡಿ 


ಕೃಷ್ಣರಾಜ ಒಡೆಯರವರೆಗೆ ವಂಶಾವಳಿಯನ್ನು ನಮೂದಿಸಲಾಗಿದೆ.24 ಈ ಶಾಸನದಲ್ಲಿ ವಿದ್ರೋಹದ 
ಅನೇಕ ಐತಿಹಾಸಿಕ ಘಟನೆಗಳನ್ನು ದಾಖಲಿಸಲಾಗಿದೆ. ಸರ್ವಾಧಿಕಾರಿ ನಂಜರಾಜ ಮತ್ತು 
ದಂಡನಾಯಕ ದೇವರಾಜರನ್ನು ನಿಗಹಿಸಲು, ಇಮ್ಮಡಿ ಕೃಷ್ಣರಾಜ ಒಡೆಯರು ಪತ್ತೇಖಾನನ ಮಗ 
ಹೈದರಖಾನನ ನೆರವನ್ನು ಪಡೆದು, ಕಾರ್ಯಸಾಧನೆಯ ನಂತರ ಸಂತುಷ್ನರಾಗಿ, ಹೈದರಖಾನನಿಗೆ 
ನವಾಬ ಹೈದರನೆಂಬ ಬಿರುದನ್ನಿತ್ತು, ಸೇನಾಧಿಪತ್ಯ ವಹಿಸಿದ ವಿವರವನ್ನು ಈ ಶಾಸನ ಒಳಗೊಂಡಿದೆ. 


ನಂಜನಗೂಡು ತಾಲ್ಲೂಕಿನಲ್ಲಿ ದೊರೆತಿರುವ ಎರಡು ಶಾಸನಗಳು ಟಿಪ್ಪುಸುಲ್ತಾನನ 
ಆಳ್ಗಿಕೆಯನ್ನು ಉಲ್ಲೇಖಿಸಿವೆ. ಮೈಸೂರು ತಾಲ್ಲೂಕಿನ ಕ್ರಿಶ.1797ರ ಪರ್ಷಿಯನ್‌ ಭಾಷೆಯ 
ಶಾಸನವು ಟಿಪ್ಪುಸುಲ್ತಾನನ ಆಳ್ದಿಕೆಯನ್ನು ಉಲ್ಲೇಖಿಸಿದೆ.?51 ಮುಮ್ಮಡಿ ಕೃಷ್ಣರಾಜ ಒಡೆಯರ 
ಆಳ್ಲಿಕೆಯ ಕಾಲದಲ್ಲಿ, ಅವಲಬಾರ ಕಚೇರಿಯ ಗುಲಾಂ ಮಹಮ್ಮದ್‌ ಖಾನ್‌ರಿಗೆ ಅವರ ಪುತ್ತಪೌತ್ರ 
ಪಾರಂಪರ್ಯವಾಗಿ ಅನುಭವಿಸಿಕೊಂಡು ಬರುವಂತೆ ನಾಚನಹಳ್ಳಿ ಗ್ರಾಮವನ್ನು ಸರ್ವಮಾನ್ಯವಾಗಿ 


ನೀಡಿದ ವಿವರವನ್ನು ನಾಚನಹಳ್ಳಿ ಶಾಸನವು ದಾಖಲಿಸಿದೆ.5೨ ಈ ಶಾಸನಾಧಾರಗಳಿಂದ, ಇಸ್ಲಾಂ 
ಧರ್ಮವು ಮೈಸೂರು ಜಿಲ್ಲೆಯಲ್ಲಿ ಇತ್ತೆಂದು ಹೇಳಬಹುದಾಗಿದೆ. 


ಸಂಗಹವಾಗಿ ಹೇಳಬೇಕೆಂದರೆ, ಧರ್ಮವು ಮಾನವನ ಜೀವನದಲ್ಲಿ 
ಹಾಸುಹೊಕ್ಕಾಗಿದ್ದುದಲ್ಲದೆ, ಕಾಲಕಾಲದಲ್ಲಿ ಒಂದು ಧರ್ಮವನ್ನು ಮೀರಿ ಇನ್ನೊಂದು ಧರ್ಮವು 
ಪ್ರಬಲವಾಗಲು ಸ್ಪರ್ಧಿಸುತ್ತಿದ್ದುದನ್ನು ಗಮನಿಸಬಹುದು. ಮೈಸೂರು ಜಿಲ್ಲೆಯನ್ನಾಳಿದ ಎಲ್ಲ 
ರಾಜವಂಶಗಳು ಸಹ ಎಲ್ಲ ಧರ್ಮಗಳಿಗೂ ಸಮಾನವಾದ ಪ್ರೋತ್ಸಾಹವನ್ನು ನೀಡಿ 
ಧರ್ಮಸಹಿಷ್ಣುತೆಯನ್ನು ಮೆರೆದಿದ್ದಾರೆ. ವಿಶೇಷವಾಗಿ ಹೊಯ್ದಳರ ಕಾಲದಲ್ಲಿ ಆಗಾಗ ಘಟಿಸಿರುವ 
ಶೈವ-ಶೀವೈಷ್ಟವ ಧರ್ಮಸಂಘರ್ಷಗಳ ಬಗ್ಗೆ ಶಾಸನದಲ್ಲಿ ಸೂಕ್ಷ್ಮವಾಗಿ ಉಲ್ಲೇಖಿಸಿದ್ದು, ಬಲ್ಲಾಳನಂಥ 
ರಾಜರು ಇದನ್ನು ಸಮರ್ಥವಾಗಿ ಪರಿಹರಿಸಿ, ಪತ್ರಶಾಸನ ಹೊರಡಿಸಿ ಪರಿಸ್ಥಿತಿಯನ್ನು 
ತಿಳಿಗೊಳಿಸಿರುವುದನ್ನು ಗಮನಿಸಬಹುದು. ಮೈಸೂರು ಜಿಲ್ಲೆಯು ಶಿಷ್ಟ ದೇವತೆಗಳಿಂದ ಹಿಡಿದು 


239 


ಗಾಮದೇವತೆ ಮತ್ತು ರಾವಳೇಶ್ವ್ಷರನ ಆರಾಧನೆಯವರೆಗೂ ಎಲ್ಲ ದೇವತೆಗಳಿಗೂ ಹಾಗೂ 
ಬೌದ್ದಧರ್ಮದಿಂದ ಆರಂಭಿಸಿ, ಮಾತೃದೇವತಾರಾಧನೆಯವರೆಗೂ ಎಲ್ಲ ಧರ್ಮ, ಮತಗಳಿಗೂ ನೆಲೆ 
ನೀಡಿದ್ದನ್ನು ಗುರುತಿಸಬಹುದು. 


ಮೈಸೂರು ಜಿಲ್ಲೆಯಲ್ಲಿ ಕ್ರಿಸ್ತ ಪೂರ್ವ 3ನೇ ಶತಮಾನದ ಕಾಲಘಟ್ಟಕ್ಕಾಗಲೇ ಬೌದ್ಧಧರ್ಮ 
ಅಸ್ತಿತ್ವದಲ್ಲಿದ್ದುದನ್ನು ಗುರುತಿಸಲಾಗಿದೆ. ಕ್ರಿಶ. 6ನೆಯ ಶತಮಾನಕ್ಕಾಗಲೇ ಜೈನಧರ್ಮವು ಈ 
ಪ್ರದೇಶದಲ್ಲಿ ಹರಡಿದ್ದುದನ್ನು ಶಾಸನಾಧಾರಗಳ ಹಿನ್ನೆಲೆಯಲ್ಲಿ ಗುರ್ತಿಸಲಾಗಿದೆ. 9-10ನೆಯ 
ಶತಮಾನದ ವೇಳೆಗೆ ಕಾಳಾಮುಖ ಶೈವಧರ್ಮವು ಹರಡಿತ್ತು 12ನೆಯ ಶತಮಾನಕ್ಕೆ 
ಶ್ರೀರಾಮಾನುಜಾಚಾರ್ಯರಿಂದ ಶೀವೈಷ್ಣವ ಧರ್ಮವು ಹರಡಿದ್ದುದನ್ನು ಗುರ್ತಿಸಲಾಗಿದೆ. 
ಮಾಧ್ದಮತವು ಕಿ.ಶ.14ನೆಯ ಶತಮಾನದ ವೇಳೆಗೆ ಹರಡಿದ್ದು, ವೀರಶೈವ ಧರ್ಮವು 12-13ನೆಯ 
ಶತಮಾನಕ್ಕೆ ಮೈಸೂರು ಜಿಲ್ಲೆಯ ಪ್ರದೇಶವನ್ನು ಪ್ರವೇಶಿಸಿದರೂ, ಇಂದಿಗೂ ತನ್ನ ಪ್ರಾಬಲ್ಯವನ್ನು 


ಉಳಿಸಿಕೊಂಡಿರುವುದನ್ನು ಶಾಸನಾಧಾರಗಳ ಹಿನ್ನೆಲೆಯಲ್ಲಿ ಗುರುತಿಸಲಾಗಿದೆ. 


% »% % % % 


ಕೊನೆಟಿಪ್ಪಣಿಗಳು 


1. ಡಾ.ಬಾ.ರಾ.ಗೋಪಾಲ್‌: ಎಪಿಗ್ರಾಫಿಯಾ ಕರ್ನಾಟಿಕ, ಸಂಪುಟ 9; ಬೇಲೂರು 144, 
ಮಟ 98. 


2; ಡಾ.ಎನ್‌.ಎನ್‌.ಚಿಕ್ಕಮಾದು: ಮೈಸೂರು ತಾಲೂಕು ಗ್ಯಾಸೆಟಿಯರ್‌, ಹುಟ 65. 


3. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 710. 


4. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 4: ಪಿರಿಯಾಪಟ್ಟಣ-49; 
ಹಿಟ್ಟಹೆಬಾಗಿಲು - ಪುಟ 532. 
[so] ಬ 
5. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 710. 
6. ಡಾ.ಕೆ.ವಿ. ರಮೇಶ್‌: ಇನ್ಸ್‌ಕ್ರಿಪ್ಪನ್ಸ್‌ ಆಫ್‌ ವೆಸರ್ನ್‌ ಗಂಗಾಸ್‌, ಪುಟ 37. 


pY 


7. ಡಾ.ಎಸ್‌.ಶಿವರಾಮು, ಪ್ರೊ.ಲಿಂಗರಾಜು ತಂಡಸನಹಳ್ಳಿ; ಗಂಗರು: ಚರಿತ್ರೆ ಮತ್ತು 
ಕೊಡುಗೆಗಳುಪುಟ-97. 


8. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 40. 


9. ವಿಜಯ ಕರ್ನಾಟಕ ದಿನಪತ್ರಿಕೆ, ದಿನಾಂಕ 20-10-2014. 


22, 


23, 


24. 


2ನ 


26. 


27. 


28. 


240 


. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 59. 
. ಪೂರ್ವೋಕ್ತ ಪುಟ 710. 


. ಡಾ.ಎಸ್‌.ಎನ್‌.ಶಿವರುದಸ್ಟಾಮಿ: ಭಾರತದ ಇತಿಹಾಸ (ಆರಂಭದಿಂದ ಕ್ರಿ.ಶ.1200ರವರೆಗೆ), 


ಪುಟ 407. 


. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ತಿ.ನರಸೀಪುರ-38: 


ಜೋಡಿಬಸವನಪುರ - ಪುಟ 432. 


. ಡಾ.ಹಂಪ. ನಾಗರಾಜಯ್ಯ: ಚಂದಕೊಡೆ, ಪುಟ 47. ಮತ್ತು 


ಹೀರಾಲಾಲ್‌ ಜೈನ್‌: ಭಾರತೀಯ ಸಂಸ್ಕೃತಿಗೆ ಜೈನಧರ್ಮದ ಕೊಡುಗೆ, ಕನ್ನಡ 
ಅನುವಾದ-ಮಿರ್ಜಿ ಅಣ್ಣಾರಾಯ, ಹುಟ 382. 


. ಕರ್ನಾಟಕದ ಪರಂಪರೆ, ಸಂಪುಟ 1, ಪುಟ 
. ದೇವರಕೊಂಡಾರೆಡ್ಡಿ-ತಲಕಾಡಿನ ಗಂಗರ ದೇವಾಲಯಗಳು: ಒಂದು ಅಧ್ಯಯನ, ಪುಟ-೨3. 


. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ |; ಮಡಿಕೇರಿ-1: ಮಡಿಕೇರಿ 


ತಾಲ್ಲೂಕು- ಹುಟ 1. 


k ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 716. 


. ಪೂರ್ವೋಕ್ತ ಪುಟ 878. 
. ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು ಎಂ.ಕೇಶವಭಟ್ಟ; ಕರ್ನಾಟಕದ ಇತಿಹಾಸ ದರ್ಶನ, ಪುಟ 717. 


. ಡಾ.ಹಂಪ. ನಾಗರಾಜಯ್ಯ: ಚಂದಕೊಡೆ.ಪುಟ 25ಮೈಸೂರು ಆರ್ಕಿಯಾಲಾಜಿಕಲ್‌ 


ರಿಪೋರ್ಟ್‌ 1973, 113, 12ನೇ ಶತಮಾನ; ಮಟ 114. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4 ಚಾಮರಾಜನಗರ-347, 
ಕುಲಗಾಣ, ಪುಟ 220. 


ಪೂರ್ವೋಕ್ತ ಹುಣಸೂರು-3: ಹರವೆ, ಪುಟ 484. 

ಪೂರ್ಮ್ವೋಕ್ತ ಸಂಪುಟ 3: ಹೆಗ್ಗಡದೇವನಕೋಟಿ-63: ಹೆಬ್ಬಲಗುಪ್ತೆ, ಪುಟ 468. 
ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ-34: ಚಿಕ್ಕ್ಷಹನಸೋಗೆ, ಪುಟ 20. 
ಪೂರ್ವೋಕ್ತ, ಕೃಷ್ಣರಾಜನಗರ-35: ಚಿಕ್ಕಹನಸೋಗೆ, ಪುಟ 21. 


ಪೂರ್ವೋಕ್ತ, ಸಂಪುಟ 4: ಚಾಮರಾಜನಗರ-365: ಕ್ರಿ.ಶ.1355; ಮಲೆಯೂರು, ಪುಟ 
242. 


ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ-36: ಚಿಕ್ಕ್ಷಹನಸೋಗೆ, ಪುಟ 23. 


29. 


30. 


31. 


32; 


5 


34. 


ಶ್ರ; 


36. 


7; 


38. 


39, 


40). 


4]. 


42 


43 


44 


45. 


46. 


47. 


48. 


49. 


5೦. 


241 
ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-211: ತಾಯೂರು, ಪುಟ 300. 

ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ-270: ಮೂಗೂರು, ಪುಟ 649. 

ಪೂರ್ವೋಕ್ತ, ಮೈಸೂರು-180: ವರುಣ, ಪುಟ 297. 


ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-278: ಕುಲಗಾಣ, ಪುಟ 352.ಡಾ.ಭಾರತೀ 
ಬಿ.ಆರ್‌.(ಸಂ.): ರಾಷ್ಟಕೂಟರ ಶಾಸನಗಳು - ಸಂಪುಟ 1, ಪುಟ-70. 
ಳು 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 4: 
ಹುಣಸೂರು-43:ಬೊಮ್ಮಲಾಪುರ, ಪುಟ 508. 


ಪೂರ್ಮ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ-25: ಚಿಕ್ಕಹನಸೋಗೆ, ಪುಟ 16. 
ಪೂರ್ವೋಕ್ತ ಸಂಪುಟ 4: ಹುಣಸೂರು-16:ರಾಮಪಟ್ಟಣ, ಪುಟ 489. 
ಪೂರ್ವೋಕ್ತ, ಹುಣಸೂರು-38:ಕಲ್ಲಹಳ್ಳಿ, ಪುಟ 507. 

ಪೂರ್ವೋಕ್ತ, ಪಿರಿಯಾಪಟ್ಟಣ-42:ಬೂವನಹಳ್ಳಿ, ಪುಟ 530. 
ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ-30: ಚಿಕ್ಕ್ಷಹನಸೋಗೆ, ಪುಟ 18. 
ಪೂರ್ವೋಕ್ತ, ಕೃಷ್ಣರಾಜನಗರ-29: ಚಿಕ್ಕಹನಸೋಗೆ, ಪುಟ 18. 
ಪೂರ್ಮೋಕ್ತ, ಮೈಸೂರು-224: ಬುಜಗೌಡನಪುರ, ಪುಟ 321. 
ಪೂರ್ವೋಕ್ತ, ತಿ.ನರಸೀಪುರ-38: ಜೋಡಿಬಸವನಪುರ, ಪುಟ 432. 
.ಪೂರ್ವೋಕ್ತ, ಕೃಷ್ಣರಾಜನಗರ-59: ಸಾಲಿಗ್ರಾಮ, ಪುಟ 63. 

. ಹೂರ್ವೋಕ್ತ, ಕೃಷ್ಣರಾಜನಗರ-63: ಸಾಲಿಗ್ರಾಮ, ಪುಟ 64. 

. ಪೂರ್ಪ್ವೋಕ್ತ ಸಂಪುಟ 4: ಹುಣಸೂರು-27:ರತ್ನಾಪುರ, ಪುಟ 501. 
ಪೂರ್ವೋಕ್ತ, ಹುಣಸೂರು-37:ಹೊನ್ನೇನಹಳ್ಳಿ, ಪುಟ 506. 

ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ-20: ಚಿಕ್ಕ್ಷಹನಸೋಗೆ, ಪುಟ 14. 
ಪೂರ್ವೋಕ್ತ, ಕೃಷ್ಣರಾಜನಗರ-21: ಚಿಕ್ಕಹನಸೋಗೆ, ಪುಟ 14. 
ಪೂರ್ವೋಕ್ತ, ಕೃಷ್ಣರಾಜನಗರ-22: ಚಿಕ್ಕಹನಸೋಗೆ, ಪುಟ 15. 
ಪೂರ್ವೋಕ್ತ, ಕೃಷ್ಣರಾಜನಗರ-23: ಚಿಕ್ಕಹನಸೋಗೆ, ಪುಟ 15. 


ಪೂರ್ವೋಕ್ತ, ಕೃಷ್ಣರಾಜನಗರ-24: ಚಿಕ್ಕಹನಸೋಗೆ, ಪುಟ 16. 


51, 


ನಿಶಿ, 


3೨3% 


೨4. 


55, 


56. 


೨; 


58. 


59, 


60. 


61. 


62 


63 


64 


65. 


66. 


67. 


68. 


69. 


70. 


7]. 


72 


ನ 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
. ಪೂರ್ಮೋಕ್ತ 
.ಪೂರ್ವೋಕ್ತ, 
. ಪೂರ್ಪೋಕ್ತ 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಕೃಷ್ಣರಾಜನಗರ-25: ಚಿಕ್ಕಹನಸೋಗೆ, ಪುಟ 16. 
ಕೃಷ್ಣರಾಜನಗರ-33: ಚಿಕ್ಕಹನಸೋಗೆ, ಪುಟ 19. 

ಸಂಪುಟ 3: ನಂಜನಗೂಡು-168:ಏಚಿಗನಹಳ್ಳಿ, ಪುಟ 276. 
ನಂಜನಗೂಡು-137:ಹುಲ್ಲಹಳ್ಳಿ, ಪುಟ 258. 
ನಂಜನಗೂಡು-171:ಏಚಿಗನಹಳ್ಳಿ, ಪುಟ 277. 
ನಂಜನಗೂಡು-146:ಕಣೆಯಲ, ಪುಟ 266. 

ಸಂಪುಟ 4: ಪಿರಿಯಾಪಟ್ಟಣ-125:ರಾವಂದೂರು, ಪುಟ 57]. 
ಪಿರಿಯಾಪಟ್ಟಣ-130:ಅರೇನಹಳ್ಳಿ, ಪುಟ 574. 
ಪಿರಿಯಾಪಟ್ಟಣ-53:ಆನೆವಾಳು, ಪುಟ 535. 
ಪಿರಿಯಾಪಟ್ಟಣ-54:ಆನೆವಾಳು, ಪುಟ 536. 
ಪಿರಿಯಾಪಟ್ಟಣ-55:ಆನೆವಾಳು, ಪುಟ 536. 

ಸಂಪುಟ 5: ಕೃಷ್ಣರಾಜನಗರ-28: ಚಿಕ್ಕಹನಸೋಗೆ, ಪುಟ 17. 
ಕೃಷ್ಣರಾಜನಗರ-31: ಚಿಕ್ಕಹನಸೋಗೆ, ಪುಟ 19. 

ಸಂಪುಟ 3: ನಂಜನಗೂಡು-299: ಅವತಾಳಪುರ, ಪುಟ 370. 
ಸಂಪುಟ 4: ಹುಣಸೂರು-8:ಕಿರಸೊಡ್ಡು, ಪುಟ 486. 
ಸಂಪುಟ 2: ಶ್ರವಣಬೆಳಗೊಳ-352: ದೊಡ್ಡಬೆಟ್ಟ ಪುಟ 203. 
ಶ್ರವಣಬೆಳಗೊಳ-485, ಪುಟ 305. 
ಶ್ರವಣಬೆಳಗೊಳ-501; ಪುಟ 317. 

ಶ್ರವಣಬೆಳಗೊಳ-551: ರಾಗಿಬೊಮ್ಮನಹಳ್ಳಿ, ಪುಟ 317. 
ಶ್ರವಣಬೆಳಗೊಳ-351: ದೊಡ್ಡಬೆಟ್ಟ ಪುಟ 202. 
ಶ್ರವಣಬೆಳಗೊಳ-324: ದೊಡ್ಡಬೆಟ್ಟ ಪುಟ 180. 

ಸಂಪುಟ 4: ಪಿರಿಯಾಪಟ್ಟಣ-41:ಕೊಣಸೂರು, ಪುಟ 529. 


ಹುಣಸೂರು-39:ಕಲ್ಲಹಳ್ಳಿ ಪುಟ 507. 


242 


74 


78. 


19; 


80. 


81. 


82. 


83. 


84. 


85. 


86. 


87. 


88. 


89. 


90. 


9]. 


92 


93 


94 


95 


. ಹೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ-58: ಸಾಲಿಗ್ರಾಮ, ಪುಟ 62. 
.ಡಾ.ಹಂಪ. ನಾಗರಾಜಯ್ಯ: ಚಂದಕೊಡೆ, ಪುಟ 4. 
.ಡಾ.ಹಂಪ. ನಾಗರಾಜಯ್ಯ: ಚಂದಕೊಡೆ, ಪುಟ 6. 


. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: 
ಹೆಗ್ಗಡದೇವನಕೋಟಿ-91:ಸರಗೂರು, ಪುಟ 499. 


ಡಾ.ಹಂಪ. ನಾಗರಾಜಯ್ಯ: ಚಂದಕೊಡೆ, ಪುಟ 10. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-227: 
ತಡಿಮಾಲಿಂಗಿ, ಪುಟ 610. 


ಪೂರ್ವೋಕ್ತ, ತಿ.ನರಸೀಪುರ-228: ತಡಿಮಾಲಿಂಗಿ, ಪುಟ 611. 
ಪೂರ್ವೋಕ್ತ ಸಂಪುಟ 3: ನಂಜನಗೂಡು-254: ಕಲ್ಬುಂದ, ಪುಟ 335. 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ-229: ತಡಿಮಾಲಿಂಗಿ, ಪುಟ 612. 
ಪೂರ್ವೋಕ್ತ, ತಿ.ನರಸೀಪುರ-230: ತಡಿಮಾಲಿಂಗಿ, ಪುಟ 613. 
ಪೂರ್ವೋಕ್ತ, ತಿ.ನರಸೀಪುರ-232: ತಡಿಮಾಲಿಂಗಿ, ಪುಟ 615. 
ಪೂರ್ವೋಕ್ತ, ತಿ.ನರಸೀಪುರ-233: ತಡಿಮಾಲಿಂಗಿ, ಪುಟ 616. 
ಪೂರ್ವೋಕ್ತ, ತಿ.ನರಸೀಪುರ-231: ತಡಿಮಾಲಿಂಗಿ, ಪುಟ 614. 
ಪೂರ್ವೋಕ್ತ, ತಿ.ನರಸೀಪುರ-234 & 235: ತಡಿಮಾಲಿಂಗಿ, ಪುಟ 616 & 617. 
ಪೂರ್ವೋಕ್ತ, ತಿ.ನರಸೀಪುರ - 68: ಬನ್ನೂರು, ಪುಟ 459. 

ಪೂರ್ವೋಕ್ತ, ತಿ.ನರಸೀಪುರ-167: ತಲಕಾಡು, ಪುಟ 570. 

ಪೂರ್ಮೋಕ್ತ ಸಂಪುಟ 3: ನಂಜನಗೂಡು-235: ಸುತ್ತೂರು, ಪುಟ 323. 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ-164: ತಲಕಾಡು, ಪುಟ 567. 

. ಪೂರ್ವೋಕ್ತ ತಿ.ನರಸೀಪುರ-89: ಸೋಮನಾಥಪುರ, ಪುಟ 481. 

. ಹೂರ್ವೋಕ್ತ, ಕೃಷ್ಣರಾಜನಗರ-51: ಸಾಲಿಗ್ರಾಮ, ಪುಟ 60. 

. ಪೂರ್ವೋಕ್ವ, ಕೃಷ್ಣರಾಜನಗರ-53: ಸಾಲಿಗ್ರಾಮ, ಪುಟ 60. 


.ಪೂರ್ವೋಕ್ತ, ತಿ.ನರಸೀಪುರ-236: ತಡಿಮಾಲಿಂಗಿ, ಪುಟ 618. 


243 


244 
96. ಪೂರ್ವೋಕ್ತ, ಸಂಪುಟ 4: ಯಳಂದೂರು-203: ಯೆರಗಂಬಳ್ಳಿ, ಪುಟ 390. 
97. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ-88: ಸೋಮನಾಥಪುರ, ಪುಟ 475. 
98. ಪೂರ್ವೋಕ್ವ, ತಿ.ನರಸೀಪುರ-91: ಸೋಮನಾಥಪುರ, ಪುಟ 484. 
99. ಪೂರ್ವೋಕ್ತ, ಕೃಷ್ಣರಾಜನಗರ-89: ಮಿರ್ಲೆ, ಪುಟ 9೦2. 
100. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು-138: ಹುಲ್ಲಹಳ್ಳಿ, ಪುಟ 261. 
101.ಪೂರ್ವೋಕ್ತ, ಸಂಪುಟ 4: ಚಾಮರಾಜನಗರ-62, ಪುಟ 38. 
102. ಪೂರ್ವೋಕ್ತ, ಸಂಪುಟ 5: ಕೃಷ್ಣರಾಜನಗರ-50: ಸಾಲಿಗ್ರಾಮ, ಪುಟ 58. 
103. ಪೂರ್ವೋಕ್ತ, ಕೃಷ್ಣರಾಜನಗರ-69: ಕರತಾಳು, ಪುಟ 66. 
104. ಪೂರ್ಮೋಕ್ತ ಕೃಷ್ಣರಾಜನಗರ-?71: ಹೆಬಸೂರು, ಪುಟ 67. 
105. ಪೂರ್ಮೋಕ್ತ ಕೃಷ್ಣರಾಜನಗರ-77: ಹೆಬಸೂರು, ಪುಟ 69. 
106. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-115: ಚಿಕ್ಕಹೊನ್ನೂರು, ಪುಟ 565. 
107. ಪೂರ್ಮ್ವೋಕ್ತ ಸಂಪುಟ 5: ಮೈಸೂರು-101, ಪುಟ ೫3 
108. ಪೂರ್ಮೋಕ್ತ ತಿ.ನರಸೀಪುರ-237: ತಡಿಮಾಲಿಂಗಿ, ಪುಟ 617. 
109. ಪೂರ್ಮೋಕ್ತ ಕೃಷ್ಣರಾಜನಗರ-88: ಮಿರ್ಲೆ, ಪುಟ 92. 
110.ಪೂರ್ವೋಕ್ತ, ಮೈಸೂರು-213: ಮಾಣಿಕ್ಯಾಪುರ, ಪುಟ 314. 
111. ಪೂರ್ವೋಕ್ತ ಸಂಪುಟ 3: ನಂಜನಗೂಡು-362 &363: ಕಳಲೆ, ಪುಟ 411 & 412. 
112. ಪೂರ್ಮೋಕ್ತ್ವ ಮೈಸೂರು-17, ಪುಟ 157. 
113. ಪೂರ್ಮೋಕ್ತ ಮೈಸೂರು- 18, ಪುಟ 158. 
114.ಪೂರ್ವೋಕ್ತ, ಮೈಸೂರು-28, ಪುಟ 178. 
115. ಪೂರ್ಮೋಕ್ತ ಮೈಸೂರು-49, ಪುಟ 186. 
116.ಪೂರ್ವೋಕ್ವ, ತಿ.ನರಸೀಪುರ-105: ಸೋಸಲೆ, ಪುಟ 504. 
117. ಪೂರ್ವೋಕ್ತ ತಿ.ನರಸೀಪುರ-106: ಸೋಸಲೆ, ಪುಟ 510. 


118. ಪೂರ್ವೋಕ್ತ ತಿ.ನರಸೀಪುರ-109: ಸೋಸಲೆ, ಪುಟ 515. 


245 
119.ಪೂರ್ವೋಕ್ವ, ತಿ.ನರಸೀಪುರ-107: ಸೋಸಲೆ, ಪುಟ 512. 
120. ಪೂರ್ಮೋಕ್ತ ತಿ.ನರಸೀಪುರ-108: ಸೋಸಲೆ, ಪುಟ ೨513. 
121. ಪೂರ್ಪ್ಮೋಕ್ತ ತಿ.ನರಸೀಪುರ-110: ಸೋಸಲೆ, ಪುಟ 516. 
122. ಪೂರ್ಪ್ಮೋಕ್ತ ಸಂಪುಟ 3: ನಂಜನಗೂಡು-110, ಪುಟ 189. 
123. ಪೂರ್ಮೋಕ್ತ ನಂಜನಗೂಡು-113, ಪುಟ 203. 

124. ಪೂರ್ಪ್ಮೋಕ್ತ ನಂಜನಗೂಡು-111, ಪುಟ 193. 

125. ಪೂರ್ವೋಕ್ತ, ನಂಜನಗೂಡು-112, ಪುಟ 200. 

126. ಪೂರ್ಮೋಕ್ತ ನಂಜನಗೂಡು-124, ಪುಟ 243. 

127. ಪೂರ್ಪೋಕ್ತ ನಂಜನಗೂಡು-119, ಪುಟ 232. 

128. ಪೂರ್ಪ್ಮೋಕ್ತ ನಂಜನಗೂಡು-120, ಪುಟ 234. 

129. ಪೂರ್ಮೋಕ್ತ ನಂಜನಗೂಡು-123, ಪುಟ 241. 

130. ಪೂರ್ಮೋಕ್ತ ನಂಜನಗೂಡು-125, ಪುಟ 248. 


131. ಪೂರ್ವೋಕ್ತ್ಕ ನಂಜನಗೂಡು-115, ಪುಟ 211. 


132. ಡಾ.ಎಂ.ಜಿ.ಮಂಜುನಾಥ, ಡಾ.ಕೆ.ಜಿ.ಗೋಪಾಲಕೃಷ್ಣರಾವ್‌ (ಸಂ.): ಮಾಧ್ದಮಠಗಳ 
ಶಾಸನಗಳು, ಸಂಪುಟ-1, ಪುಟ 


133. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ-87: 
ಭೇರ್ಯ, ಪುಟ 90. 


134. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-59: ಬೆಟ್ಟದಪುರ, ಪುಟ 538. 
135. ಪೂರ್ಮ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ-77: ಮುಂಡೂರು, ಪುಟ 78. 
136. ಡಾ.ಎಂ.ಜಿ.ಮಂಜುನಾಥ; ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಪುಟ 87. 


137. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು-24- 
89, ಪುಟ 171. 


138. ಪೂರ್ಮೋಕ್ತ ನಂಜನಗೂಡು-254: ಕಲ್ಕುಂದ, ಪುಟ 335. 


139. ಪೂರ್ಪ್ಮೋಕ್ತ ನಂಜನಗೂಡು-201: ನಂದಿಗುಂದ, ಪುಟ 294. 


140. 


246 


ಪೂರ್ವೋಕ್ತ, ನಂಜನಗೂಡು-215: ಸುತ್ತೂರು, ಪುಟ 31. 


141.ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ-239: ತಡಿಮಾಲಿಂಗಿ, ಪುಟ 622. 


142. 
143. 
144. 
145. 
146. 


147. 


148. 


149. 
ಬಸವನಹಳ್ಳಿ ಮಟ 670. 


150. 


ಪೂರ್ವೋಕ್ತ, ತಿ.ನರಸೀಪುರ-136: ಅಕ್ಕೂರು, ಪುಟ 547. 

ಪೂರ್ವೋಕ್ತ್ಕ, ಸಂಪುಟ 3: ನಂಜನಗೂಡು-156: ಜೋಡಿಕಾಟೂರು, ಪುಟ 270. 
ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ-174:ತಲಕಾಡು, ಪುಟ 574. 
ಪೂರ್ವೋಕ್ವ, ತಿ.ನರಸೀಪುರ-96: ಸೋಮನಾಥಪುರ, ಪುಟ 491. 

ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-107: ಬೆಟ್ಟದತುಂಗ, ಪುಟ 559. 
ಪೂರ್ವೋಕ್ತ ಪಿರಿಯಾಪಟ್ಟಣ-108: ಬೆಟ್ಟದತುಂಗ, ಪುಟ 559. 
ಡಾ.ಎಂ.ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಹುಟ 148. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-320: 


ಪೂರ್ವೋಕ್ತ ಸಂಪುಟ 3: ನಂಜನಗೂಡು-308:ದೊಡ್ಡಕವಲಂದೆ, ಪುಟ 376. 


151. ಪೂರ್ವೋಕ್ತ ನಂಜನಗೂಡು-311: ದೊಡ್ಡಕವಲಂದೆ, ಪುಟ 378. 


152. 


153. 


154. 


155. 


156. 


157. 


158. 


159. 


160. 


ಎಂ.ಎಂ.ಕಲಬುರ್ಗಿ: ಶಾಸನಗಳಲ್ಲಿ ಶಿವಶರಣರು, ಷಮುಟ 129. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-38: 


ಜೋಡಿಬಸವನಪುರ, ಪುಟ 432. 


ಪೂರ್ವೋಕ್ತ, ಕೃಷ್ಣರಾಜನಗರ - 4, ಪುಟ 4. 

ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-147: ಮಾಕೋಡು, ಪುಟ 584. 
ಪೂರ್ವೋಕ್ತ್ಕ, ಸಂಪುಟ 3: ನಂಜನಗೂಡು-239: ನಗರ್ಲೆ, ಪುಟ 326. 
ಪೂರ್ವೋಕ್ತ, ಸಂಪುಟ 5: ಮೈಸೂರು-223: ಕುಕ್ಕರಹಳ್ಳಿ, -ಪುಟ 321. 
ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-294: ದೊಡ್ಡಹೊಮ್ಮ ಪುಟ 366. 
ಪೂರ್ವೋಕ್ತ, ಸಂಪುಟ 4: ಚಾಮರಾಜನಗರ-114: ಬಾಗಳಿ, ಪುಟ 65. 


ಪೂರ್ವೋಕ್ತ್ಕ, ಸಂಪುಟ 5: ಮೈಸೂರು-168: ವರುಣ, ಪುಟ 293. 


161.ಪೂರ್ವೋಕ್ತ, ಮೈಸೂರು-169: ವರುಣ, ಪುಟ 294. 


162. 


163. 


164. 


165. 


166. 


167. 


168. 


169. 


170. 


171. 


172. 


173. 


174. 


175. 


176. 


177. 


178. 


179. 


180. 


181. 


ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-253: ಕಲ್ಬುಂದ, ಪುಟ 334. 
ಪೂರ್ವೋಕ್ತ, ನಂಜನಗೂಡು-189, ಹದಿನಾರು, ಪುಟ 288. 
ಪೂರ್ಮೋಕ್ತ ಸಂಪುಟ 5: ಮೈಸೂರು-215: ಹೆಮ್ಮನಹಳ್ಳಿ, ಪುಟ 317. 
ಪೂರ್ವೋಕ್ತ, ತಿ.ನರಸೀಪುರ-40: ತುಂಬಲ-ಪುಟ 440. 

ಪೂರ್ವೋಕ್ತ, ಮೈಸೂರು-212:ಕುಮಾರಬೀಡು, ಪುಟ 314. 
ಪೂರ್ಮೋಕ್ತ ಮೈಸೂರು-214:ಹೆಮ್ಮನಹಳ್ಳಿ, ಪುಟ 316. 

ಪೂರ್ವೋಕ್ಕ, ತಿ.ನರಸೀಪುರ-43: ತುಂಬಲ, ಪುಟ 444. 

ಪೂರ್ವೋಕ್ತ, ತಿ.ನರಸೀಪುರ-58: ಬನ್ನೂರು. ಪುಟ 453]. 
ಪೂರ್ವೋಕ್ತ, ತಿ.ನರಸೀಪುರ-67: ಬನ್ನೂರು. ಪುಟ 457. 
ಪೂರ್ವೋಕ್ಕ, ತಿ.ನರಸೀಪುರ-71: ಬನ್ನೂರು, ಪುಟ 462. 

ಪೂರ್ವೋಕ್ತ, ಕೃಷ್ಣರಾಜನಗರ-?71: ಹೆಬಸೂರು, ಪುಟ 67. 
ಪೂರ್ವೋಕ, ಕೃಷ್ಣರಾಜನಗರ-118: ಲಾಳನಹಳ್ಳಿ, ಪುಟ 142. 


A) 


ಪೂರ್ವೋಕ್ತ, ಕೃಷ್ಣರಾಜನಗರ-108: ತಿಪ್ಪೂರು. ಪುಟ 109. 


ಪೂರ್ವೋಕ್ತ, ತಿ.ನರಸೀಪುರ-295: ವಾಟಾಳು, ಪುಟ 660. 


ಪೂರ್ವೋಕ್ತ, ತಿ.ನರಸೀಪುರ-132: ಮರಡೀಪುರ, ಪುಟ 545. 


ಡಾ.ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹುಟ 169. 


ರಹಮತ್‌ ತರೀಕೆರೆ: ಕರ್ನಾಟಕದ ನಾಥಪಂಥ, ಪುಟ-63. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-38: 
ಜೋಡಿಬಸವನಪುರ, ಪುಟ 432. 


ಪೂರ್ವೋಕ್ತ, ತಿ.ನರಸೀಪುರ -17, ಪುಟ 416. 


ರಹಮತ್‌ ತರೀಕೆರೆ: ಕರ್ನಾಟಕದ ನಾಥಪಂಥ, ಪುಟ, 60. 


247 


182. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4: ಪಿರಿಯಾಪಟ್ಟಣ-45: 


183. 


ಬೆಕ್ಕರೆ, ಮಟ 531. 


ಪೂರ್ವೋಕ್ತ ಪಿರಿಯಾಪಟ್ಟಣ-10: ಹಾರನಹಳ್ಳಿ, ಪುಟ 513. 


248 
184. ಪೂರ್ಮ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ-112: ಹಂಪಾಪುರ, ಹುಟ 110. 


185. ಪೂರ್ಮೋಕ್ತ ತಿ.ನರಸೀಪುರ-95: ಸೋಮನಾಥಪುರ, ಪುಟ 488. 


186. ರಹಮತ್‌ ತರೀಕೆರೆ: ಕರ್ನಾಟಕದ ನಾಥಪಂಥ, ಪುಟ-61. 


187. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3: ನಂಜನಗೂಡು-358: 
ದೇವರಸನಹಳ್ಳಿ, ಪುಟ 410. 


188. ಪೂರ್ಮೋಕ್ತ ಗುಂಡ್ಲುಪೇಟಿ-151: ತ್ರಿಯಂಬಕಪುರ, ಪುಟ 122. 

189. ಪೂರ್ಮೋಕ್ತ ಗುಂಡ್ಲುಪೇಟಿ-176: ಶಿವಪುರ, ಪುಟ 138. 

190. ಪೂರ್ಪ್ಮೋಕ್ತ ಸಂಪುಟ 5: ತಿ.ನರಸೀಪುರ-83: ಬೆಟ್ಟಹಳ್ಳಿ, ಪುಟ 4171. 
191.ಪೂರ್ವೋಕ್ವ, ತಿ.ನರಸೀಪುರ-205: ತಲಕಾಡು, ಪುಟ 589. 

192. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-59: ಬೆಟ್ಟದಪುರ, ಪುಟ 538. 
193. ಪೂರ್ಮೋಕ್ತ ಸಂಪುಟ 5: ತಿ.ನರಸೀಪುರ-201: ತಲಕಾಡು, ಪುಟ 587. 


194. ಪೂರ್ವೋಕ್ಷ, ಸಂಪುಟ 3: ನಂಜನಗೂಡು-237: ಸುತ್ತೂರು, ಪುಟ 325. 


195. ಎಂ.ಎಂ.ಕಲಬುರ್ಗಿ: ಶಾಸನಗಳಲ್ಲಿ ಶಿವಶರಣರು, ಪುಟ 68. 


196. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಷುರ-245: 
ತಡಿಮಾಲಿಂಗಿ, ಪುಟ 626. 


197. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು-216: ಸುತ್ತೂರು, ಪುಟ 313. 
198. ಪೂರ್ಮೋಕ್ತ ನಂಜನಗೂಡು-217: ಸುತ್ತೂರು, ಪುಟ 314. 

199. ಪೂರ್ಮೋಕ್ತ ನಂಜನಗೂಡು-236: ಸುತ್ತೂರು, ಪುಟ 325. 

200. ಪೂರ್ಮೋಕ್ತ ನಂಜನಗೂಡು-218: ಸುತ್ತೂರು, ಪುಟ 315. 

201. ಪೂರ್ಮೋಕ್ತ ನಂಜನಗೂಡು-237: ಸುತ್ತೂರು, ಪುಟ 325. 

202. ಪೂರ್ಮೋಕ್ತ ನಂಜನಗೂಡು-181, ಪುಟ 285. 

203. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-59: ಬೆಟ್ಟದಪುರ, ಪುಟ 538. 
204. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು-115: ಪುಟ 211. 


205. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-114: ಸಂನ್ಯಾಸಿಪುರ, ಪುಟ 562. 


206. 


207. 


208. 


209. 


210. 


211. 


212. 


213. 


214. 


215 


216. 


217, 


218. 


219. 


220; 


221, 


222, 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಪಿರಿಯಾಪಟ್ಟಣ-8&9: ದೊಡ್ಡನೇರ್ಲೆ &ತರೀಕಲ್ಲು, ಪುಟ 512 & 513. 
ಸಂಪುಟ 3: ನಂಜನಗೂಡು-139: ಪುಟ 262. 

ಸಂಪುಟ 4: ಪಿರಿಯಾಪಟ್ಟಣ-57 & 58: ಹರದೂರು, ಪುಟ 537. 
ಪಿರಿಯಾಪಟ್ಟಣ-88: ಮಲ್ಲಿನಾಥಪುರ, ಪುಟ 550. 
ಪಿರಿಯಾಪಟ್ಟಣ-89: ಮಲ್ಲಿನಾಥಪುರ, ಪುಟ 551. 
ಪಿರಿಯಾಪಟ್ಟಣ-123: ಶೆಟ್ಟಿಹಳ್ಳಿ, ಪುಟ 571. 
ಪಿರಿಯಾಪಟ್ಟಣ-71: ಬೆಟ್ಟದಪುರ, ಪುಟ 545. 

ಸಂಪುಟ 5: ತಿ.ನರಸೀಪುರ-139: ಬೆಬ್ಟದಹಳ್ಳಿ, ಪುಟ 548. 
ತಿ.ನರಸೀಪುರ - 259: ತೊಟ್ಟವಾಡಿ, ಪುಟ 641. 
ಪಿರಿಯಾಪಟ್ಟಣ-58: ಹರದೂರು, ಪುಟ 537. 
ಪಿರಿಯಾಪಟ್ಟಣ-56: ಹರದೂರು, ಪುಟ 537. 
ಪಿರಿಯಾಪಟ್ಟಣ-67 & 68: ಬೆಬ್ರದಪುರ, ಪುಟ 543. 
ಪಿರಿಯಾಪಟ್ಟಣ-79: ಬೆಟ್ಟದಪುರ, ಪುಟ 548. 

ಸಂಪುಟ 5: ಮೈಸೂರು-163: ಚಾಮುಂಡಿಬೆಟ್ಟ ಪುಟ 291. 
ತಿ.ನರಸೀಪುರ-140: ವಿಜಯಪುರ, ಪುಟ 549. 

ಸಂಪುಟ 3: ನಂಜನಗೂಡು-23: ಪುಟ 170. 


ಸಂಪುಟ 5: ಮೈಸೂರು-186: ಮರಸೆ, ಪುಟ 300. 


223. ಡಾ.ಆರ್‌.ಗೋಪಾಲ್‌(ಸಂ.): ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, ಪುಟ 
269. 


224. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ-36: 


ಜೋಡಿಬಸವನಪಮುರ, ಮಟ 429. 


225. ಪೂರ್ಮೋಕ್ತ ತಿ.ನರಸೀಪುರ-37: ಜೋಡಿಬಸವನಪುರ, ಪುಟ 431. 


226. ಪೂರ್ಪ್ಮೋಕ್ತ ತಿ.ನರಸೀಪುರ-271: ಮೂಗೂರು, ಪುಟ 649. 


227. ಪೂರ್ವೋಕ್ತ ಸಂಪುಟ 4: ಪಿರಿಯಾಪಟ್ಟಣ-91: ರಾಜನಬೆಳಗುಲಿ, ಪುಟ 552. 


249 


228, 


229. 


230. 


231. 


232, 


233. 


234. 


235, 


236. 


23% 


238. 


230, 


240. 


241. 


242. 


243. 


244. 


245. 


246. 


247. 


248. 


249. 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಪಿರಿಯಾಪಟ್ಟಣ-146: ತಮ್ಮಡಿಹಳ್ಳಿ, ಪುಟ 583. 
ಪಿರಿಯಾಪಟ್ಟಣ-79: ಬೆಟ್ಟದಪುರ, ಹುಟ 548. 


ಸಂಪುಟ 3: ನಂಜನಗೂಡು-92: ಪುಟ 173. 


ಸಂಪುಟ 4: ಪಿರಿಯಾಪಟ್ಟಣ-137: ಸಂಗರಸೆಟ್ಟಿಹಳ್ಳಿ, ಮಟ 580. 


ಸಂಪುಟ 3: ನಂಜನಗೂಡು-357: ಕಿರುಗುಂದ, ಪುಟ 408. 
ಸಂಪುಟ 5: ಕೃಷ್ಣರಾಜನಗರ-115: ಕಾಟನಾಳು, ಪುಟ 112. 
ಸಂಪುಟ 4: ಚಾಮರಾಜನಗರ-59: ಪುಟ 37. 

ಸಂಪುಟ 5: ಕೃಷ್ಣರಾಜನಗರ-72: ಹೆಬಸೂರು, ಪುಟ 67. 
ತಿ. ನರಸೀಪುರ-141: ವಿಜಯಪುರ, ಪುಟ 551. 

ತಿ. ನರಸೀಪುರ-88: ಸೋಮನಾಥಪುರ, ಪುಟ 475. 

ತಿ. ನರಸೀಪುರ-277: ಮೂಗೂರು, ಪುಟ 651. 
ಕೃಷ್ಣರಾಜನಗರ-117: ಮಾಚನಹಳ್ಳಿ, ಪುಟ 114. 

ಸಂಪುಟ 3: ನಂಜನಗೂಡು-397: ಪುಟ 430. 
ಹೆಗ್ಗಡದೇವನಕೋಟೆ-30:ಮಲಿಯೂರು, ಪುಟ 449. 
ಹೆಗ್ಗಡದೇವನಕೋಟಿ-149: ಸಾಗರೆ, ಪುಟ 527. 
ನಂಜನಗೂಡು-215: ಸುತ್ತೂರು, ಪುಟ 31. 
ನಂಜನಗೂಡು-241: ನಗರ್ಲೆ, ಪುಟ 327. 
ನಂಜನಗೂಡು-164: ಮಣಲೂರು, ಪುಟ 274. 

ಸಂಪುಟ 5: ಕೃಷ್ಣರಾಜನಗರ-80: ತಂಡೆ, ಪುಟ 87. 
ಸಂಪುಟ 3: ನಂಜನಗೂಡು-341: ಹೆಡತಲೆ, ಪುಟ 399. 


ಸಂಪುಟ 5: ಮೈಸೂರು- 26: ಪುಟ 160. 


250 


ಸಂಪುಟ 3: ನಂಜನಗೂಡು - 362 & 363: ಕಳಲೆ, ಪುಟ 411 & 412. 


250. ಪೂರ್ಮ್ವೋಕ್ತ ಸಂಪುಟ 5: ಮೈಸೂರು — 112: ಆನಂದೂರು, ಪುಟ 262. 


251. ಪೂರ್ವೋಕ್ತ, ಮೈಸೂರು-164: ನಾಚನಹಳ್ಳಿ, ಪುಟ 291. 


* %k 5% kK % 


251 


245 


ಅಧ್ಯಾಯ - ನಾಲ್ಕು 
ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ 


ಸಮಾಜವು ಒಂದು ನಾಡಿನ ಕೈಗನ್ನಡಿ. ಸಾಮಾಜಿಕ ಜೀವನವು ಸ್ಪಸ್ಥವಾಗಿದ್ದರೆ ಆ 
ಪ್ರದೇಶದಲ್ಲಿನ ಆಡಳಿತ ವ್ಯವಸ್ಥೆ ಅತ್ಯುತ್ತಮವೆಂದು ತಿಳಿದುಬರುತ್ತದೆ. ರಾಜ್ಯದ ಪ್ರಜೆಗಳ ಸಂತುಷ್ಟ 
ಜೀವನವೇ ರಾಜನ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿತ್ತು. ಹೀಗಾಗಿಯೇ, ರಾಜರು ತಾವು ವಿಕ್ರಮ 
ಸಾಧಿಸಿ ಗೆದ್ದ ಪ್ರದೇಶಗಳ ಆಡಳಿತವನ್ನು ಹೆಚ್ಚೇನೂ ಮಾರ್ಪಡಿಸಲು ಹೋಗುತ್ತಿರಲಿಲ್ಲ. 
ಅಗತ್ಯವಿದ್ದರೆ, ಆಡಳಿತದ ಅನುಕೂಲಕ್ಕಾಗಿ ಕೆಲವು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾತ್ರ 
ಮಾಡುತ್ತಿದ್ದರೆಂಬುದು ಆಡಳಿತ ಪದ್ಧತಿ ಅಧ್ಯಾಯದಲ್ಲಿ ಈಗಾಗಲೇ ಗಮನಿಸಲಾಗಿದೆ. ಇಂತಹ 
ಅನುಭವದಿಂದಲೇ ಕನ್ನಡದಲ್ಲಿ ಹುಟ್ಟಿಕೊಂಡಿರುವ ಗಾದೆ ಮಾತೊಂದಿದೆ. "ರಾಮರಾಜ್ಯ ಬಂದರೂ 
ರಾಗಿ ಬೀಸೋದು ತಪ್ಪಲಿಲ್ಲ' ಎಂದು. ಇದು ಆಡಳಿತ ನಡೆಸುವ ರಾಜ ಬದಲಾದರೂ, ಭಿನ್ನ 
ರಾಜವಂಶಗಳು ಅಧಿಕಾರದ ಚುಕ್ಕಾಣಿ ಹಿಡಿದಾಗಲೂ ಜನಸಾಮಾನ್ಯರ ದೈನಂದಿನ ಜೀವನ ಹೆಚ್ಚೇನೂ 
ಏರಿಳಿತವಿಲ್ಲದೇ ಸಾಗುತ್ತಿತ್ತು ಎಂಬುದಕ್ಕೆ ನಿದರ್ಶನವಾಗಿದೆ. ಶಾಸನಗಳಲ್ಲಿ ಅಡಕವಾಗಿರುವ 
ಜನಸಾಮಾನ್ಯರ ಸಮಾಜ ಜೀವನವನ್ನು ವಿಶ್ಲೇಷಿಸುವುದು ಈ ಅಧ್ಯಯನದ ಉದ್ದೇಶ. ಸಮಾಜ 
ಜೀವನದ ಅಂಗಗಳಾದ ವರ್ಣವ್ಯವಸ್ಥೆ, ಸ್ತೀಯರ ಸ್ಥಾನಮಾನ, ವಿದ್ಯಾಭ್ಯಾಸ, ಕೃಷಿ ಮತ್ತು ನೀರಾವರಿ 
ಪದ್ದತಿಗಳು, ನ್ಯಾಯದಾನ, ವಿವಾಹ ಪದ್ಧತಿ, ದೇವಾಲಯದ ಸಾಂಸ್ಥಿಕ ಪರಂಪರೆ, ವೃತ್ತಿಗಳು, ತೆರಿಗೆ 
ಪದ್ಧತಿ, ವರ್ತಕರು-ವ್ಯಾಪಾರ ವಹಿವಾಟುಗಳು, ಅಳತೆ ಮತ್ತು ಮಾಪನಗಳು, ಭೂಮಿಯ 
ವ್ಯವಹಾರಗಳು ಮತ್ತು ಕೆಲವು ವಿಶಿಷ್ಟ ವಿಷಯಗಳನ್ನು ಶಾಸನಗಳಾಧಾರಗಳಿಂದ ವಿಶ್ಲೇಷಿಸಲಾಗಿದೆ. 


ವರ್ಣವ್ಯವಸ್ಥೆ: ಸ್ಮತಿ, ಪುರಾಣಗಳಲ್ಲಿ ವರ್ಣವ್ಯವಸ್ಥೆಯ ಉಲ್ಲೇಖವಿರುವುದರಿಂದ ಇವುಗಳ 
ಪಹೂರ್ವಕಾಲದಿಂದಲೂ ಈ ವ್ಯವಸ್ಥೆ ಜಾರಿಯಲ್ಲಿರುವುದನ್ನು ಗಮನಿಸಬಹುದು. 
ಮನುಸ್ಮತಶಿಯಲ್ಲಿಯೂ ನಾಲ್ಕು ವರ್ಣಗಳನ್ನು ಹೆಸರಿಸಲಾಗಿದೆ.ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ 
ಇವೇ ಆ ನಾಲ್ಕು ವರ್ಣಗಳು.ಭಗವದ್ಗೀತೆಯಲ್ಲಿ ನಾಲ್ಕು ವರ್ಣಗಳನ್ನು ಗುಣಕರ್ಮ 
ವಿಭಾಗವನ್ನನುಸರಿಸಿ ಸೃಷ್ಟಿಸಲಾಗಿದೆ ಎಂದು ಹೇಳಲಾಗಿದೆ (ಚಾತುರ್ವರ್ಣ೦ ಮಯಾಸೃಷ್ಟಂ 
ಗುಣಕರ್ಮವಿಭಾಗಶ). ಶಾಸನಗಳಲ್ಲಿ ಇದರ ಸ್ಪಷ್ಟ ನಿದರ್ಶನಗಳನ್ನು ನೋಡಬಹುದು. 
ವೃತ್ತಿಯನ್ನನುಸರಿಸಿಯೇ ವರ್ಣಾಶ್ರಮ ಧರ್ಮವನ್ನು ಪಾಲಿಸಲಾಗುತ್ತಿತ್ತು.ಬ್ರಾಹ್ಮಣರು 
ದೇವಾಲಯಗಳಲ್ಲಿನ ದೈವಪೂಜೆ, ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲು ಮತ್ತು ವಿದ್ಯಾದಾನದ 
ಕರ್ತವ್ಯಗಳನ್ನು ನಿಭಾಯಿಸಿದರೆ, ಕ್ಷತ್ರಿಯರು ರಾಜ್ಯಾಡಳಿತದ ಹೊಣೆಯನ್ನು, ನಾಡಿನ ಸಂರಕ್ಷಣಾ 
ಕಾರ್ಯಗಳನ್ನು ನೋಡಿಕೊಳ್ಳುತಿದ್ದರು. ವೈಶ್ಯರು ವ್ಯಾಪಾರ-ವ್ಯವಹಾರಗಳಲ್ಲಿ ತಲ್ಲೀನರಾಗಿದ್ದರೆ, 
ಶೂದರು ಕೆಲವು ಗುಡಿಕ್ಕೆಗಾರಿಕೆಗಳಲ್ಲಿ, ಕೃಷಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಿದ್ದರು. 
ಈ ನಾಲ್ಕು ವರ್ಣಗಳಲ್ಲದೆ, ಪಂಚಮರೆಂದು ಕರೆಸಿಕೊಳ್ಳುವ ಐದನೇ ವರ್ಗದವರೂ ಸಮಾಜದಲ್ಲಿದ್ದು, 
ಇವರನ್ನು ಶಾಸನಗಳಲ್ಲಿ ಹೊಲೆಯ, ಮಾದಿಗ, ತಳವಾರ, ಬೋವಿ ಮುಂತಾದ ಜಾತಿಗಳಿಂದ 
ಉಲ್ಲೇಖಿಸಲಾಗಿದೆ. ಕೆಲವೊಮ್ಮೆ ಶಾಸನದ ಶಾಪಾಶಯದ ವಾಕ್ಯಗಳಲ್ಲಿ ಇವರ ಹೆಸರನ್ನು ತಂದರೆ, 
ಕೆಲವೊಮ್ಮೆ ನೀಡಿದ ದಾನ-ಧರ್ಮಗಳಿಗೆ ಹಲವರೊಟ್ಟಿಗೆ ಇವರನ್ನೂ ಸಾಕ್ಷಿಗಳಾಗಿ, 


246 


ದಾನಪತಿಗಹಿಗಳಾಗಿ ಹಾಗೂ  ತೆರಿಗೆದಾರರಾಗಿ ಗೌರವಪೂರ್ವಕವಾಗಿ ನೋಡಲಾಗಿದೆ. ಈ 
ವಿಷಯವನ್ನು ಮುಂದೆ ವಿವರವಾಗಿ ಚರ್ಚಿಸಲಾಗುವುದು. 

ನಾಲ್ಕು ವರ್ಣಗಳಲ್ಲಿಯೂ ಹಲವಾರು ಜಾತಿ-ಕುಲಗಳಿದ್ದುದು ಶಾಸನಗಳಿಂದ ವೇದ್ಯವಾಗಿದೆ. 
ಸಿಂಗಪಟ್ಟಣವನ್ನು ಜೀರ್ಣೋದ್ದಾರಗೊಳಿಸಿ ಪಿರಿಯಾಪಟ್ಟಣವನ್ನಾಗಿ ಪರಿವರ್ತಿಸಿದ 
ಕುಲೋತ್ತುಂಗ-ಚಂಗಾಳ್ಳ ಪಿರಿಯರಾಜಯದೇವನ ಕ್ರಿಶ.1590ನೇ ವರ್ಷದ ಶಾಸನದಲ್ಲಿ, ಹದಿನೆಂಟು 
ಜಾತಿ ನೂರೊಂದು ಕುಲದವರೆಂದು ಹೇಳಲಾಗಿದೆ! ಆದರೆ. ಈ ಜಾತಿ ಮತ್ತು ಕುಲಗಳು 
ಯಾವುದೆಂದು ವಿವರಿಸಿಲ್ಲ. 


ಬ್ರಾಹ್ಮಣರು: ಸಮಾಜದಲ್ಲಿ ಬ್ರಾಹ್ಮಣರು ಉನ್ನತ ಸ್ಥಾನಗಳನ್ನು ಹೊಂದಿದ್ದುದು ಹಾಗೂ ಉತ್ತಮ 
ಸೌಲಭ್ಯಗಳ ಹಕ್ಕುದಾರರಾಗಿರುತ್ತಿದ್ದುದು ಶಾಸನಗಳಿಂದ ತಿಳಿದುಬರುತ್ತದೆ. ಬ್ರಾಹ್ಮಣರ ಜೀವಿತಕ್ಕಾಗಿ 
ಅಗಹಾರಗಳನ್ನು ನಿರ್ಮಿಸಿ ಅವುಗಳನ್ನು ಹಲವಾರು ವಿತ್ತಿಗಳಾಗಿ ವಿಭಾಗಿಸಿ, ಸರ್ವಸಂಪನ್ನವಾದ 
ಮನೆಗಳನ್ನು ಜೀವನಾವಶ್ಯಕ ಸಾಮಗಿಗಳೂಡನೆ ಬ್ರಾಹ್ಮಣರಿಗೆ ವಿತರಿಸುತ್ತಿದ್ದ ವಿಷಯಗಳನ್ನು ಅನೇಕ 
ಶಾಸನಗಳು ದಾಖಲಿಸಿವೆ. ಬ್ರಾಹ್ಗಣರು ವಿದ್ಯಾಸಂಪನ್ನರಾಗಿರುತ್ತಿದ್ದ ಕಾರಣ ರಾಜ ಮಹಾರಾಜರ 
ಮತ್ತು ಅಧಿಕಾರಿಗಳ ಆದರಕ್ಕೆ ಹಾಗೂ ಊರ ಗಾವುಂಡರ ದಾನಗಳಿಗೆ ಪ್ರತಿಗಹಿಯಾಗಿರುತ್ತಿದ್ದರು. 
ಕದಂಬ ರಾಜರು ಬ್ರಾಹ್ನಣಪೋಷಕರಾಗಿದ್ದಷ್ಟೇ ಅಲ್ಲ. ಇತರೆಡೆಗಳಿಂದ ಬ್ರಾಹ್ಮಣರು ಬಂದು ತಮ್ಮ 
ಆಳ್ಗಿಕೆಯ ಪ್ರದೇಶಗಳಲ್ಲಿ ನೆಲೆಸುವಂತೆ ನೋಡಿಕೊಳ್ಳುತ್ತಿದ್ದರು. ಇದಕ್ಕೆ ಉದಾಹರಣೆಯಾಗಿ, 
ನಂಜನಗೂಡಿನ ಗಟ್ಟವಾಡಿಯ ಕ್ರಿಶ.904ರ ಶಾಸನದಲ್ಲಿ ದಾನ ಪ್ರತಿಗಹಿಯ ವಂಶವಿವರಗಳನ್ನು 
ಹೇಳುವ ಸಂದರ್ಭದಲ್ಲಿ, ಹಿಂದೆ ಹಲವಾರು ಬ್ರಾಹ್ಮಣ ಕುಟುಂಬಗಳು ಉತ್ತರದ ಅಹಿಚ್ಛತ್ರಪುರದಿಂದ 
ಬಂದು ತಾಣಗುಂದೂರಿನಲ್ಲಿ ನೆಲೆಸಿದ್ದು, ಆ ಕುಟುಂಬಗಳಲ್ಲಿ ದಾನ ಪ್ರತಿಗಹಿಯಾದ ಶಿವಾರ್ಯನ 


ಕುಟುಂಬವೂ ಬಒಂದಾಗಿತ್ತೆಂದು ತಿಳಿಸಲಾಗಿದೆ. ನಂತರದಲ್ಲಿ, ಗಂಗ ರಾಜಕುಮಾರನಾದ 
ಎರೆಯಂಗನು ಎಲ್ಲಣ ಕುಲದ ಶಿವಾರ್ಯನಿಗೆ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿ ಹಲವಾರು 
ಗ್ರಾಮಗಳನ್ನು ಸೇರಿಸಿ ವಸಾಹತುಗಳನ್ನು ನಿರ್ಮಿಸಿ ಇದಕ್ಕೆ ಶಿವಾರ್ಯನಮಂಗಳವೆಂದು ಹೆಸರಿಸಿ 
ಕೊಡುಗೆಯಾಗಿ ನೀಡಿದ ಉಲ್ಲೇಖವಿದೆ. ಇದರಿಂದ ಕದಂಬರ ಕಾಲದಲ್ಲಿ ತಾಣಗುಂದೂರು ಅಥವಾ 
ತಾಳಗುಂದಕ್ಕೆ ಬಂದು ನೆಲೆಸಿದ ಬ್ರಾಹ್ನಣ ಕುಟುಂಬಗಳಲ್ಲಿ ಕೆಲವು ಗಂಗರಾಜರ ಪ್ರೋತ್ಸಾಹವನ್ನು 
ಪಡೆದು ನಂಜನಗೂಡು ಪ್ರದೇಶದಲ್ಲಿ ನೆಲೆಸುವಂತಾಯಿತು. 

ಬ್ರಾಹ್ಮಣರಲ್ಲಿ ಹಲವಾರು ಗೋತ್ರ ಸೂತ್ರಗಳಿದ್ದವು. ಬ್ರಾಹ್ಮಣರಲ್ಲಿ ಬಹುತೇಕರು 
ವೇದಪಾರಂಗತರಾಗಿದ್ದರು, ರಾಜಪೂಜ್ಯರಾಗಿದ್ದರು. ಅಲ್ಲದೆ, ಶಾಸನಗಳ ಶಾಪಾಶಯಗಳಲ್ಲಿಯೂ 
ಕೂಡ, "ಈ ಧರ್ಮವನ್ನಳುಪಿದರೆ ಗಂಗೆಯ ತಡಿಯಲ್ಲಿ ಬ್ರಾಹ್ಮಣರನ್ನು ವಧಿಸಿದ ದೋಷಕ್ಕೆ 
ಗುರಿಯಾಗುವರು' ಎಂದು ಬಹುತೇಕ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ, ಅಂದು 
ಬ್ರಾಹ್ಹಣ ಸಮುದಾಯದ ಮೇಲಿದ್ದ ಪೂಜ್ಯತಾ ಭಾವನೆಯ ಅನಾವರಣವಾಗುತ್ತದೆ. ಇಂಥ 
ಪಾಪಪ್ರಜ್ಞೆಯಿಂದ ಪ್ರಜಾ ಸಮುದಾಯವು ನೀಡಿದ ಧರ್ಮದ ಆಶಯವನ್ನು ಈಡೇರಿಸಲಿಯೆಂಬ 
ಉದ್ದೇಶ ಇಂಥ ಶಾಪಾಶಯಗಳ ಹಿಂದಿತ್ತುಇತಿಹಾಸದ ಅಧ್ಯಯನದಿಂದ, ಬ್ರಾಹ್ಮಣರು ಕೆಲವು ಬಾರಿ 
ವರ್ಣಪಲ್ಲಟವನ್ನು ಮಾಡಿ ಕ್ಷತ್ರಿಯರಾಗಿರುವುದನ್ನು ಅರಿಯಬಹುದು. ಇದಕ್ಕೆ ಉದಾಹರಣೆಯಾಗಿ, 
ಕದಂಬ ರಾಜ್ಯದ ಸಂಸ್ಥಾಪಕನಾದ ಮಯೂರಶರ್ಮನೆಂಬ ಬ್ರಾಹ್ಮಣನು ನಂತರ ಕ್ಷತ್ರಿಯನಾಗಿ 


247 


ಪಲ್ಲವರನ್ನು ಸೋಲಿಸಿ ರಾಜ್ಯ ಕಟ್ಟಿದ ನಂತರ ತನ್ನ ಹೆಸರನ್ನು ಮಯೂರವರ್ಮ ಎಂದು 
ಬದಲಿಸಿಕೊಂಡಿರುವುದನ್ನು ಗಮನಿಸಬಹುದು. 

ಕೃಷ್ಣರಾಜನಗರ ತಾಲ್ಲೂಕಿನ ಮಿರ್ಲೆಯಲ್ಲಿರುವ ಕ್ರಿಶ.15ನೇ ಶತಮಾನದ ಶಾಸನದಲ್ಲಿ 
ಉದ್ದವಸರ್ವಜ್ಞಪುರವೆಂದು ಹೆಸರಾಗಿದ್ದ ಹಂಪಾಪುರದ ಮಹಾಜನಗಳು ಮತ್ತು ಹಳ್ಳಿಹಿರಿಯೂರಿನ 
ಗೌಡುಪುಜೆಗಳು ನದಿಗೆ ನಿರ್ಮಿಸಿದ್ದ ಮೊದಲ ಕಾಲುವೆಯು ಹತ್ತೆಂಟು ಕಡೆ ಒಡೆದಿದ್ದುದರಿಂದ, 
ಅದನ್ನು ಸರಿಪಡಿಸಲು ಮತ್ತು ತೆರಿಗೆಯನ್ನು ಕೊಡಲು ಅವರಿಗೆ ಸಾಧ್ಯವಿಲ್ಲದ್ದನ್ನು ಮನಗಂಡು, ಮನೆ, 
ಗದ್ದೆ, ಬೆದ್ದಲುಗಳನ್ನು 140 ಹೊನ್ನಿಗೆ ಕಯದಾನವಾಗಿ ಶೃಂಗೇರಿಯ ನಾರಸಿಂಹಭಾರತಿವೊಡೆಯರ 
ಶಿಷ್ಯ ಭಾರತಿಪುರದ ಚಿಕ್ಕದೀಕ್ಷಿತರಿಗೆ ಕೊಟ್ಟ ಉಲ್ಲೇಖವಿದೆ.3 ಈ ಹಣವನ್ನು ಕಟ್ಟೆ ಕಾಲುವೆಗಳ 
ಜೀರ್ಣೋದ್ದಾರಕ್ಕಾಗಿ ಮಹಾಜನಗಳು ಬಳಸಿಕೊಂಡಿದ್ದಾಗಿ ತಿಳಿದುಬರುತ್ತದೆ. ಇದಲ್ಲದೆ, ಮನೆಯನ್ನು 


ಛತ್ರವಾಗಿ ಮಾರ್ಪಡಿಸಿ ಬ್ರಾಹ್ಮಣ ಭೋಜನಕ್ಕಾಗಿ ಅನುಕೂಲ ಮಾಡಿದಂತೆ ತಿಳಿದುಬರುತ್ತದೆ. 


ಕ್ರಿಶ.1546ರ ಶಾಸನವು, ವಿಜಯನಗರದ ವೀರಸದಾಶಿವರಾಯನ ಆಳ್ಗಿಕೆಯ ಕಾಲದಲ್ಲಿ, 
ನಂದ್ಯಾಲದ ಅವುಭಳೇಶ್ವರದೇವ ಮಹಾಅರಸುವನ್ನು "ಬ್ರಾಹ್ಮಣ ಪ್ರಶಿಪಾಲಕ”ನೆಂದು ಹೆಸರಿಸಿದೆ.4 
ನಾಡಿನ, ರಾಜ್ಯದ ಒಳಿತಿಗಾಗಿ ಹೋಮ ಹವನಗಳನ್ನು ಯಜ್ಞಯಾಗಾದಿಗಳನ್ನು ಆಚರಿಸುವುದು 
ಇವರ ಮುಖ್ಯ ಕರ್ತವ್ಯಗಳಲ್ಲಿ ಒಂದಾಗಿತ್ತು ಇದಕ್ಕಾಗಿ, ಇವರು ಪವಿತ್ರವಾದ ಅಗ್ನಿಯನ್ನು 
ಸಂರಕ್ಷಿಸಬೇಕಾದ ಅಗತ್ಯತೆಯಿತ್ತು. ಇದಕ್ಕಾಗಿ ಅಗ್ಗಿಷ್ಠಿಕೆಗಳನ್ನು ತಯಾರಿಸಿ ಅದರಲ್ಲಿ ಅಗ್ನಿಯನ್ನು 
ಕಾಪಿಡುತ್ತಿದ್ದರು. ಇಂಥ ಅಗ್ಗಿಷ್ಠಿಕೆಗಳ ನಿರ್ವಹಣೆಗಾಗಿಯೇ ದಾನ ದತ್ತಿಗಳನ್ನು ನೀಡಿರುವುದನ್ನು 
ಶಾಸನಗಳಲ್ಲಿ ಗಮನಿಸಬಹುದಾಗಿದೆ. ಕ್ರಿ.ಶ.1135ನೇ ವರ್ಷದ ಬನ್ನೂರು ಶಾಸನವು, ಮಹಾಜನರಿಗೆ 
ನೀಡಿದ ಹನ್ನೆರಡು ಗದ್ಯಾಣಗಳಲ್ಲಿ ಒಂದು ಗದ್ಯಾಣವನ್ನು ಅಗ್ಗಿಷ್ಠಿಕೆಯ ನಿರ್ವಹಣೆಗಾಗಿ ನೀಡಿದಂತೆ 
ಉಲ್ಲೇಖಿಸಿದೆ.5 ಬ್ರಾಹ್ಮಣರು ರಾಜಗುರುಗಳಾಗಿದ್ದರು. ಕೆಲವು ಬ್ರಾಹ್ಮಣರು ಯುದ್ಧವಿದ್ಯಗಳಲ್ಲಿಯೂ 
ಪರಿಣತರಿದ್ದು, ಸೇನಾಧಿಪತಿ ಮತ್ತು ಮಂತ್ರಿ ಪದವಿಯಂಥ ಅಧಿಕಾರಗಳಲ್ಲಿಯೂ ಇದ್ದುದನ್ನು 
ಗಮನಿಸಬಹುದು. 


ಅಗ್ರಹಾರಗಳು: ಬ್ರಾಹ್ಮಣರು ವಾಸಿಸುತ್ತಿದ್ದ ಸ್ಥಳವನ್ನು ಅಗಹಾರ ಎಂದು ಕರೆಯಲಾಗುತ್ತದೆ. "ಅಗ' 
ಎಂದರೆ ಶ್ರೇಷ್ಠ ಹಾಗೂ 'ಹಾರ' ಎಂದರೆ ಸ್ಥಳ ಎಂಬ ಅರ್ಥವಿರುವುದರಿಂದ ಅಗ್ರಹಾರಕ್ಕೆ ಈ 
ವಿವರಣೆಯಿದೆ. ವರ್ಣವ್ಯವಸ್ಥೆಯಲ್ಲಿ ಬ್ರಾಹ್ಮಣರೇ ಶ್ರೇಷ್ಠ ಎಂದು ಭಾವಿಸುವುದರಿಂದ, ಇವರು 
ವಾಸಿಸುವ ಸ್ಥಳವು ಅಗ್ರಹಾರವಾಯಿತು. ಅಗ್ರಹಾರದಲ್ಲಿ ಎಲ್ಲ ವರ್ಣದ ಜನರೂ ಅವರಿಗೆ 
ಮೀಸಲಿರಿಸಿದ್ದ ಕೇರಿಗಳಲ್ಲಿ ವಾಸಿಸುತ್ತಿದ್ದರೆಂದು ಶಾಸನಗಳಿಂದ ತಿಳಿದುಬರುತ್ತದೆ.ಆದರೆ, ಅಗ್ರಹಾರದ 
ಉತ್ಪತ್ತಿಯನ್ನು ಅನುಭವಿಸುವ ಹಕ್ಕುಳ್ಳವರಾಗಿದ್ದವರು ಬ್ರಾಹ್ಮಣರು ಮಾತ್ರ, ಅನೇಕ ರಾಜರು ತಮ್ಮ 
ಹೂರ್ವಿಕರಿಗೆ ಅಥವಾ ತಮಗೆ ಪುಣ್ಯವಾಗಲಿಯೆಂದು ಅಗಹಾರಗಳನ್ನು ನಿರ್ಮಿಸಿ, ಅವುಗಳನ್ನು 
ಅನೇಕ ವಿತ್ತಿಗಳಾಗಿ ವಿಂಗಡಿಸಿ ಅನೇಕ ಗೋತ್ರ ಮತ್ತು ಸೂತ್ರಗಳ ಬ್ರಾಹ್ಮಣರಿಗೆ ನೀಡುತ್ತಿದ್ದರು. ಈ 
ಅಗಹಾರಗಳು ಗದ್ದೆ ಬೆದ್ದಲುಗಳನ್ನು ಮತ್ತು ವಾಸಿಸುವ ಮನೆಗಳನ್ನೂ ಮನೆಗಳನ್ನೂ 
ಒಳಗೊಂಡಿರುತ್ತಿತ್ತು ವಿಪ್ರರಿಗೆ ನಿರ್ಮಿಸಿಕೊಡುವ ಮನೆಗಳು ಸರ್ವಸಜ್ಞಿತವಾಗಿರುತ್ತಿದ್ದವು. 
ಜೀವನಾವಶ್ಯಕವಾದ ಎಲ್ಲ ವಸ್ತುಗಳನ್ನೂ ಹೊಂದಿರುತ್ತಿತ್ತು ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ 


248 


ಅನೇಕ ಅಗಹಾರಗಳ ಉಲ್ಲೇಖ ಕಂಡುಬರುತ್ತದೆ. ಕಾಲಾನುಕ್ರಮಣಿಕೆಯ ಹಿನ್ನೆಲೆಯಲ್ಲಿ ಅವುಗಳನ್ನು 
ವಿಶ್ಲೇಷಿಸಲಾಗಿದೆ. 


ಕದಂಬ ರಾಜನಾದ ಶಿವಮೃಗೇಶವರ್ಮನ ಏಳನೆಯ ಅಆಳ್ಗಿಕೆಯ ವರ್ಷದಲ್ಲಿ ಹೊರಡಿಸಿರುವ 
ಹಿಟ್ಟಹೆಬ್ಬಾಗಿಲು ಶಾಸನದ ಕಾಲ ಕ್ರಿಶ.462 ಆಗಿದ್ದು, ಪ್ರಸ್ತುತ ಶಾಸನವು ಮೃಗೇಶವರ್ಮ ರಾಜನು 
ಅಥರ್ವಣ ಶಾಖೆಯ ಔಪಗಹನಿ ಗೋತ್ರದ ಪಿಂಗಳಸ್ಪಾಮಿಯ ಮಗ ಸರ್ವಸ್ಥಾಮಿ ಎಂಬ 
ಬ್ರಾಹ್ಮಣನಿಗೆ ಕಿರುನೀರಿಲ್ಲಿ ಗ್ರಾಮವನ್ನು ಬ್ರಹ್ನದೇಯವಾಗಿ ನೀಡಿದ ವಿಷಯವನ್ನು ದಾಖಲಿಸಿದೆ. 
ದಾನ ಪ್ರಶಿಗಹಿಯಾದ ಸರ್ವಸ್ವಾಮಿಯು ವೇದವೇದಾಂಗವಿದನೆಂದು ಶಾಸನದಲ್ಲಿ ಕೀರ್ತಿಸಲಾಗಿದೆ. 
ಬ್ರಹ್ಮದೇಯವಾಗಿ ನೀಡಿದ ಕಿರುನೀರಿಲ್ಲಿ ಗಾಮಕ್ಕೆ "ಅಭಟ ಪ್ರವೇಶ' ಮತ್ತು ವಿಷ್ಠಿ ಹಾಗೂ 
ಪಂಗುಗಳೆಂಬ ತೆರಿಗೆಗಳಿಂದ ವಿನಾಯಿತಿ ನೀಡಿದ ವಿಶೇಷ ಸೌಲಭ್ಯವನ್ನೂ ಸಹ 
ವಿಸ್ತರಿಸಲಾಗಿದೆ.ಶಾಸನೋಕ್ತ ಗ್ರಾಮವು ಪಿರಿಯಾಪಟ್ಟಣ ತಾಲ್ಲೂಕಿನ ಕಿರುನೆಲ್ಲಿ ಎಂದು ಈಗಾಗಲೇ 
ರಾಜಕೀಯ ಚರಿತ್ರೆಯ ಅಧ್ಯಾಯದಲ್ಲಿ ಗುರುತಿಸಲಾಗಿದೆ. 


ಗಂಗ ದೊರೆ ಶೀಪುರುಷನ ಕಕ್ರಿಶ.725-26ರ ಸಾಲಿಗ್ರಾಮ ಶಾಸನವು, ತೇಗಟ್ಟೂರ್‌ 
ವಿಷಯದಲ್ಲಿದ್ದ ಬಾರದೂರು ಗ್ರಾಮವನ್ನು ನಾಗಶರ್ಮನ ಮಗನಾದ ವತ್ಸ್ತಗೋತ್ರದ ಬಾಣಶರ್ಮನಿಗೆ 


ಕೊಡುಗೆಯಾಗಿ ನೀಡಿದ್ದನ್ನು ದಾಖಲಿಸಿದೆ. ಈ ಗ್ರಾಮವನ್ನು ಬ್ರಹದೇಯವಾಗಿ ನೀಡಲಾಗಿದ್ದು, ದಾನ 
ಪ್ರಶಿಗ್ರಹಿಯಾದ ಬಾಣಶರ್ಮನು ವಾತಾಪಿ ಅಥವಾ ಬಾದಾಮಿಯ ನಿವಾಸಿಯಾಗಿದ್ದನು. ಈ ದಾನಕ್ಕೆ 
ಷಣ್ಣವತಿ ಸಹಸ್ತದ ಅಧಿಕಾರಿಗಳು ಸಾಕ್ಷಿಯಾಗಿದ್ದರೆಂದು ಶಾಸನವು ತಿಳಿಸಿದೆ. ಇತರೆ ಪ್ರದೇಶಗಳಲ್ಲಿದ್ದ 
ವಿಪ್ರರನ್ನು ತಮ್ಮ ಆಡಳಿತ ಪ್ರಾಂತ್ಯಗಳಲ್ಲಿ ವಾಸಿಸಲು ಪ್ರೋತ್ಸಾಹಿಸುವ ಸಲುವಾಗಿ ರಾಜರು ಇಂಥ 
ಕೊಡುಗೆಗಳನ್ನು ನೀಡುತ್ತಿದ್ದರೆಂದು ಅರ್ಥವಾಗುತ್ತದೆ. ಇದರಿಂದ, ಗಂಗರ ಆಳ್ಗಿಕೆಯ ಪ್ರದೇಶದಲ್ಲಿ 
ವಿದ್ಯಾಪಸಾರ ಕಾರ್ಯವು ಪರೋಕ್ಷವಾಗಿ ಗಂಗದೊರೆಗಳ ನೆರವಿನಿಂದಲೇ ನಡೆಯುತ್ತಿತ್ತೆಂದು 
ಹೇಳಬಹುದು. 


ಗಂಗರಾಜ ಒಂದನೇ ರಾಚಮಲ್ಲನ ಮೊದಲನೆಯ ಆಳ್ಗಿಕೆಯ ವರ್ಷದ ಕ್ರಿಶ.819ರ 
ಸಾಲಿಗ್ರಾಮದ ಶಾಸನವು ಪೆರ್ಜ್ಗರಂಗಿ ದಾನಶಾಸನವೆಂದೇ ಪ್ರಸಿದ್ಧವಾಗಿದೆ5  ಮರುಗೆರೆ 
ವಿಷಯದಲ್ಲಿದ್ದ ಎಡೆದಿಂಡೆ-70ರಲ್ಲಿನ ಪೆರ್ಜರಂಗಿ ಗ್ರಾಮವನ್ನು ಎಲ್ಲ ತೆರಿಗೆಗಳಿಂದ ಮುಕ್ತಮಾಡಿ 
ಅಂದರೆ ಸರ್ವಮಾನ್ಯವಾಗಿ ಭಟ್ಟ-ವಿನಯನ ಮೊಮ್ಮಗನಾದ ಹಾಗೂ ತದಂಗುತ್ತಿ ಸೋಮಯಾಜಿ 
ಭಟ್ಟನ ಮಗನಾದ ಭಾರದ್ದಾಜ ಗೋತ್ರದ ನಾಗದೇವ-ಭಟ್ಟನಿಗೆ ಸರ್ವಬಾಧಾಪರಿಹಾರಾರ್ಥವಾಗಿ 
ಸೂರ್ಯಗಹಣದ ದಿನದಂದು ರಾಜನು ಬ್ರಹ್ನದೇಯವಾಗಿ ನೀಡಿದ್ದಾನೆ.  ದಾನಪ್ರತಿಗಹಿಯಾದ 
ನಾಗದೇವ ಭಟ್ಟನು ಯಗ್ಗೇದ ಪಾರಂಗತನಾಗಿದ್ದನೆಂದು ಶಾಸನದಿಂದ ತಿಳಿದುಬರುತ್ತದೆ. 


ಒಂದನೇ ರಾಜಮಲ್ಲನ ಮಗನಾದ ನೀತಿಮಾರ್ಗ ರಣವಿಕ್ರಮಯ್ಯನೆಂಬ ಬಿರುದು ಹೊಂದಿದ್ದ 
ಎರೆಗಂಗನು ಕೊಳನೆಲ್ಲೂರು ಗ್ರಾಮವನ್ನು ಆರಿದಗೋತ್ರದ ಪರಪದಿಭಟ್ಟನಿಗೆ ಬಹ್ಮದೇಯವಾಗಿ 
ನೀಡಿದ ವಿಷಯವನ್ನು ಕ್ರಿಶ.9ನೇ ಶತಮಾನದ ಶಾನಸವು ದಾಖಲಿಸಿದೆ. ಕ್ರಿಶ.904ರ ಗಟ್ಟವಾಡಿ 
ಶಾಸನವು, ಇಮ್ಮಡಿ ರಾಚಮಲ್ಲನ ಆಳ್ಳಿಕೆಯ ಕಾಲದ್ದಾಗಿದ್ದು, ಎಲ್ಲಣಕುಲದ ಶಿವಾರ್ಯ್ಯನು ಬೃಹತ್‌ 
ಕೆರೆಯೊಂದನ್ನು ಕಟ್ಟಿಸಿ, ಅದರೊಡನೆ ಶಿವನಯಮಂಗಲವೆಂಬ ಅಗಹಾರವನ್ನು ನಿರ್ಮಿಸಿದ್ದು, 


249 


ಯುವರಾಜ ನೀತಿಮಾರ್ಗ ಎರೆಗಂಗನು ಶಿವಯ್ಯನ ಕಾರ್ಯವನ್ನು ಮೆಚ್ಚಿ, ಕದರಮಾಳ್ದೂರ್‌ 


ಗ್ರಾಮವನ್ನು ಶಿವಯ್ಯನಿಗೆ ಕೊಡುಗೆಯಾಗಿ ನೀಡಿದ್ದನ್ನು ಉಲ್ಲೇಖಿಸಲಾಗಿದೆ. ಶಿವಯ್ಕನು ಈ 
ಗ್ರಾಮವನ್ನು 120 ವಿತ್ರಿಗಳಾಗಿ ವಿಭಾಗಿಸಿ, ಅಲ್ಲಿ ವಾಸಿಸುವ ಅರವತ್ತು ಬ್ರಾಹ್ಮಣರಿಗೆ ನೀಡಿದ್ದಾಗಿ ಸಹ 
ಶಾಸನದಿಂದ ತಿಳಿದುಬರುತ್ತದೆ. 


ಸತ್ಯವಾಕ್ಕ ಪೆರ್ಮಾನಡಿಯ ಆಳ್ಳಿಕೆಯ ಕಾಲದಲ್ಲಿ, ಗಂಗವಾಡಿ-32000ದಲ್ಲಿ 
ಅಂತರ್ಗತವಾಗಿದ್ದ ಕುಪ್ಪೆನಾಡಿನ ಮಣಲೂರು ಎಂಬ ಗ್ರಾಮವನ್ನು ಮಯ್ದುನ ಗೊಮ್ಮಯ್ಯನು 
ಅಗ್ರಹಾರವಾಗಿ ಮಾರ್ಪಡಿಸಿ ದಾನ ನೀಡಿದ ವಿಷಯವು ಕಿ.ಶ.976-77ರ ಹಿರೇಮಳಲಿ ಶಾಸನದಲ್ಲಿ 


ಉಕ್ಷಗೊಂಡಿದೆ.!! ಶಾಸನ ತ್ರುಟಿತವಾಗಿರುವುದರಿಂದ ದಾನಪ್ರತಿಗಹಿಯ ಹೆಸರು ತಿಳಿದುಬರುವುದಿಲ್ಲ. 
ಕ್ರಿಶ.10ನೇ ಶತಮಾನದ ಶಾಸನವು ಕಿರಿಯ ಕವಿಲನ್ನಿ ಗ್ರಾಮವನ್ನು ಅಗ್ರಹಾರವಾಗಿ ಮಾರ್ಪಡಿಸಿ 
ಬ್ರಾಹ್ಮಣರಿಗೆ ನೀಡಿದ್ದನ್ನು ಉಲ್ಲೇಖಿಸಿದೆ.? ಶಾಸನ ತ್ರುಟಿತವಾಗಿರುವುದರಿಂದ ದಾನಿಯ ಹಾಗೂ 
ದಾನ ಪ್ರತಿಗಹಿಯ ಹೆಸರು ತಿಳಿದುಬರುವುದಿಲ್ಲ. ಹೊಯ್ದಳ ಒಂದನೇ ನರಸಿಂಹನು ತೊಗರವಾಡಿ 
ಮತ್ತು ಮನ್ನೆಯ ಬೂವನಹಳ್ಳಿ ಗ್ರಾಮಗಳನ್ನು ಧರ್ಮಾಪುರವೆಂಬ ಅಗಹಾರವಾಗಿ ಮಾರ್ಪಡಿಸಿ, 
ಅದನ್ನು ಕೇಶವದೇವರಿಗೆ ಅರ್ಪಿಸಿ, ದೇವಾಲಯದ ಮೂಲಿಗನಾದ ಹಾರೀತಗೋತ್ರದ ಕಣ್ಣಮೆಯ 
ಮತ್ತು ಮಾಚಿಕಬ್ಬೆಯ ಮಗನಾದ ಶ್ರೀಧರನಿಗೆ ಸರ್ವನಮಸ್ಯವಾಗಿ ನೀಡಿದ ವಿಷಯವನ್ನು ಕಿ.ಶ.1162ರ 


ಧರ್ಮಾಪುರ ಶಾಸನವು ಉಲ್ಲೇಖಿಸಿದೆ. 


ಹೊಯ್ದಳ ಮುಮ್ಮಡಿ ನರಸಿಂಹನು ನಿಬ್ಬಯಲ ಮಹಾಜನಗಳಿಗೆ ಗೆಗ್ಗನಹಾಳ ಗ್ರಾಮವನ್ನು 


ಕೊಡುಗೆಯಾಗಿ ನೀಡಿದ ವಿವರವು ಕ್ರಿಶ.1259ರ ದೆಗ್ಗನಹಳ್ಳಿ ಶಾಸನದಲ್ಲಿ ದಾಖಲಾಗಿದೆ.!4 
ಮಹಾಜನಗಳು ಅಗ್ರಹಾರದ ಒಡೆಯರಾಗಿದ್ದರು. ರಾಜನು ಗೆಗ್ಗನಹಾಳ ಗ್ರಾಮದ ಸಿದ್ಧಾಯಗಳನ್ನು 
ಮಹಾಜನರಿಗೆ ಬಿಟ್ಟುಕೊಟ್ಟ ವಿಷಯ ಶಾಸನೋಕ್ಷವಾಗಿದೆ. ಕ್ರಿ.ಶ.1290ರ ಮುಮ್ಮಡಿ ನರಸಿಂಹನ 
ಆಳ್ಳಿಕೆಯ ಕಾಲದ ಶಾಸನವು, ಆಲುಗೋಡು ಗ್ರಾಮವನ್ನು ಸರ್ವಜ್ಞ ಪ್ರಸನ್ನ ಚನ್ನಕೇಶವಪುರ ಎಂದು 
ಹೆಸರಿಸುತ್ತಾ, ಈ ಅಗ್ರಹಾರವು ಸರ್ವನಮಸ್ಯವೆಂದು ಹೇಳಿದೆ.!5 ಅಂದರೆ, ಎಲ್ಲ ರೀತಿಯ 
ತೆರಿಗೆಗಳಿಂದ ಮುಕ್ತವಾದ ಗ್ರಾಮವೆಂಬ ಅಂಶ ಗಮನಾರ್ಹ. 


ಕ್ರಿ.ಶ.1377ರ ವಿಜಯನಗರದ ಇಮ್ಮಡಿ ಹರಿಹರನ ಶಾಸನದಲ್ಲಿ, ರಾಜನಾದ ಇಮ್ಮಡಿ 
ಹರಿಹರನು ತನ್ನ ತಂದೆ ಬುಕ್ಕರಾಯನಿಗೆ ಶಿವಸಾಯುಜ್ಯ ಪ್ರಾಪ್ತವಾಗಲೆಂದು, ಹೆಬಸೂರು ಗ್ರಾಮವನ್ನು 
ಅದರ ಹತ್ತು ಉಪಗ್ರಾಮಗಳಾದ ಗುಮನಪಲ್ಲಿ, ಗಾಯನವಪಲ್ಲಿ, ಸರಗೂರು, ಹೊರವೆಯಪಲ್ಲಿ, 
ಅಂಕಣಗಟ್ಟ, ಹರದನಪಲ್ಲಿ, ವೊಡರಪಲ್ಲಿ, ಬಿದರಹಾಳ, ಮಾದಣ್ಣಪಲ್ಲಿ ಮತ್ತು ಸನ್ಯಪಲ್ಲಿಗಳೂಡನೆ 
ಬುಕ್ಕರಾಯನಪುರವೆಂಬ ಅಗ್ರಹಾರವಾಗಿ ಪರಿವರ್ತಿಸಿ ಅನೇಕ ಗೋತ್ರ, ಸೂತ್ರಗಳ ಬ್ರಾಹ್ಮಣರಿಗೆ 
ದಾನವಾಗಿ ನೀಡಿದ ಉಲ್ಲೇಖವಿದೆ. ಶಾಸನೋಕ್ತವಾಗಿರುವ ಗೋತ್ರಗಳು ಮುಂದಿನಂತಿವೆ; 
ಆಶ್ತಲಾಯನದ ಮೌದ್ಗಲ್ಕ, ಪರಾಶರ, ಮೌನಭಾರ್ಗವ, ಭಾರದ್ದಾಜ, ಹಾರೀತ, ಕಾಶ್ಯಪ, ಶ್ರೀವತ್ತ, 
ವಾಸಿಷ್ಠ, ಕಾಪಿಲಾ, ಉಪಮನ್ಳುವಶಿಷ್ಟ, ಗೌತಮ, ವೈಶ್ವಾಮಿತ್ರ್ತ ಯಜುಶ್ವಾಖೆಯ ಗರ್ಗ, ಆತ್ರೇಯ, 
ಕೌಶಿಕ ಮತ್ತು ಕೌಂಡಿನ್ಯ ಗೋತ್ರಗಳ ಹಲವಾರು ಬ್ರಾಹ್ಮಣರಿಗೆ ವಿತ್ತಿಗಳನ್ನು ವಿಭಾಗಿಸಲಾಗಿದೆ. 


250 


ಕ್ರಿಶ.1397ರ ಹೆಮ್ಮಿಗೆ ಗ್ರಾಮದ ಶಾಸನವು, ವಿಜಯನಗರದ ದೊರೆ ಇಮ್ಮಡಿ ಹರಿಹರನು 
ಹೆನ್ನುಗೆ ಅಥವಾ ಹೆಮ್ಮುಗೆ ಗಾಮವನ್ನು ಹರಿಹರರಾಜೇಂದಪುರವೆಂಬ ಅಗ್ರಹಾರವಾಗಿ ಪರಿವರ್ತಿಸಿ, 
ಆತ್ರೇಯ ಗೋತ್ರದ ಆಪಸ್ತಂಬಸೂತ್ರದ ಯಜುಶ್ವಾಖೆಯ ಹಿರಿಯಮಾಧವಪುರದ ಅಲಾಳದೀಕ್ಷಿತರ 


ಮಗನಾದ ವರದಭಟ್ಟರಿಗೆ ಕೊಡುಗೆಯಾಗಿ ನೀಡಿದ ವಿವರವನ್ನು ದಾಖಲಿಸಿದೆ.!? ಇಮ್ಮಡಿ ಹರಿಹರನ 
ಆಳ್ಲಿಕೆಯ ಕಾಲದ ಕ್ರಿಶ.1397ರ ಇನ್ನೊಂದು ಶಾಸನವು, ಇಮ್ಮಡಿ ಹರಿಹರನ ಕಿರಿಯ 
ಸಹೋದರನಾದ ಮಹಾಮಂಡಲೇಶ್ತರ ಮಲ್ಲಪ್ಲೊಡೆಯನ ಮಗ ನಾರಾಯಣದೇವ ಒಡೆಯನು 
ರಾಜನಾದ ಪ್ರತಾಪಹರಿಹರಮಹಾರಾಯನಿಗೆ ಅಭಿವೃದ್ಧಿಯಾಗಲೆಂದು ಚನ್ನಪಟ್ಟಣ-ಬಳಿಲದ 
ಕೊಳತೂರು ಗ್ರಾಮವನ್ನು ಪ್ರತಾಪಹರಿಹರಪುರವೆಂಬ ಅಗಹಾರವಾಗಿ ಪರಿವರ್ತಿಸಿ, ಇದನ್ನು 36 
ವಿತ್ರಿಗಳಾಗಿ ವಿಭಾಗಿಸಿ, ನಾನಾಗೋತ್ರ, ಸೂತ್ರಗಳ 39 ಬ್ರಾಹ್ಮಣರಿಗೆ ಹಂಚಿಕೆ ಮಾಡಿದ ವಿಷಯವನ್ನು 


ದಾಖಲಿಸಿದೆ.!5 ಶಾಸನವು, 32 ಬ್ರಾಹ್ಮಣರಿಗೆ ತಲಾ ಒಂದೊಂದು ವಿಕ್ತಿಯನ್ನೂ ಐವರಿಗೆ ತಲಾ 
ಅರ್ಧ ವಿತ್ತಿಯನ್ನೂ ಹಾಗೂ ಇಬ್ಬರಿಗೆ ತಲಾ ಮುಕ್ಕಾಲು ವಿತ್ತಿಗಳನ್ನು ಹಂಚಿದಂತೆ ತಿಳಿಸುತ್ತದೆ. 


ವಿಜಯನಗರದ ಕೃಷ್ಣದೇವರಾಯನ ಆಳಿಕೆಯ ಕಾಲದ ಕ್ರಿಶ15133ರ ಶಾಸನವು, 
ಕೃಷ್ಣದೇವರಾಯನ ತಂದೆ ನರಸ-ಭೂಪನು ಹಿರಿಯ ಬಿದನೂರನ್ನು ನರಸಿಂಹಪುರವೆಂಬ 
ಅಗಹಾರವಾಗಿ ಮಾರ್ಪಡಿಸಿ ನೀಡಿದ್ದ ಕೊಡುಗೆಯನ್ನು ನವೀಕರಿಸಿ, ಕೃಷ್ಣರಾಯಪುರವೆಂಬ 
ಅಗಹಾರವಾಗಿ ಮರುನಾಮಕರಣ ಮಾಡಿ, ಇದನ್ನು ಹನ್ನೆರಡು ವಿತ್ತಿಗಳಾಗಿ ವಿಭಾಗಿಸಿ ಹಲವಾರು 


ಬ್ರಾಹ್ಮಣರಿಗೆ ಸರ್ವಮಾನ್ಯವಾಗಿ ನೀಡಿದ ಉಲ್ಲೇಖವಿದೆ.” ಕೃಷ್ಣದೇವರಾಯನ ಆಳಿಕೆಯ ಕಾಲದ 
ಕ್ರಿಶ.1521ರ ಇನ್ನೊಂದು ಶಾಸನವು. ಆತನ ಶಿರಪ್ರಧಾನನಾದ ಸಾಳುವ ಗೋವಿಂದರಾಜಯ್ಕನು 
ಹೊಯ್ದಳ ದೇಶದ ಮುಳ್ಳೊರು ಸ್ಥಳದ ಕಲವೂರು ಗ್ರಾಮವನ್ನು ಕೃಷ್ಣಾಪುರವೆಂಬ ಅಗ್ರಹಾರವಾಗಿ 
ಮಾರ್ಪಡಿಸಿ, ಇದನ್ನು 37 ವಿತ್ತಿಗಳಾಗಿ ವಿಂಗಡಿಸಿ ಹಲವಾರು ತೆರಿಗೆಗಳನ್ನು ಮಾನ್ಯಮಾಡಿ ಅನೇಕ 
ಗೋತ್ರಗಳ ಬ್ರಾಹ್ಮಣರಿಗೆ ಧಾರೆಯೆರೆದಿದ್ದನ್ನು ದಾಖಲಿಸಿದೆ. ಕಲವೂರು ಗ್ರಾಮವು ಹಿಂದೆಯೂ 
ಅಗಹಾರವಾಗಿದ್ದು, ಬಲ್ಲಾಳರಾಯನು ಇದನ್ನು ತಾಮಶಾಸನದ ಮೂಲಕ ಬ್ರಾಹ್ಮಣರಿಗೆ ನೀಡಿದ್ದು. 
ನಂತರ ಪಾಳುಬಿದ್ದಿದ್ದ ಈ ಗ್ರಾಮವನ್ನು ಜೀರ್ಣೋದ್ದಾರ ಮಾಡಿ ಕೃಷ್ಣಾಪುರವೆಂಬ ಅಗ್ರಹಾರವನ್ನು 
ಪುನರ್ನಿರ್ಮಿಸಲಾಯಿತೆಂದು ಶಾಸನದಿಂದ ತಿಳಿದುಬರುತ್ತದೆ. ಬಲ್ಲಾಳರಾಯನು ಹೊಯ್ದಳ 
ಅರಸನೆಂದು ಸಷ್ಟವಾಗಿ ಗುರುತಿಸಬಹುದು. 


ಕ್ರಿ.ಶ.1568ನೇ ವರ್ಷದ ಸನ್ಯಾಸಿಪರ ಶಾಸನವು ಚಂಗಾಳ್ಬ ಶ್ರೀಕಂಠದೇವ ಮಹಾಅರಸುವಿನ 
ಪುತ್ರನಾದ ವೀರವೀರೇದೇವ ಮಹಾಅರಸನು ಚಂದಗಹಣದ ದಿನ ಶಿವಪೂಜಾಸಮಯದಲ್ಲಿ, 
ವೀರಾಂಬುಧಿಯೆಂಬ ಗಾಮವನ್ನು ಅಗಹಾರವಾಗಿ ಪರಿವರ್ತಿಸಿ ಭಾರದ್ದಾಜಗೋತ್ರದ 
ಆಶ್ತ್ಲಲಾಯನಸೂತ್ರದ  ರುಕ್‌ಶಾಖೆಯ ಅಷ್ಲಾವಧಾನಿ ಸೋಮನಾಥದೀಕ್ಷಿತರ ಮಗನಾದ 
ನಾರಸಿಂಹಭಟ್ಟರಿಗೆ ನೀಡಿದ ವಿವರಗಳನ್ನು ದಾಖಲಿಸಿದೆ.?! ವಿಜಯನಗರದ ಶ್ರೀರಂಗದೇವ 
ಮಹಾರಾಜನು ಪೆನುಗೊಂಡೆಯಿಂದ ಆಳಿಕೆ ನಡೆಸುತ್ತಿದ್ದ ಕಾಲದಲ್ಲಿ, ಬಯ್ಯಪ್ಪನಾಯಕ 
ಕೃಷ್ಣಪ್ಪನಾಯಕನ ಮಗನಾದ ವೆಂಕಟಪ್ಪನಾಯಕನು ತನ್ನ ತಾಯಿ ರಾಮಮ್ಮನಿಗೆ ಪುಣ್ಯವಾಗಬೇಕೆಂದು 
ಮಕರಸಂಕ್ರಾಂತಿಯ ಪುಣ್ಯಕಾಲದಲ್ಲಿ ಹೊಯಿಸಳ ರಾಜ್ಯದ ನರಸಿಂಹಪುರದ ಸೀಮೆಯ ಹಂಪಾಪುರ 


251 


ಸ್ಥಳಕ್ಕೆ ಸೇರುವ ಗಳಿಗೇಕೆರೆಯೆಂಬ ಗ್ರಾಮವನ್ನು ರಾಮಾಪುರವೆಂಬ ಅಗ್ರಹಾರವಾಗಿ ಮಾರ್ಪಡಿಸಿ, 


ಕಾಶ್ಯಪಗೋತ್ರದ ಆಪಸ್ತಂಬ ಸೂತ್ರದ ಯಜುಶಾಖೆಯ ರಾಮಚಂದಭಟ್ಟರ ಮಗ ವಿಠಲಭಟ್ಟರಿಗೆ 
ಸರ್ವಮಾನ್ಯವಾಗಿ ನೀಡಿದ ವಿವರವನ್ನು ಕ್ರಿ.ಶ.1577ರ ಶಾಸನವು ಒಳಗೊಂಡಿದೆ.೨೨ 


© 


ಕ್ರಿ.ಶ.1591ರ ಶಾಸನವು, ಚಂಗಾಳ್ಳ ಪಿರಿಯರಾಜಯ್ಯ ಮಹಾಅರಸುಗಳು ಅವರ ಪುತ್ರನಾದ 
ಪ್ರಾಣಧಾರೆಯ ಪಿರಿವೊಡೆಯರಿಗೆ ಕೈಲಾಸಪ್ರಾಪ್ತಿಯಾಗಲಿಯೆಂದು ಪಿರಿಸಮುದವೆಂಬ ಅಗ್ರಹಾರವನ್ನು 


ಐ 


ಬೆಟ್ಟದಪುರದ ಅನ್ನದಾನಿ ಮಲ್ಲಿಕಾರ್ಜುನದೇವರ ಕಾರ್ತೀಕ ದೀಪಾರಾಧನೆಗೆ ನೀಡಿದ ವಿವರವನ್ನು 


pe 

ಉಲ್ಲೇಖಿಸಿದೆ.:5 ಮೈಸೂರಿನ ಚಾಮರಾಜ ಒಡೆಯರ ಮೊಮ್ಮಗನಾದ ಹಾಗೂ ದೇವರಾಜ 
ಒಡೆಯರ ಮಗನಾದ ದೇವರಾಜ ಮಹೀಪಾಲ ಅರಸನು ತನಗೆ ವಿಕಮಾರ್ಜಿತವಾಗಿ ಬಂದ 
ಭೇರ್ಯ ಗ್ರಾಮವನ್ನು ಅದಕ್ಕೆ ಸೇರಿದ ಹನ್ನೆರಡು ಉಪಗ್ರಾಮಗಳಾದ ಸಂಬವಳ್ಳೀಗ್ರಾಮ, 
ಮಂಡಿಗನಹಳ್ಳಿಗಾಮ, ಸುಗ್ಗನಹಳ್ಳಿಗ್ರಮ, ಬಟಿಗನಹಳ್ಳಿಗ್ರಾಮ, ಸೋಮನಹಳ್ಳಿ ಗ್ರಾಮ, 
ಗೇರದಡಗ್ರಾಮ. ಒಳಗೆರೆಹಳ್ಳಿಗ್ರಾಮ. ಚಿಕ್ಕಭೇರ್ಯಗಾಮ, ಮುಕ್ಕನಹಳ್ಳಿಗ್ರಾಮ,  ಗೆಜ್ಜೆಗಾರ 
ಕುಪ್ಪಹಳ್ಳಿಗ್ರಮ. ಮುದಿಗುಪೆಗಳೊಡನೆ ದೇವರಾಜಪುರವೆಂಬ ಅಗ್ರಹಾರವಾಗಿ ಮಾಡಿ, ಅದನ್ನು 
ಅನೇಕ ವಿತ್ತಿಗಳಾಗಿ ವಿಂಗಡಿಸಿ ಹಲವಾರು ಗೋತ್ರ ಮತ್ತು ಸೂತ್ರಗಳ ಬ್ರಾಹ್ಮಣರಿಗೆ ಸರ್ವಮಾನ್ಯವಾಗಿ 


ನೀಡಿದ ಉಲ್ಲೇಖ ಕ್ರಿಶ.1606ರ ಶಾಸನದಲ್ಲಿದೆ. ಅರಸನ ಪಿತೃಗಳಿಗೆ ಅಕ್ಷಯಪುಣ್ಯಲೋಕ 
ಪ್ರಾಪ್ತಿಯಾಗಲೆಂದು ಉದ್ದೇಶಿಸಿ ಮಾಡಿದ ದಾನವಾಗಿರುತ್ತದೆ. 


ಕ್ರಿಶ.1612ರ ತಿರುಮಕೂಡಲು ನರಸೀಪುರ ಶಾಸನವು, ರಾಜ ಒಡೆಯರ ಮೊಮ್ಮಗ ಮತ್ತು 
ನರಸರಾಜ ಒಡೆಯರ ಮಗನಾದ ಮೈಸೂರಿನ ಚಾಮರಾಜ ಒಡೆಯರು ತಾಯೂರ ನಾಡು, 
ಮೂಗೂರ ಸ್ಥಳ, ಉಮ್ಮತ್ತೂರು ಚಾವಡಿಯಲ್ಲಿದ್ದ ನವಿಲೂರು ಮತ್ತು ಆಲದೂರುಗಳನ್ನು ಒಂದಾಗಿ 
ಸೇರಿಸಿ ಚಾಮರಾಜಸಮುದವೆಂಬ ಅಗಹಾರವನ್ನಾಗಿ ಮಾಡಿ, ಹಲವಾರು ವಿತ್ತಿಗಳಾಗಿ ವಿಂಗಡಿಸಿ, 


ಹಲವಾರು ಗೋತ್ರ, ಸೂತ್ರಗಳ 33 ಬ್ರಾಹ್ಮಣರಿಗೆ ನೀಡಿರುವುದನ್ನು ಉಲ್ಲೇಖಿಸಿದೆ.5 ಒಂದು 
ವಿತ್ತಿಯನ್ನು ಗುಂಜಾ ನರಸಿಂಹ ದೇವರಿಗೆ ಸಲ್ಲಿಸಲಾಗಿದೆ. 


ವಿಜಯನಗರದ ಅರವೀಡು ವಂಶದ ಶ್ರೀರಂಗರಾಯನ ಆಳ್ಗಿಕೆಯ ಕಾಲಘಟ್ಟದ ಕ್ರಿ.ಶ.1643ನೇ 
ವರ್ಷದ ಶಾಸನವು, ಮೈಸೂರಿನ ಅರಸನಾದ ನರಸರಾಜ-ಭೂಪಾಲನು ಮಾರರ್ಚಹಳ್ಳಿ ಗ್ರಾಮವನ್ನು 
ಅದರ ಉಪಗ್ರಾಮಗಳಾದ ಆಯರಹಳ್ಳಿ, ಹಾರುವಹಳ್ಳಿ, ಕಾಲೂರು, ಮಲ್ಲಳ್ಳಿ, ಹಂಗರಬೋಯನಹಳ್ಳಿ, 
ದರ್ಶವಾಳು, ಹೊಸಹಳ್ಳಿ, ಮೂಲೆಪಟ್ಟುಗಳ ಸಹಿತ ನರಸರಾಜಪುರ ಅಗ್ರಹಾರವಾಗಿ ಪರಿವರ್ತಿಸಿ, 
ಐವತ್ತು ವಿತ್ತಿಗಳಾಗಿ ವಿಭಾಗಿಸಿ ಅರಮನೆಯ ಪುರೋಹಿತರಾದ ಲಿಂಗಾಭಟ್ಟರು ಮೊದಲಾದ 
ವಿದ್ದನ್ನಹಾಜನಗಳಿಗೆ ಸರ್ವಮಾನ್ಯವಾಗಿ ಧಾರೆಯೆರೆದ ವಿಷಯವನ್ನು ನಿರೂಪಿಸಿದೆ. ಮೈಸೂರಿನ 
ಅರಸನಾದ ದೇವರಾಜ ಭೂಪಾಲನು ಕ್ರಿ.ಶ.1667ರಲ್ಲಿ ಸಾಲಿಗ್ರಾಮಕ್ಕೆ ಸೇರಿದ ಮುಂಡೂರನ್ನು 
ದೇವರಾಜಪುರ ಅಗಹಾರವನ್ನಾಗಿ ಪರಿವರ್ತಿಸಿ, ಅದನ್ನು ಇಪ್ಪತ್ತೊಂದು ವಿತ್ರಿಗಳಾಗಿ ವಿಭಾಗಿಸಿ, 
ವೇದಾಂಗವೇದವಿದರಾದ ಅನೇಕ ಗೋತ್ರ, ಸೂತ್ರಗಳ ವಿಪುರಿಗೆ ನೀಡಿದ ವಿಷಯವನ್ನು ಮುಂಡೂರು 
ಶಾಸನವು ಉಲ್ಲೇಖಿಸಿದೆ.?7 ಇದೇ ವಿಷಯವನ್ನು ಕಿ.ಶ.1677ರ ಶಾಸನವು ಸಹ ನಿರೂಪಿಸಿದೆ. 


252 


ಮೈಸೂರಿನ ಅರಸರಾದ ದೇವರಾಜ ಒಡೆಯರ ಆಳ್ಲಿಕೆಯ ಕಾಲದಲ್ಲಿ ಅಮೂಲ್ಯ ಹರಳುಗಳ 
ವರ್ತಕನಾದ ಗುಜರಾತಿನ ಧನ್ನೋಜಿಯು, ಕನ್ನಂಬಾಡಿ ಸ್ಥಳದ ಹೊಸಕೋಟಿ ಗ್ರಾಮವನ್ನು 
ಧನ್ನೋಜಿ-ರಾಮಭಾಯಮ್ಮಪುರ ಎಂಬ ಅಗ್ರಹಾರವಾಗಿ ಮಾರ್ಪಡಿಸಿ ಅನೇಕ ಗೋತ್ರಗಳ 


ಬ್ರಾಹ್ಮಣರಿಗೆ ನೀಡಿದ ವಿವರವನ್ನು ಕ್ರಿಶ.167ರ ಮೈಸೂರಿನ ಶಾಸನವು ಹೊಂದಿರುತ್ತದೆ.” 
ಕ್ರಿ.ಶ.169೮  ತರೀಕಲ್ಲು ಶಾಸನವು ಮೈಸೂರಿನ ದೇವರಾಜ-ಮಹೀಪಾಲನ ಪುತ್ತನಾದ 
ಕಂಠೀರವ-ಮಹೀಪಾಲನು ಹೊಯ್ದಳ-ನಾಡಿನ ಕೊತ್ತಾಗಾಲವನ್ನು ಗೆದ್ದು, ತನ್ನ ವಿಕಮಾರ್ಜಿತವಾದ 
ಆ ಪ್ರದೇಶದಲ್ಲಿನ ತರೀಕಲ್ಲು ಗ್ರಾಮವನ್ನು ಅದಕ್ಕೆ ಸೇರಿದ ಇಪ್ಪತ್ತೆರಡು ಉಪಗ್ರಾಮಗಳೂಡನೆ 
ಕಂಠೀರವ-ಸಮುದವೆಂಬ ಅಗಹಾರವಾಗಿ ಪರಿವರ್ತಿಸಿ, ಅದನ್ನು 126 ವಿತ್ತಿಗಳಾಗಿ ವಿಭಾಗಿಸಿ 125 
ವಿತ್ತಿಗಳನ್ನು ನಾನಾ ಗೋತ್ರ, ಸೂತ್ರಗಳ ಸಕಲವಿದ್ಯಾಪಾರೀಣರಾದ ಬ್ರಾಹ್ಮಣರಿಗೆ ಮತ್ತು ಒಂದು 
ವಿತ್ತಿಯನ್ನು ಲಕ್ಷ್ಮೀಕಾಂತ ದೇವರ ಸೇವೆಗಾಗಿ ಮಹಾಜನಗಳಿಗೆ ಸರ್ವಮಾನ್ಯವಾಗಿ ನೀಡಿದ 


ವಿವರಗಳನ್ನು ದಾಖಲಿಸಿದೆ.30 


ಮೈಸೂರಿನ ದೇವರಾಜ ಒಡೆಯರು ಕ್ರಿ.ಶ.1672ರಲ್ಲಿ ಕಗ್ಗುಂಡಿ ಗ್ರಾಮವನ್ನು 
ದೇವರಾಜಪುರವೆಂಬ ಅಗ್ರಹಾರವಾಗಿ ಪರಿವರ್ತಿಸಿ, ಪಟ್ಟಣದ ಅನ್ನಸತ್ರಕ್ಕೆ ಕೊಡುಗೆ ನೀಡಿದ್ದನ್ನು 
ಶಾಸನದಲ್ಲಿ ದಾಖಲಿಸಲಾಗಿದೆ.31] ಶಾಸನ ತುಟಿತವಾಗಿರುವುದರಿಂದ ಸಂಪೂರ್ಣ ವಿವರ 
ತಿಳಿದುಬರುವುದಿಲ್ಲ. ಕ್ರಿ.ಶ.18ನೇ ಶತಮಾನದ ತಿರುಮಕೂಡಲು ನರಸೀಪುರದ ಶಾಸನವು. ಒಂದನೇ 


ಕೃಷ್ಣರಾಜ ಒಡೆಯರು ನಿರ್ಮಿಸಿದ ಅನೇಕ ಅಗ್ರಹಾರಗಳಲ್ಲಿ ಕಪಿಲಾ ನದಿಯ ದಂಡೆಯ ಮೇಲಿನ 
ನಂಜನಗೂಡು ಅಗ್ರಹಾರವು ಪ್ರಮುಖವಾದುದೆಂದು ಹೆಸರಿಸಿದೆ.3? ಕ್ರಿ.ಶ.16-17ನೇ ಶತಮಾನದ 
ಕಲಿಯೂರು ಶಾಸನವು, ಕೃಷ್ಣದೇವರಾಯಪುರವೆಂಬ ಅಗ್ರಹಾರವನ್ನು ಉಲ್ಲೇಖಿಸಿದೆ.33 


ಮೈಸೂರಿನ ಇಮ್ಮಡಿ ದೇವರಾಜ ಒಡೆಯರ ಆಳ್ಳಿಕೆಯ ಕಾಲದಲ್ಲಿ ಅವರ ಅಧೀನರಾಗಿ ಕೆಲಸ 
ನಿರ್ವಹಿಸುತ್ತಿದ್ದ ಮಹಾಪ್ರಧಾನ ಕಳಲೆಯ ನಂಜರಾಜನು ಕನ್ನಂಬಾಡಿಯಲ್ಲಿ 26 
ಉಪಗ್ರಾಮಗಳನ್ನೊಳಗೊಂಡಂತೆ ನಂಜರಾಜಸಮುದವೆಂಬ ಅಗ್ರಹಾರವನ್ನು ನಿರ್ಮಿಸಿ, ಅದನ್ನು 120 
ವಿತ್ತಿಗಳಾಗಿ ವಿಭಾಗಿಸಿ, ವಿವಿಧ ಗೋತ್ರ ಸೂತ್ರಗಳ ಬ್ರಾಹ್ಮಣರಿಗೆ ನೀಡಿದ್ದನ್ನು ಕ್ರಿ.ಶ.1741ರ 
ಮಾಚನಹಳ್ಳಿ ಶಾಸನವು ಪ್ರಸ್ತಾಪಿಸಿದೆ.34 ಈ ಅಗ್ರಹಾರದಲ್ಲಿ ಬ್ರಾಹ್ಮಣರಿಗೆ ವಿತರಿಸಲ್ಲಟ್ಟ ಮನೆಗಳು 
ಒಂಭತ್ತು ವಿಧದ ಧಾನ್ಯಗಳು, ಬೆಲ್ಲ. ತುಪ್ತ ಎಣ್ಣೆ ಮತ್ತಿತರ ಅಗತ್ಯಸಾಮಗಿಗಳಿಂದ ಹಾಗೂ ಪೂಜಾ 
ಸಾಮಾನುಗಳು, ಹಸುಗಳು, ವಸ್ತಗಳು, ಹಾಸಿಗೆ-ಹೊದಿಕೆಗಳು, ಮನೆಗೆ ಬೇಕಾದ ಇನ್ನಿತರ 
ವಸ್ತುಗಳಿಂದ ಸನ್ನದ್ದವಾಗಿತ್ತೆಂದು ಶಾಸನದಿಂದ ತಿಳಿದುಬರುತ್ತದೆ. 


ಮೈಸೂರಿನ ಇಮ್ಮಡಿ ಕೃಷ್ಣರಾಜ ಒಡೆಯರ ಅನುಮತಿಯಂತೆ ಅವರ ದಳವಾಯಿಯಾಗಿದ್ದ 
ಕಳಲೆಯ ದೇವರಾಜನು ಹದಿನಾಲ್ದು ಗ್ರಾಮಗಳನ್ನು ಸೇರಿಸಿ ರಾಮಚಂದ್ರಾಪುರವೆಂಬ ಅಗ್ರಹಾರವನ್ನು 
ನಿರ್ಮಿಸಿ, ಅದನ್ನು 120 ವಿತ್ತಿಗಳಾಗಿ ವಿಂಗಡಿಸಿ, ಅನೇಕ ಗೋತ್ರ, ಸೂತ್ರಗಳ ವಿಪುರಿಗೆ ನೀಡಿದ 


ವಿಷಯವನ್ನು ಕ್ರಿಶ.1749ರ ತಿರುಮಕೂಡಲು ನರಸೀಪುರ ಶಾಸನವು ಉಲ್ಲೇಖಿಸಿದೆ.35 ಈ 


253 


ಅಗ್ರಹಾರವು ಸಾಮಾನ್ಯವಾಗಿ ದಳವಾಯಿ ಅಗ್ರಹಾರವೆಂದೇ ಪ್ರಸಿದ್ಧವಾಗಿತ್ತು. ಪ್ರಸ್ತುತ ಶಾಸನವು ಈ 


ಅಗಹಾರದಲ್ಲಿ ವಿತರಿಸಲ್ಲಟ್ಟ ಮನೆಗಳು ಸರ್ವಸಂಪನ್ನವಾಗಿದ್ದವೆಂದು ತಿಳಿಸುತ್ತದೆ. - 

ಕಿ.ಶ.1761ರ ಶಾಸನವು ಮೈಸೂರಿನ ಇಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ತಾಯಿಯ 
ಹೆಸರಿನಲ್ಲಿ ಹನ್ನೆರಡು ಗ್ರಾಮಗಳನ್ನು ಸೇರಿಸಿ ನಿರ್ಮಿಸಿದ ದೇವಾಂಬಾ-ಸಮುದವೆಂಬ ಅಗ್ರಹಾರವನ್ನು 
ಹೆಸರಿಸಿದೆ.36 ತಾಮ್ರಶಾಸನದ ಕೆಲವು ಹಲಗೆಗಳು ದೊರೆಯದ ಕಾರಣ, ದಾನಪ್ರಶಿಗ್ರಹಿ ಮತ್ತಿತರ 
ವಿವರಗಳು ತಿಳಿದುಬರುವುದಿಲ್ಲ. ಇದೇ ಕಾಲಘಟ್ಟದ ಇದೇ ಅರಸನ ಹನಸೋಗೆಯ ಮತ್ತೊಂದು 
ಶಾಸನವು, ಬರಗೂರು ಮತ್ತು ಅದರ ಹನ್ನೆರಡು ಉಪಗ್ರಾಮಗಳನ್ನು ಒಟ್ಟುಗೂಡಿಸಿ 
ಕೃಷ್ಣರಾಜ-ಸಮುದವೆಂಬ ಅಗಹಾರವನ್ನು ನಿರ್ಮಿಸಿ, ಅನೇಕ ವಿತ್ತಿಗಳಾಗಿ ವಿಭಾಗಿಸಿ ಹಲವಾರು 
ಗೋತ್ರ, ಸೂತ್ರದ ಬ್ರಾಹ್ಮಣರಿಗೆ ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ? ಕ್ರಿಶ.1821ರ ಮೈಸೂರಿನ 
ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಳಿಕೆಯ ಕಾಲಘಟ್ಟದ ಶಾಸನವು, ದೊರೆಯ ಪಟ್ಟಮಹಿಷಿಯಾದ 
ಲಕ್ಷ್ಮೀವಿಲಾಸದ ದೇವಾಜಮ್ನಣ್ಣಿಯು ಮೈಸೂರು ಕೋಟೆಯ ಪಶ್ಚಿಮ ಭಾಗದಲ್ಲಿ ದೇವಾಂಬಾ 
ಅಗಹಾರವನ್ನು ನಿರ್ಮಿಸಿ, ಇಪ್ಪತ್ತೆರಡು ವಿತ್ತಿಗಳಾಗಿ ವಿಭಾಗಿಸಿ, ಒಂದು ವಿತ್ತಿಯನ್ನು ದೇವರಿಗೆ ಮತ್ತು 
ಇನ್ನುಳಿದ ಇಪುತ್ತೊಂದು ವಿತ್ತಿಗಳನ್ನು ಬ್ರಾಹ್ಮಣರಿಗೆ ಸರ್ವಮಾನ್ಯವಾಗಿ ಹಂಚಿಕೆ ಮಾಡಿರುವ 
ವಿವರವನ್ನು ಉಲ್ಲೇಖಿಸಿದೆ.35 ಈ ಅಗ್ರಹಾರಕ್ಕೆ ಯಡತೊರೆ ತಾಲ್ಲೂಕಿನ ಕುಂದೂರು, ಮಟಕೆರಿ, 
ಕಲ್ಲಹಳ್ಳಿ, ಹೊಸೂರು ಮತ್ತು ವಡಹಳ್ಳಿಗಳಂಬ ಐದು ಗ್ರಾಮಗಳು ಮತ್ತದರ ಉಪಗಾಮಗಳನ್ನು 
ಕೊಂಡು, ಈ ಗ್ರಾಮಗಳ ಹುಟ್ಟುವಳಿಯನ್ನು ಸರ್ವಮಾನ್ಯವಾಗಿ ದೇವಾಂಬಾ ಅಗ್ರಹಾರದ 
ಮಹಾಜನಗಳು ಅನುಭವಿಸುವಂತೆ ನೀಡಲಾಗಿದೆ. 


ಇದೇ ಕಾಲಘಟ್ಟದ ಶಾಸನವು, ಮುಮ್ಮಡಿ ಕೃಷ್ಣರಾಜ ಒಡೆಯರ ಇನ್ನೊಬ್ಬ 
ಧರ್ಮಪತ್ನಿಯಾದ ಕೃಷ್ಣವಿಲಾಸದ ಲಿಂಗಾಜಮ್ಮಣ್ಣಿಯವರು ಲಿಂಗಾಂಬಾ ಅಗ್ರಹಾರವನ್ನು ಇಪ್ಪತ್ತು 
ಮನೆಗಳೊಡನೆ ನಿರ್ಮಿಸಿ, ಜೊತೆಗೆ ಪರಕಾಲ ಮಠವನ್ನು ಕಟ್ಟಿಸಿ, ಅಲ್ಲಿ ಹಯಗೀವದೇವರನ್ನು 
ಪ್ರತಿಷ್ಠಾಪಿಸಿ, ಗೃಹಸೋಪಸ್ಥರವಾಗಿ ಬ್ರಾಹ್ಮಣರಿಗೆ ಧಾರೆಯೆರೆದ ವಿಷಯವನ್ನು ದಾಖಲಿಸಿದೆ.39 
ಇದಲ್ಲದೆ, ಅತ್ತಿಗುಪ್ಪೆ ತಾಲ್ಲೂಕಿನ ಮೊದೂರು, ಕಾಮನಾಯಕನಹಳ್ಳಿ, ಶೆಟ್ಟಹಳ್ಳಿ ಮತ್ತು ಚಿಟ್ಟನಹಳ್ಳಿ 
ಎಂಬ ನಾಲ್ಕು ಗಾಮಗಳು ಹಾಗೂ ಇದಕ್ಕೆ ಸೇರಿದ ಉಪಗ್ರಾಮಗಳ ಹುಟ್ಟುವಳಿಗಳನ್ನು 
ಸರ್ವಮಾನ್ಯವಾಗಿ ಅನುಭವಿಸುವಂತೆ ವಿಶಿಷ್ಠ ಗೋತ್ರ, ಸೂತ್ರ, ತಿಪುರುಷರೆನಿಸಿದ ಲಿಂಗಾಂಬಾ 
ಅಗಹಾರದ ಮಹಾಜನರಿಗೆ ನೀಡಿದಂತೆ ಶಾಸನದಿಂದ ತಿಳಿದುಬರುತ್ತದೆ. 


Ru 


ಮುಮ್ಮಡಿ ಕೃಷ್ಣರಾಜ ಒಡೆಯರ ಮತ್ತೊಬ್ಬ ಧರ್ಮಪತಶ್ನಿಯಾದ ರಮಾವಿಲಾಸದ 
ಚಲುವಾಜಮ್ಮಣ್ಣಿಯವರು, ಚಲುವಾಂಬಾ ಅಗ್ರಹಾರವನ್ನು ಮೈಸೂರಿನ ಕೋಟೆಯ ಪಶ್ಚಿಮಭಾಗದಲ್ಲಿ 
ಇಪ್ಪತ್ತು ಮನೆಗಳೊಡನೆ ನಿರ್ಮಿಸಿ, ಅಹೋಬಲ ಮಠವನ್ನು ಸ್ಥಾಪಿಸಿ, ಮಠದಲ್ಲಿ 
ಲಕ್ಷ್ಮೀನರಸಿಂಹದೇವರನ್ನು ಪ್ರತಿಷ್ಠಾಪಿಸಿ, ಅಗಹಾರಕ್ಕೆ ಬೂಕನಕೆರೆ ತಾಲ್ಲೂಕಿನ ಡಿಂಕ, ಬೇಬಿ ಮತ್ತು 
ಹೊನಗಾನಹಳ್ಳಿ ಗ್ರಾಮಗಳನ್ನು ಅವುಗಳ ಉಪಗ್ರಾಮಗಳ ಸಹಿತ ವಿಂಗಡಿಸಿಕೊಟ್ಟು ಹುಟ್ಟುವಳಿಗಳನ್ನು 
ಅಗ್ರಹಾರದ ಮಹಾಜನಗಳು ಅನುಭವಿಸಿಕೊಂಡು ಬರುವಂತೆ ಸರ್ವಮಾನ್ಯವಾಗಿ ನೀಡಿದ 


ವಿವರವನ್ನು ಕ್ರಿಶ.1821ರ ಮೈಸೂರು ಶಾಸನವು ಉಲ್ಲೇಖಿಸಿದೆ. ಕ್ರಿ.ಶ.1863ರ ಶಾಸನವು 


254 


ನಂಜನಗೂಡು ಶಾಸನವು, ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಳಿಕೆಯ ಕಾಲದಲ್ಲಿ, 
ಗರಳಪುರಿ ಕ್ಷೇತ್ರವೆಂದು ಪ್ರಸಿದ್ಧವಾಗಿದ್ದ ನಂಜನಗೂಡಿನ ಶ್ರೀಕಂಠೇಶ್ವರಸ್ವಾಮಿಯ ಸನ್ನಿಧಿಯಲ್ಲಿ 
ಗಾರ್ಗ್ಯಭಾರದ್ದಾಜ ಗೋತ್ರದ ಆಪಸ್ತಂಬಸೂತ್ರ ಯಜುಶ್ವಾಖಾಧ್ಯಾಯಿಗಳಾದ ಲಕ್ಷ್ಮೀನರಸಯ್ಯನವರ 
ಮೊಮ್ಮಗ ಹಾಗೂ ನಾರಣಪ್ಪ್ತನವರ ಪುತ್ರರಾದ ಮೈಸೂರು ಸಂಸ್ಥಾನದ ರೆಸಿಡೆಂಟ್‌ ಕಛೇರಿಯ 
ಮುಖ್ಯಶಿರಸ್ತಾರರಾದ ಚವುಡಪುನವರ ಧರ್ಮಪತ್ನಿ ಸಾವಿತಮ್ಮನವರು ತಮ್ಮ ಹೆಸರಿನಲ್ಲಿ ಸಾವಿತ್ರಂಬಾ 
ಅಗಹಾರವನ್ನು ಐದು ಗೃಹಸೋಪಸ್ಥರವಾಗಿ ನಿರ್ಮಿಸಿ, ಆರು ವಿತ್ತಿಗಳಾಗಿ ವಿಭಾಗಿಸಿ, ಒಂದು 


ವಿಶ್ತಿಯನ್ನು ದೇವರಿಗೂ, ಇನ್ನೈದು ವಿಕ್ತಿಗಳನ್ನು ಬ್ರಾಹ್ಮಣರಿಗೂ ನೀಡಿದ ಉಲ್ಲೇಖವಿದೆ.41 


ಚತುರ್ಮೇದಿಮಂಗಲ: ಕನ್ನಡನಾಡಿನ ಅಗಹಾರಗಳಂತೆ ತಮಿಳುನಾಡಿನಲ್ಲಿ ಚತುರ್ವೇದಿ 
ಮಂಗಲಗಳು ಅಸ್ತಿತ್ವದಲ್ಲಿದ್ದವು. ಕನ್ನಡನಾಡಿನಲ್ಲಿ  ಜೋಳರಾಜರ  ಆಳ್ಗಿಕೆಯೊಡನೆ ಇಲ್ಲಿನ 
ಅಗಹಾರಗಳಿಗೂ ಚತುರ್ಮೇದಿಮಂಗಲಗಳೆಂಬ ಹೆಸರು ಪ್ರಾಪ್ತವಾಗತೊಡಗಿತು. ನಾಲ್ಕು ವೇದಗಳ 
ಪಾರಂಗತರೂ ಸಹ ವಾಸಿಸುತ್ತಿದ್ದ ಅಗ್ರಹಾರಗಳೇ ಚತುರ್ಮೇದಿ ಮಂಗಲಗಳಂದು ವಿದ್ವಾಂಸರು 
ಗುರುತಿಸಿದ್ದಾರೆ. ಕ್ರಿ.ಶ.1188ರ ತಿರುಮಕೂಡಲು ನರಸೀಪುರ ಶಾಸನವು ಹೊಯ್ದಳ 


ವೀರಬಲ್ಲಾಳದೇವನ ಆಳ್ಳಿಕೆಯ ಕಾಲದಲ್ಲಿ, ಶ್ರೀರಾಮದೇವ-ಚತುರ್ಮೇದಿ-ಮಂಗಲವನ್ನು 
ಉಲ್ಲೇಖಿಸಿದೆ.4? 


ಕೃತ್ರಿಯರು: ಕ್ಷತ್ರಿಯರು ಸಾಮ್ರಾಜ್ಯ ಸಂರಕ್ಷಣೆ ಮತ್ತು ಪಜಾಪರಿಪಾಲನೆಯ ಹೊಣೆ 
ಹೊತ್ತಿದ್ದರು.ಸಮಾಜದಲ್ಲಿ ಇವರ ಸ್ಥಾನವು ಉನ್ನತ ಸ್ತರದಲ್ಲಿಯೇ ಇದ್ದಿತು. ಕ್ಷತ್ರಿಯರು 
ರಾಜರಾಗಿಯೋ ಅಥವಾ ರಾಜಬಂಧುವಾಗಿಯೋ ಅಧಿಕಾರಗಳನ್ನು ಅನುಭವಿಸುತ್ತಿದ್ದರು. ಅಧಿಕಾರದ 
ಪ್ರಮುಖ ಪದವಿಗಳಾದ ಸಾಮಂತ, ಮಾಂಡಳಿಕ, ಮಂತ್ರಿ ಸೇನಾಧಿಪತಿ, ಮಹಾಪಸಾಯ್ತ, 
ಸಂಧಿವಿಗಹಿ, ಸುಂಕಾಧಿಕಾರಿ ಇಂಥ ಪದವಿಗಳನ್ನು ನಿರ್ವಹಿಸುತ್ತಿದ್ದರು.ಕ್ಷತ್ತಿಯರು ಕೂಡ ವರ್ಣಪಲ್ಲಟ 
ಮಾಡಿ ಬ್ರಾಹ್ಮಣರಾಗಿ ಬದಲಾಗಿರುವ ಬಗ್ಗೆ ಇತಿಹಾಸದಿಂದ ತಿಳಿದುಬರುತ್ತದೆ. ಕ್ಷತ್ರಿಯನಾಗಿದ್ದ ಕೌಶಿಕ 
ರಾಜನು ವಿಶ್ವಾಮಿತ್ರ ಎಂಬ ಬ್ರಹ್ಮರ್ಷಿಯಾಗಿ ಬದಲಾಗಿದ್ದನ್ನು ಇದಕ್ಕೆ ಉದಾಹರಣೆಯಾಗಿ 
ಗಮನಿಸಬಹುದು. ಈಗಾಗಲೇ ರಾಜಕೀಯ ಚರಿತ್ರೆ ಮತ್ತು ಆಡಳಿತ ಪದ್ಧತಿಯ ಅಧ್ಯಾಯಗಳಲ್ಲಿ 
ಇವರ ಬಗ್ಗೆ ಚರ್ಚಿಸಲಾಗಿದೆ. 


ವೈಶ್ಯರು: ವೈಶ್ಯರು ವ್ಯಾಪಾರ ವ್ಯವಹಾರಗಳಲ್ಲಿ ನಿರತರಾಗಿರುತ್ತಿದ್ದರು.ಸಮಾಜದಲ್ಲಿ ಬ್ರಾಹ್ಮಣರ 
ನಂತರದ ಉನ್ನತ ಸ್ಥಾನವನ್ನು ಇವರು ಅಲಂಕರಿಸಿದ್ದರು. ವಣಿಜರು, ಶೆಟ್ಟಿಗಳು ಮತ್ತು 
ವರ್ತಕಶ್ರೇಷ್ಟಿಗಳೆಂಬ ಹೆಸರುಗಳಿಂದ ಇವರನ್ನು ಕರೆಯಲಾಗುತ್ತಿತ್ತು ಪ್ರಾಚೀನ ಸಮಾಜದಲ್ಲಿ ಇವರು 
ಆರ್ಥಿಕವಾಗಿ ಸಬಲರಾಗಿದ್ದುದೇ ಅಲ್ಲದೆ, ಒಂದು ನಾಡಿನ ಆರ್ಥಿಕ ಸಧೃಡತೆಯನ್ನು 
ಹೆಚ್ಚಿಸುವಲ್ಲಿಯೂ ನೆರವಾಗುತ್ತಿದ್ದರು. ರಾಜರು ಸ್ಪತಃ ವೈಶ್ಯರನ್ನು ಆಹ್ಹಾನಿಸಿ, ಅವರಿಗೆ ಗ್ರಾಮಗಳನ್ನು 
ಉಂಬಳಿಯಾಗಿ ಕೊಟ್ಟು, ತಮ್ಮ ನಾಡಿನಲ್ಲಿ ನೆಲೆಸಲು ಪ್ರೋತ್ಲಾಹಿಸುತ್ತಿದ್ದರು. ಹೀಗೆ ನೆಲೆಗೊಂಡವರು, 
ಮುಂದೆ ಪಟ್ಟಣಸ್ಥಾಮಿಯಾಗಿ ನಿಯುಕ್ತಗೊಂಡು, ಪಟ್ಟಣದಲ್ಲಿ ಸಂತೆಗಳನ್ನು ಆರಂಭಿಸುವುದು, 
ವಾಣಿಜ್ಯ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಲು ನೆರವು ನೀಡುವಂಥ ಚಟುವಟಿಕೆಗಳನ್ನು 
ನಡೆಸಿಕೊಂಡು ಹೋಗುತ್ತಿದ್ದರು. ಇದರಿಂದ, ರಾಜ್ಯದ ಅಥವಾ ನಾಡಿನ ಆದಾಯವು ಹೆಚ್ಚಾಗುತ್ತಿತ್ತು. 


255 


ಇಂತಹ ವೈಶ್ಯರು ಬ್ರಾಹ್ಮಣರಿಗೆ ದಾನ ನೀಡುವುದರಿಂದ ಮೊದಲ್ಗೊಂಡು ರಾಜಕಾರ್ಯಗಳಲ್ಲಿ 
ತಮ್ಮನ್ನು ತೊಡಗಿಸಿಕೊಂಡಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. ಶಾಸನಗಳಲ್ಲಿ ಕೆಲವರನ್ನು 
"ರಾಜಶ್ರೇಷ್ಠಿ' ಎಂದೇ ಕರೆಯಲಾಗಿದೆ. 


ಕ್ರಿಶ.11ನೇ ಶತಮಾನದ ತಮಿಳು ಶಾಸನದಲ್ಲಿ, ಹದಿನೆಂಟು ದೇಶಗಳನ್ನು ಮೂವತ್ತೆರಡು 
ಪಟ್ಟಣಗಳನ್ನು ಹಾಗೂ ಎರಡೂವರೆ ಸಾವಿರ ವಿಭಾಗಗಳನ್ನು ಹೊಂದಿದ್ದ ಮುಡಿಗೊಂಡಶೋಳ 
ಮಂಡಲದಲ್ಲಿದ್ದ ತಂಜಾವೂರು ಪಟ್ಟಣದ ಗಂಗಮಂಡಲ ದೇಸಿಯಪ್ಪಣ್‌ನು ಹದಿನೆಂಟು ದೇಶಗಳ 
ವರ್ತಕ ಸಮುದಾಯವಾದ ವೈಶ್ರವಣರು ಮತ್ತು ವೀರಕೋಡಿ ಸಂಘದ ಸಮಕ್ಷಮದಲ್ಲಿ ಒಬ್ಬ 
ಕುಶಲಕರ್ಮಿಗೆ ಕೊಂಗವಿನಾಡು ಮತ್ತು ಪಾಂಡಿನಾಡಿನಲ್ಲಿದ್ದ ನೀರಾವರಿ ಭೂಮಿಯನ್ನು ಕುಟುಂಬವಿತ್ತಿ 


ಅಥವಾ ಕುತ್ತುವಟ್ಟಾಗಿ ಕೊಡುಗೆ ನೀಡಿದ್ದನ್ನು ದಾಖಲಿಸಿದೆ.43 ವರ್ತಕರು ತಮ್ಮ ಸಮುದಾಯದ 
ಸಂಸ್ಥೆಗಳನ್ನು ಚೋಳರ ಕಾಲದಲ್ಲಿ ನಿರ್ಮಿಸಿಕೊಳ್ಳುತ್ತಿದ್ದರೆಂಬುದು ಇದರಿಂದ ತಿಳಿದುಬರುತ್ತದೆ. ಇಲ್ಲಿ 
ಉಕ್ಷನಾಗಿರುವ ಗಂಗಮಂಡಲ ದೇಸಿಯಪ್ಪಣ್‌ ಶೂ ವರ್ತಕ ಸಮುದಾಯದ ಒಬ್ಬ ಸದಸ್ಯ, 


ಹೊಯ್ದಳದೊರೆ ಮುಮ್ಮಡಿ ವೀರಬಲ್ಲಾಳನ ಆಳ್ಲಿಕೆಯ ಕಾಲದ ಕ್ರಿಶ.1292ರ ಹೆಂಮರಗಾಲ 
ಶಾಸನವು, ಅರಸನ ನಾಲ್ದ್ಲರು ದಣ್ಣಾಯಕರಾದ ಭೀಮಯ್ಯ ದಣ್ಣಾಯಕ, ಮಂಚೆ ದಣ್ಣಾಯಕ, 
ಪೆರುಮಾಳದೇವ ದಣ್ಣಾಯಕ ಮತ್ತು ಸಕಳೆಯ ದಣ್ಣಾಯಕರು ತಮ್ಮೊಳಗೆ ಒಡಂಬಡಿಕೆ 
ಮಾಡಿಕೊಂಡು ಅವರ ಹೆಂಮರಗಾಲ ಪಟ್ಟಣದ ಬೆವಹಾರಿ ಅಂದರೆ ವ್ಯಾಪಾರಿಯಾದ 
ಗಂಗರಮಾಧವಸೆಟ್ಟಿಯ ಮಗನಾದ ಮಸಣಾಡೆ ಸೆಟ್ಟಿಗೆ ಭೂಮಿಯನ್ನು ದಾನ ಮಾಡಿದ 
ವಿಷಯವನ್ನು ದಾಖಲಿಸಿದೆ.44 ಈ ದಾನವನ್ನು ಮಸಣಾಡೆ ಸೆಟ್ಟಿಯ ಕುಂಟುಂಬದವರು ಶಾಶ್ವತವಾಗಿ 
ಅನುಭವಿಸುವಂತೆ ಶಾಸನದಲ್ಲಿ ನಿರ್ದೇಶಿಸಲಾಗಿದೆ. ಇದೇ ಅರಸನ ಕ್ರಿ.ಶ.133144ರ ಹೆಡತಲೆ ಶಾಸನವು, 
ಮಹಾಪಧಾನ ಪೆರುಮಾಳೆದೇವ ದಣ್ಣಾಯಕನ ಮಗ ಮಾಧವ ದಣ್ಣಾಯಕನ ಆನುಮತದಂತೆ, 
ಮಹಾವಡ್ಡವ್ಯವಹಾರಿ ಸಿಂಕಸೆಟ್ಟಿಯ ಮಗ  ಸಿಂದಿಸೆಟ್ಟಿಯು, ಕೇಶವನಾಥ ದೇವಾಲಯದ 
ಶ್ರೀವೈಷ್ಣವರಿಂದ ಭೂಮಿಯನ್ನು ಕೊಂಡು, ಅದರಲ್ಲಿನ ಮಣ್ಣನ್ನು ಎತ್ತಿಸಿ, ಕಾಲುವೆ ನೀರನ್ನು ಹರಿಸಿ, 
ನೀರಾವರಿ ಭೂಮಿಯನ್ನಾಗಿ ಪರಿವರ್ತಿಸಿ, ಮತ್ತದೇ ಶ್ರೀವೈಷ್ಣವರಿಗೆ ದಾನ ನೀಡಿದ ವಿಷಯವನ್ನು 
ನಿರೂಪಿಸಿದೆ. ಈ ದಾನಕಾರ್ಯದಿಂದ ಕೇಶವನಾಥ ದೇವರ ಒಬ್ಬಳಕ್ಕಿಯ ಪ್ರಸಾದದಲ್ಲಿ ಒಂದು 
ಮಾನ ಪ್ರಸಾದ ಸಿಂದಿಸೆಟ್ಟಿಗೆ ಸಂದ ಬಗ್ಗೆಯೂ ಶಾಸನ ದಾಖಲಿಸಿದೆ. ಸಿಂಕಸೆಟ್ಟಿಯನ್ನು ಶಾಸನದಲ್ಲಿ 
ಮಹಾವಡ್ಡವ್ಯವಹಾರಿಯೆಂದು ವರ್ಣಿಸಲಾಗಿದೆ. ಮಹಾವಡ್ಡವ್ಯವಹಾರಿ ಎಂಬ ಪದಕ್ಕೆ ವ್ಯಾಪಾರಿ 
ಸಂಘದ ಪ್ರಮುಖನೆಂಬ ಅರ್ಥವಿದೆ. 


ಕ್ರಿಶ.12-13ನೇ ಶತಮಾನದ ಕಳಲೆಯ ತ್ರುಟಿತ ಶಾಸನವು. ವೀರಬಣಂಜಿ ಧರ್ಮವನ್ನು 


ಹೆಸರಿಸುತ್ತಾ, ಗಾತ್ರಿಗರೆಂಬ ವ್ಯಾಪಾರ ಪ್ರಕಾರವನ್ನು ಹೆಸರಿಸಿದೆ.45 ಗಾತ್ರಿಗ ಎಂದರೆ ವೀಳ್ಯದೆಲೆಯ 
ವ್ಯಾಪಾರಿ.ಪ್ರಸ್ತುತ ಶಾಸನದಲ್ಲಿನ ವೀರಬಣಂಜಿ ಧರ್ಮದ ಮತ್ತು ವ್ಯಾಪಾರಿ ಸಂಘದ ಉಲ್ಲೇಖದಿಂದ, 
ನಂಜನಗೂಡಿನ ಕಳಲೆಯು ಪ್ರಮುಖ ವ್ಯಾಪಾರ ಕೇಂದವಾಗಿದ್ದಿತೆಂದು ತಿಳಿದುಬರುತ್ತದೆ. 


ಮೈಸೂರಿನ ಅರಸನಾದ ಇಮ್ಮಡಿ ಕೃಷ್ಣರಾಜ ಒಡೆಯರ್‌ ಅವರು ವೆಂಕಟರಾಮಯ್ಯನಿಗೆ 
ತುರುವೇಕೆರೆ ಸ್ಥಳದ ಜಕ್ಕ ಡೊಂಕಿಹಳ್ಳಿಯನ್ನು ಕಯಭೂದಾನವಾಗಿ ನೀಡಿದ್ದು, ಇದರ ಪಗುದಿಯ 


256 


ಹಣವಾದ 1446 ವರಹಗಳು ಮತ್ತು ಆರು ಹಣಗಳನ್ನು ಕೊಳಾಗಾಲದ ವೀರಶೆಟ್ಟಿಯ ಮುಖಾಂತರ 


ರಾಜಬೊಕ್ಕಸಕ್ಕೆ ಒಪ್ಪಿಸಿದ ವಿಷಯವನ್ನು ಕ್ರಿಶ.1761ರ ಗಟ್ಟವಾಡಿ ಶಾಸನವು ದಾಖಲಿಸಿದೆ.47 
ಇದರಿಂದ ವರ್ತಕರು ಪ್ರಜೆಗಳು ಮತ್ತು ಪ್ರಭುಗಳ ನಡುವಿನ ವ್ಯವಹಾರಕ್ಕೆ ಸಾಕ್ಷಿಗಳಾಗಿ 
ಸೇತುವೆಯಂತೆ ಇದ್ದರೆಂದು ಅರಿಯಬಹುದಾಗಿದೆ. ಕ್ರಿಶ.1762ರ ಕಾಲಘಟ್ಟದ ಇದೇ ಅರಸನ 
ಇನ್ನೊಂದು ಶಾಸನವು, ನಂಜನಗೂಡಿನ ತಾಯೂರು ಸ್ಥಳದ ಕಾಮಹಳ್ಳಿ ಗ್ರಾಮವನ್ನು 
ವೆಂಕಟರಾಮಯ್ಯನಿಗೆ ಇಪ್ಪತ್ತೊಂದು ವರಹ ಮತ್ತು ಮೂರು ಹಣಗಳಿಗೆ ಕ್ರಯಭೂದಾನ ಮಾಡಿದ್ದು, 
ಈ ಪಗುದಿಯನ್ನು ಕೊಳ್ಳಾಗಾಲದ ವೀರಶೆಟ್ಟಿಯ ಮುಖಾಂತರ ರಾಜಬೊಕ್ಕಸಕ್ಕೆ ಸಲ್ಲಿಸಲಾದ 


ವಿಷಯವನ್ನು ಉಲ್ಲೇಖಿಸಿದೆ.485 ಕೊಳ್ಳಾಗಾಲದ ವೀರಕೆಟ್ಟಿಯ ಹೆಸರನ್ನು ಕ್ರಿ.ಶ.1761ರ ಶಾಸನವು 


ಚಿಲಕವಾಡಿ ಗ್ರಾಮದ ಕ್ರಯಭೂದಾನದ ಸಮಯದಲ್ಲಿ ಮತ್ತೊಮ್ಮೆ ಉಲ್ಲೇಖಿಸಿದೆ.) ಈ ವರ್ತಕನು 
ಅರಸನ ಮತ್ತು ವೆಂಕಟರಾಮಯ್ಯನ ನಂಬಿಕೆಗೆ ಅರ್ಹನಾಗಿದ್ದನೆಂದು ಶಾಸನದಿಂದ ತಿಳಿದುಬರುತ್ತದೆ. 


ಮೈಸೂರಿನ ಅರಸರಾದ ದೇವರಾಜ ಒಡೆಯರ ಆಳ್ಸಿಕೆಯ ಕಾಲದ ಕ್ರಿ.ಶ.1667ರ ಶಾಸನದಲ್ಲಿ 
ಅಮೂಲ್ಯ ಹರಳುಗಳ ವರ್ತಕನಾದ ಗುಜರಾತಿನ ಧನ್ನೋಜಿಯನ್ನು ಉಲ್ಲೇಖಿಸಲಾಗಿದೆ. ಮೈಸೂರಿನ 
ಚಾಮರಾಜ ಒಡೆಯರು, ಕಂಠೀರವ ನರಸರಾಜ ಒಡೆಯರು ಮತ್ತು ದೇವರಾಜ ಒಡೆಯರು ಹೀಗೆ 
ಮೂರು ಅರಸರಿಗೂ ಧನ್ನೋಜಿಯು ಸೇವೆ ಸಲ್ಲಿಸಿರುವುದಾಗಿ ತಿಳಿದುಬರುತ್ತದೆ. ಈತ ಮೈಸೂರಿನ 
ಕನ್ನಂಬಾಡಿ ಸ್ಥಳದ ಹೊಸಕೋಟೆ ಗಾಮವನ್ನು ಧನ್ನೋಜಿ-ರಾಮಭಾಯಮ್ಮಪುರ ಎಂಬ 


ಅಗ್ರಹಾರವಾಗಿ ಮಾರ್ಪಡಿಸಿ ಅನೇಕ ಬ್ರಾಹ್ಮಣರಿಗೆ ನೀಡಿದಂತೆ ಶಾಸನದಿಂದ ತಿಳಿದುಬರುತ್ತದೆ.೨ 


ಇಮ್ಮಡಿ ಕೃಷ್ಣರಾಜ ಒಡೆಯರು ಕ್ರಿ.ಶ.1761ರಲ್ಲಿ ಸೀತಾರಾಮಸೋಮಯಾಜಿರಂಗುಭಟ್ಟನಿಗೆ 
ಚಿಕ್ಕಾಟಿ ಗ್ರಾಮವನ್ನು ಕಯಭೂದಾನವಾಗಿ ನೀಡಿದಾಗ, ಅದರ ಬೆಲೆ ಸಾವಿರದ ಇನ್ನೂರ ಎಂಭತ್ತು 
ವರಹಗಳ ಪಗುದಿಯನ್ನು ರಾಜಬೊಕ್ಕಸಕ್ಕೆ ಸಲ್ಲಿಸಿದ ವರ್ತಕ ನರಸಿಂಹದಾಸುವನ್ನು ಗಟ್ಟವಾಡಿ 
ಶಾಸನವು ಹೆಸರಿಸಿದೆ.51 ಕ್ರಿಶ.1861ರ ಬೆಟ್ಟದಪುರದ ಶಾಸನವು, ಮೈಸೂರಿನ ಮುಮ್ಮಡಿ ಕೃಷ್ಣರಾಜ 
ಒಡೆಯರ ಸನ್ನಿಧಾನದ ರಾಜ ವ್ಯಾಪಾರಿಯಾದ ಬೆಟ್ಟದಪುರದ ಮೇಗಳಮನೆ ಲಿಂಗಣ್ಣನ ಮಗ 
ನಾಗಸೆಟ್ಟಿಯ ಹಿತ್ತಾಳೆ ವೃಷಭವಾಹನದ ಕೊಡುಗೆಯನ್ನು ಹೆಸರಿಸಿದೆ.5? 


ಅಯ್ಯಾವಳೆ ಎಂಬುದು ವರ್ತಕರ ಸಂಘವನ್ನು ಸೂಚಿಸುತ್ತದೆ. ಕೃಷ್ಣರಾಜನಗರದ ಮಿರ್ಲೆ 


ಗ್ರಾಮವನ್ನು "ತೆಂಕಣ ಅಯ್ಯಾವಳೆ' ಎಂದು ಕರೆಯುತ್ತಿದ್ದುದಾಗಿ ಶಾಸನಗಳಿಂದ ತಿಳಿದುಬರುತ್ತದೆ.53 
ಇದರಿಂದ ಮಿರ್ಲೆಯು ಒಂದು ಪ್ರಸಿದ್ದ ವ್ಯಾಪಾರಿ ಕೇಂದವಾಗಿದ್ದಿತೆಂದು ಅರಿಯಬಹುದಾಗಿದೆ. 
ಅಯ್ಯಾವಳೆ ಎಂಬುದು ಒಂದು ವರ್ತಕರ ಸಂಘ.ಇದನ್ನು ರಾಜರುಗಳು ಪೋಷಿಸುತ್ತಿದ್ದರು. ಈ 
ಸಂಘದಲ್ಲಿ ಎಲ್ಲ ಧರ್ಮಗಳ ವರ್ತಕರೂ ಸೇರಿದ್ದು, ವರ್ತಕ ಸಮುದಾಯಕ್ಕೆ ಆಗುವ 
ಅನ್ಯಾಯಗಳನ್ನು ಈ ಸಂಘದ ಮೂಲಕ ತಡೆಗಟ್ಟುತ್ತಿದ್ದರೆಂದು ವಿದ್ದಾಂಸರು ಗುರುತಿಸಿದ್ದಾರೆ. 


ಶೂದ್ರರು: ವರ್ಣವ್ಯವಸ್ಥೆಯಲ್ಲಿ ಶೂದ್ರರು ನಾಲ್ಕನೆಯ ಸ್ಥಾನದಲ್ಲಿದ್ದರು. ಇವರು ಅನೇಕ ವೃತ್ತಿಗಳನ್ನು 
ಅನುಸರಿಸುತ್ತಿದ್ದ ಉಲ್ಲೇಖಗಳು ಶಾಸನಗಳಲ್ಲಿ ದೊರೆಯುತ್ತವೆ. ಇವರು ಪ್ರಧಾನವಾಗಿ ಕೃಷಿ 


257 


ಚಟುವಟಿಕೆಗಳಲ್ಲಿ  ತೊಡಗಿಸಿಕೊಂಡಿದ್ದರು. ಇದಲ್ಲದೆ, ಕೆಲವು ವರ್ಗಗಳವರು ಅವರ 
ಕುಲಕಸುಬುಗಳಾದ ಬಡಗಿ, ಕಮ್ಮಾರ, ಕುಂಬಾರಿಕೆ, ಅಕ್ಕಸಾಲಿಗ, ಅಗಸ, ನಾವಿದ ಅಥವಾ ಕೌರಿಕ, 
ತೆಲ್ಲಿಗರು ಅಥವಾ ಗಾಣಿಗ ಮುಂತಾದ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದರು. ಶೂದರು ತಮ್ಮ 
ವೃತ್ತಿಗಳಿಂದ ಹಾಗೂ ಶೌರ್ಯಗಳಿಂದ ಸಮಾಜ ಜೀವನದ ಅವಿಭಾಜ್ಯ ಅಂಗವಾಗಿದ್ದರು. 
ಸಮಾಜದಲ್ಲಿ ಇವರು ಗೌರವದ ಜೀವನ ನಡೆಸುತ್ತಿದ್ದರೆಂಬುದಕ್ಕೆ ಶಾಸನಗಳು ಸಾಕ್ಷ್ಯ ಒದಗಿಸುತ್ತವೆ. 


ಕ್ರಿಶ.8ನೇ ಶತಮಾನದ ಶೀಷುರುಷನ  ಆಳ್ಗಿಕೆಯ ಶಾಸನವು, ಕೊಡುಗೆಯೊಂದನ್ನು 
ಉಲ್ಲೇಖಿಸಿರುವ ಶಿಲಾಶಾಸನವನ್ನು ಬರೆದವನು ಕುಂಬ ಕಮ್ಮಾರನೆಂದು ಹೇಳಿದೆ.4 ಕ್ರಿ.ಶ.972-73ರ 
ಶಾಸನವು ಬಡಗಿ ಮರಾಚಾರಿ ಮತ್ತು ಕಮ್ಮಾರ ಸತಿಗರನ್ನು ಕೊಟ್ಟ ಭೂಮಿಯ ಕೊಡುಗೆಗೆ 
ಸಾಕ್ಷಿಗಳಾಗಿ ಉಲ್ಲೇಖಿಸಿದೆ.55 ಪ್ರಸ್ತುತ ಶಾನಸದಿಂದ ಸಾಕ್ಷಿಗಳಾಗಿದ್ದ ವ್ಯಕ್ತಿಗಳು ಸಮಾಜದ ಪ್ರಭಾವಿ 
ಅಥವಾ ಗಣ್ಯ ವ್ಯಕ್ತಿಗಳ ಸ್ಥಾನದಲ್ಲಿದ್ದರು ಎಂದು ಅರಿವಾಗುತ್ತದೆ. ಹೊಯ ವಿಷ್ಣುವರ್ಧನನ 
ಆಳ್ಸಿಕೆಯನ್ನು ಉಲ್ಲೇಖಿಸುವ ಕ್ರಿಶ.1210ರ ಶಾಸನವು, ಚಟ್ಟನಹಳ್ಳಿಯ ಮೂಲಸ್ಥಾನೇಶ್ವರ ದೇವರಿಗೆ 
ನಂದಾದೀವಿಗೆಯ ಸೇವೆಗಾ್ನ್ಗಿ ಚೋಳೋಜನ ತಮ್ಮ ಜವಮಾರೆಯು ಗಾಣವನ್ನು 


ಮಾಡಿಸಿಕೊಟ್ಟದ್ದನ್ನು ದಾಖಲಿಸಿದೆ.56 


ಕ್ರಿಶ.15ನೇ ಶತಮಾನದ ಶಾಸನದಲ್ಲಿ ನಿಮಯ ಸುಂದರಾಮಣನು ದೇವರಿಗೆ ಮಗ್ಗವನ್ನು 
ಬಿಟ್ಟದ್ದನ್ನು ದಾಖಲಿಸಿದೆ? ಹಲವಾರು ಶಾಸನಗಳಲ್ಲಿ ನೇಯ್ಗೆಯ ಮಗ್ಗದ ಉಲ್ಲೇಖವಿರುವುದರಿಂದ, 
ನೇಯ್ಗೆಕಾರರು ಇದ್ದರೆಂದು ತಿಳಿದುಬರುತ್ತದೆ. ಕ್ರಿಶ.16ನೇ ಶತಮಾನದ ಬನ್ನೂರಿನ ಶಾಸನವು 
ಗ್ರಾಮದ ಸೇನಬೋವ ಮತ್ತು ಗಾವುಂಡರುಗಳು ನಾವಿದರ ಮೇಲಿನ ತೆರಿಗೆಗಳನ್ನು 
ಮುಕ್ತಗೊಳಿಸಿದ್ದಾಗಿ ಉಲ್ಲೇಖಿಸಿದೆ. ಕ್ರಿ.ಶ.1653ರ ಹೆಂಮರಗಾಲದ ಮೈಸೂರಿನ ಕಂಠೀರವ 
ನರಸರಾಜ ಒಡೆಯರ ಆಳ್ಗಿಕೆಯ ಕಾಲದ ಶಾಸನವು. ದೇವಾಲಯ ಜೀರ್ಣೋದ್ದಾರದ ವಿಷಯವನ್ನು 
ಒಳಗೊಂಡಿದ್ದು, ದೇವಾಲಯದ ಧೂಪ ದೀಪ ಸೇವೆಗೆ ತಮ್ಮ ಪಾಲನ್ನು ಕೊಡಲಾರದ ಸಂಕಷ್ಟದಲ್ಲಿ 
ಇಬ್ಬರು ಗವುಡರಿದ್ದಾಗ, ಅವರ ದಾಯಾದಿಯು ಈ ವೆಚ್ಚವನ್ನು ತಾನೇ ಭರಿಸುವುದಾಗಿ ವಹಿಸಿಕೊಂಡ 
ಸಂದರ್ಭಕ್ಕೆ ಗವುಡುಗಳು ಮತ್ತು ಉಪಲಿಗರನ್ನು ಸಾಕ್ಷಿಗಳಾಗಿ ಮಾಡಲಾಗಿರುವ ವಿವರವನ್ನು 
ದಾಖಲಿಸಿದೆ.59 ಇಂದಿನ ಸಮಾಜದಲ್ಲಿ ಅಲ್ಲಸಂಖ್ಯಾತರಾಗಿ ಗುರುತಿಸಲ್ಲಡುವ ಉಪಲಿಗರು ಅಂದು 
ಗಣ್ಯರಾಗಿ ಗುರುತಿಸಲ್ಲಡುತ್ತಿದ್ದ ಸನ್ನಿವೇಶವನ್ನು ಶಾಸನದಿಂದ ಅರ್ಥೈಸಬಹುದಾಗಿದೆ. 


ಕ್ರಿಶ.15ನೇ ಶತಮಾನದ ಮಿರ್ಲೆಯ ಶಾಸನದಲ್ಲಿ, ಅನಾದಿ ಅಗ್ರಹಾರವೆಂದು ಕರೆಯಲ್ಪಡುತ್ತಿದ್ದ 
ಶ್ರೀಮದ್‌ ಉದ್ಧವ ಸರ್ವಜ್ಜಪುರ ಎಂಬ ಬಿರುದನ್ನು ಹೊಂದಿದ್ದ ಹಂಪಾಪುರದಲ್ಲಿ, ಕ್ರಯದಾನ 
ಮಾಡಿದ ಭೂಮಿಯ ಚಿತುರ್ದಿಕ್ಟುಗಳನ್ನು ಸೂಚಿಸುವಾಗ, ಪೂರ್ವದಲ್ಲಿದ್ದ "ಶೂದಗೇರಿ'ಯನ್ನು 
ಉಲ್ಲೇಖಿಸಲಾಗಿದೆ.60 ಇದರಿಂದ, ಅಗ್ರಹಾರಗಳಲ್ಲಿ ಎಲ್ಲ ವರ್ಣದ ಜನರೂ ವಾಸಿಸುತ್ತಿದ್ದು, ಶೂದ್ರರು 
ಪ್ರತ್ಯೇಕವಾಗಿ ಒಂದು ಭಾಗದಲ್ಲಿ ವಾಸಿಸುತ್ತಿದ್ದರೆಂದು ಅರಿವಾಗುತ್ತದೆ. 


ದಲಿತರ ಸ್ಥಾನಮಾನ: ವೇದಗಳ ಕಾಲದಲ್ಲಿ ಮತ್ತು ನಂತರದ ಬೌದ್ದ ಜಾತಕ ಕಥೆಗಳಲ್ಲಿ 
"ಪಂಚಮ'ರೆಂದು (ಚತುರ್ವರ್ಣಗಳ ನಂತರ ಬರುವವರು), ಪುರಾಣಗಳಲ್ಲಿ "ಚಾಂಡಾಲ”ರೆಂದು 


258 


ಹಾಗೂ 19 ಮತ್ತು 20ನೇ ಶತಮಾನಗಳ ಕಾಲದಲ್ಲಿ 'ಅಸ್ಪಶ್ಯ'ರೆಂದು ಕರೆಸಿಕೊಂಡ ದಲಿತರ ಬಗ್ಗೆ 
ಶಾಸನಗಳಲ್ಲಿ ಉಲ್ಲೇಖಗಳಿವೆ.ಈ ಹಿನ್ನೆಲೆಯಲ್ಲಿ, ಆ ಕಾಲಘಟ್ಟದ ಶಾಸನೋಕ್ತ ದಲಿತರ ಸಾಮಾಜಿಕ 
ಸ್ಥಾನಮಾನಗಳನ್ನು ಕುರಿತು ವಿಶ್ಲೇಷಿಸಲಾಗಿದೆ. 


ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ದೊರೆತಿರುವ ಶಾಸನಗಳನ್ನು ಸೂಕ್ಷವಾಗಿ 
ಅವಲೋಕಿಸಿದಾಗ, ದಲಿತರ ಅಂದಿನ ಸ್ಥಿತಿ-ಗತಿಗಳ ಬಗ್ಗೆ ಅಚ್ಚರಿಯೆನಿಸುವ ಸಂಗತಿಗಳು 
ತಿಳಿದುಬರುತ್ತದೆ. ಇಪ್ಪತ್ತನೇ ಶತಮಾನದ ಮಧ್ಯಭಾಗದವರೆಗೂ ಸಮಾಜದ ಶೋಷಣೆಗೆ ಒಳಗಾಗಿ, 
ನಿಕೃಷ್ಟವೆನಿಸಿದಂತಹ ಬದುಕನ್ನು ಬಾಳಿದಂತಹ ದಲಿತರು, ಪ್ರಾಚೀನ ಸಮಾಜದಲ್ಲಿ ಗಣ್ಯರಾಗಿ, ವೀರ 
ಸ್ಥರಣೀಯರಾಗಿ ಹಾಗೂ ದಾನಿಗಳು ಮತ್ತು ಸ್ವತಂತ್ರರಾಗಿ ಬಾಳಿದಂತಹ ಹಲವಾರು ನಿದರ್ಶನಗಳು 
ಶಾಸನಗಳಲ್ಲಿ ದೊರೆಯುತ್ತವೆ. ಗಾಮದ ಜನರ ಜೀವನಾಧಾರವಾಗಿದ್ದ ತುರುಗಳನ್ನು 
ಕದಿಯಲೆತ್ಲಿಸುವ ಕಳ್ಳರ ನಡುವಿನ ಕಾಳಗದಲ್ಲಿ ಭಾಗವಹಿಸಿ, ಜೀವದ ಹಂಗು ತೊರೆದು ಹೋರಾಡಿ 
ತುರುಗಳನ್ನು ರಕ್ಷಿಸಿ ಮಡಿದು, ಊರಿಗೇ ಆದರ್ಶಪ್ರಾಯ ರಕ್ಷಕರಾಗಿ ಮೆರೆದ ದಲಿತರಿಂದ 
ಮೊದಲ್ಲೊಂಡು; ನಾಡ ಪ್ರಭುಗಳ ಖಾಸಾ ಅಂಗರಕ್ಷಕರಾಗಿ ಒಡೆಯನ ಜೀವ ಕಾಪಾಡಿದ ಹಾಗೂ 
ಸ್ಪಂತ ಭೂಮಿಯನ್ನು ಹೊಂದಿದ್ದು ಕೃಷಿ ಕಾರ್ಯ ಕೈಗೊಂಡು ತೆರಿಗೆ ಪಾವತಿಸುತ್ತ 
ಗೌರವಯುತವಾಗಿ ಬಾಳಿದ ದಲಿತರವರೆಗೆ ಅನೇಕ ಉದಾಹರಣೆಗಳು ಶಾಸನಗಳಲ್ಲಿ 


ಉಲ್ಲೇಖಿಸಲಟ್ಟಿವೆ. 


ಅಂದಿನ ದಿನಗಳಲ್ಲಿ ಕೆರೆಗಳ ನಿರ್ಮಾಣ, ಮನೆಗಳ ನಿರ್ಮಾಣ, ಸೈನ್ಯದಲ್ಲಿ ಸೇವೆ, 
ಅರಮನೆಗಳಲ್ಲಿ ಊಳಿಗದವರಾಗಿ ಪರಿಚಾರಿಕೆ ಹಾಗೂ ಅಪರೂಪವಾಗಿ ಕೆಲವು ದೇವಾಲಯದಲ್ಲಿ 
ಪರಿಚಾರಿಕೆ ಮುಂತಾದ ವೃತ್ತಿಗಳನ್ನು ನಿರ್ವಹಿಸುತ್ತಿದ್ದ ಮತ್ತು ಭೂಮಾಲೀಕತ್ವ ಹೊಂದಿದ್ದ 
ಉದಾಹರಣೆಗಳು ಶಾಸನಗಳ ಮುಖೇನ ಲಭ್ಯವಾಗಿವೆ. ಕ್ರಿಶ9ನೇ ಶತಮಾನದ ಶಾಸನವು, 
ಗಂಗದೊರೆ ಸತ್ಯವಾಕ್ಕ ಪೆರ್ಮಾಡಿಯು ಕೆರೆಯನ್ನು ಅಗೆದವನಿಗೆ ಎಲವಕ್ಟಲೂರಿನಲ್ಲಿದ್ದ ಭೂಮಿಯನ್ನು 


ದಾನವಾಗಿ ನೀಡಿದ್ದನ್ನು ಉಲ್ಲೇಖಿಸಿದೆ.1 ಇದರಿಂದ, ಕೆರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡ 
ವ್ಯಕ್ತಿಗಳಾದ ಕಲ್ಲೊಡರು ಅಥವಾ ಮಣ್ಣೊಡರೆಂದು ಕರೆಸಿಕೊಳ್ಳುತಿದ್ದ ದಲಿತ ವಕಿಗಳಿಗೆ ತಕ 

ಬ" ನಡ Sa) ಬಿ೨ ರ್ರ 
ಪ್ರತಿಫಲವಾಗಿ ಭೂಮಿಯನ್ನು ನೀಡುತ್ತಿದ್ದುದು ತಿಳಿದುಬರುತ್ತದೆ. 


ನಂಜನಗೂಡು ತಾಲ್ಲೂಕಿನ ಗಟ್ಟವಾಡಿ ಗ್ರಾಮದ ಬೇಚಿರಾಕ್‌ ಕೋಡಿಪುರದ 
ಹೊಲವೊಂದರಲ್ಲಿನ  ಕಲ್ಲಿನಲ್ಲಿರುವ ಶಿಲಾಶಾಸನವು ಸುಮಾರು 10ನೇ ಶತಮಾನದ್ದಾಗಿದ್ದು, 
ಎರೆಹವೆಮ್ಮಡಿಯ ಆಳ್ಗಿಕೆಯ ಕಾಲವನ್ನು ಉಲ್ಲೇಖಿಸಿದೆ. ಈ ಶಾಸನವು ಕೆರೆ ನಿರ್ಮಾಣ ಮತ್ತು 
ಭೂದಾನದ ವಿವರಗಳನ್ನು ಒಳಗೊಂಡಿದ್ದು, ಭೂದಾನದ ಸಮಯದಲ್ಲಿ ಕೆಲವು ಸಾಕ್ಷಿಗಳನ್ನು ಪಟ್ಟಿ 
ಮಾಡಿದೆ. ಇಂತಹ ಸಾಕ್ಷಿಗಳಲ್ಲಿ "ಹೊಲೆ ಅಷವ'ನೆಂಬವನೂ ಒಬ್ಬ ("ಜಲನಾಗಂ ಕೆರಗಾ ಬಿಟಿಗನು 
ಮಿಸಗರ ಭೀಮನುಂ ಹೊಲೆ ಅಷವಂ ಇವರ ಸಕ್ಷ”). ಇದರಿಂದ ನಾಡಿನ ಪ್ರಜೆಗಳಲ್ಲಿ ಒಬ್ಬರಾದ 
ದಲಿತ ಸಮುದಾಯವನ್ನು ಗೌರವದಿಂದ ಕಾಣುತ್ತಿದ್ದುದನ್ನು ಗುರುತಿಸಬಹುದಾಗಿದೆ. 


ಕ್ರಿಶ.1057ರ ಬೆಳತೂರಿನ ಶಾಸನವು ದೇಕಬ್ದೆಯ ಅನುಗಮನವನ್ನು ಕುರಿತದ್ದಾಗಿದೆ.63 
ಆಸಕ್ತಿಕರವಾದ ವಿಷಯವೆಂದರೆ, ದೇಕಬ್ದೆಯ ತಂದೆ ನುಗುನಾಡಿನ ಮಾಂಡಳೀಕ ಪದವಿಯನ್ನು 


259 


ಹೊಂದಿದ್ದ ರವಿಗನೆಂಬಾತ. ಶಾಸನದಲ್ಲಿ ರವಿಗನನ್ನು "ಕುಡಿಯರ ವಲ್ಲಭ'ನೆಂದು ಕೀರ್ತಿಸಲಾಗಿದೆ. 
ಕುಡಿಯರು ದಲಿತ ಜನಾಂಗಕ್ಕೆ ಸೇರಿದವರು.ಡಾ.ಶಿವರಾಮ ಕಾರಂತರು ದಲಿತರ ಹಿನ್ನೆಲೆಯಲ್ಲಿ 
ಬರೆದಿರುವ "ಕುಡಿಯರ ಕೂಸು” ಕಾದಂಬರಿಯನ್ನಿಲ್ಲಿ ಸ್ಮರಿಸಬಹುದು. ಇದರಿಂದ, ಪಂಚಮ 
ವರ್ಣದವನಾದ ದಲಿತ ಜನಾಂಗದ ರವಿಗನು ಕಿ.ಶ.11ನೇ ಶತಮಾನದಲ್ಲಿ ನುಗುನಾಡಿನ ಮಾಂಡಳೀಕ 
ಪದವಿಯನ್ನು ಪಡೆದಿರುವುದನ್ನು ಶಾಸನದ ಮುಖೇನ ಅರಿಯಬಹುದು. ಇದರಿಂದ, ದಲಿತರೂ 
ನಾಡಿನ ಅಧಿಪತ್ಯವನ್ನು ವಹಿಸುತ್ತಿದ್ದರೆಂದು ತಿಳಿದುಬರುತ್ತದೆ. 


ಜೋಡಿ ಕಾಟೂರು ಗ್ರಾಮದ ಸೋಮೇಶ್ವರ ದೇವಾಲಯದ ಗೋಡೆಗಳ ಮೇಲೆ ಕೊರೆದಿರುವ 


ಶಾಸನವು ಕ್ರಿ.ಶ.1198ರದ್ದಾಗಿದೆ.54 ಈ ಶಾಸನವುನಾಲ್ಲರು ವ್ಯಕ್ತಿಗಳು ಕೂಡಿ ಕೆರೆಯ ಉತ್ಪನನ 
ನಡೆಸಿದ ಮತ್ತು ದೇವಾಲಯ ಕಟ್ಟಿಸಿದ ವಿವರಗಳನ್ನು ನೀಡುತ್ತದೆ. ಹೀಗೆ ಕೆರೆಯ ನಿರ್ಮಾಣ ಮತ್ತು 
ದೇವಾಲಯದ ಗೋಡೆಗಳ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಹಲವು ಕೆಲಸಗಾರರಲ್ಲಿ 
ಮಾಳಬೋವಿತಿಯ ಮಕ್ಕಳು ಕಾಟಬೋವ ಮತ್ತು ಚಾವಭೋವರೂ ಒಬ್ಬರೆಂದು ದಾಖಲಿಸಲಾಗಿದೆ. 
ಸಮುದಾಯದ ಸಾಮಾಜಿಕ ಕಾರ್ಯಗಳಲ್ಲಿ ದಲಿತರನ್ನು ಹೊರಗಿಡದೆ, ಅವರನ್ನೂ ಸಹ ದೇವಾಲಯ 
ನಿರ್ಮಾಣದಂತಹ ಕೆಲಸಗಳಲ್ಲಿ ಒಳಗುಮಾಡಿಕೊಂಡಿದ್ದುದು ಗಮನಾರ್ಹ ಅಂಶವಾಗಿದೆ. 


ಕೃಷ್ಣರಾಜನಗರ ತಾಲ್ಲೂಕಿನ ಹೆಬಸೂರು ಗ್ರಾಮದಲ್ಲಿ ರಾಮೇಶ್ವರ ದೇವಾಲಯದ ಬಳಿ 
ದೊರೆತಿರುವ ವೀರಗಲ್ಲು ಶಾಸನದ ಕಾಲ ಸುಮಾರು 12ನೇ ಶತಮಾನದ್ದಾಗಿದ್ದು, ಈ ಅಸಮಗ್ರ 
ಶಾಸನವು ಹೆಬ್ಬಸೂರಿನ ಮಲ್ಲಿಬೋವನ ಮಗ ಮಾದಿಬೋವನು ಕಾಳಗವೊಂದರಲ್ಲಿ ಮಡಿದ ನೆನಪಿನ 
ದ್ಯೋತಕವಾಗಿ ಆತನ ಮಗ ತನ್ನ ತಂದೆಯ ಸ್ಥಾರಕವಾಗಿ ಕಲ್ಲು ನೆಡಿಸಿದ ಸಂಗತಿಯನ್ನು 


ಅರುಹುತ್ತದೆ.95 ಇದರಿಂದ, ಅಂದಿನ ಸಮಾಜದಲ್ಲಿ ಊರಿನ ಅಥವಾ ಸಾಮ್ರಾಜ್ಯದ ರಕ್ಷಣೆಗಾಗಿ 
ನಡೆಯುವ ಯುದ್ಧದಲ್ಲಿ ಪಾಲ್ಗೊಂಡು ಸಾಮಾಜಿಕ ಗುರುತರ ಜವಾಬ್ದಾರಿಗಳನ್ನು ಸ್ವಭಾವತಃ 
ವೀರರಾಗಿದ್ದ ದಲಿತರು, ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡುತ್ತಿದ್ದ ವಿಷಯಗಳು ತಿಳಿದುಬರುತ್ತವೆ. 
ಮಾದಿಬೋವನು ದಲಿತ ಜನಾಂಗದ ವ್ಯಕ್ಷಿಯಾಗಿದ್ದೂ, ನಾಡಿನ ಸೇವೆಗಾಗಿ ಪ್ರಾಣ ನೀಡುವ 
ವೀರನಾಗಿದ್ದು, ಅಂದಿನ ಸಮಾಜದಲ್ಲಿ ಇಂಥ ಅನೇಕ ವೀರರ ಬಗ್ಗೆ ಇತರೆ ಜನರಿಗಿದ್ದ ಗೌರವ 
ಭಾವವೇ ವೀರಗಲ್ಲುಗಳನ್ನು ನಿಲ್ಲಿಸಲು ಪ್ರೇರಣೆಯಾಗಿತ್ತೆಂಬ ಸತ್ಯವನ್ನು ಅಲ್ಲಗಳೆಯುವಂತಿಲ್ಲ. 


ಕೃಷ್ಣರಾಜನಗರ ತಾಲ್ಲೂಕಿನ ಚಿಕ್ಕಹನಸೋಗೆ ಗ್ರಾಮದ ಕೆರೆಯ ಕಟ್ಟೆಗೆ ಸೇರಿಸಿರುವ ಕಲ್ಲಿನಲ್ಲಿ 
ದೊರೆತಿರುವ ಶಾಸನದ ಕಾಲವನ್ನು ಲಿಪಿಸ್ತರೂಪದಿಂದ ಕ್ರಿಶ. 12ನೇ ಶತಮಾನದ್ದೆಂದು 
ಗುರುತಿಸಲಾಗಿದೆ. ಈ ಶಾಸನವು ಚಂಗಾಳ್ಸರ ದೊರೆಯಾದ ಮಹಾಮಂಡಲೇಶ್ವರ ಬೊಪ್ಪದೇವನನ್ನು 
ಹೆಸರಿಸಿದೆ. ಕೋಳಿಯೂರ ಕೋಟೆಯನ್ನು 12 ಮುಖ್ಯಸ್ಥರು ಮುತ್ತಿಗೆ ಹಾಕಿದಾಗ, ಒಣ್ಣಜ್ಞನ 
ಮಗನಾದ ಹನಸೋಗೆಯಲ್ಲಿ ಹುಟ್ಟಿದ "ತಳಾರ'ನಾದ ವುತ್ತಜನು ಹೋರಾಡಿ ಮಡಿದದ್ದನ್ನು ಹಾಗೂ 


ಇದರ ಸ್ಪರಣಾರ್ಥವಾಗಿ 170 ವೊಕ್ಕಲುಗಳು ಸೇರಿ ವೀರಗಲ್ಲು ನಿಲಿಸಿದ್ದನ್ನು ದಾಖಲಿಸಿದೆ.69 
ಹೊಯ್ದಳ ದೊರೆ ಮೂರನೇ ವೀರನರಸಿಂಹನ ಆಳ್ಗಿಕೆಯ ಕ್ರಿಶ. 1278ರ ಕಾಲಘಟ್ಟದ 


ಶಾಸನವೊಂದು ದಾಸನೂರಿನಲ್ಲಿ ದೊರೆತಿದ್ದು, ಇದರಲ್ಲಿ ಊರಿನ ಗಾವುಂಡರಿಂದ ಹಿಡಿದು ಸಮಸ್ತ 
ಪ್ರಜೆಗಳೂ ಒಪ್ಪಿ ವಿಶ್ವನಾಥ ದೇವರಿಗೆ ಒಂದು ದೀವಿಗೆ ಹಾಗೂ ಭೂದಾನವನ್ನು ನೀಡುವಂತಹ 


260 


ಸಂದರ್ಭದಲ್ಲಿ “ಚವುಂಡಬೋವನ ಕೇತ, ಹೊಲೆಯರಸ” ಎಂಬ ದಲಿತರ ಹೆಸರು 


ಪ್ರಸ್ತಾಪಿತವಾಗಿದೆ. 6? “ಚವುಂಡಬೋವನ ಮಗ ಕೇತ ಹಾಗೂ ಹೊಲೆಯರಸ' ಎಂಬ ಇಬ್ಬರು 
ದಲಿತರ ಸಾಕ್ಷಿಯನ್ನು ನೀಡಲಾಗಿದೆ. ಇದರಿಂದ ಸರ್ವಸಮ್ಮತವಾದ ಊರಿನ ನಿರ್ಣಯದಲ್ಲಿ ದಲಿತರ 
ಮಾತಿಗೂ ಮನ್ನಣೆ ನೀಡುತ್ತಿದ್ದ ವಿಷಯವನ್ನು ಅರಿಯಬಹುದಾಗಿದೆ. 


ಹೆಗ್ಗಡದೇವನ ಕೋಟಿ ತಾಲ್ಲೂಕಿನ ಮಲಿಯೂರು ಗ್ರಾಮದಲ್ಲಿ ದುಗ್ಗಲೀ ದೇವಸ್ಥಾನದ ಬಳಿ 
ದೊರೆತಿರುವ ಕಿ.ಶ.ಸುಮಾರು 13ನೇ ಶತಮಾನದ್ದೆಂದು ಪರಿಭಾವಿಸಿರುವ ಶಾಸನವು, ಅಯ್ಯಪಯ್ಯನ 
ಪೆರ್ಗಡೆ ನಾಗಮ್ಮ ಮಾಡಿಸಿದ ಗೋಡೆ ಮತ್ತು ಬಾಗಿಲುಗಳನ್ನು ಉಲ್ಲೇಖಿಸುವಾಗ, ಇವುಗಳನ್ನು 
ಮಾಡಿದವನು ಚನ್ನಯ್ಯನೆಂದು ದಾಖಲಿಸಿದೆ68 ಇಲ್ಲಿ ಚನ್ನಯ್ಯ ದಲಿತ ಜನಾಂಗದಲ್ಲಿ 
ಪ್ರಚಲಿತದಲ್ಲಿದ್ದ ಮಣ್ಣುವಡ್ಡ (ಮಣ್ಣೊಡ್ಡ) ಗುಂಪಿಗೆ ಸೇರಿರಬಹುದೆಂದು ತೋರುತ್ತದೆ. 


ವೀರಬಲ್ಲಾಳದೇವನ ಆಳಿಕೆಯ ಕಾಲದಲ್ಲಿ, ಸಾರುಮನಾಯಕನು ಕೋಟೆಯನ್ನು ಮುತ್ತಿಗೆ 
ಹಾಕಿ ಕೊಂಡು ಹೋಗುವಾಗ ಅವನನ್ನೆದುರಿಸಿ ಕತ್ತಿಯಿಂದ ಇರಿಸಿಕೊಂಡು ಕಾರಚೋರನ ಕೇತನ 
ಮಗ ಮಾಳ ಸಾವನ್ನಪ್ಪಿದಾಗ, ಅವನ ಅವಲಂಬಿತರ ಜೀವನ ನಿರ್ವಹಣೆಗಾಗಿ ಕೂಡಲೂರಿನಲ್ಲಿರುವ 
ಭೂಮಿಯನ್ನು "ವೃತ್ತಿಯಾಗಿ ನೀಡಿದ ವಿವರಗಳನ್ನು ಮೊತ್ತ ಗ್ರಾಮದ ಮಾರೀಚಾವಡಿಯ ಬಳಿ 


ಇರುವ ವೀರಗಲ್ಲು ಶಾಸನ ಒಳಗೊಂಡಿದೆ. ಈ ಶಾಸನದ ಕಾಲ ಸುಮಾರು ಕ್ರಿ.ಶ.1312 ಆಗಿದ್ದು, 
ಇದರಿಂದ ದಲಿತರು ನಾಡಿಗಾಗಿ ಪ್ರಾಣ ತೆರುವ ವೀರರಾಗಿ ಪರಿಗಣಿತರಾದದ್ದನ್ನು 
ತಿಳಿಯಬಹುದಾಗಿದೆ. 


ಲಿಪಿಸ್ತರೂಪದಿಂದ ಕ್ರಿ.ಶ. ಸುಮಾರು 14ನೇ ಶತಮಾನದ್ದೆಂದು ಗುರುತಿಸಿರುವ (ಈ ಶಾಸನದ 
ಕಾಲ ಬಹುಶಃ 12ನೆಯ ಶತಮಾನ) ತಾಯೂರು ಗ್ರಾಮದ ವೀರಗಲ್ಲು ಶಾಸನವು, ಕೂಪ್ಪಗಲ್ಲ 
ಕಾಳಗದಲ್ಲಿ ಹೋರಾಡಿ ಮಡಿದ ತೆರಿಗನಾಯಕನ ಮಗ ನಂಡನ ಪರಾಕ್ರಮವನ್ನು ಮೆಚ್ಚಿ 


ಗಂಗೆಯದಂಣಾಯಕರು ನೆಡಿಸಿದ ಕಲ್ಲು ಎಂಬ ವಿವರವನ್ನು ಒಳಗೊಂಡಿದೆ. ಪ್ರಸ್ತುತ ಶಾಸನೋಕ್ತ 
ಗಂಗೆಯದಣ್ಣಾಯಕರು ಪ್ರಾಯಶಃ ಹೊಯ್ದಳ ವಿಷ್ಣುವರ್ಧನನ ಸೇನಾಪತಿಯಾಗಿದ್ದ ಗಂಗರಾಜ 
ದಂಡನಾಯಕರಿರಬಹುದೆಂದು ತೋರುತ್ತದೆ. ಈ ಶಾಸನದಲ್ಲಿ ಉಲ್ಲೇಖಿತನಾಗಿರುವ ತೆರಿಗೆನಾಯಕನ 
ಮಗ ನಂಡ ಪ್ರಾಯಶಃ ಬೇಡ ಸಮುದಾಯದವನಿರಬಹುದೆಂದು ತೋರುತ್ತದೆ. ದಲಿತರು ಆಗ 
ನಡೆಯುತ್ತಿದ್ದ ಕಾಳಗಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿ ನಾಡಿಗಾಗಿ ಮಡಿಯುತ್ತಿದ್ದುದನ್ನು ಇದರಿಂದ 
ತಿಳಿಯಬಹುದಾಗಿದೆ. 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಹಿರಿಯೂರು ಗ್ರಾಮದಲ್ಲಿ ದೊರೆತಿರುವ 
ಶಿಲಾಶಾಸನದ ಕಾಲ ಕ್ರಿಶ.1309 ಆಗಿದ್ದು, ಹೊಯ್ದಳರ ದೊರೆ ಮುಮ್ಮಡಿ ವೀರಬಲ್ಲಾಳನ ಆಳ್ಲಿಕೆಯ 
ಕಾಲವನ್ನು ಹೆಸರಿಸಿದೆ. ತೊರೆನಾಡು ಮಹಾಪಸಾಯಿತರಾದ ರಾಯಪ್ಪನವರ ಅಧಿಕಾರದಲ್ಲಿದ್ದಾಗ, 
ಕೆಲವು ಗೌಡರಿಗೆ ಮದಯನಪುರದ ಭೂಮಿಯನ್ನು ಮೂರು ವರ್ಷಗಳ ಅವದಿಗೆ ಕ್ರಯಕ್ಕೆ ಅಥವಾ 
ವರ್ಷಂಪ್ರತಿ ಹೆಚ್ಚಾಗುವ ಬಾಡಿಗೆಯ ದರದಂತೆ ನೀಡಿರುವ ವಿವರಗಳು ಶಾಸನದಲ್ಲಿದ್ದು, ಇದರಲ್ಲಿ 


“ಮಾದಗ ಹೊನ್ನ ಮಲ್ಲ” ಎಂಬ ವ್ಯಕ್ತಿಯ ಉಲ್ಲೇಖವಿದೆ. 


261 


ಇದೇ ತಾಲ್ಲೂಕಿನ ವಿಜಯಪುರ ಗ್ರಾಮದಲ್ಲಿ ಮೂಲಸ್ಥಾನೇಶ್ವರ ದೇವಾಲಯದ ಗುಡಿಯ 
ಹಿಂದೆ ದೊರೆತಿರುವ ಶಿಲಾಶಾಸನದ ಕಾಲ ಕ್ರಿಶ. 1426 ಆಗಿದ್ದು, ವಿಜಯನಗರದ ಇಮ್ಮಡಿ 
ದೇವರಾಯನ ಆಳ್ಗಿಕೆಯ ಕಾಲವನ್ನು ಉಲ್ಲೇಖಿಸಿದೆ. ಮಗ್ಗದ ತೆರಿಗೆಯಿಂದ ಬರುವ ಹೊನ್ನಿನ 
ಆದಾಯವನ್ನು ಕಿರುನಾಗರದ ಅರ್ಕನಾಥದೇವರಿಗೆ ನಂದಾದೀವಿಗೆಯ ಸೇವೆಗಾಗಿ ನೀಡಿದ 
ವಿಷಯವನ್ನು ಶಾಸನವು ದಾಖಲಿಸಿದೆ. ಈ ಸಂದರ್ಭದಲ್ಲಿ “ಹಾಳ ಹೊಲೆ ಕೊಂಕನಕುಳ ಮಗ್ಗ?”ದ 


ತೆರಿಗೆಯನ್ನು ಸೂಚಿಸಲಾಗಿದೆ. ಇಂಥದೇ ಇನ್ನೊಂದು ಶಾಸನವು ಅದೇ ಸ್ಥಳದಲ್ಲಿ ದೊರೆತಿದ್ದು. 
ಈ ಶಾಸನದ ಕಾಲ ಕ್ರಿಶ. ಸುಮಾರು 15-16ನೇ ಶತಮಾನದ್ದಿರಬಹುದೆಂದು ಗುರುತಿಸಲಾಗಿದೆ. 
ಲಕ್ಕಣ್ಣವೊಡೆಯನ ಕೈಕೆಳಗಿನ ಸುಂಕದ ಅಧಿಕಾರಿಯಾಗಿದ್ದ  ನಂಜಿನಾಥನು ಕಿರುನಾಗರದ 
ಅರ್ಕನಾಥದೇವರ ನಂದಾದೀಪದ ಸೇವೆಗಾಗಿ ಕಿರುನಾಗರ ಗ್ರಾಮದ ಕಲುವಳಿ ಕೊಪ್ಪಹಾಳ ಹೊಲೆ 


ಕೊಜಗನ ಕಿರನಕುಳ ಮಗ್ಗದಿಂದ ಬರುವ ತೆರಿಗೆಯ ಆದಾಯವನ್ನು ನೀಡುವ ದಾಖಲೆಯಿದೆ.?3 
ಇದರಿಂದ ವಿಜಯನಗರ ಅರಸರ ಕಾಲದಲ್ಲಿ ದಲಿತರು ನೇಯ್ಲೆಯಂಥ ಕಸುಬುಗಳಲ್ಲಿ 
ತೊಡಗಿದ್ದುದನ್ನು ಅರಿಯಬಹುದಾಗಿದೆ. ಇದೇ ತಾಲ್ಲೂಕಿನ ಆಲ್ಲೋಡು ಗ್ರಾಮದಲ್ಲಿ 
ಚೆನ್ನಿಗರಾಯಸ್ವಾಮಿ ದೇವಾಲಯದ ಮುಖಮಂಟಪದ ತಳಪಾದಿಕಲ್ಲುಗಳ ಮೇಲೆ “ಬೋವನ 
ಮಗ "ಎಂದು ಕೊರೆದಿದ್ದು ಹಿಂದಿನ ಮುಂದಿನ ಅಕ್ಷರಗಳು ನಶಿಸಿಹೋಗಿದ್ದು, ಅಸ್ಪಷ್ಟವಾಗಿದೆ. ಈ 


ಅಸಮಗ್ರ ಶಾಸನದ ಕಾಲವನ್ನು ಸುಮಾರು 15ನೇ ಶತಮಾನದ್ದಿರಬಹುದೆಂದು ಗುರುತಿಸಲಾಗಿದೆ.74 


ಕೃಷ್ಣರಾಜನಗರ ತಾಲ್ಲೂಕಿನ ಹೆಬಸೂರು ಗ್ರಾಮದಲ್ಲಿ ರಾಮೇಶ್ವರ ದೇವಾಲಯದ ಬಳಿ 
ದೊರೆತಿರುವ ವೀರಗಲ್ಲು ಶಾಸನದ ಕಾಲ ಸುಮಾರು 12ನೇ ಶತಮಾನದ್ದಾಗಿದ್ದು, ಈ ಅಸಮಗ್ರ 
ಶಾಸನವು ಹೆಬ್ಬಸೂರಿನ ಮಲ್ಲಿಬೋವನ ಮಗ ಮಾದಿಬೋವನು ಕಾಳಗವೊಂದರಲ್ಲಿ ಮಡಿದ ನೆನಪಿನ 
ದ್ಯೋತಕವಾಗಿ ಆತನ ಮಗ ತನ್ನ ತಂದೆಯ ಸ್ಥಾರಕವಾಗಿ ಕಲ್ಲು ನೆಡಿಸಿದ ಸಂಗತಿಯನ್ನು 


ಅರುಹುತ್ತದೆ.?5 ಇದರಿಂದ, ಅಂದಿನ ಸಮಾಜದಲ್ಲಿ ಊರಿನ ಅಥವಾ ಸಾಮ್ರಾಜ್ಯದ ರಕ್ಷಣೆಗಾಗಿ 
ನಡೆಯುವ ಯುದ್ಧದಲ್ಲಿ ಪಾಲ್ಗೊಂಡು ಸಾಮಾಜಿಕ ಗುರುತರ ಜವಾಬ್ದಾರಿಗಳನ್ನು ಸ್ವಭಾವತಃ 
ವೀರರಾಗಿದ್ದ ದಲಿತರು, ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡುತ್ತಿದ್ದ ವಿಷಯಗಳು ತಿಳಿದುಬರುತ್ತವೆ. 
ಮಾದಿಬೋವನು ದಲಿತ ಜನಾಂಗದ ವ್ಯಕ್ಷಿಯಾಗಿದ್ದೂ, ನಾಡಿನ ಸೇವೆಗಾಗಿ ಪ್ರಾಣ ನೀಡುವ 
ವೀರನಾಗಿದ್ದು, ಅಂದಿನ ಸಮಾಜದಲ್ಲಿ ಇಂಥ ಅನೇಕ ವೀರರ ಬಗ್ಗೆ ಇತರೆ ಜನರಿಗಿದ್ದ ಗೌರವ 
ಭಾವವೇ ವೀರಗಲ್ಲುಗಳನ್ನು ನಿಲ್ಲಿಸಲು ಪ್ರೇರಣೆಯಾಗಿತ್ತೆಂಬ ಸತ್ಯವನ್ನು ಅಲ್ಲಗಳೆಯುವಂತಿಲ್ಲ. 


ಏಚಿಗನಹಳ್ಳಿ ಗ್ರಾಮದಲ್ಲಿ ಹೊಳೆಯ ಮಧ್ಯದಲ್ಲಿನ ಬಂಡೆಯ ಮೇಲೆ ದೊರೆತಿರುವ 
ಶಾಸನದಲ್ಲಿ ಕೋಟೆಯನ್ನು ಕಾಯುತ್ತಿದ್ದ ತಳರಿ ಭೋಳ ಸತ್ತಾಗ ಆತನ ತಾಯಿ ಅಕಂಮ ಮತ್ತು 


ಕೆತಿಪನ ಹೆಂಡತಿ ಚವುಡದೇವಿ ಕಲ್ಲನ್ನು ನಿಲ್ಲಿಸಿದ ವಿವರವಿದೆ. ಲಿಪಿಸ್ಸರೂಪದಿಂದ ಈ ಶಾಸನದ 
ಕಾಲವನ್ನು ಕ್ರಿಶ. ಸುಮಾರು 16ನೇ ಶತಮಾನವೆಂದು ಗುರುತಿಸಲಾಗಿದೆ. ಹಿಂದಿನಿಂದಲೂ ಊರು 
ಅಥವಾ ಕೋಟೆಯ ಕಾವಲಿನ ಕೆಲಸವನ್ನು ನಿರ್ವಹಿಸುವ ದಲಿತರನ್ನು *ತಳರ ಅಥವಾ ತಳವಾರ" 
ಎಂದೇ ಕರೆದಿರುವುದನ್ನು ಗಮನಿಸಬಹುದಾಗಿದೆ.ಸೋಗಳ್ಲಿಯಲ್ಲಿ ದೊರೆತಿರುವ ವೀರಗಲ್ಲು ಶಾಸನದ 
ಕಾಲ ಕ್ರಿಶ. ಸುಮಾರು 16ನೇ ಶತಮಾನದ್ದಾಗಿದ್ದು, ಸೋಗೆಹಳ್ಳಿ ಮತ್ತು ಸಿಂಗಪಟ್ಟಣಗಳ ನಡುವೆ 


262 


ನಡೆದ ಕಾಳಗದಲ್ಲಿ ಕಾದಿ ಮಡಿದ “ಕಾಳಗಿತ”ನಿಗೆ ಗೌರವಸೂಚಕವಾಗಿ ಸೂರಬೋಯ ನಿಲ್ಲಿಸಿದ ಕಲ್ಲು 
ಎಂದು ದಾಖಲಾಗಿದೆ.77 ಸೂರಬೋಯನು ದಲಿತ ಜನಾಂಗಕ್ಕೆ ಸೇರಿದವನೆಂಬುದು ನಿಸ್ಪಂಶಯ. 


ಕಗ್ಗಲೂರು ಗ್ರಾಮದಲ್ಲಿ ದೊರೆತಿರುವ ಶಿಲಾಶಾಸನವು “ಓಲೆ” ಎಂದು ಕರೆಸಿಕೊಂಡಿದ್ದು, 
ಸೋಮಯದೇವರಿಗೆ ಹುಲ್ಲಹಳ್ಳಿಯ ಚಿನ್ನಪ್ಪನವರು, ಕಗ್ಗಲೂರಪುರದ ವ್ಯಾಪ್ತಿಯಲ್ಲಿ ಸಂಗಹವಾಗುವ 
ತೆರಿಗೆಗಳಾದ "“ಮೊಗ್ಗ ವೊಸ್ಬು ವಳವಾಳು ಮದುಉ ಕುಂಬಾರಚಉರಿಗೆ ಗಾಣ ಕಾವಲಿ ಅಸಗ 
ಮಾದೆಗ ತೋಟ ಕಬಿನಆಲೆಯ” ಸುಂಕಗಳಿಂದ ಬರುವ ಆದಾಯಗಳನ್ನು ಕೊಡುಗೆಯಾಗಿ 


ನೀಡಿದ್ದನ್ನು ದಾಖಲಿಸಿದೆ.!8 


ಇದೇ ತಾಲ್ಲೂಕಿನ ಗಳಿಗೇಕೆರೆ ಗ್ರಾಮದಲ್ಲಿ ಊರಬಾಗಿಲ ಬಳಿ ದೊರೆತಿರುವ ಶಾಸನದ ಕಾಲ 
ಕ್ರಿಸ್ತಶಕ 1577 ಆಗಿದ್ದು, ಆಂಧ್ರದ ಪೆನುಕೊಂಡದಿಂದ ಆಳ್ಗಿಕೆ ನಡೆಸುತ್ತಿದ್ದ ಶ್ರೀರಂಗದೇವ 
ಮಹಾರಾಜನ ಆಳ್ಲಿಕೆಯ ಕಾಲವನ್ನು ದಾಖಲಿಸಿದೆ. ವೆಂಕಟಪ್ಪ ನಾಯಕನು ಹಂಪಾಪುರ ಸ್ಥಳದಲ್ಲಿನ 
ಗಳಿಗೇಕೆರೆ ಗ್ರಾಮವನ್ನು ಅವನ ತಾಯಿಯಾದ ರಾಮಮ್ಮನ ಸ್ಮರಣಾರ್ಥವಾಗಿ ರಾಮಪುರವೆಂಬ 
ಅಗಹಾರವಾಗಿ ಪರಿವರ್ತಿಸಿ ಸರ್ವಮಾನ್ಯವಾಗಿ ಕಾಶ್ಯಪ ಗೋತ್ರದ ರಾಮಚಂದಭಟ್ಟನ ಮಗನಾದ 
ವಿಠಲ ಭಟ್ಟನಿಗೆ ಕೊಡುಗೆಯಾಗಿ ನೀಡಿದ್ದನ್ನು ದಾಖಲಿಸಿದೆ. ಇದರಲ್ಲಿ ಸರ್ವಮಾನ್ಯವೆಂದರೆ ಎಲ್ಲ 
ತೆರಿಗೆಗಳಿಂದ ಮುಕ್ತವಾದ ಎಂದರ್ಥವಿದ್ದು, ಶಾಸನದಲ್ಲಿ "ಗಾಮಕ್ಕೆ ಉಂಟಾದ ಬಾಡಿ ಬೇಡಿಗೆ ಕಾಣಿಕೆ 
ಕಡಾಯ ಕೂಟ ಬೇಟೆ ಬಿಟ್ಟಿ ಬೇಗಾರಸುಂಕ ತಳವಾರುಕೆ' ಇವೇ ಮೊದಲಾದ ಸುಂಕಗಳನ್ನು ಮಾನ್ಯ 


ಮಾಡಿದೆಯೆಂಬುದಾಗಿ ಉಲ್ಲೇಖಿಸಲಾಗಿದೆ. ಇದರಿಂದ ಗ್ರಾಮದ ಕಾವಲಿನ ಕೆಲಸವನ್ನು 
ನಿರ್ವಹಿಸುತ್ತಿದ್ದ "ತಳವಾರ" ಎಂಬ ದಲಿತವರ್ಗದವರು ಸಹ ತೆರಿಗೆಗಳನ್ನು ಸಲ್ಲಿಸುತ್ತಿದ್ದ 
ವಿಷಯಗಳನ್ನು ಮತ್ತು ಅವರ ವೃತ್ತಿ ಸಹ ಸಾಮಾಜಿಕವಾಗಿ ಗೌರವಾನ್ಸಿತವಾಗಿದ್ದಿತೆಂಬುದನ್ನು 
ಅರಿಯಬಹುದಾಗಿದೆ. 


ಕ್ರಿಶ. ಸುಮಾರು 17ನೇ ಶತಮಾನದ್ದೆಂದು ಲಿಪಿಸ್ತರೂಪದಿಂದ ಗುರುತಿಸಲಾಗಿರುವ 
ಜೋಡಿಕಾಟೂರಿನ ಎರಡು ಶಾಸನಗಳು ಕೆರೆನಿರ್ಮಾಣ ಮಾಡಿದ “ಮಾದಣಯ” ಎಂಬ ವ್ಯಕ್ತಿಯ 


ಹೆಸರನ್ನು ಉಲ್ಲೇಖಿಸಿವೆ.80 ಇದನ್ನು ಕೆರೆಯ ತೂಬಿನ ಕಲ್ಲುಗಳಲ್ಲಿ ಕೊರೆಯಲಾಗಿದೆ. ಅಂದಿನ 
ಸಮಾಜದಲ್ಲಿ ಕಲ್ಕುಟಿಗ ಅಥವಾ ಕಲ್ಲೊಡ್ಡರೆಂದು ಕರೆಸಿಕೊಳ್ಳುತ್ತಿದ್ದ ದಲಿತರು ಕೆರೆನಿರ್ಮಾಣದಂಥ 
ಕೆಲಸ ನಿರ್ವಹಿಸುತ್ತಿದ್ದುದು ಇದರಿಂದ ತಿಳಿದುಬರುತ್ತದೆ. 


ಮೈಸೂರಿನಲ್ಲಿ ದೊರೆತಿರುವ ಹತ್ತು ಹಲಗೆಗಳಿಂದ ಕೂಡಿರುವ ತಾಮಶಾಸನದ ಕಾಲ 
ಕ್ರಿ.ಶ.1674 ಆಗಿದ್ದು, ಮೈಸೂರಿನ ಅರಸರಾದ ಚಿಕ್ಕದೇವರಾಜ ಒಡೆಯರು ಶ್ರೀರಂಗಪಟ್ಟಣ, 
ಮೇಲುಕೋಟೆ ಮುಂತಾದ ಕಡೆಗಳಲ್ಲಿ ವಜಮಕುಟಿ ಮತ್ತು ಗಜೇಂದ್ರ ಉತ್ಸವಗಳಿಗೆ ಉದ್ರಾಟನೆಯ 
ಮೂಲಕ ಚಾಲನೆ ನೀಡಿದ ಸಮಯದಲ್ಲಿ ಅಗಹಾರಗಳನ್ನು ನಿರ್ಮಿಸಿ ಬ್ರಾಹ್ಮಣರಿಗೆ ದಾನನೀಡಿದ 
ವಿವರಗಳನ್ನು ಒಳಗೊಂಡಿದೆ. ಹೀಗೆ ದಾನನೀಡಿದ ಅಗ್ರಹಾರಗಳ ಚಕ್ಕುಬಂದಿಗಳನ್ನು 
ನಿರ್ದೇಶಿಸುವಾಗ “ಈ ಗ್ರಾಮಕ್ಕೂ ಪಡುವಲು ಹೊಲೇರ ಬಿಳಿಗಿರಿ ಹೊಲದ ಚುಜ್ಜಲತಾಳಲ್ಲೂ ನೆಟ್ಟ 


ಕಲ್ಲು” ಎಂದು ಹೇಳುವಲ್ಲಿ ದಲಿತನೋರ್ವನ ಹೊಲದ ಉಲ್ಲೇಖ ಬಂದಿರುತ್ತದೆ.81 ಇದು ಅಂದಿನ 


263 


ಸಮಾಜದ ದಲಿತನ ಜೀವನವು ಸ್ವತಂತ್ರವಾಗಿ ಎಲ್ಲರಂತೆ ಇದ್ದಿತೆನ್ನುವ ಬಗ್ಗೆ ಪುರಾವೆಯನ್ನು 
ಒದಗಿಸುತ್ತದೆ. 


ಕೆಂಚನಗೋಡು ಗ್ರಾಮದಲ್ಲಿ ದೊರೆತಿರುವ ಶಿಲಾಶಾಸನದ ಕಾಲವನ್ನು ಲಿಪಿಸ್ತರೂಪದ 
ಆಧಾರದ ಮೇಲೆ ಸುಮಾರು 18ನೇ ಶತಮಾನದ್ದೆಂದು ಗುರುತಿಸಿದ್ದು, ಈ ಶಾಸನವು “ಮಾದಿಗ 
ಹೋಚ”ನಿಗೆ ಶ್ರೀಕರನ ಕೊಡುಗೆಯಾಗಿ ಅರ್ಧ ಕೊಳಗ ನೀರಾವರಿ ಭೂಮಿಯನ್ನು ನೀಡಿದ 
ವಿವರವನ್ನು ಒಳಗೊಂಡಿದೆ.3 ಇದರಿಂದ ಅನ್ಯ ಜಾತಿಯವರು ದಲಿತರಿಗೆ ಸಹ ಭೂದಾನವನ್ನು 


ನೀಡುತ್ತಿದ್ದ ವಿಷಯವನ್ನು ಅರಿಯಬಹುದಾಗಿದೆ ಹಾಗೂ ದಲಿತರು ದಾನಗ್ರಹಿಗಳೂ ಆಗಿದ್ದರೆಂದು 
ಪರಿಭಾವಿಸಬಹುದಾಗಿದೆ. 


ತಿರುಮಕೂಡಲು ನರಸೀಪುರದ ಗ್ರಾಮಸ್ಥರ ವಶದಲ್ಲಿದ್ದ ತಾಮಶಾಸನದ ಕಾಲ ಕ್ರಿ.ಶ.1749.83 
ಮೈಸೂರಿನ ಕೃಷ್ಣರಾಜವೊಡೆಯರ ಆಳ್ಗಿಕೆಯ ಕಾಲದ ಈ ಶಾಸನವು 16 ಪಟ್ಟಿಗಳಿಂದ ಕೂಡಿದ್ದು, 
ನಾಗರಿ ಹಾಗೂ ಕನ್ನಡ ಎರಡೂ ಭಾಷೆಗಳಲ್ಲಿ ರಚಿತವಾಗಿದ್ದು, 1387 ಶ್ಲೋಕಗಳಿಂದ ಕೂಡಿದ್ದು, 
ದಳವಾಯಿ ಅಗ್ರಹಾರದ ಕೊಡುಗೆಯ ವಿಷಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ದಾನಸ್ಥಳದ 


ಗಡಿಯ ಗುರುತನ್ನು ಹೇಳುವಾಗ, “ದೊಡ್ಡವೀರನ ಮಾದನ ಹೊಲ”ವನ್ನು ಉಲ್ಲೇಖಿಸಲಾಗಿದೆ.84 
ಹಾಗೆಯೇ. ಮುಂದುವರಿದು "“ಮಾತೃಗ್ರಾಮದ ಆಲಗೂಡ ಹೊಸಕೆರೆ ವಳಗೆರೆ ಭೂಮಿ 


ಮಾದಬೋಯನ ಆಡು ಕ್ಕೆ 32 ಹೆಜ್ಜೆ” ಎಂದೂ ಸಹ ಗುರುತು ಹೇಳಲಾಗಿದೆ.85 ಮೈಸೂರು 
ಅರಸರ ಆಳ್ಳಿಕೆಯ ಕಾಲದಲ್ಲಿ ದಲಿತರು ಸ್ವಂತ ಹೊಲವನ್ನು ಹೊಂದಿದ್ದು, ವ್ಯವಸಾಯದ ಮೂಲಕ 
ಸ್ವತಂತ್ರ ಗೌರವಯುತ ಜೀವನ ನಡೆಸುತ್ತಿದ್ದುದನ್ನು ಇದರಿಂದ ಅರಿಯಬಹುದಾಗಿದೆ. 


ಬೆಳತೂರಿನಲ್ಲಿ ದೊರೆತಿರುವ ಕ್ರಿಶ. ಸುಮಾರು ನೇ ಶತಮಾನದ ಶಾಸನವು, 
ಲಕ್ಷ್ಮೀನರಸಿಂಹಸ್ಥಾಮಿ ದೇವಸ್ಥಾನದಲ್ಲಿರುವ ಹಿತ್ತಾಳೆ ತಟ್ಟೆಯ ಮೇಲಿದ್ದು, “ಬೆಳತೂರು 
ಲಕ್ಷ್ಮೀನರಸಿಂಹಸ್ತಾಮಿ ದೇವರಿಗೆ ವಡ್ಡರ ತಿಮ್ಮಬೋಯಿ ಚಂನಬೋಯಿ ಸೇವೆ” ಎಂದು 
ದಾಖಲಿಸಿರುವುದನ್ನು ಗಮನಿಸಿದಾಗ, ದೇವಾಲಯದಲ್ಲಿ ದಲಿತರಿಗೆ ಪ್ರವೇಶವಿದ್ದುದು ಮಾತ್ರವಲ್ಲ, 
ಅವರಿಂದ ದಾನ, ಕೊಡುಗೆಗಳನ್ನು ಸ್ವೀಕರಿಸಿ ಅದನ್ನು ದೇವರ ಸೇವೆಗೆ ಉಪಯೋಗಿಸುತ್ತಿದ್ದುದನ್ನು 


ಅರಿಯಬಹುದಾಗಿದೆ.86 


ಮೇಲ್ಕಂಡ ಶಾಸನಾಧಾರಗಳಿಂದ ಮೈಸೂರು ಜಿಲ್ಲೆಯ ಪ್ರದೇಶದಲ್ಲಿ ಗಂಗರ ಆಳ್ಗಿಕೆಯಿಂದ 
ಹಿಡಿದು ಮೈಸೂರು ಒಡೆಯರ ಆಳ್ಸಿಕೆಯವರೆಗೆ ಅಂದರೆ, ಕ್ರಿ.ಶ. ಸುಮಾರು 10ನೇ ಶತಮಾನದಿಂದ 
18ನೆಯ ಶತಮಾನದವರೆಗೆ ದಲಿತರು ಸಮಾಜದಲ್ಲಿ ತಕ್ಕಮಟ್ಟಿಗೆ ಪ್ರಮುಖ ಸ್ಥಾನವನ್ನು ಪಡೆದಿದ್ದು, 
ಸಾಮಾಜಿಕ ಮನ್ನಣೆ ಗೌರವಗಳನ್ನು ಹೊಂದಿದ್ದು ನೆಮ್ಮದಿಯ ಜೀವನ ನಡೆಸುತ್ತಿದ್ದರೆಂಬುದು 
ಖಚಿತವಾಗಿ ತಿಳಿದುಬರುತ್ತದೆ. 


€ಯರ ಸಾನಮಾನ: ಪಾ 


೨ 


ಚೀನ ಕಾಲದಿಂದಲೂ ಭಾರತದಲ್ಲಿ ಮಾತೃತ್ವದ ಸಂಕೇತವಾದ 


ಮೆ ಥಿ ಣ್‌ 
ಸ್ತ್ರೀಯರನ್ನು ಗೌರವಭಾವನೆಯಿಂದಲೇ  ನೋಡಲಾಗುತ್ತಿತ್ತು ವೇದಕಾಲದಲ್ಲಿ ಗಾರ್ಗಿ ಮತ್ತು 
ಮೈತ್ರೇಯಿಯರೆಂಬ ಸ್ತ್ರೀಯರು ಉನ್ನತ ವಿದ್ಯಾಪಾಂಡಿತ್ಯವನ್ನು ಹೊಂದಿದ್ದು, ತರ್ಕದಲ್ಲಿ ಪ್ರಕಾಂಡ 


264 


ಪಂಡಿತರಾದ ಯಾಜ್ಞ್ಯವಲ್ಯ್ಯರನ್ನೇ ಸೋಲಿಸಿದ ಉಲ್ಲೇಖಗಳು ಉಪನಿಷತ್ತುಗಳಲ್ಲಿ ಕಂಡುಬರುತ್ತವೆ. 
ಆದುದರಿಂದಲೇ, "ಯತ್ರ ನಾರ್ಯಸ್ತು ಪೂಜ್ಯಂತೇ, ರಮಂತೇ ತತ್ರ ದೇವತಾ? ಎಂಬ ಉಕ್ತಿಯನ್ನು 
ನೋಡಬಹುದು. ಕಾಲಕಮೇಣ, ಯುದ್ದಗಳು ಅಥವಾ ಕದನಗಳು ಘಟಿಸಿದಾಗ ಊರಿನ 
ಮರ್ಯಾದೆಗಳಂತಿರುವ ಹೆಣ್ಣುಮಕ್ಕಳನ್ನು ಹೊತ್ತೊಯ್ಯುವ 'ಪೆಣ್ಣುಯ್ಯಲ್‌' ಎಂದು ಕರೆಸಿಕೊಳ್ಳುವ 
ಅನಿಷ್ಠ ಪದ್ಧತಿ ರೂಢಿಗೆ ಬಂದಾಗ ಸ್ಮೃತಿಗಳು ಹುಟ್ಟಿಕೊಂಡವು. ಇಂಥವುಗಳಲ್ಲಿ ಒಂದಾದ 
ಮನುಸ್ಮತಿಯು ಸ್ತ್ರೀಯರಿಗೆ ನಿರ್ಬಂಧವನ್ನು ವಿಧಿಸಿದ್ದೇ ಅಲ್ಲದೆ, "ನ ಸ್ತೀ ಸ್ಥಾತಂತ್ಯಂ ಅರ್ಹತಿ' 
ಎಂದು ಸಾರಿದವು. ಇದು ಕೂಡ ಸ್ತೀಯರ ರಕ್ಷಣೆಗಾಗಿಯೇ ವಿಧಿಸಿದ ಕಟ್ಟಳಯಾಗಿತ್ತು ವಿದ್ವಾಂಸರ 
ಅನುಸಾರ ಮನುಸ್ಮೃತಿಯ ಕಾಲ ಕ್ರಿಶ4 ಅಥವಾ 5ನೇ ಶತಮಾನ. ನಂತರದ ಕಾಲಘಟ್ಟದಲ್ಲಿ 
ಸ್ತ್ರೀಯರಿಗೆ ಅಗತ್ಯವಿದ್ದಷ್ಟು ಸ್ಟಾತಂತ್ಯವನ್ನು ನೀಡಲಾಗಿದೆ. ಶಾಸನಗಳಲ್ಲಿ ಈ ಅಂಶಗಳನ್ನು 
ಗುರುತಿಸಬಹುದು. 

ರಾಜಮನೆತನದ ಸ್ತ್ರೀಯರು ವಿದ್ಯಾಪಾರಂಗತರಾಗಿಯೂ, ಕೆಲವೊಮ್ಮೆ ಆತ್ಮರಕ್ಷಣೆಗೆ ತಕ್ಕಷ್ಟು 
ಶಸ್ತವಿದ್ಯಗಳನ್ನು ತಿಳಿದವರೂ ಆಗಿರುತ್ತಿದ್ದರು. ಕುಶಲಿಗಳಾದ ಇವರು ರಾಜ್ಯ ಅಥವಾ ಪ್ರಾಂತ್ಯಗಳ 
ಆಡಳಿತ ಮತ್ತು ಆಳ್ಗಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅಂತಹ ಕೆಲವು ಶಾಸನೋಕ್ತ 
ಸ್ತ್ರೀಯರನ್ನು ಮುಂದಿನಂತೆ ಗುರುತಿಸಲಾಗಿದೆ. ಗಂಗದೊರೆ ಶ್ರೀಪುರುಷನ ಪಟ್ಟದರಸಿಯಾದ 
ವಿನಯವತಿ ಅಥವಾ ವಿನೇತ್ತಿನಿಮ್ಮಡಿ ಮಳವೆಳ್ಳೂರು ಅಥವಾ ಮಲೆವೆಲ್ಲೂರನ್ನು ಆಳುತ್ತಿದ್ದ ವಿಷಯ 
ಯಳಂದೂರಿನ ಕ್ರಿಶ.767ರ ಶಾಸನದಿಂದ ತಿಳಿದುಬರುತ್ತದೆ. ' ಶ್ರೀಪುರುಷನ ಮತ್ತೊಬ್ಬ ಪತ್ನಿ 
ವಿಜಯಮಹಾದೇವಿಯು ಗಂಗಸಾಮ್ರಾಜ್ಯದ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳುತ್ತಿದ್ದುದನ್ನು 
ಯಳಂದೂರಿನ ಶಾಸನವು ತಿಳಿಸುತ್ತದೆ. ಶ್ರೀಪುರುಷನ ಮಗನಾದ ದುಗ್ಗಮಾರ ಎರೆಯಪ್ಪನ ಮಡದಿ 
ಮಹಾದೇವಿ ಕಂಚಿಕಬ್ಲೆಯು ಪ್ರದೇಶದ ಅಧಿಪತ್ಯವನ್ನು ಹೊಂದಿದ್ದುದಾಗಿ ಕ್ರಿ.ಶ.777ರ ಮೇಲಾಗಾಣಿ 
ಶಾಸನದಿಂದ ತಿಳಿದುಬರುತ್ತದೆ. 

ಗಂಗರಾಜ ಎರಡನೇ ನೀತಿಮಾರ್ಗನ ರಾಣಿ ಹಾಗೂ ಬೂತುಗನ ತಾಯಿಯಾದ, 
ಮಾರಸಿಂಹನ ಅಜ್ಞ್ಜಿಯಾದ ಭುಜಬ್ಬರಸಿಯು ಎಪ್ಪತ್ತು ಗ್ರಾಮಗಳನ್ನೊಳಗೊಂಡ ಹೆಬ್ಬಾಳು 
ಪ್ರದೇಶವನ್ನು ಆಳುತ್ತಿದ್ದುದನ್ನು ಕ್ರಿ.ಶ.975ರ ಶಿರಹಟ್ಟಿ ತಾಲ್ಲೂಕಿನ ಹೆಬ್ಲಾಳು ಶಾಸನವು ಉಲ್ಲೇಖಿಸಿದೆ. 
ಈಕೆಯ ಮಗ ಎರಡನೇ ಬೂತುಗನ ಪತ್ನಿ ಪರಮಬ್ಬೆಯು ಕೂರಗಲ್ಲನ್ನು ಪಾಲಿಸುತ್ತಿದ್ದುದನ್ನು 
ಪಿರಿಯಾಪಟ್ಟಣದ ಶಾಸನ ತಿಳಿಸುತ್ತದೆ. 55 ನೀತಿಮಾರ್ಗ ಪೆರ್ಮಾನಡಿಯ ಆಳಿಕೆಯ ಕಾಲದಲ್ಲಿ, 
ಪರಬ್ಬರಸಿಯು ಕುಂದತ್ತೂರನ್ನು ಪಾಲಿಸುತ್ತಿದ್ದ ವಿಷಯ ಕೊಳ್ಳೇಗಾಲ ತಾಲ್ಲೂಕಿನ ಕುಂತೂರು 
ಶಾಸನದಲ್ಲಿ ಉಕ್ತವಾಗಿದೆ.” 


ಕಲ್ಯಾಣ ಚಾಲುಕ್ಕ ಪೆರ್ಮಾಡಿಯ ಮಗಳಾದ ರಾಜಕುಮಾರಿ ಪಂಪಾದೇವಿಯು 


ಕುಡುಕೂರನ್ನು ಆಳುತ್ತಿದ್ದ ವಿಷಯ ಕ್ರಿಶ.997ರ ಹುಣಸೂರು ಶಾಸನೋಕ್ತವಾಗಿದೆ. ೨0 ಹೊಯ್ದಳ 
ಸಾಮ್ರಾಜ್ಯದ ಇಮ್ಮಡಿ ಬಲ್ಲಾಳನ ರಾಣಿ ಬಮ್ಮಲದೇವಿಯು ಹೆಮ್ಮನಹಳ್ಳಿ ಪ್ರದೇಶವನ್ನು ಪಾಲಿಸುತ್ತಿದ್ದ 
ವಿಷಯವು ಮೈಸೂರು ತಾಲ್ಲೂಕಿನ ಶಾಸನಗಳಿಂದ ಅರಿವಿಗೆ ಬರುತ್ತದೆ! ಮೈಸೂರಿನ ಚಾಮರಾಜ 
ಒಡೆಯರ ಆರನೆಯ ಪತ್ನಿಯಾಗಿದ್ದ ಮಹಾರಾಣಿ ಲಕ್ಷ್ಮಮ್ಮಣ್ಷಿಯವರು. ಟಿಷ್ಟುಸುಲ್ದಾನನ ವಶವಾಗಿದ್ದ 


ಖಲ ೬೧ 
ಮೈಸೂರಿನ ಅರಸೊತ್ತಿಗೆಯನ್ನು ಬ್ರಿಟಿಷರ ಸಹಾಯದಿಂದ ಮರುವಶವಾಗುವಂತೆ ಮಾಡಿಕೊಂಡು, 


265 


ಸಿಂಹಾಸನದಲ್ಲಿ ಐದು ವರ್ಷದ ಹಸುಳೆಯಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಅವರನ್ನು 
ಪ್ರತಿಷ್ಠಿಸಿ, ಅವರು ಯುಕ್ತವಯಸ್ಸರಾಗುವವರೆಗೆ ಹದಿಮೂರು ವರ್ಷಗಳ ಕಾಲ ರಾಜಪ್ರತಿನಿಧಿಯಾಗಿ 
ಆಡಳಿತವನ್ನು ನಡೆಸಿದ ವಿವರ ಚರಿತ್ರೆಯಲ್ಲಿ ದಾಖಲಾಗಿದೆ. 


ಹೀಗೆ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಂಡ ರಾಜವಂಶದ ಮಹಿಳೆಯರೇ ಅಲ್ಲದೆ, 
ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳದ, ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡ ಶಾಸನೋಕ್ತ ಮಹಿಳೆಯರನ್ನು ಗುರುತಿಸಿ ಚರ್ಚಿಸಲಾಗಿದೆ. ರಾಜಮನೆತನದ 
ಹೆಣ್ಣುಮಕ್ಕಳಷ್ಟೇ ಅಲ್ಲದೆ, ಸಾಮಾನ್ಯ ಮಹಿಳೆಯರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮನ್ನು 
ಗುರುತಿಸಿಕೊಂಡು, ಸಾಮಾಜಿಕ ಸೇವೆಗಳಲ್ಲಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿರುವುದನ್ನು ಗಮನಿಸಬಹುದು. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಸ್ತೀಯರ 
ಸ್ಥಾನಮಾನಗಳ ಕುರಿತಂತೆ ಉಕ್ತವಾಗಿರುವ ಸಂಗತಿಗಳನ್ನು ಮುಂದಿನಂತೆ ಚರ್ಚಿಸಲಾಗಿದೆ. 

ಕ್ರಿಶ.11-12ನೇ ಶತಮಾನದ ಶಾಸನದಲ್ಲಿ, ಕಾವಗಾವುಂಡನ ಮಗಳಾದ ಮಂಗಬ್ಬೆಯು 
ಶಿವಾಲಯವೊಂದನ್ನು ಕಟ್ಟಿಸಿ, ಅದಕ್ಕೆ ಕೆರೆ ಮತ್ತು ತೋಟಗಳನ್ನು ನಿರ್ಮಿಸಿ ಕೊಡುಗೆ ನೀಡಿದ 
ವಿಷಯವನ್ನು ಉಲ್ಲೇಖಿಸಲಾಗಿದೆ.9? ಸ್ತೀಯರು ಇಂಥ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದ 
ವಿಷಯ ಅಂದಿನ ದಿನಗಳಲ್ಲಿ ಸಾಮಾನ್ಯವಾಗಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಕ್ರಿ.ಶ.12ನೇ 
ಶತಮಾನದ ಶಾಸನದಲ್ಲಿ, ಮೂಲಸಂಘ ಬಲಾತ್ವಾರಗಣದ ಮಾಘಣಂದಿಸಿದ್ದಾಂತ ಚಕ್ರವರ್ತಿಗಳ 
ಪ್ರಿಯಶಿಷ್ಯ್ಠನಾದ ಶಂಬುದೇವನ ಪತ್ನಿಯಾದ ಬೊಮ್ಮವ್ವೆಯು ಚತುರ್ವಿಂಶತಿ ತೀರ್ಥಂಕರರ 
ವಿಗಹಗಳನ್ನು ಆಣತಿಯ ನೋಂಪಿಗೆ ಮಾಡಿಸಿಕೊಟ್ಟಿದ್ದನ್ನು ಉಲ್ಲೇಖಿಸಲಾಗಿದೆ.”3 

ಕ್ರಿಶ.1662ರ ಶಾಸನದಲ್ಲಿ, ಮೈಸೂರಿನ ರಣಧೀರ ಕಂಠೀರವ ನರಸರಾಜ ಒಡೆಯರ 
ಧರ್ಮಪತ್ನಿಯಾಗಿದ್ದ ದೇವಾಜಮ್ಮನು, ರಾಜನಾಗಿದ್ದ ದೇವರಾಜ ಒಡೆಯರ ಆಜ್ಞೆಯ ಮೇರೆಗೆ ಮತ್ತು 
ನಂಜನಾಥಯ್ಯನ ಒಪ್ಪಿಗೆಯಿಂದ, ಅಳಿದ ಪತಿಗೆ ಪುಣವಾಗಲಿಯೆಂದು ಕಳಲೆಯಲ್ಲಿ ಮಠವೊಂದನ್ನು 
ಕಟ್ಟಿಸಿ ಶಿವನನ್ನು ಪ್ರತಿಷ್ಠಾಪಿಸಿ, ಶಿವನ ನೈವೇದ್ಯ ಮತ್ತು ಪೂಜೆಗಳಿಗಾಗಿ ಕುರಹಟ್ಟಿ ಮತ್ತು 
ಸಂಬುಪುರವೆಂಬ ಗ್ರಾಮಗಳನ್ನು ಕೊಡುಗೆಯಾಗಿ ನೀಡಿದ್ದನ್ನು ದಾಖಲಿಸಿದೆ.94 


ಕ್ರಿಶ.17ನೇ ಶತಮಾನದ ಶಾಸನವು ತಿಪ್ಪಯ್ಯನ ಮಗಳು ಕೆರೆಯನ್ನು ಕಟ್ಟಿಸಿದ ವಿಷಯವನ್ನು 
ದಾಖಲಿಸಿದೆ55 ಇದರಿಂದ, ಹೆಣ್ಣುಮಕ್ಕಳು ಕೂಡ ಈ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿರುವುದನ್ನು ಕಾಣಬಹುದು. ಇದೇ ಕಾಲಘಟ್ಟದ ಮಿರ್ಲೆಯ ಶಾಸನವು, ಸುಂಕದ 
ಹಸಾಡಯ್ಯನವರ ಸೊಸೆ ಬಂಡವಾಲೆಯು ಮಿರಿಲೆಯ ಅಮೃತೇಶ್ವರ ದೇವರ ನಂದಾದೀವಿಗೆಗೆ ಕೊಟ್ಟ 
ಒಂದು ಗದ್ಮಾಣದ ಸೇವೆಯನ್ನು ದಾಖಲಿಸಿದೆ೨5 ಕ್ರಿಶ.17ನೇ ಶತಮಾನದ ಶಾಸನವು, 
ಮರಿಯಸೆಯಮ್ಮನು ಮಹಾಲಕ್ಷ್ಮೀದೇವಿಯ ನೈವೇದ್ಯ ಮತ್ತು ನಂದಾದೀಪ ಸೇವೆಗಾಗಿ ಕೆರೆಯ 
ಹೊಲಗದ್ದೆಗಳನ್ನು ಕೊಡುಗೆಯಾಗಿ ನೀಡಿದ ಉಲ್ಲೇಖವಿದೆ? ಮಿರ್ಲೆಯ ಮೋರಿ ಲಕ್ಷ್ಮಮ್ಮ 
ಶ್ರೀರಾಮ ದೇವಾಲಯಕ್ಕೆ ನಲವತ್ತು ಸೇರು ತೂಕದ ಹಿತ್ತಾಳ ಗಂಟೆಯನ್ನು ಮಾಡಿಸಿಕೊಟ್ಟ 


ಸೇವೆಯನ್ನು ಕ್ರಿ.ಶ.18ನೇ ಶತಮಾನದ ಶಾಸನವು ಉಲ್ಲೇಖಿಸಿದೆ55 ಇದೇ ಕಾಲಘಟ್ಟದ 


266 


ಶಾಸನವೊಂದು ಮೈಸೂರು ಅಮೃತಮ್ಮನವರು ಮೈಸೂರಿನಲ್ಲಿ ಕಟ್ಟಿಸಿದ ಮಹಾಮಪಹತ್ತಿನ ಮಠವನ್ನು 
ಉಲ್ಲೇಖಿಸುತ್ತಾ, ಆ ಮಠಕ್ಕೆ ನೀಡಿದ ಹಲ್ಲರೆ ಗ್ರಾಮವನ್ನು ಹೆಸರಿಸಿದೆ.9” 

ಕ್ರಿ.ಶ.19ನೇ ಶತಮಾನದ ಶಾಸನವು. ನರಸಮ್ಮನು ಚುಂಚನಕಟ್ಟೆಯ ಶ್ರೀರಾಮದೇವಸ್ಥಾನದಲ್ಲಿ 
ದ್ದಾರಪಾಲಕರ ವಿಗ್ರಹಗಳನ್ನು ಕೆತ್ತಿಸಿದ್ದನ್ನು ನಮೂದಿಸಿದೆ. 00 ಇದೇ ಕಾಲಘಟ್ಟದ ಇನ್ನೊಂದು 
ಶಾಸನವು ಶ್ರೀರಾಮ ದೇವಾಲಯಕ್ಕೆ ತಾಯಿ ಸುಬ್ಬಿಯು ಹಿತ್ತಾಳೆ ಗಜವಾಹನ ಮಾಡಿಸಿದ್ದನ್ನು 
ದಾಖಲಿಸಿದೆ.101 ಕ.ಶ.19ನೇ ಶತಮಾನದ ಶಾಸನದಲ್ಲಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಗಿಕೆಯ 
ಕಾಲದಲ್ಲಿ ಚಾಮರಾಜವೊಡೆಯರ ಧರ್ಮಪತಶ್ನಿಯಾದ ದೇವಾಜಮ್ನಣ್ಣಿಯು ನಂಜುಂಡೇಶ್ವರ 
ದೇವಾಲಯಕ್ಕೆ ಏಳಂತಸ್ತುಗಳ ಗೋಪುರವನ್ನೂ ಕಟ್ಟಿಸಿ, ಸ್ಪರ್ಣ ಕಲಶ ಸಹಿತವಾಗಿ ಪ್ರತಿಷ್ಠೆ 
ಮಾಡಿಸಿದ್ದನ್ನು ಉಲ್ಲೇಖಿಸಿದೆ.102 

ಕಿ.ಶ.1829ರ ಶಾಸನದಲ್ಲಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಧರ್ಮಪತ್ನಿಯಾದ 
ಸಮುಖದ ತೊಟ್ಟಿ ಮುದ್ದುಕೃಷ್ಣಾಜಮ್ಮಣ್ಣಿಯು ಧರ್ಮಳಛತ್ರವನ್ನೂ ಮತ್ತು ಅದರ ಬಳಿಯಲ್ಲಿ 
ಮನೋರಂಜನ ಮಹಲನ್ನೂ ನಿರ್ಮಿಸಿದ ಉಲ್ಲೇಖವಿದೆ.1035 ಇದೇ ರಾಣಿಯು ಕ್ರಿಶ.1849ರಲ್ಲಿ 
ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ತನ್ನ ಹೆಸರಿನಲ್ಲಿ ಮುದ್ದುಕೃಷ್ಟೇದೇವರನ್ನು 
ಪ್ರತಿಷ್ಠಾಪನೆ ಮಾಡಿಸಿರುವುದು ಶಾಸನದಿಂದ ತಿಳಿದುಬರುತ್ತದೆ.104 ಮುಮ್ಮಡಿ ಕೃಷ್ಣರಾಜ ಒಡೆಯರ 
ಇನ್ನೊಬ್ಬ ಧರ್ಮಪತ್ನಿಯಾದ ಮುದ್ದುಲಿಂಗಮ್ಮನವರು ಉತ್ತನಹಳ್ಳಿ ದೇವಸ್ಥಾನಕ್ಕೆ ಅಡ್ಡಣಿಗೆಯನ್ನು 
ಮಾಡಿಸಿಕೊಟ್ಟ  ಉಲ್ಲೇಖವದೆ.!5೨ ಇದೇ ಅರಸನ ಮತ್ತೊಬ್ಬ ಪತ್ನಿಯು ಮಹಾಬಲೇಶ್ವರ 
ದೇವಾಲಯದ ಸುಖನಾಸೀ ಬಾಗಿಲುವಾಡಕ್ಕೆ ಗುಬ್ಬಕದ ಸಹಿತ ಹಿತ್ತಾಳೆ ಚೌಕಟ್ಟು ಮಾಡಿಸಿದ 
ವಿವರವಿದೆ. 06 ಇನ್ನೊಬ್ಬ ಪತ್ನಿ ಕೃಷ್ಣವಿಲಾಸ ಸನ್ನಿಧಾನದ ಲಿಂಗಾಜಮ್ಮಣ್ಣಿಯು ಚಾಮುಂಡೇಶ್ವರಿ 
ದೇವಾಲಯದ ಸುಖನಾಸೀ ಬಾಗಿಲಿಗೆ ಹಿತ್ತಾಳೆ ಚೌಕಟ್ಟು ನವರಂಗದ ಕದ ಗುಬ್ಬೀಕದ ಸಹಿತವಾಗಿ 
ಮಾಡಿಸಿಕೊಟ್ಟ ವಿಷಯವನ್ನು ಶಾಸನವು ನಿರೂಪಿಸಿದೆ. 97 ಇದೇ ಅರಸಿಯು ಕ್ರಿಶ.1847ರಲ್ಲಿ 
ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಮಹಾಲಿಂಗೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡಿಸಿದ 
ವಿಷಯ ತಿಳಿದುಬರುತ್ತದೆ.08  ಕ್ರಶ.1834ರ ಶಾಸನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಮತ್ತೊಬ್ಬ 
ಧರ್ಮಪತ್ನಿಯಾದ ಮನೋವಿಳಾಸ ತೊಟ್ಟಿ ಮರಿದೇವಮ್ಮಯ್ಯನವರು ಶ್ರೀಕಂಠೇಶ್ವರ ದೇವಾಲಯದಲ್ಲಿ 
ದೇವೇಶ್ವರಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದನ್ನು ಉಲ್ಲೇಖಿಸಿದೆ. ಅರಸಿಯಿಂದ 
ಪ್ರತಿಷ್ಠಿತಗೊಂಡ ಮರಿದೇವೇಶ್ವರಸ್ವಾಮಿಯ ಗುಡಿಗೆ ರಾಜಬಂಧುವಾದ ಚಿಕ್ಕಪುಟ್ಟಮ್ಮಣ್ಣಿಯು ಗುಬ್ಬಕದ 
ಸಹಿತ ಹಿತ್ತಾಳೆ ಚೌಕಟ್ಟಿನ ನಿಲುವು ಮಾಡಿಸಿಕೊಟ್ಟಿದ್ದನ್ನು ಕಿ.ಶ.19ನೇ ಶತಮಾನದ ಶಾಸನದಿಂದ 
ತಿಳಿದುಬರುತ್ತದೆ.!10 

ಮುಮ್ಮಡಿ ಕೃಷ್ಣರಾಜ ಒಡೆಯರ ಮತ್ತೊಬ್ಬ ಧರ್ಮಪತ್ನಿಯಾದ ಚಂದವಿಳಾಸ ಸನ್ನಿಧಾನದ 
ಕೆಂಪಿನ ಬಸಮ್ಮಯ್ಯರು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಬಸವೇಶ್ವರಸ್ವಾಮಿ 
ದೇವರನ್ನು ಪ್ರತಿಷ್ಠೆ ಮಾಡಿಸಿದ್ದನ್ನು ಕಿ.ಶ.1834ರ ಶಾಸನ ತಿಳಿಸುತ್ತದೆ.!!! ಇದೇ ಅರಸಿಯ ಪುತ್ರಿಯಾದ 
ದೊಡ್ಡಪುಟ್ಟಮ್ಮಣ್ಣಿಯು ಕ್ರಿ.ಶ.1851ರಲ್ಲಿ ಶೀಕಂಠೇಶ್ವರ ದೇವಾಲಯದಲ್ಲಿ ಬಾಲಕೆಂಪನಂಜೇಶ್ವರ 


267 


ದೇವರನ್ನು ಪ್ರಶಿಷ್ಠಾಪಿಸಿರುವುದಾಗಿ ತಿಳಿದುಬರುತ್ತದೆ.!? ಇವರ ಕಿರಿಯ ಕುಮಾರಿಯಾದ 
ಪುಟ್ಟತಾಯಮ್ನಣ್ಣಿಯು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಬಾಲಕೆಂಪದೇವಾಜೇಶ್ವರ 


ದೇವರನ್ನು ಪ್ರತಿಷ್ಠೆ ಮಾಡಿಸಿದ ಉಲ್ಲೇಖ ಕ್ರಿ.ಶ.1853ರ ಶಾಸನದಲ್ಲಿದೆ.!!3 
ಕ್ರಿಶ.19ನೇ ಶತಮಾನದ ಶಾಸನವು ಮೈಸೂರಿನ ಚಾಮುಂಡಿಬೆಟ್ಟದ ಮೇಲಿರುವ 
ಮಹಾಬಲೇಶ್ವರ ದೇವಾಲಯಕ್ಕೆ ಪುಟ್ಟತಾಯಮ್ಮನು ನೀಡಿದ ಬೆಳ್ಳಿಯ ಬಟ್ಟಲುಗಳ ಸೇವೆಯನ್ನು 


ದಾಖಲಿಸಿದೆ.4 ಇದೇ ಕಾಲಘಟ್ಟದ ಕ್ರಿ.ಶ.19ನೇ ಶತಮಾನದ ಚಾಮುಂಡೇಶ್ವರಿ ದೇವಾಲಯದ 


ಬೆಳ್ಳಿಯ ಬಟ್ಟಲ ಮೇಲಿರುವ ಶಾಸನವು, ಉಗ್ರಾಣದ ಲಕ್ಷ್ಮವ್ವೇರ ಸೇವೆಯೆಂದು ಉಲ್ಲೇಖಿಸಿದೆ.!!5 
ಕಿ.ಶ.19ನೇ ಶತಮಾನದ ಶಾಸನವು, ಕಸ್ತುರಂಗಾಚಾರ್ಯರ ಧರ್ಮಪತ್ನಿಯಾದ ಕಲ್ಯಾಣಿಯು, 
ತಿರುಮಕೂಡಲು ನರಸೀಪುರದ ಗುಂಜಾನರಸಿಂಹಸ್ತಾಮಿ ದೇವಾಲಯದ ಉಭಯ ಪಾರ್ಶ್ವಗಳಲ್ಲಿ 


ಕಲ್ಲುದೀಪದ ಕಂಬಗಳನ್ನು ಮಾಡಿಸಿದ ವಿಷಯವನ್ನು ನಮೂದಿಸಿದೆ.16 ಕ್ರಶ.1851ರಲ್ಲಿ 
ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಭದಕಾಳಮ್ಮನು ಭದಕಾಳೇಶ್ವರದೇವರನ್ನು ಪ್ರತಿಷ್ಠ 
ಮಾಡಿಸಿದ್ದನ್ನು ಶಾಸನವು ಉಲ್ಲೇಖಿಸಿದೆ.!!7 

ಧಾರ್ಮಿಕ ಸ್ಟಾತಂತ್ಯದ ಬಗ್ಗೆ ಹೇಳುವುದಾದರೆ, ಜೈನ ಧರ್ಮವು ಸ್ತ್ರೀಯರಿಗೆ ಉನ್ನತ 
ಸ್ಥಾನವನ್ನು ನೀಡಿತ್ತು ಅನೇಕ ಕಂತಿಯರ ಅಂದರೆ ಜೈನಸನ್ಯಾಸಿನಿಯರ ಉಲ್ಲೇಖ ಮೈಸೂರು 
ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುತ್ತದೆ. ಕ್ರಿಶ.9-10ನೇ ಶತಮಾನದ ಶಾಸನಗಳಿಂದ ಆರಂಭಿಸಿ, 
ಕಿ.ಶ.17ನೇ ಶತಮಾನದವರೆಗೂ ಜೈನ ಸನ್ಯಾಸಿನಿಯರ ಮತ್ತು ಶ್ರಾವಕಿಯರ ಉಲ್ಲೇಖ ಶಾಸನಗಳಲ್ಲಿದೆ. 


ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದರೆ, ಪ್ರಾಚೀನ ಕಾಲದಲ್ಲಿ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ 
ಯಾವುದೇ ಶಾಸನೋಕ್ತ ಉಲ್ಲೇಖಗಳು ದೊರೆಯುವುದು ಅತಿವಿರಳವಾಗಿದೆ. ರಾಜಮನೆತನದ 
ಸ್ತ್ರೀಯರು ವಿದ್ಯಾಭ್ಯಾಸವನ್ನು ಕಲಿಯಲು ಶಕ್ತರಾಗಿದ್ದರು. ಇಂಥವರನ್ನು ಸರಸ್ಪತಿಯೆಂದು ಶಾಸನಗಳು 
ವರ್ಣಿಸಿವೆ. ಆದರೆ, ಅಗಹಾರ ಸಂಸ್ಕೃತಿಯಿಂದ ಬ್ರಾಹ್ಮಣ ಸ್ತ್ರೀಯರು ಅಕ್ಷರಾಭ್ಯಾಸದ ಅವಕಾಶವನ್ನು 
ಸ್ತುತಿಪಠಣದ ಮಟ್ಟಿಗಾದರೂ ಪಡೆದಿರಬಹುದೆಂದು ತೋರುತ್ತದೆ. ಜೈನಧರ್ಮದ ಮಹಿಳೆಯರು 
ವಿದ್ಯಾಭ್ಯಾಸದ ಕಲಿಕೆಯಲ್ಲಿ ಸ್ಪಲಮಟ್ಟಿನ ಸ್ಥಾತಂತ್ರ್ಯವನ್ನು ಹೊಂದಿರಬಹುದಾದ ಸಾಧ್ಯತೆಯಿದೆ. 
ಏಕೆಂದರೆ, ಜೈನಧರ್ಮದ ಮಹಿಳೆಯರು ಸನ್ಯಾಸಿನಿ ಅಥವಾ ಕಂತಿಯರಾಗಿ ಪ್ರತ್ಯೇಕವಾಗಿ 
ಬಸದಿಗಳನ್ನು ನಿರ್ವಹಿಸುತ್ತಿದ್ದು ಇವರಲ್ಲಿ ಹಿರಿಯ ಕಂತಿಯು ಅನೇಕ ಶಿಷ್ಕೆಯರನ್ನು 
ಹೊಂದಿರುತ್ತಿದ್ದಳೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಕ್ರಿಶ.10ನೇ ಶತಮಾನದ ಮೂಗೂರಿನ 
ಶಾಸನವು ಅಮಿಬ್ಬೆ ಕಂತಿಯ ಗುರುವಾದ ತೊಯ್ದಬ್ಬೆ ಕಂತಿಯನ್ನು ಉಲ್ಲೇಖಿಸಿದೆ.8 ಈಕೆ 
ಮೂಗೂರಿನ ಸಿವಲಯ್ಯನ ಬಸದಿಯಲ್ಲಿ ಗುರುವಾಗಿದ್ದ ವಿಷಯ ಶಾಸನದಿಂದ ತಿಳಿದುಬರುತ್ತದೆ. 
ಆದುದರಿಂದ, ಜೈನಸನ್ಯಾಸಿನಿಯರು ಧಾರ್ಮಿಕ ಆಚರಣೆ ಮತ್ತು ಗ್ರಂಥಗಳ ಪಠಣಗಳವರೆಗಾದರೂ 
ಅಕ್ಷರಾಭ್ಯಾಸವನ್ನು ಪಡೆದಿದ್ದರೆಂದು ತೀರ್ಮಾನಿಸಬಹುದಾಗಿದೆ. 

ಆದರೆ, ವೈಶ್ಯ ಮತ್ತು ಶೂದವರ್ಣಗಳ ಹೇ್ದಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶಾಸನಗಳಲ್ಲಿ 
ಯಾವ ವಿವರಗಳೂ ದೊರಕುವುದಿಲ್ಲ. ಬಹುಶಃ ಇವರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದುದೇ 
ಇದಕ್ಕೆ ಕಾರಣವಿರಬಹುದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಅವರು ಕ್ರಿ.ಶ.1833ರಲ್ಲಿ ರಾಜಾ ಫ್ರೀ 
ಸ್ಕೂಲ್‌ ಆರಂಭಿಸಿ, ಮೆಟಿಕ್ಕುಲೇಶನ್‌ವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣ ನೀಡಲು ವ್ಯವಸ್ಥೆ 


268 


ಮಾಡಿದ್ದರು. ಆದರೆ, ಸಾಮಾಜಿಕ ತಿಳುವಳಿಕೆಯ ಕೊರತೆಯಿಂದಾಗಿ ಬೆರಳಣಿಕೆಯಷ್ಟು ಹೇಬ್ದುಮಕ್ಕಳು 
ಇಲ್ಲಿ ಶಿಕ್ಷಣ ಪಡೆಯಲು ಆಸ್ಪ ವಹಿಸಿದ್ದರು. ತದನಂತರ, ನಾಲ್ಪಡಿ ಕೃಷ್ಣರಾಜ ಒಡೆಯರ್‌ ಅವರ 
ಆಸಕ್ತಿಯ ಫಲವಾಗಿ ಮಹಿಳೆಯರಿಗೆ ಶಿಕ್ಷಣ ದೊರಕಿಸಲು 1881ರಲ್ಲಿ ಜಗನ್ಮೋಹನ ಅರಮನೆ 
ಆವರಣದಲ್ಲಿ ಜಿಲ್ಲೆಯ ಪ್ರಪಥಮ ಮಹಿಳಾ ಶಾಲೆ ಆರಂಭವಾಗಿ, ಮುಂದೆ ಮಹಾರಾಣಿ ಮಹಿಳಾ 
ಕಾಲೇಜಾಗಿ ಅಭಿವೃದ್ಧಿ ಹೊಂದಿತು. 

ದೇವದಾಸಿ/ವೇಶ್ಯಾಪದ್ಧತಿ 

ಪ್ರಾಚೀನ ಸಮಾಜದಲ್ಲಿ ದೇವದಾಸಿ ಪದ್ಧತಿಯು ಜಾರಿಯಲ್ಲಿತ್ತೆಂಬುದನ್ನು ಶಾಸನಗಳು 
ದೃಢೀಕರಿಸುತ್ತವೆ. ಮೊದಲಿಗೆ ಇವರು ದೇವಾಲಯದ ದೇವರಿಗೆ ನೃತ್ಯಸೇವೆಯನ್ನು (ರಂಗಭೋಗ) 
ಸಮರ್ಪಿಸಲು ಇರುವ ನೃತ್ಯಗಾತಿಯರಾಗಿ ಗುರುತಿಸಿಕೊಂಡಿದ್ದಾರೆ. ಇದನ್ನೊಂದು ವೃತ್ತಿಯಾಗಿ 
ಪರಿಗಣಿಸಿ, ಸೂಳೆದೆರೆಯೆಂಬ ತೆರಿಗೆಯನ್ನು ವಧಿಸುತ್ತಿದ್ದುದನ್ನು ಶಾಸನಗಳು ದಾಖಲಿಸಿವೆ. 
ಸಮಾಜದಲ್ಲಿ ಇವರಿಗೆ ಗೌರವದ ಸ್ಥಾನವೇ ಇದ್ದಿತೆಂದು ಇವರು ದೇವಾಲಯಗಳಿಗೆ ಸಮರ್ಪಿಸಿರುವ 
ಕಾಣಿಕೆಗಳಿಂದ ಅರಿವಾಗುತ್ತದೆ. ಶಾಸನಗಳಲ್ಲಿ ಇವರು ನೇರವಾಗಿ ತಮ್ಮನ್ನು ಪಾತ್ರದವರೆಂದು, 
ಗೊತ್ತುಗಾತಿಯರೆಂದು ಕರೆದುಕೊಂಡಿರುವುದನ್ನು ನೋಡಿದರೆ, ಹಲವು ವೃತ್ತಿಗಳಂತೆ ಇದೂ ಒಂದು 
ವೃತ್ತಿಯಾಗಿದ್ದಿತೆಂದು,, ಪ್ರಾಚೀನ ಸಮಾಜವು ಇವರನ್ನು ಗೌರವದಿಂದ ನೋಡುತ್ತಿತ್ತೆಂದು 
ತಿಳಿದುಬರುತ್ತದೆ. ಶಾಸನಗಳಲ್ಲಿ ಇವರ ಹೆಸರುಗಳನ್ನು ಗಮನಿಸಿದಾಗ, ಸಾಮಾನ್ಯವಾಗಿ 
ಮೇಲ್ಪರಗತಿಯ ಹೆಣ್ಣುಮಕ್ಕಳು ಈ ವೃತ್ತಿಗೆ ಇಳಿಯುತ್ತಿರಲಿಲ್ಲವೆಂದು ತಿಳಿದುಬರುತ್ತದೆ. ಬಹುಶಃ 
ಶೂದ್ರವರ್ಗಕ್ತ ಸೇರಿದ ಹೇಣ್ಣುಮಕ್ಕಳನ್ನು ದೇವದಾಸಿ ಪದ್ಧತಿಗೆ ದೂಡುತ್ತಿದ್ದರೆಂಬ ಸತ್ಯದ 
ಅರಿವಾಗುತ್ತದೆ. 

ಗಂಗರ ಕಾಲದಲ್ಲಿಯೂ ದೇವದಾಸಿ ಪದ್ದತಿಯು ಜಾರಿಯಲ್ಲಿದ್ದುದನ್ನು ಕೆಲವು ಶಾಸನಗಳು 
ಉಲ್ಲೇಖಿಸಿವೆ. ಆದರೆ, ಆಗ ಇವರ ಸಂಖ್ಯೆ ವಿರಳವಾಗಿತ್ತು.ಆ ಕಾಲದಲ್ಲಿ ಇವರು ನೃತ್ಯಗಾತಿಯರು 
ಮತ್ತು ಸಂಗೀತಗಾರರಾಗಿ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಚಿತ್ರಕಲೆಯಲ್ಲಿ ಇವರು 
ಪರಿಣತರಾಗಿದ್ದರೆಂದು ತಿಳಿದುಬರುತ್ತದೆ. ಕ್ರಿಶ.9ನೇ ಶತಮಾನದ ಪಾಂಡವಪುರದ ಬೇವಿನಕುಪ್ಪೆ 
ಶಾಸನವು, ಪೃಥ್ವೀ ಗಂಗನ ಸೂಳೆ ಬೀರಕ್ಕಳನ್ನು ಉಲ್ಲೇಖಸಿದೆ.!19 

ಹಿಂದೆ ಮೈಸೂರು ಜಿಲ್ಲೆಯ ಪ್ರಾದೇಶಿಕ ವ್ಯಾಪ್ತಿಗೊಳಪಟ್ಟಿದ್ದ ಅವಿಭಜಿತ ಚಾಮರಾಜನಗರದ 
ಕಿ.ಶ.10ನೇ ಶತಮಾನದ ಶಾಸನದಲ್ಲಿ, ಕಚ್ಚಾದ ನೀರ್ಗುಂದದೇವ, ಪೆರ್ಗಡೆ ಜೋಗಪಯ್ಯ ಮತ್ತು 
ಸೇನಬೋವರು ಬಾಗಳಿಯೂರಿನ ಭುಜಂಗೇಶ್ವರ ದೇವಾಲಯದ ಸ್ಥಾನಿಕನಾದ ಕೂಚಿಭಟಾರನಿಗೆ 
ದೇವಾಲಯದ ಹತ್ತು ದೇವಾಡತಿಯರ ಮತ್ತು ಸ್ಥಾನಿಕರ ನಿರ್ವಹಣೆಯ ವೆಚ್ಚವನ್ನು ಭರಿಸಲು 
ಭೂಮಿಯನ್ನು ದಾನ ನೀಡಿದ ಉಲ್ಲೇಖವಿದೆ" ಈ ಶಾಸನದಿಂದ ಭುಜಂಗೇಶ್ವರ 
ದೇವಾಲಯವೊಂದರಲ್ಲೇ ಹತ್ತು ದೇವಾಡತಿಯರಿದ್ದ ವಿಷಯ ತಿಳಿದುಬರುತ್ತದೆ. 

ಕ್ರಿ.ಶ.1627ರಲ್ಲಿ ಬೆಟ್ಟದ ಮಹಾಬಲೇಶ್ವ್ಷರದೇವರ ಪಾತ್ರದವಳಾಗಿದ್ದ ಮಾಯಿದೇವಿಯ ಮಗಳು 
ನಾಗುಸಂಭು ಮಹಾಬಲೇಶ್ವರ ದೇವಾಲಯದ ಮಂಟಪದ ಕಂಬವೊಂದನ್ನು ಮಾಡಿಸಿದ್ದನ್ನು 
ಚಾಮುಂಡಿಬೆಟ್ಟದ ಶಾಸನವೊಂದು ಉಲ್ಲೇಖಿಸಿದೆ.?1 ಮೈಸೂರು ಅರಸರ ಆಳ್ಳಿಕೆಯ ಕಾಲದಲ್ಲಿ 
ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮೂವತ್ತು ಪಶ್ನಿಯರಲ್ಲದೆ ಹಲವಾರು ಉಪಪತ್ಸಿಯರಿದ್ದುದು 


269 


ಶಾಸನಗಳಿಂದ ತಿಳಿದುಬರುತ್ತದೆ. ಈ ಉಪಪತ್ಸಿಯರು ಮಾಡಿರುವ ಕೆಲವು ಧಾರ್ಮಿಕ ಮತ್ತು 
ಸಾಮಾಜಿಕ ಸೇವೆಯನ್ನು ಮುಂದಿನಂತೆ ಗುರುತಿಸಲಾಗಿದೆ. 

ಕಿ.ಶ.1847ರ ಶಾಸನವು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪಾದಸೇವಕಳಾದ 
ಹೊಸೂರು ಸುಬ್ಬಮ್ಮಳು ನಂಜನಗೂಡು ದೇವಸ್ಥಾನದ ಒಳಪ್ರಾಕಾರದಲ್ಲಿ ಬಹ್ಮಣ್ಯೇಶ್ವರಸ್ವಾಮಿಯ 


ಪ್ರತಿಷ್ಠಾಪನೆ ಮಾಡಿಸಿದ್ದನ್ನು ಉಲ್ಲೇಖಿಸಿದೆ. ಕ್ರಿಶ. 19ನೇ ಶತಮಾನದ ಶಾಸನವು, ಹೊಸೂರು 


ಸುಬ್ಬಮ್ಮನು ಪ್ರತಿಷ್ಠೆ ಮಾಡಿಸಿದ ಸುಬ್ರಹ್ಮಣ್ಯೇಶ್ವರಸ್ವಾಮಿ ದೇವಸ್ಥಾನಕ್ಕೆ ಹೊಸೂರು ನಾಗಮ್ಮಳು 
ಗುಬ್ಬಿಕದ ಸಹಿತ ಹಿತ್ತಾಳೆ ಚೌಕಟ್ಟನ್ನು ಮಾಡಿಸಿಕೊಟ್ಟಿದ್ದನ್ನು ಉಲ್ಲೇಖಿಸಿದೆ.!23 ಮುಮ್ಮಡಿ ಕೃಷ್ಣರಾಜ 
ಒಡೆಯರ ಪಾದಸೇವಕಳಾದ ಗೊತ್ತುಗಾತಿ ಪಾರ್ವತಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ 
ದೇವಾಲಯದಲ್ಲಿ ಪಾರ್ವತೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡಿಸಿದ ವಿಷಯ ಕ್ರಿ.ಶ.1849ರ ಶಾಸನದಲ್ಲಿ 


ದಾಖಲಾಗಿದೆ.  ಮೂಗೂರಿನಲ್ಲಿ ಸಹ ದೇವದಾಸಿ ಪದ್ಧತಿಯು ವ್ಯಾಪಕವಾಗಿತ್ತೆಂದು 
ತಿಳಿದುಬರುತ್ತದೆ. ಮೈಸೂರರಸರ ಕಾಲದಲ್ಲಿ "ದೊರೆಸಾನಿ' ಎಂಬ ಹೆಸರಿನಿಂದ ಅರಸರ ವೇಶೈಯಾಗಿ 
ಇವರು ತಮ್ಮನ್ನು ಗುರುತಿಸಿಕೊಂಡಿದ್ದರು. ಆಧುನಿಕ ಕಾಲವಾದ ಕ್ರಿಶ.21ನೇ ಶತಮಾನದ ಆರಂಭ 
ಕಾಲದವರೆಗೂ ಮೂಗೂರಿನಲ್ಲಿ ಸಾನಿಯರೆಂಬ ವೇಶ್ಯಾಮನೆತನವು ಇದ್ದುದಕ್ಕೆ ಸಾಹಿತ್ಯಾಧಾರಗಳಿವೆ. 
ಅಲ್ಲಿ ಇಂದಿಗೂ ಸಾನಿಯರೆಂಬ ಹೆಸರನ್ನು ಹೊಂದಿದ್ದ ವಂಶದವರಿದ್ದು, ಪ್ರಸಕ್ತ ಸಮಾಜದಲ್ಲಿ ಅವರ 
ಸ್ಥಿತಿಯು ಸುಧಾರಿಸಿ, ಆಧುನಿಕ ವಿದ್ಯಾಭ್ಯಾಸ ಪದ್ಧತಿಯಿಂದ ಅವರ ಜೀವನ ಶೈಲಿಯು ಸುಧಾರಿಸಿದೆ. 
ಈಗ ಅವರು ದೇವದಾಸಿ ಪದ್ಧತಿಯಿಂದ ಮುಕ್ತರಾಗಿ ಜೀವನ ಸಾಗಿಸುತ್ತಿರುವುದನ್ನು ನೋಡಬಹುದು. 
ಮಹಾಸತಿ ಆಚರಣೆ: ಪ್ರಾಚೀನ ಸಮಾಜದಲ್ಲಿ ಸ್ತ್ರೀಯರನ್ನು ಪತಿಯ ನೆರಳಂತೆ ನೋಡುತ್ತಿದ್ದರು. 
ಪತಿಯಿರುವವರೆಗೂ ಸತಿಗೆ ಗೌರವದ ಸ್ಥಾನವಿತ್ತು ಪತಿಯ ಮರಣಾನಂತರ, ಆತನ 
ಅರ್ಧಾಂಗಿಯಾದ ಸತಿಯೂ ಪತಿಯೊಡನೆ ಮರಣಿಸಬೇಕಾಗಿತ್ತು ಇಂಥದೊಂದು ಅನಿಷ್ಟ ಪದ್ಧತಿಯು 
"ಸಹಗಮನ'ವೆಂಬ ಹೆಸರಿನಲ್ಲಿ ಜಾರಿಯಲ್ಲಿತ್ತು. ಪತಿಯ ಶವದೊಡನೆ ಚಿತೆಯೇರುವ ಸಂಪ್ರದಾಯವು 
“ಸಹಗಮನ'ವೆಂದು, ಪತಿಯು ದೂರದ ಸ್ಥಳದಲ್ಲಿ ಮರಣಿಸಿದ ಸುದ್ದಿ ತಿಳಿದು ಆತನ ಶವದ 
ಅನುಪಸ್ಥಿತಿಯಲ್ಲಿ, ಪತಿಗೆ ಸೇರಿದ ಯಾವುದಾದರೊಂದು ವಸ್ತುವಿನೊಡನೆ ಸಾಯುವುದು 
"'ಅನುಗಮನ'ವೆಂದು ಕರೆಸಿಕೊಂಡಿತ್ತು. ಉತ್ತರ ಭಾರತದ ರಜಪೂತ ವಂಶಜರಲ್ಲಿ ಇದರ 
ಆಚರಣೆಯನ್ನು ಆಧುನಿಕ ಕಾಲದವರೆಗೂ ನೋಡಬಹುದಾಗಿತ್ತು. ಇತ್ತೀಚೆಗೆ ಇಪ್ಪತ್ತನೇ ಶತಮಾನದ 
ತೊಂಭತ್ತರ ದಶಕದಲ್ಲಿ ರೂಪ ಕನ್ನರ್‌ ಎಂಬ ಮಹಿಳೆ ಸಹಗಮನ ಪದ್ಧತಿಗೆ ತುತ್ತಾದುದನ್ನು ಇಡೀ 
ದೇಶವೇ ಖಂಡಿಸಿತ್ತು ಆದರೆ, ಸತಿಯ ಆಚರಣೆಯನ್ನು ಉತ್ತರ ಭಾರತದಲ್ಲಿ ಬಲವಂತವಾಗಿ 
ಆಚರಿಸುವ ಕಟ್ಟಳೆಯಿತ್ತು. ಮೈಸೂರು ಜಿಲ್ಲೆಯಲ್ಲಿ ಈ ಪದ್ಧತಿಯು ಸತಿಯ ಇಚ್ಛೆಗೆ ಬಿಟ್ಟದ್ದಾಗಿತ್ತು 
ಎಂಬುದು ಶಾಸನಗಳಿಂದ ತಿಳಿದುಬರುವ ಸಮಾಧಾನಕರ ಸಂಗತಿಯಾಗಿದೆ. ಆದರೆ, ಶಾಸನಗಳನ್ನು 
ಸಮೀಕ್ಷಿಸಿದಾಗ, ಉನ್ನತವರ್ಗದ ಬ್ರಾಹ್ಮಣ ಮಹಿಳೆಯರು ಇಂಥ ಪದ್ಧತಿಗೆ ತುತ್ತಾದ ನಿದರ್ಶನಗಳು 
ದೊರೆತಿಲ್ಲವೆಂದೇ ಹೇಳಬಹುದು. ಆದರೆ, ಕೆಳವರ್ಗದ ಕ್ಷತ್ರಿಯ ಮತ್ತು ಶೂದ್ರ ಸಮಾಜದಲ್ಲಿ ಈ 
ಪದ್ದತಿಯು ಅನುಷ್ಣಾನಗೊಂಡಿರುವುದನ್ನು ಗಮನಿಸಬಹುದಾಗಿದೆ. 

ಮೈಸೂರಿನ ಬಹುತೇಕ ಎಲ್ಲ ಏಳು ತಾಲ್ಲೂಕುಗಳಲ್ಲಿಯೂ ಮಾಸ್ತಿ ಶಿಲ್ಲಗಳಿವೆ.ಈ ಶಿಲ್ಪಗಳ 
ಬಗ್ಗೆ ಶಾಸನಗಳ ರಾಚನಿಕ ಅಧ್ಯಾಯದಲ್ಲಿ ಚರ್ಚಿಸಲಾಗುವುದು.ಪ್ರಸ್ತುತ, ಶಾಸನೋಕ್ತ ಮಹಾಸತಿ 
ಆಚರಣೆಯನ್ನು ಪರಿಶೀಲಿಸಲಾಗುವುದು. 


270 


ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟಿಯ ಬೆಳತೂರಿನಲ್ಲಿ ದೊರೆತಿರುವ ಮಹಾಸತಿ 
ದೇಕಬ್ಬೆ ಶಾಸನವು ಸಾಹಿತ್ಯ ಮತ್ತು ಶಿಲ್ಲದೃಷ್ಠಿಯಿಂದ ರಾಜ್ಯದಲ್ಲಿಯೇ ವಿಶಿಷ್ಠ ಮತ್ತು ಅಪರೂಪವಾದ 
ಶಾಸನವಾಗಿದೆ. ಚೋಳರಾಜ ರಾಜೇಂದ್ರಚೋಳದೇವನ ಆಳಿಕೆಯ ಆರನೇ ವರ್ಷದ ಕ್ರಿಶ. 1057ರ 
ಶಾಸನವು, ನುಗುನಾಡಿನ ಅಧಿಪತಿಯಾದ ರವಿಗನ ಮಗಳಾದ ದೇಕಬ್ಲೆಯು. ಆಕೆಯ ಪತಿ 
ನವಲೆನಾಡಿನ ಅಧಿಪತಿಯಾದ ಪೆರ್ವಯಲಿನ ಏಚನು ತಲಕಾಡಿನಲ್ಲಿ ಚೋಳರಾಜನಿಂದ 


ಹತನಾದನೆಂದು ತಿಳಿದು ಚಿತೆಗೆ ಹಾರಿ ಅನುಗಮನ ಮಾಡಿಕೊಂಡ ವಿಷಯವನ್ನು ಶಾಸನವು 


ನಿವೇದಿಸಿದೆ.25 ದೇಕಬ್ಬೆಯು, ಅಲ್ಲಿ ನೆರೆದ ಜನರ, ತಂದೆ ತಾಯಿಯರ ಹಾಗೂ 
ಬಂಧುಬಳಗದವರು ಸಾಯಬೇಡವೆಂದು ಹೇಳಿ ಕಾಲ್ಲಿಡಿದರೂ ಕೇಳದೆ ಸ್ವಯಿಚ್ಛೆಯಿಂದ ಜಿತೆಗೆ 
ಹಾರಿದಳೆಂದು ಶಾಸನವು ವರ್ಣಿಸಿದೆ. ಇದರಿಂದ, ಮಹಾಸತಿ ಆಚರಣೆಯು ಅಂದಿನ ಕಾಲದಲ್ಲಿ 
ಬಲವಂತವಾಗಿ ನಡೆಯುತ್ತಿರಲಿಲ್ಲವೆಂದು ತಿಳಿಯುತ್ತದೆ. ಈ ಆಚರಣೆಯು ಸತಿಯ ಇಚ್ಛೆಗೆ 
ಬಿಟ್ಟದ್ದಾಗಿತ್ತೆಂದು ತಿಳಿದುಬರುತ್ತದೆ. ದೇಕಬ್ಲೆಯ ತಂದೆಯಾದ ರವಿಗನು ಕುಡಿಯರ ವಲ್ಲಭ, 
ಕುಡಿಯರಾಭರಣ ಎಂಬ ಬಿರುದುಗಳಿಂದ  ಕೀರ್ತಿತನಾಗಿದ್ದಾನೆ. ಇದರಿಂದ, ಆತ 
ಕೆಳವರ್ಗದವನೆಂದು ತಿಳಿದುಬರುತ್ತದೆ. ಆತನ ಮಗಳಾದ ದೇಕಬ್ಲೆಯು ಅನುಗಮನ 
ಮಾಡಿಕೊಂಡಿರುವುದನ್ನು ಶಾನಸವು ಉಲ್ಲೇಖಿಸಿದೆ. 

ಕ್ರಿ.ಶ.1088-89ನೇ ಕಾಲಘಟ್ಟದ ಶಾಸನವು, ನವಲೆನಾಡಿನ ಪರ್ವಯಲಿನ ನಾಳ್ಗಾವುಂಡನಾದ 
ಅಳಗಿಯ ಚೋಳನ ಮಗ ನವಲಾಶಿರಾಜನು ಸತ್ತಾಗ, ಆತನ ಪತ್ನಿಯು ತಪರೆಯ ಕಮ್ಮಾರಿವುಯ್ದು 


ಸತ್ತಳೆಂದು ಉಲ್ಲೇಖಿಸಿದೆ. ಇದು ಕೂಡ ಅನುಗಮನ ಪದ್ಧತಿಯ ಸತಿ ಆಚರಣೆಯಾಗಿದೆ. ಈ 
ರೀತಿ ನಾಡಪ್ರಭುಗಳ ಪಶ್ನಿಯರಲ್ಲದೆ, ಸಾಮಾನ್ಯ ಜನರ ವರ್ಗಕ್ಕೆ ಸೇರಿದ ಸೈನಿಕರ ಹಾಗೂ 
ಊರನೆಮ್ಮದಿಗಾಗಿ, ಮರ್ಯಾದೆಗಾಗಿ ಹೋರಾಡಿದ ಪತ್ನಿಯರು ಕೂಡ ಮಹಾಸತಿಯರಾದ 
ಉದಾಹರಣೆಗಳು ಈ ಜಿಲ್ಲೆಯಲ್ಲಿ ದೊರೆತಿವೆ. ಇಂಥವರ ಸ್ಮಾರಕವಾಗಿ ಮಾಸ್ತಿಕಲ್ಲುಗಳು 
ಸ್ಥಾಪಿಸಲ್ಲಟ್ಟಿರುವುದನ್ನು ಕಾಣಬಹುದು. ಕಾಲಕ್ರಮೇಣ, ಈ ಆಚರಣೆಯು ಮೈಸೂರು ಜಿಲ್ಲೆಯಲ್ಲಿ 
ಕಣ್ಮರೆಯಾಗಿರುವುದು ಸಮಾಧಾನಕರ ವಿಷಯವಾಗಿದೆ. 


ಒಟ್ಟಿನಲ್ಲಿ ಹೇಳಬೇಕೆಂದರೆ, ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವದ ಸ್ಥಾನವಿದ್ದಿತೆಂದು ಶಾಸನಗಳ 
ಮುಖಾಂತರ ಅರಿವಾಗುತ್ತದೆ. 
ಪೆಣ್ಣುಯ್ಯಲ್‌: ಊರಿನ ಹೆಣ್ಣುಮಕ್ಕಳನ್ನು ಹೊತ್ತೊಯ್ಯುವ ಅನಿಷ್ಟ ಪದ್ಧತಿಯು ಪ್ರಾಚೀನ ಸಮಾಜದಲ್ಲಿ 
ಅಸಿತ್ವದಲ್ಲಿತ್ತು.ಕ್ರಿಶ. 8-9ನೇ ಶತಮಾನಗಳಲ್ಲಿಯೇ ಈ ಅನಿಷ್ಟ ಪದ್ಧಶಿಯು ಇತ್ತೆಂಬುದಕ್ಕೆ 
ಶಾಸನಾಧಾರಗಳವೆ. ಸಾಮ್ರಾಜ್ಯ ವಿಸ್ತರಣೆಗಾಗಿ ಸಣ್ಣ ಸಣ್ಣ ಕದನಗಳು ಘಟಿಸುತ್ತಿದ್ದ ಆ ಕಾಲದಲ್ಲಿ ಗೆದ್ದ 
ಪಾಳೆಗಾರರು ಊರಿನ ಮರ್ಯಾದೆಯೆಂದು ಪರಿಗಣಿಸಲ್ಪಟ್ಟ ವೈರಿಗಳ ಹೆಣ್ಣುಮಕ್ಕಳನ್ನು 
ಹೊತ್ತೊಯ್ಯುವುದರ ಮೂಲಕ ಗೆಲುವನ್ನು ಸಾರುತ್ತಿದ್ದರು. ಕೆಲವೊಮ್ಮೆ ಕಾಡಂಚಿನ ಬುಡಕಟ್ಟಿನ 
ಜನಾಂಗದವರು ನಾಗರಿಕತೆಯಿಂದ ತಮಗೆ ತೊಂದರೆಯುಂಟಾದಾಗ ಪ್ರತಿಭಟನೆಯ ಸೂಚಕವಾಗಿ ಆ 
ಊರಿನ ಹೆೇಬ್ದುಮಕ್ಕಳನ್ನು ಅಪಹರಿಸುತ್ತಿದ್ದರು ಎಂಬುದಾಗಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. 
ಇಂತಹ ಅಪಹರಣವನ್ನು ತಡೆದು ಊರಿನ ಮರ್ಯಾದೆಗಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದ ವೀರರ 
ಸ್ಮಾರಕವಾಗಿ ಅನೇಕ ವೀರಗಲ್ಲು ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ದೊರೆತಿವೆ. ಈ ಶಾಸನ ಶಿಲ್ಲಗಳ 
ಬಗ್ಗೆ ಶಾಸನಗಳ ರಾಚನಿಕ ಅಧ್ಯಯನ ಎ೦ಬ ಅಧ್ಯಾಯದಲ್ಲಿ ಚರ್ಚಿಸಲಾಗುವುದು. 


271 


ಕೃಷಿ ಭೂಮಿಯ ವಿಧಗಳು ಮತ್ತು ಭೂಮಾಪನಗಳು: ಕೃಷಿ ಭೂಮಿಯಲ್ಲಿ ಹಲವಾರು 
ವಿಧಗಳಿದ್ದವು.ಮಣ್ಣನ್ನು ಆಧರಿಸಿ ವಿಧಗಳನ್ನು ನಿರ್ಧರಿಸುತ್ತಿದ್ದುದು ಒಂದು ಬಗೆಯಾದರೆ, ನೀರಿನ 
ಆಶ್ರಯವನ್ನಾಧರಿಸಿ ವಿಭಾಗಿಸುತ್ತಿದ್ದುದು ಇನ್ನೊಂದು ಬಗೆಯಾಗಿರುತ್ತದೆ. ಸಾಮಾನ್ಯವಾಗಿ ಕೃಷಿ 
ಭೂಮಿಯನ್ನು "ಕಾಡಾರಂಭ', "ನೀರಾರಂಭ' ಎಂದು ವಿಭಾಗಿಸಿರುವುದನ್ನು ಶಾಸನಗಳಲ್ಲಿ 
ಕಾಣಬಹುದು. "ಆರಂಭ' ಎಂದರೆ ವ್ಯವಸಾಯ. ಕಾಡಾರಂಭ ಎಂದರೆ ಮಳೆಯನ್ನಾಶ್ರಯಿಸಿ 
ನಡೆಸುವ ಕೃಷಿ ಹಾಗೂ ನೀರಾರಂಭ ಎಂದರೆ ನದಿ, ಕೆರೆಗಳು, ಕಾಲುವೆಗಳ ನೀರಾವರಿ ಸೌಲಭ್ಯಗಳ 
ಮೂಲಕ ನಡೆಸುವ ಕೃಷಿಯಾಗಿರುತ್ತದೆ. ಕ್ರಿಶ. 9ನೇ ಶತಮಾನದ ಶಾಸನವು, ಜೋಳದ ಜಮೀನನ್ನು 
ನೀರಾವರಿ ಭತ್ತದ ಗದ್ದೆಯನ್ನಾಗಿ ಪರಿವರ್ತಿಸಿ ಕೊಡುಗೆ ನೀಡಿದ ವಿಷಯವನ್ನು ದಾಖಲಿಸಿದೆ? 


ಇದೇ ಕಾಲಘಟ್ಟದ ಇನ್ನೊಂದು ಶಾಸನದಲ್ಲಿ ಸಹ ಕಂಬಳದ ಉಲ್ಲೇಖವದೆ.!8 

ಹೊಯ್ದಳ ಒಂದನೇ ನರಸಿಂಹನ ಆಳಿಕೆಯ ಕಾಲದಲ್ಲಿ, ನಾಲ್ಕು ಖಂಡುಗ ಗದ್ದೆ 
ಬೆದ್ದಲೆಯನ್ನು ತಿಭಾಗ ಸತ್ತಿಗೆ ಸಲುವಂತೆ ದೇವಾಲಯಕ್ಕೆ ಬಿಟ್ಟ ವಿಷಯವನ್ನು ಉಲ್ಲೇಖಿಸಿದೆ.” 
ತಿಭಾಗ ಸತ್ತಿಗೆಯೆಂದರೆ ಮೂರನೇ ಒಂದು ಭಾಗವನ್ನು ಗುತ್ತಿಗೆ ಅಥವಾ ಬಾಡಿಗೆರಹಿತವಾಗಿ 
ನೀಡುವುದೆಂದರ್ಥ. ಇದೇ ಅರಸನ ಕಕ್ರಿಶ.1148ರ ಶಾಸನವು, ದೇವದಾನವಾಗಿ ಐದುನೂರು 
ಕಮ್ಮಗಳ ಭೂಮಿಯನ್ನು ನೀಡಿದ್ದಾಗಿ ತಿಳಿಸುತ್ತದೆ.30 ಕಶ.17ನೇ ಶತಮಾನದ ಶಾಸನವು, 
ನಾಲ್ಕುನೂರು ಕಂಬಗಳಷ್ಟು ಗದ್ದೆ ಹೊಲಗಳನ್ನು ಉಲ್ಲೇಖಿಸುತ್ತಾ ಜೊತೆಗೆ ಎರೆಹೊಲವನ್ನು 
ಹೆಸರಿಸಿದೆ.31 ಇದರಿಂದ ಭೂಮಿಯನ್ನು ಕಮ್ಮ ಅಥವಾ ಕಂಬಗಳೆಂಬ ಮಾಪನದಲ್ಲಿ 
ಅಳೆಯುತ್ತಿದ್ದರೆಂದು ತಿಳಿದುಬರುತ್ತದೆ. 

ಕಿ.ಶ.12ನೇ ಶತಮಾನದ ಶಾಸನವು, ಹತ್ತು ಕೊಳಗಗಳ ಬಿತ್ತನೆಯ ಸಾಮರ್ಥ್ಯದ ನೂರು 
ಕುಳಿಗಳ ಗದ್ದೆಯನ್ನು ಗಣೇಶ ದೇವರ ಪೂಜೆಗಾಗಿ ಬಿಟ್ಟ ವಿಷಯವನ್ನು ಉಲ್ಲೇಖಿಸಿದೆ.!3? ಕ್ರಿಶ. 
13-14ನೇ ಶತಮಾನದ ಶಾಸನವು 5 ಕುಳಿಗಳ ಭತ್ತದ ಭೂಮಿಯನ್ನು ಕೊಡುಗೆಯಾಗಿ ನೀಡಿದ್ದನ್ನು 
ಉಲ್ಲೇಖಿಸಿದೆ.35 ಭೂಮಿಯನ್ನು ಕುಳಿಗಳ ಲೆಕ್ಕದಲ್ಲಿ ಅಳೆಯುತ್ತಿದ್ದುದಾಗಿ ಶಾಸನಗಳಿಂದ 
ತಿಳಿದುಬರುತ್ತದೆ. ಹೊಯ್ದಳ ಮುಮ್ಮಡಿ ಬಲ್ಲಾಳನ ಕ್ರಿಶ.1314ರ ಶಾಸನವು, ಮಹಾಜನರಿಂದ 
ಖರೀದಿಸಿದ ಬರಡು ಭೂಮಿಯನ್ನು ಮಣ್ಣನೆತ್ತಿಸಿ ನೀರಾವರಿ ಗದ್ದೆಯಾಗಿ ಪರಿವರ್ತಿಸಿ ಮತ್ತೆ 
ದೇವದಾನವನ್ನು ನೀಡಿದ ವಿಷಯವನ್ನು ಉಲ್ಲೇಖಸಿದೆ.134 

ವಿಜಯನಗರದ ಇಮ್ಮಡಿ ಹರಿಹರರಾಯರ ಆಳ್ಲಿಕೆಯ ಕಾಲದಲ್ಲಿ, ಆಲುಗೋಡ ಗ್ರಾಮದ 
ಕೇದಾರನಾಥಭಟ್ಟರು ರಾಮಭಕ್ಷನಿಗೆ ಭಯಿರಾಪುರದ ಭೂಮಿಯನ್ನು ವರ್ಷವೊಂದಕ್ಕೆ ಸಿದ್ದಾಯ 
ಗದ್ಯಾಣ ಹನ್ನೊಂದು ಹೊನ್ನಗಳಿಗೆ ಕಟ್ಟುಗುತ್ತಗೆಯಾಗಿ ನೀಡಿದ ವಿವರವನ್ನು ಕ್ರಿ.ಶ.1392ರ ಬೈರಾಪುರ 
ಶಾಸನವು ದಾಖಲಿಸಿದೆ.5 ಕ್ರಿ.ಶ.1502ರ ಶಾಸನವು. ಹತ್ತಿವಾಳ ಗ್ರಾಮವನ್ನು ಸೂತಗುತ್ತಿಗೆಯಾಗಿ 
ನೀಡಿದ್ದನ್ನು ಉಲ್ಲೇಖಿಸಿದೆ.36 ಕ್ರಿಶ.1533ರ ಶಾಸನವು, ಕಾರೆಗನಹಳ್ಳಿಯ ಶಾಂತಯ್ಯದೇವರಿಗೆ 
ಮರುಪುರದ ರಂಗಯ್ಯ ಮತ್ತು ಜಿಂಗಹೆಬಾರುವರು, ಚಿಕ್ಕಹಳ್ಳಿಯ ಗಾಮವನ್ನು ಶೋತ್ತ 
ಕಟ್ಟುಗುತ್ತಗೆಯಾಗಿ ವರ್ಷವೊಂದಕ್ಕೆ ಇಪ್ಪತ್ತೇಳು ವರಹ ಗದ್ಯಾಣಗಳಿಗೆ ನೀಡಿದ ಉಲ್ಲೇಖವನ್ನು 
ಹೊಂದಿದೆ.!7 ಚಿಕ್ಕಹಳ್ಳಿ ಗ್ರಾಮದ ಗದ್ದೆ ಬೆದ್ದಲು ತೋಟ ತುಡಿಕೆ ಅಣೆ ಅಚ್ಚುಕಟ್ಟು ಕಾಡಾರಂಭ 


272 


ನೀರಾರಂಭ ಹೊಲ ಗೂಡೆ ಗುಯಲು ಇವೆಲ್ಲವನ್ನೂ ಸರ್ವಮಾನ್ಯವಾಗಿ ಅನುಭವಿಸುವಂತೆ ಸಹ 
ಶಾಸನದಲ್ಲಿ ಸೂಚಿಸಲಾಗಿದೆ. ಕಿ.ಶ.1652ರ ಶಾಸನವು ಕಾಲುವೆಯ ಕೆಳಗಿನ ಗದ್ದೆಯನ್ನು 


ಉಲ್ಲೇಖಿಸಿದೆ.38 ಕ್ರಿಶ. 16ನೇ ಶತಮಾನದ ಶಾಸನವು. ಎಂಟು ಕೊಳಗ ಗೋಡು ಮಣ್ಣಿನಲುವನ್ನು 


ತೆರಿಗೆರಹಿತವಾಗಿ ನೀಡಿದಂತೆ ಉಲ್ಲೇಖಿಸಿದೆ.!39 

ಕ್ರಿಶ. 17ನೇ ಶತಮಾನದ ಶಾಸನವು, ಕಾಡಾರಂಭ ಮತ್ತು ನೀರಾರಂಭಗಳ ಭೂಮಿಯನ್ನು 
ಉಲ್ಲೇಖಿಸಿದೆ.140 ಪ್ರಸ್ತುತ ಶಾಸನವು ನನ್ನಿಗನಹಳ್ಳಿ ಮತ್ತು ಮಿಣ್ಣನಹಳ್ಳಿಯೆಂಬ ಎರಡು ಗ್ರಾಮಗಳನ್ನು 
ಹನ್ನೊಂದು ವರ್ಷಗಳಿಗೆ ಸೂತ್ರಗುತ್ತಿಗೆಯಾಗಿ ನೀಡಲಾಗಿದೆ. ಈ ಗ್ರಾಮಗಳಲ್ಲಿನ ಗದ್ದೆ, ಬೆದ್ದಲು. 
ತೋಟ ತುಡಿಕೆ, ಆಡುಮನೆ, ಅಚ್ಚುಕಟ್ಟು ಎಲ್ಲವನ್ನೂ ಗದ್ಯಾಣ ಇಪ್ಪತ್ತು ವರಹಗಳಿಗೆ 
ಸೂತ್ತಸುತಗೆಯಾಗಿ ಅನುಭವಿಸಲು ನೀಡಲಾಗಿದೆ. ಇದರಿಂದ, ಭೂಮಿಯನ್ನು ಗುತ್ತಿಗೆಗೆ ನೀಡುವುದು 
ತಿಳಿದುಬರುತ್ತದೆ. ಗುತ್ತಿಗೆಯ ಅವಧಿ ಮುಗಿದನಂತರ, ಮರುಗುತ್ತಿಗೆಗೆ ಭೂಮಿಯನ್ನು ನೀಡುವ 
ಪದ್ಧತಿಯನ್ನು ಮರುಸೂತ್ರಿ ಎಂದು ಕರೆಯಲಾಗುತ್ತದೆ. 

ಮದ್ದೂರು ಗ್ರಾಮದ ಕ್ರಿ.ಶ. 17ನೇ ಶತಮಾನದ ಶಾಸನವು, ಲಕ್ಕತಹಳ್ಳಿಯ ರಂಗೊಡೆಯರು, 
ಬೆಂಡುಗಹಳ್ಳಿಯ ಸಿದ್ದೊಡೆಯನ ಮಕ್ಕಳಾದ ಜಬೋಳಶಿವೇಗಾೌಡ ಮತ್ತು ಕಂಬಳಿ ನಂಜೇಗೌಡರಿಗೆ 
ಮೂವತ್ತು ಗದ್ಯಾಣಗಳಿಗೆ ಮರುಸೂತ್ರಿಯನ್ನು ಕೊಟ್ಟ ವಿಷಯವನ್ನು ದಾಖಲಿಸಿದೆ.141 ಕ್ರಶ.1761ರ 
ಮೈಸೂರು ಒಡೆಯರ ಕಾಲದ ಶಾಸನವು, ಭೂಮಿಯಲ್ಲಿ ಬೆಳೆಯುವ ಇಳುವರಿಯನ್ನು ಆಧರಿಸಿ, 
ಭೂಮಿಯ ಬೆಲೆಯನ್ನು ನಿಷ್ಠರ್ಷಿಸುತ್ತಿದ್ದುದಾಗಿ ತಿಳಿಸುತ್ತದೆ. 4? ಪ್ರಸ್ತುತ ಶಾಸನವು ಶಾನುಭೋಗರು 
ಬರೆದಿಟ್ಟುಕೊಂಡಿದ್ದ ಲೆಕ್ಕದ ಪ್ರಕಾರ ಭೂಮಿಯ ಹುಟ್ಟುವಳಿಯನ್ನು ಆಧರಿಸಿ, ಕ್ರಯದ ಬೆಲೆಯನ್ನು 
ನಿರ್ಧರಿಸಿದ್ದುದನ್ನು ತಿಳಿಸಿದೆ. ಕಿ.ಶ.1529ರ ಶಾಸನವು ಮಾಗಣಿಕಾರರ ಬಡಹನನ್ನು 
ಉಲ್ಲೇಖಿಸಿದೆ.143 ಮಾಗಣಿಕಾರ ಎಂದರೆ ಭೂಮಿಯನ್ನು ಅಳತೆಮಾಡುವವ ಎಂದರ್ಥ. ಹೊಯ್ದಳ 
ಮುಮ್ಮಡಿ ನರಸಿಂಹನ ಆಳ್ಸಿಕೆಯ ಕಾಲದ ಕ್ರಿಶ.1281ರ ಶಾಸನವು, ಭೂಮಿಯನ್ನು ಅಳತೆಮಾಡುವ 


ಅದ್ದಿಕ ಕೋಲುಕಾರರನ್ನು ಉಲ್ಲೇಖಿಸಿದೆ.144 


ಬೆಳೆಗಳು: ಭತ್ತ ಗೋಧಿ, ತೊಗರಿ ಉದ್ದು ಹೆಸರು ಇಂತಹ ಬೇಳೆ ಕಾಳುಗಳನ್ನು 
ಬೆಳೆಯಲಾಗುತಿತ್ತೆಂದು ತಿಳಿದುಬರುತ್ತದೆ.45 ಜೋಳದ ಬೆಳೆಯ ಪ್ರಸ್ತಾಪವೂ ಶಾಸನದಲ್ಲಿದೆ.!4 ಬೆಲ್ಲ 
ತಯಾರಿಸುವ ಆಲೆಮನೆಗಳ ಪ್ರಸ್ತಾಪವಿರುವುದರಿಂದ ಕಬ್ಬು ಬೆಳೆಯುತ್ತಿದ್ದರೆಂದು ತಿಳಿದುಬರುತ್ತದೆ.147 
ಭತ್ತ, ಜೋಳ, ಗೋಧಿ ಮತ್ತು ರಾಗಿಗಳೊಡನೆ ಬಾಳೆ, ತೆಂಗು, ಅಡಿಕೆ, ಕಬ್ಬು, ಹಲಸು, ಸಂಪಿಗೆ 
ಹಾಗೂ ವೀಳ್ಯದೆಲೆ ಬೆಳೆಗಳನ್ನು ಬೆಳೆಯುತ್ತಿದ್ದುದಾಗಿ ಕಿ.ಶ. 550ರ ಶಾಸನದಿಂದ ತಿಳಿದುಬರುತ್ತದೆ.148 
ಹತ್ತಿಯ ಮೇಲೆ ಸುಂಕವನ್ನು ವಿಧಿಸಿರುವುದು ಶಾಸನೋಕ್ತವಾಗಿರುವುದರಿಂದ ಹತ್ತಿ ಬೆಳೆಯನ್ನು 
ಬೆಳೆಯುತ್ತಿದ್ದುದು ದೃಢಪಡುತ್ತದೆ.!49 

ಶಾಸನಗಳಲ್ಲಿ ಪಟ್ಟೆ ವಸ್ತದ ಉಲ್ಲೇಖವಿರುವುದರಿಂದ ರೇಷ್ಮೆ ಅಥವಾ ಹಿಪ್ಪುನೇರಳೆ ಬೆಳೆಯನ್ನು 
ಬೆಳೆಯುತ್ತಿದ್ದರೇ ಅಥವಾ ವಸ್ತಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರೇ ಎಂಬುದರ ಬಗ್ಗೆ 
ಸ್ಪಷ್ಟತೆಯಿಲ್ಲ.!ನ0 ಹಲವಾರು ಶಾಸನಗಳಲ್ಲಿ ದೇವರ ನಂದಾದೀಪಕ್ಕೆ ಕೊಡುಗೆಗಳನ್ನು ಮತ್ತು ಗಾಣದ 


ಉಲ್ಲೇಖಗಳನ್ನು ನೋಡಬಹುದಾದ್ದರಿಂದ, ಎಣ್ಣೆ ಬೀಜಗಳಾದ ಕಡಲೆಕಾಯಿ, ಅರಳು, ಹೊಂಗೆಗಳನ್ನು 
ಬೆಳೆಯುತ್ತಿದ್ದರೆಂಬುದು ತಿಳಿದುಬರುತ್ತದೆ. 

ಆಹಾರ ಪದ್ಧತಿ ಮತ್ತು ಧಾನ್ಯಗಳು: ಪ್ರಾಚೀನ ಕಾಲದಿಂದಲೂ ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖ 
ಬೆಳೆಯಾಗಿ ಭತ್ತವು ಗುರುತಿಸಿಕೊಂಡಿದೆ.ಇದಲ್ಲದೆ, ಗೋಧಿ, ಬೇಳೆಗಳು, ನವಣೆ, ಬೆಲ್ಲ, ಸಕ್ಕರೆ, ತುಪ್ಪ 
ಮತ್ತು ಎಣ್ಣೆಗಳು ಕೂಡ ಸ್ಥಳೀಯರ ಆಹಾರದಲ್ಲಿ ಬಳಕೆಯಾಗುತ್ತಿತ್ತಂದು ಶಾಸನಗಳಿಂದ 


ತಿಳಿದುಬರುತ್ತದೆ. ಕಿಶ9ನೇ ಶತಮಾನದ ಶಾಸನವು, ಆಹಾರಧಾನ್ಯವಾದ ಜೋಳವನ್ನು 


ಉಲ್ಲೇಖಿಸಿದೆ.51 

ಹೊಯ್ದಳ ಮುಮ್ಮಡಿ ನರಸಿಂಹನ ಆಳಿಕೆಯ ಕಾಲದ ಕ್ರಿಶ.1276ರ ಶಾಸನದಲ್ಲಿ, ಅಕ್ಕಿ 
ಗೋಧಿ, ನೆಲ್ಲು ಎಳ್ಳು ಮುಂತಾದ ಧಾನ್ಯಗಳು; ಬೇಳೆ, ಹೆಸರುಕಾಳು, ಉದ್ದು, ತೊಗರಿ ಮುಂತಾದ 
ದ್ವಿದಳಧಾನ್ಯಗಳನ್ನೂ ಮೆಣಸು ಮುಂತಾದ ಸಾಂಬಾರ ಪದಾರ್ಥಗಳನ್ನು ಹಾಗೂ ತುಪ್ಪ 


ಮೊಸರುಗಳಂಥ  ಕ್ಷೀರೋತ್ಸನ್ನಗಳನ್ನೂ ಉಲ್ಲೇಖಿಸಲಾಗಿದೆ. ಇದಲ್ಲದೆ. ಹುಗ್ಗಿ ಅನ್ನ 
ಚಕ್ಕುಲಿಯಂಥ ಆಹಾರಗಳು ಸಹ ಶಾಸನೋಕ್ಷವಾಗಿದ್ದು, ಅಕ್ಕಿಹಿಟ್ಟು ಏಲಕ್ಕಿ, ಬೆಲ್ಲ, ಸಕ್ಕರೆ, 
ವಡ್ಡಮಾದುರಕಾಯಿಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಕ್ರಿಶ.1646ರ ಹಲ್ಲರೆ ಗ್ರಾಮದ ಶಾಸನವು, 
ಅಕ್ಕಿ, ಬೇಳೆ, ಉಪ್ಪು, ತುಪ್ಪ ಮತ್ತು ಎಣ್ಣೆಗಳನ್ನು ಉಲ್ಲೇಖಿಸಿದೆ.53 
ಗಣಿಗಳು: ಶಾಸನಗಳಲ್ಲಿ ಕಮ್ಮಾರ, ಅಕ್ಕಸಾಲಿ ಮುಂತಾದ ವೃತ್ತಿಗಳನ್ನು ಉಲ್ಲೇಖಿಸಿರುವುದರಿಂದ, ಈ 
ವೃತ್ತಿಪರರಿಗೆ ಬೇಕಾದ ಲೋಹಗಳು ಮೈಸೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ದೊರೆಯುತ್ತಿದ್ದಿತೇ ಅಥವಾ 
ಇವುಗಳನ್ನು ಹೊರಪ್ರದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದರೇ ಎಂಬುದರ ಬಗ್ಗೆ ಆಕರಗಳ 
ಕೊರತೆಯಿಂದ ಏನೂ ಹೇಳಲಾಗುವುದಿಲ್ಲ. 

ಕ್ರಿಶ. 550ರ ಶಾಸನದಲ್ಲಿ ಉಲ್ಲೇಖಿಸಿರುವ ಪುನ್ನಾಡು ಪ್ರದೇಶವು ಪಚ್ಚಿ ರತ್ನದಂತಹ 
ಹರಳುಗಳಿಗೆ ಪ್ರಸಿದ್ಧವಾಗಿದ್ದುದರಿಂದ, ಈ ಪ್ರದೇಶದಲ್ಲಿ ಪಚ್ಚೆ ಹರಳಿನ ನಿಕ್ಷೇಪವಿದ್ದು, ಇದರ 
ಗಣಿಗಾರಿಕೆ ನಡೆಯುತ್ತಿತ್ತೆಂದು ಭಾವಿಸಬಹುದು.4 ಇದಕ್ಕೆ ಪೂರಕವಾಗಿ, ಇಲ್ಲಿನ ಗ್ರಾಮಗಳ ಜನರು 
ಶ್ರೀಮಂತಿಕೆಯಿಂದ ಕೂಡಿದ್ದರೆಂದು ಇದೇ ಶಾಸನವು ವರ್ಣಿಸುತ್ತದೆ.ಪುನ್ನಾಡು ಪ್ರದೇಶವು 
ಹೆಗ್ಗಡದೇವನಕೋಟೆ, ಯಳಂದೂರು, ತಿರುಮಕೂಡಲು ನರಸೀಪುರ ಮತ್ತು ಹುಣಸೂರು ತಾಲ್ಲೂಕಿನ 
ಕೆಲವು ಪ್ರದೇಶಗಳನ್ನು ಹೊಂದಿತ್ತೆಂದು ಈಗಾಗಲೇ ಆಡಳಿತ ಪದ್ಧತಿಯ ಅಧ್ಯಾಯದಲ್ಲಿ 
ಗುರುತಿಸಲಾಗಿದೆ. 


ನೀರಾವರಿ ವ್ಯವಸ್ಥೆ; ಮನುಷ್ಯನನ್ನು ಒಳಗೊಂಡಂತೆ ಸಕಲ ಜೈವಿಕ ವಸ್ತುಗಳಿಗೂ ಮೂಲಾಧಾರ 
ನೀರು. ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ನೀರು ಸಹ ಒಂದು. ಆದುದರಿಂದಲೇ 
ಪ್ರಾಚೀನ ಕಾಲದಿಂದಲೂ ಸಂಸ್ಕೃತಿಗಳು ವಿಕಾಸವಾಗುತ್ತಿರುವುದು ನದೀದಡಗಳಲ್ಲಿಯೇ ಆಗಿದೆ. ಪ್ರಸ್ತುತ 
ಪ್ರಾಚೀನವೆಂದು ತಿಳಿದಿರುವ ಸಿಂಧೂ ಬಯಲಿನ ನಾಗರಿಕತೆಯಿಂದ ಆರಂಭಿಸಿ, ಇಂದಿನವರೆಗೂ 
ನೀರಿನ ಮೂಲಗಳಾದ ನದಿಬಯಲೇ ಮಾನವನ ನಾಗರಿಕತೆಯ ಪ್ರಥಮ ಆದ್ಯತೆಯಾಗಿದೆ. 
ಕಾಲಕಮೇಣ, ಮನುಷ್ಯ ವಾಸಿಸಲು ಕಿಕ್ಕಿರಿದ ನದಿಬಯಲುಗಳಿಂದ ಮತ್ತು ಪಾಕೃತಿಕ 
ಜಲವಿಕೋಪಗಳಿಂದ ರಕ್ಷಿಸಿಕೊಳ್ಳಲು ಪ್ರಶಸ್ತ ಸ್ಥಳದ ಹುಡುಕಾಟ ನಡೆಸಿದಾಗ ನೀರಿನ ಪರ್ಯಾಯ 
ಮಾರ್ಗವಾಗಿ ಹುಟ್ಟಿಕೊಂಡಿದ್ದೇ ನೀರಾವರಿ ವ್ಯವಸ್ಥೆ. ನದಿಗಳ ನೀರನ್ನು ಕಾಲುವೆಗಳ ಮೂಲಕ 


274 


ತಾನಿರುವ ವಾಸಸ್ಥಳಕ್ಕೆ ಹರಿಸಿಕೊಳ್ಳುವ ಮೂಲಕ ಮನುಷ್ಯ ನದಿಗಳಿಲ್ಲದಿರುವ ಪ್ರದೇಶಗಳಲ್ಲು 
ಬದುಕುವುದನ್ನು ಕಲಿತ. ಇದರೊಡನೆ ಮಳನೀರಿನ ಸಂಗಹಕ್ಕಾಗಿ ಕೆರೆಕಟ್ಟೆಗಳನ್ನೂ ಬಾವಿಗಳನ್ನೂ 
ನಿರ್ಮಿಸುವುದನ್ನು ಅರಿತ.ಹೀಗೆ ನೀರಾವರಿ ವ್ಯವಸ್ಥೆಯು ರೂಪುಗೊಂಡಿತು. ಪ್ರಾಚೀನ ಕಾಲದಿಂದಲೂ 
ಅತ್ಯುತ್ತಮ ನೀರಾವರಿ ವ್ಯವಸ್ಥೆಯನ್ನು ಮಾನವ ರೂಢಿಸಿಕೊಂಡಿದ್ದಾನೆ. 


ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ, ಕಪಿಲಾ ಮತ್ತು ಲಕ್ಷ್ಮಣತೀರ್ಥ ಎಂಬ ಮೂರು ಪ್ರಮುಖ 
ನದಿಗಳು ಹರಿಯುತ್ತವೆ. ಇದಲ್ಲದೆ, ನುಗು ನದಿ, ಗುಂಡ್ಲುಹೊಳೆ ಅಥವಾ ಕೌಂಡಿನ್ಯ ನದಿಯಂಥ 
ಹಲವು ಉಪನದಿಗಳು ಸಹ ಹರಿಯುತ್ತವೆ. ಜಿಲ್ಲೆಯಲ್ಲಿ ಈ ನದಿಗಳಿಗೆ ಅಣೆಕಟ್ಟೆಗಳನ್ನು ಕಟ್ಟಿ ನೀರು 
ಸಂಗ್ರಹದ ವ್ಯವಸ್ಥೆ ಮಾಡಲಾಗಿದೆ. ನದಿ ನೀರನ್ನು ಕಾಲುವೆಗಳ ಮೂಲಕ ಹರಿಸಿ ಕುಡಿಯುವ ನೀರು 
ಮತ್ತು ಕೃಷಿ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ಕಾವೇರಿ ಮತ್ತು ಕಪಿಲಾ ನದಿಗಳಂತೂ ಈ 


ಜಿಲ್ಲೆಯ ಶಾಸನಗಳಲ್ಲಿ ಅನೇಕ ಬಾರಿ ಉಲ್ಲೇಖಿತವಾಗಿವೆ. 


ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲ್ಲೂಕಿನ ಮಾಂಬಳ್ಳಿಯ ಕಿ.ಶ.550ರ ಶಾಸನವು, 
ಕಾವೇರಿ ಮತ್ತು ಕಪಿನೀ ನದಿಗಳ ಮಧ್ಯದಲ್ಲಿದ್ದ ವಿಸ್ತಾರವಾದ ನಾಡು "ಪುನ್ನಾಡು' ಎಂದು 
ಹೇಳಿದೆ.55 ಈ ಪುನ್ನಾಡಿನ ರಾಜಧಾನಿ ಕೀರ್ತಿಪುರವಾಗಿದ್ದು, ಇದು ಮೈಸೂರು ಜಿಲ್ಲೆಯ 
ಹೆಗ್ಗಡದೇವನಕೋಟೆಯ ಇಂದಿನ ಕಿತ್ತೂರು ಎಂದು ಗುರುತಿಸಲಾಗಿದೆ. ವಿಸ್ತಾರವಾಗಿದ್ದ ಪುನ್ನಾಡು 
ಪ್ರದೇಶವೇ ಇಂದಿನ ಪಿರಿಯಾಪಟ್ಟಣದಲ್ಲಿನ "ಪೂನಾಡು' ಇರಬಹುದೆಂದು ಡಾ.ದೇ.ಜ.ಗೌ.ಅವರು 
ಅಭಿಪ್ರಾಯಪಟ್ಟಿರುವುದನ್ನು ಆಡಳಿತ ವ್ಯವಸ್ಥೆ ಎಂಬ ಎರಡನೆಯ ಅಧ್ಯಾಯದಲ್ಲಿ ಈಗಾಗಲೇ 
ಗಮನಿಸಲಾಗಿದೆ. 

ಕಿ.ಶ.11ನೇ ಶತಮಾನದ ಶಾಸನವು ವಣ್ಣಿಯೂರ್‌ ಅಥವಾ 
ಜನನಾದ-ಚತುರ್ವೇದಿ-ಮಂಗಲಂನ ಮಹಾಜನರು ಬನ್ನೂರಿನ ಜನಾರ್ದನ ದೇವಾಲಯದಲ್ಲಿ 
ಮಣವಾಳ-ಆಳ್ಳಾರರ ವಿಗಹವನ್ನು ಪ್ರತಿಷ್ಠಾಪಿಸಿ, ಅದಕ್ಕೆ ಮಕರ ಮಾಸದ ಪೂರ್ಣಿಮೆಯಂದು 
ಕಾವೇರಿ ತೀರ್ಥದಿಂದ ಅಭಿಷೇಕ ಮಾಡಬೇಕೆಂಬ ದೇವದಾನವನ್ನು ಉಲ್ಲೇಖಿಸಿದೆ.!56 ಕ್ರಿ.ಶ.1397ನೇ 
ವರ್ಷದ ತಿರುಮಕೂಡಲು ನರಸೀಪುರ ಶಾಸನವು ಕಾವೇರಿ ಕಪಿಲಾ ನದಿಗಳ ಸಂಗಮದಲ್ಲಿದ್ದ 
ಅಗಸ್ತ್ಯನಾಥನ ಸನ್ನಿಧಿಯನ್ನು ಉಲ್ಲೇಖಿಸಿದೆ.!57 ಕೃಷ್ಣರಾಜನಗರ ತಾಲ್ಲೂಕಿನ ಮಿರ್ಲೆಯಲ್ಲಿರುವ 
ಕ್ರಿ.ಶ.15ನೇ ಶತಮಾನದ ಶಾಸನದಲ್ಲಿ, ಕಾವೇರಿ ನದಿಗೆ ನಿರ್ಮಿಸಿದ್ದ ಮೊದಲ ಕಾಲುವೆಯು ಹತ್ತೆಂಟು 
ಕಡೆ ಶಿಥಿಲವಾಗಿ ಒಡೆದಿದ್ದುದರಿಂದ, ಉದ್ದವಸರ್ವಜ್ಞಪುರವೆಂದು ಹೆಸರಾಗಿದ್ದ ಹಂಪಾಪುರದ 
ಮಹಾಜನಗಳು ಮತ್ತು ಹಳ್ಳಿಹಿರಿಯೂರಿನ ಗೌಡುಪುಜೆಗಳು ಅದನ್ನು ಸರಿಪಡಿಸುವ ವೆಚ್ಚದ ಧನವನ್ನು 
ಭರಿಸಲು ಅವರಿಗೆ ಸಾಧ್ಯವಿಲ್ಲದ್ದನ್ನು ಮನಗಂಡು, ಮನೆ, ಗದ್ದೆ, ಬೆದ್ದಲುಗಳನ್ನು 140 ಹೊನ್ನಿಗೆ 
ಕ್ರಯದಾನವಾಗಿ ಶೃಂಗೇರಿಯ ನಾರಸಿಂಹಭಾರತಿವೊಡೆಯರ ಶಿಷ್ಟ ಭಾರತಿಪುರದ ಚಿಕ್ಕದೀಕ್ಷಿತರಿಗೆ 
ಕೊಟ್ಟ ಉಲ್ಲೇಖವಿದೆ.58 ಈ ಧನವನ್ನು ಕಟ್ಟೆ ಕಾಲುವೆಗಳ ಜೀರ್ಣೋದ್ದಾರಕ್ಕಾಗಿ ಮಹಾಜನಗಳು 
ಬಳಸಿಕೊಂಡಿದ್ದಾಗಿ ತಿಳಿದುಬರುತ್ತದೆ. ಇದರಿಂದ, ನದೀ ಕಾಲುವೆಗಳನ್ನು ಕಟ್ಟಿಸುವುದೇ ಅಲ್ಲದೇ 
ಅವುಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದ ವಿಷಯ ಅರಿವಾಗುತ್ತದೆ. ಕ್ರಿ.ಶ.169ರ ಮೈಸೂರಿನ 
ದೇವರಾಜ ಒಡೆಯರ ಶಾಸನವು ಕಂಠೀರವ ಸಮುದವೆಂಬ ಅಗ್ರಹಾರವನ್ನು ನಿರ್ಮಿಸುವ 


275 


ಸಂದರ್ಭದಲ್ಲಿ, ಲಕ್ಷ್ಮಣತೀರ್ಥ ನದಿಗೆ ಸುಂಕ ನಲ್ಲೂರಿನ ಬಳಿ ಕಾಲುವೆಯೊಂದನ್ನು ತೋಡಿಸಿದ 
ವಿವರವನ್ನು ದಾಖಲಿಸಿದೆ.!59 


ಕ್ರಿಶ.1797ನೇ ವರ್ಷದ ಟಿಪ್ಟುಸುಲ್ತಾನನ ಆಳಿಕೆಯ ಕಾಲದ ಪರ್ಶಿಯನ್‌ ಭಾಷೆಯ 


ಶಾಸನವು, ಕಾವೇರಿ ನದಿಗೆ ಅಣೆಕಟ್ಟೆಯೊಂದನ್ನು ನಿರ್ಮಿಸಿದ ವಿಷಯವನ್ನು ಉಲ್ಲೇಖಿಸಿದೆ.160 
ಮೈಸೂರು ಜಿಲ್ಲೆಯಲ್ಲಿ ಸುಮಾರು 1500 ಕೆರೆಗಳಿರುವುದಾಗಿ ತಿಳಿದುಬಂದಿರುತ್ತದೆ. ಮಳೆಯಾಶ್ರಿತ 
ಪ್ರದೇಶಗಳಲ್ಲಿ ಕೆರೆಯ ನೀರನ್ನು ದೈನಂದಿನ ಅವಶ್ಯಕತೆಗಳಿಗೆ ಮತ್ತು ಕೃಷಿ ಚಟುವಟಿಕೆಗಳಿಗೆ 
ಬಳಸಲಾಗುತ್ತಿತ್ತು ಬಾವಿಯ ನೀರನ್ನು ಕುಡಿಯಲು ಹಾಗೂ ದೇವತಾ ಕಾರ್ಯಗಳಿಗೆ 
ಬಳಸಲಾಗುತ್ತಿತ್ತು ಆದುದರಿಂದಲೇ, ಕೆರೆ ಕಟ್ಟಿಸುವುದು, ಬಾವಿ ಅಗೆಸುವುದು ಪುಣ್ಯಕಾರ್ಯವೆಂಬ 


ಧಾರ್ಮಿಕ ಮನೋಭಾವನೆಯನ್ನು ಅಂದಿನ ಸಮಾಜವು ಹೊಂದಿತ್ತು. 


ಕ್ರಿ.ಶ.8-9ನೇ ಶತಮಾನದ ಶಾಸನದಲ್ಲಿ ಸತ್ಯವಾಕ್ಯಪೆರ್ಮಾಡಿಯು ರಾಜ್ಯವಾಳುತ್ತಿರುವಾಗ, 


ಗೋವಿಂದರನ ಪೆರ್ಗಡೆಯಾದ ಚಾಮುಂಡಯ್ಯನು ಕೆರೆಗೆ ತೂಬು ಇಡಿಸಿದ್ದನ್ನು 


ಉಲ್ಲೇಖಿಸಲಾಗಿದೆ.161 ಪರ್ಮಾನಡಿಯ ಆಳ್ಗಿಕೆಯ ಕಾಲದ ಕ್ರಿಶ8ನೇ ಶತಮಾನದ ಶಾಸನದಲ್ಲಿ 
ಕಾರೆಗಾಡು-70ನ್ನು ಆಳುತ್ತಿದ್ದ ಅದಿಯನಾಡಿಯನು  ಕೆಂಗೆರೆಯ ಕೆಳಗಿನ ಭೂಮಿಯನ್ನು 


ಕೊಡುಗೆಯಾಗಿ ನೀಡಿದ ವಿಷಯವನ್ನು ದಾಖಲಿಸಿದೆ.162 ಕ್ರಿ.ಶ.819ರ ಗಂಗರಾಜ ರಾಚಮಲ್ಲನ 
ಪೆರ್ಜರಂಗಿ ಗ್ರಾಮದ ದಾನಶಾಸನದಲ್ಲಿ, ದಾನಗ್ರಾಮದ ಮೇರೆಗಳನ್ನು ಹೇಳುವಾಗ, ಹದಿನಾಲ್ದು 


ಕೆರೆಗಳನ್ನು ಹೆಸರಿಸಲಾಗಿದೆ.!53 ಗಾಮಗುಡ್ಡ ತಟಾಕ, ಸುವರ್ಣಕಾರ ತಟಾಕ, ಸೀಗೆಗೆರೆ ತಟಾಕ, ರಜಕ 
ತಟಾಕ, ಕುಲ್ಯಾ ತಟಾಕ, ಮೈಕೋನ್ತ ತಟಾಕ, ತೋಣ್ಣಿಗೆರೆ, ಸಿರಿಕ್ಕಿಗೆರೆಗ ತಟಾಕ, ನಲ್ಲೂರು ತಟಾಕ, 
ಮದವಡಿ ತಟಾಕ, ಕೊಮರ ತಟಾಕ, ನೌಕ್ಸಿಗೆರೆ, ತೇನನ್ನಾಕಗೆರೆ ಮತ್ತು ಮಹಾಮಧು ತಟಾಕಗಳೇ ಆ 
ಹದಿನಾಲ್ಕು ತಟಾಕಗಳು. ಒಂದು ಗ್ರಾಮದ ಸುತ್ತ ನೆರೆದಿರುವ ಇಷ್ಟು ಸಂಖ್ಯೆಯ ಕೆರೆಗಳನ್ನು 
ಗಮನಿಸಿದರೆ, ಆ ಕಾಲದ ಸುವ್ಯವಸ್ಥಿತ ಮತ್ತು ಸುಸ್ಥಿರ ನೀರಾವರಿ ಪದ್ಧತಿಯ ಅರಿವಾಗುತ್ತದೆ. 


ಕೆರೆ ನಿರ್ಮಾಣ ಮಾತ್ರವೇ ಅಲ್ಲದೆ, ಕೆರೆಯ ದುರಸ್ತಿ ಕಾರ್ಯವನ್ನು ಸಹ ನಡೆಸುತ್ತಿದ್ದ ಬಗ್ಗೆ 
ಶಾಸನಗಳು ಉಲ್ಲೇಖಿಸಿವೆ. ಕ್ರಿಶ935ನೇ ವರ್ಷದ ನೀತಿಮಾರ್ಗ-ಪೆರ್ಮಾನಡಿಯ. ಆಳ್ಗಿಕೆಯ 
ಕಾಲದಲ್ಲಿ ತರೆಕಾಡ ಮಹಾನಗರದ ಪಟ್ಟಣವಸಂತರ ಮಂಚಯ್ಯ ಮತ್ತು ಇನ್ನೂ ಇಪ್ಪತ್ತೈದು ಮಂದಿ 
ಕೂಡಿ ತ್ರಿವರ್ಗದವರು ನೀಡಿದ ದವ್ಯದಿಂದ ಕೆರೆಯನ್ನು ದುರಸ್ತಿ ಮಾಡಿಸಿದ ವಿವರವನ್ನು ಶಾಸನವು 
ನಮೂದಿಸಿದೆ.164 ಗಂಗದೊರೆ ಇಮ್ಮಡಿ ಮಾರಸಿಂಹನ ಆಳಿಕೆಯ ಕಾಲಘಟ್ಟದ ಕ್ರಿ.ಶ.968ರ ಕಾರ್ಯ 
ಗ್ರಾಮದ ಶಾಸನವು. ನಾಗವರ್ಮನು ಕಟ್ಟಿಸಿದ ದೇವಿಗೆರೆ ಮತ್ತು ಪಿರಿಯಕೆರೆ ಎಂಬ ಎರಡು ಕೆರೆಗಳ 
ನಿರ್ವಹಣೆಗೆ ನಾಲ್ಕು ಖಂಡುಗ ಭೂಮಿಯನ್ನು ಬಿತ್ತುವಟ್ಟವಾಗಿ ಕಾರೆಯವನ್ನಾಲುತ್ತಿದ್ದ ಜಯಸೇನ 
ಭಟಾರರು ನೀಡಿದ್ದನ್ನು ಉಲ್ಲೇಖಿಸಿದೆ. ಮೇಲಿನೆರಡು ಶಾಸನಗಳಿಂದ ಕಟ್ಟಿಸಿದ ಕೆರೆಯ 
ನಿರ್ವಹಣೆಯನ್ನು ಮಾಡುತ್ತಿದ್ದ ವಿಷಯ ತಿಳಿದುಬರುತ್ತದೆ. ಕ್ರಿಶ.972-73ರ ಶಾಸನವು ಗಾವುಂಡರು 


ಸೇರಿ ಕೆರೆ ಕಟ್ಟಿಸಿದ ವಿಷಯವನ್ನು ದಾಖಲಿಸಿದೆ.166 


276 


ಕಿ.ಶ.9ನೇ ಶತಮಾನದ ಶಾಸನವು, ಗಂಗದೊರೆ ಸತ್ಯವಾಕ್ಕ ಪೆರ್ಮಾಡಿಯು ಕೆರೆಯನ್ನು 
ಅಗೆದವನಿಗೆ ಎಲವಕ್ಕಲೂರಿನಲ್ಲಿದ್ದ ಭೂಮಿಯನ್ನು ದಾನವಾಗಿ ನೀಡಿದ್ದನ್ನು ಉಲ್ಲೇಖಿಸಿದೆ.167 
ಇದರಿಂದ, ಕೆರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಿಗೆ ಅಥವಾ ಕಾರ್ಮಿಕರಿಗೆ ತಕ್ಕ 
ಪ್ರತಿಫಲವಾಗಿ ಭೂಮಿಯನ್ನು ನೀಡುತ್ತಿದ್ದುದು ತಿಳಿದುಬರುತ್ತದೆ. ಕ್ರಿಶ.948ರ ಶಾಸನವು. ನೊಳ೦ಬನ 
ಪೆರ್ಗಡೆಯಾದ  ತಿಭುವನಯ್ಯನು, ಆತನ  ಆಳ್ಗಿಕೆಯಲ್ಲಿದ್ದ ಸಿವಲಯ್ಯನಕೆರೆ ಮತ್ತು ಅದರ 
ಬಿತ್ತುವಾಟಗಳನ್ನು ಗಂಗ ಪೆರ್ಮಾಡಿಗೆ ಸಲ್ಲಿಸಿದ ವಿಷಯವನ್ನು ಉಲ್ಲೇಖಿಸಿದೆ.168 ಕ್ರ.ಶ.9ನೇ 
ಶತಮಾನದ ಶಾಸನವು, ಮಹಿಳೆಯೊಬ್ಬಳು ಕೆರೆಯೊಂದನ್ನು ನಿರ್ಮಿಸಿ, ಅದಕ್ಕೆ ಬಿತ್ತುವಟ್ಟವಾಗಿ 
ಭೂಮಿಯನ್ನು ನೀಡಿರುವುದನ್ನು ಉಲ್ಲೇಖಿಸಿದೆ.1695 ಶಾಸನ ತ್ರುಟಿತವಾಗಿರುವುದರಿಂದ ವ್ಯಕ್ತಿಯ 
ವಿವರ ತಿಳಿದುಬರುವುದಿಲ್ಲ. 

ಕ್ರಿ.ಶ.9-10ನೇ ಶತಮಾನದ ಶಾಸನವು ತೊರೆನಾಡು-12000 ಆಳುವಾಗ, ಅಮಸುಗೆಯ 
ಮಳ್ಳುಕೆರೆಯ ಕೆಳಗೆ ಎರಡು ಖಂಡುಗ ಬೀಜವರಿಯ ಭತ್ತ ಬೆಳೆಯುವ ಭೂಮಿಯನ್ನು ಹಾಗೂ 


ದೇವಕೆರೆಯನ್ನು ನೀಡಿದ ಉಲ್ಲೇಖವಿದೆ.!'9 ಈ ದಾನವನ್ನು 25 ಮಹಾಜನರಿಗೆ ನೀಡಲಾಗಿದೆ. 
ದಾನಿಯ ಬಗ್ಗೆ ಶಾಸನ ತುುಟಿತವಾಗಿರುವುದರಿಂದ ತಿಳಿದುಬರುವುದಿಲ್ಲ. ಈ ಕೊಡುಗೆಯು 
ಯಾವುದೋ ಪರಿಹಾರವೆಂದು ಮಾತ್ರ ತಿಳಿದುಬರುತ್ತದೆ. ಪ್ರಸ್ತುತ ಶಾಸನವು ಎರಡು ಕೆರೆಗಳನ್ನು 
ಹೆಸರಿಸಿದೆ. ಕ್ರಿ.ಶ.10ನೇ ಶತಮಾನದ ಶಾಸನವು ಚಾಲುಕ್ಯ ಮಹಾಸಾಮಂತ ದುರ್ಗನು ಭೂತೇಶ್ವರ 
ದೇವರಿಗೆ ಬಾಸಂಬಾಳ್ಗಿಯೂರ ಮುಂದಣ ಕೆರೆಯ ಬಯಲಲ್ಲಿ ಎರಡು ಖಂಡುಗ ಗದ್ದೆಯನ್ನು 
ಕೊಡುಗೆ ನೀಡಿರುವುದನ್ನು ದಾಖಲಿಸಿದೆ.!/] ಕ್ರಿಶ.1॥106-07ನೇ ವರ್ಷದ ಶಾಸನವು 
ಕುಲೋತ್ತುಂಗ-ಚೋಳದೇವನ  ಆಳ್ಗಿಕೆಯಲ್ಲಿ, ಸತ್ಯವಾಕ್ಕ ಗಾವುಂಡನೆಂದು ಹೆಸರಾಗಿದ್ದ 
ಮುತ್ತಗಾವುಂಡನು ಮೂಲಸ್ಸಾನೇಶ್ವರ ದೇವರ ದೇವಾಲಯವನ್ನು ಕಟ್ಟಿಸಿ, ಜೊತೆಗೆ 
ಕೆರೆನಿರ್ಮಾಣವನ್ನು ಮಾಡಿಸಿ, ಕೆರೆಗೆ ತೂಬು ಇಡಿಸಿದ್ದನ್ನು ದಾಖಲಿಸಿದೆ.!!2 

ಕ್ರಿ.ಶ.1121ರ ಶಾಸನವು ಬಸದಿಗೆ ಬಿಟ್ಟ ಭೂಮಿಯ ದತ್ತಿಯ ಮೇರೆಯನ್ನು ಗುರುತಿಸುವಾಗ 
ಕಮ್ಮಾಡಿಯ ಕೆರೆಯನ್ನು ಉಲ್ಲೇಖಿಸಿದೆ.!'5 ಹೊಯ್ದಳ ದಂಡನಾಯಕರಾದ ಚಟ್ಟರಾಜ ಮತ್ತು 
ಚಾವರಾಜರು ಅವರ ತಾಯಿಯ ಪರೋಕ್ಷವಿನಯಕ್ತಾಗಿ ಬಸದಿಯೊಂದನ್ನು ನಿರ್ಮಿಸಿ, ಅದಕ್ಕೆ 
ಭೂಮಿಯನ್ನು ದತ್ತಿ ಬಿಟ್ಟ ಸಂದರ್ಭದಲ್ಲಿ ತಟ್ಟೆಕೆರೆ, ಒಳಗೆರೆ ಮತ್ತು ಹೊಸಕೆರೆಗಳೆಂಬ ಮೂರು 
ಕೆರೆಗಳನ್ನು ಕಿ.ಶ.1124ರ ಶಾಸನದಲ್ಲಿ ಹೆಸರಿಸಲಾಗಿದೆ.!/4 ಹೊಯ್ಸಳ ನರಸಿಂಹನ ಆಳ್ಗಿಕೆಯ 
ಕಾಲದಲ್ಲಿ, ಬೋಗೆಯಸಾವಂತರ ಮಗ ಹರದಗಾವುಂಡ ಮತ್ತು ಕಾಳೆಯಸಾವಂತಗಾವುಂಡನ 
ಒಡಹುಟ್ಟಿದ ಐವರು ತಮ್ಮಂದಿರು ಸೇರಿ ಕೆರೆಯನ್ನು ಕಟ್ಟಿಸಿ, ದೇವಾಲಯವನ್ನು ಎತ್ತಿಸಿದ 
ವಿಷಯವನ್ನು ಕ್ರಿ.ಶ.1167ರ ಶಾಸನವು ದಾಖಲಿಸಿದೆ.!'೨ 

ಕಿ.ಶ.1191ನೇ ವರ್ಷದ ಶಾಸನದಲ್ಲಿ, ಮಾಂಡಳಿಕ ಬೋವನು ಅಣ್ಣಯ ಸಮುದ್ರವೆಂಬ ಕೆರೆಯ 
ದುರಸ್ತಿ ಕಾರ್ಯವನ್ನು ಕೈಗೊಂಡಿದ್ದುದಾಗಿ ತಿಳಿದುಬರುತ್ತದೆ.!/9 ಕ್ರಿಶ.11-12ನೇ ಶತಮಾನದ 
ಶಾಸನದಲ್ಲಿ, ಕಾವಗಾವುಂಡನ ಮಗಳಾದ ಮಂಗಬ್ಬೆಯು ಶಿವಾಲಯವೊಂದನ್ನು ಕಟ್ಟಿಸಿ, ಅದಕ್ಕೆ ಕೆರೆ 


ಮತ್ತು ತೋಟಗಳನ್ನು ನಿರ್ಮಿಸಿ ಕೊಡುಗೆ ನೀಡಿದ ವಿಷಯವನ್ನು ಉಲ್ಲೇಖಿಸಲಾಗಿದೆ.!'? ಸ್ತೀಯರು 


277 


ಇಂಥ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದ ವಿಷಯ ಅಂದಿನ ದಿನಗಳಲ್ಲಿ ಸಾಮಾನ್ಯವಾಗಿತ್ತೆಂದು 
ಶಾಸನಗಳಿಂದ ತಿಳಿದುಬರುತ್ತದೆ. 
ಕ್ರಿಶ1292ರ ಹೊಯ್ದಳ ಮುಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯ ಕಾಲದ ಶಾಸನವು, 


ಹೆಂಮರಗಾಲದ ಭೀಮಸಮುದವೆಂಬ ಕೆರೆಯನ್ನು ಉಲ್ಲೇಖಿಸಿದೆ. ಹೊಯ್ಲಳ ಇಮ್ಮಡಿ 
ವೀರಬಲ್ಲಾಳನ ಆಳ್ಳಿಕೆಯ ಕಾಲದಲ್ಲಿ, ಮಹಾಪ್ರಧಾನ ಸರ್ವಾಧಿಕಾರಿ, ಹಿರಿಯ ದಣ್ಣಾಯಕರ 
ಅಧಿಕಾರದಲ್ಲಿ ನುಗುನಾಡಿನ ಕಾಟೂರಲ್ಲಿ ಹುಟ್ಟಿದ ನಾಲ್ಪರು ಕೆರೆ ಕಟ್ಟಿಸಿದ್ದನ್ನು ಕ್ರಿ.ಶ.11998ರ ಜೋಡಿ 
ಕಾಟೂರು ಶಾಸನ ದಾಖಲಿಸಿದೆ.!/? ಮುಮ್ಮಡಿ ವೀರಬಲ್ಲಾಳನ ಆಳ್ಲಿಕೆಯ ಕಾಲದಲ್ಲಿ, ಬಂಕಿಹಳ್ಳಿಯ 
ಐವರು ಗಾವುಂಡರು  ಕನ್ನೆಗೆರೆಯನ್ನು ಕಟ್ಟಿಸಿದ ವಿಷಯವು ಕ್ರಿಶ.1292ರ ಶಾಸನದಲ್ಲಿ 


ದಾಖಲಾಗಿದೆ.180 ಕ್ರ.ಶ.1296ರ ಕಾಲಘಟ್ಟದ ಶಾಸನವು, ಹಾರುವಗವುಂಡನ ಮಗ ಸೋವಣನು, 
ತನ್ನ ತಾಯಿ ಕೇತವೆಗೆ ಸ್ಪರ್ಗವಾಗಲಿಯೆಂದು ಬಾವಿ ಅಗೆಯಿಸಿ, ತೋಷಮ ನೆಡಿಸಿದ ವಿಷಯವನ್ನು 


ದಾಖಲಿಸಿದೆ.!81 
ಕಿ.ಶ.1322ನೇ ವರ್ಷದ ಶಾಸನವು, ತಗಡೂರ ಕೊವರಕೇತಗೌಂಡನು ಕೇತನಹಳ್ಳಿಯಲ್ಲಿ 
ಮಲ್ಲಿನಾಥ ದೇವರ ದೇವಾಲಯದೊಂದಿಗೆ ಹೊಸಕೆರೆಯನ್ನು ನಿರ್ಮಿಸಿದ ವಿಷಯವನ್ನು 


ಉಲ್ಲೇಖಸಿದೆ.!82  ಕ್ರಿಶ.1342ನೇ ವರ್ಷದ  ಚಿಕ್ಕಹನಸೋಗೆಯ ಶಾಸನದಲ್ಲಿ, ಹೊಯ್ದಳ 
ವೀರಬಲ್ಲಾಳದೇವರಸನ ಕುಮಾರ ಹಂಪೆಯೊಡೆಯರ ಮನೆಯ ಪ್ರಧಾನ ನಾಗದೇವರಸನ ಮಕ್ಕಳು 
ಮತ್ತು ಚೂಡಪುನವರ ಮನೆಯ ಹನಸೋಗೆಯ ಅಧಿಕಾರಿ ಅಲಾಳನಾಥರು, ಹಂಪೆವೊಡೆಯರಿಗೆ 
ಮತ್ತು ಚೂಡಪ್ಪನವರಿಗೆ ಲೇಸಾಗಲಿ ಎಂದು ಕೆರೆಯನ್ನು ಅಗೆಸಿದ ಉಲ್ಲೇಖವಿದೆ.183 
ಧರ್ಮಕಾರ್ಯದ ಸಂಕೇತವಾಗಿ ಕೆರೆ ನಿರ್ಮಾಣಗೊಂಡಿರುವುದನ್ನು ಪ್ರಸ್ತುತ ಶಾಸನದಲ್ಲಿ 
ಕಾಣಬಹುದು. 

ವಿಜಯನಗರದ ಕೋಟದ ತಿಪ್ಲೆಸೆಟ್ಟಿಯು ತನ್ನ ತಂದೆತಾಯಿಯರಿಗೆ ಧರ್ಮವಾಗಲಿಯೆಂದು 
ಚಿಕ್ಕಹೊನ್ನೂರಿನ ಪೂರ್ವಕ್ಕೆ ಕೆರೆಯೊಂದನ್ನು ಕಟ್ಟಿಸಿ ಅದನ್ನು ತಿರುಮಲೆದೇವರಿಗೆ ಸಮರ್ಪಿಸಿದ 
ವಿವರವನ್ನು ಕ್ರಿ.ಶ.1423ರ ಶಾಸನವು ಒಳಗೊಂಡಿದೆ.184 ಶಾಸನವು ತಿಪ್ಪಸೆಟ್ಟರ ಒಪ್ಪವನ್ನು ಹೊಂದಿದೆ. 
ಕ್ರಿ.ಶ.1459ರ ಶಾಸನವು ಬೆಟ್ಟದಪುರದ ಅನ್ನದಾನಿ ಮಲ್ಲಿಕಾರ್ಜುನ ದೇವಸ್ಥಾನದ ಸಲುವಾಗಿ 
ಹುವೆಯನಾಯ್ಸನು ಇಡಿಸಿದ ಅರವಟ್ಟಿಗೆಯ ನಿರ್ವಹಣೆಗೆ ಹೊಲ, ಗದ್ದೆ, ತೋಟ ಮತ್ತು ಮನೆಗಳನ್ನು 
ದಾನ ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ.85 ಕ್ರ.ಶ.1553ರ ಬನ್ನೂರು ಶಾಸನವು, ವಹ್ನಿಪುರದ 
ಚಿಕ್ಕಲಿಂಗರಸರ ಪುತ್ರನಾದ ಕಪಿನಿಯು ಅವನಿಗೆ ಸರ್ವಮಾನ್ಯವಾಗಿ ಬಂದಿದ್ದ ಗುಂಡಸಮುದವೆಂಬ 
ತಟಾಕವನ್ನು ಅವರ ಕುಲಕೋಟಿಯೆಲ್ಲವೂ ಪಾವನವಾಗಿ ಸದ್ಗತಿಯನ್ನು ಹೊಂದಬೇಕೆಂಬ 


ಸಂಕಲ್ಪದಿಂದ ಕೈಲಾಸದೇವರ ಶ್ರೀಪಾದಕ್ಕೆ ಧಾರಾಪೂರ್ವಕವಾಗಿ ನೀಡಿದ್ದನ್ನು ಉಲ್ಲೇಖಿಸಿದೆ.186 


ಕ್ರಿ.ಶ.16ನೇ ಶತಮಾನದ ಶಾಸನವು, ಸೋಮೆ ಒಡೆಯನು ಚಿಕ್ಕಪುರದ ಸಿಂಗಾರ ತೋಟವು 
ಒಣಗದಂತಿರಲು ಅದರ ಕೆಳಗೆ ಕೆರೆಯೊಂದನ್ನು 20 ಗದ್ಯಾಣಗಳ ವೆಚ್ಚದಲ್ಲಿ ಕಟ್ಟಿಸಿದ್ದನ್ನು ಹಾಗೂ 
ಕುಡುಕೂರ ಮಲ್ಲಿಕಾರ್ಜುನ ದೇವಾಲಯದ ಸ್ಥಾನಿಕರಿಂದ ಸಿಂಗಾರ ತೋಟದ ಮುಂದಿರುವ ನಾಲ್ಕು 
ಖಂಡುಗ ಬೀಜವರಿಯ ನೀರಾವರಿ ಭೂಮಿಯನ್ನು ಕೊಂಡು, ಅದನ್ನು ಅರವಟಿಗೆ ನಡೆಸಲು 


278 


ನೀಡಿದ್ದಾಗಿ ದಾಖಲಿಸಿದೆ.!8' ಪ್ರಸ್ತುತ ಶಾಸನವು ಕೆರೆನಿರ್ಮಾಣದೊಡನೆ ಅರವಟಿಗೆ (ಅಂದರೆ, 
ಹಾದಿಕಾರರಿಗೆ ಕುಡಿಯುವ ನೀರನ್ನು ಧರ್ಮಾರ್ಥವಾಗಿ ನೀಡುವ ಸ್ಥಳ)ಯೊಂದನ್ನು ನಿರ್ಮಿಸಿ, 
ಅದಕ್ಕೆ ನೀರನೆರೆಯುವ ವೆಚ್ಚವನ್ನು ಭರಿಸಲು ಭೂಮಿಯನ್ನು ಕೊಂಡು ನೀಡಿದ ವಿವರವನ್ನು 
ಒಳಗೊಂಡಿದೆ. ಅಂದು ಅರವಟಿಗೆ ನಿರ್ಮಾಣವನ್ನು ಧರ್ಮಕಾರ್ಯವೆಂದು ಭಾವಿಸಲಾಗಿತ್ತು 
ಕ್ರಿಶ.1541ನೇ ವರ್ಷದ ವಿಜಯನಗರ ಅಚ್ಯುತರಾಯನ  ಆಳ್ಗಿಕೆಯ ಕಾಲದ ಶಾಸನವು, 
ತಮ್ಮನಾಯಕರು ಹನುಮಂತೇಶ್ವರ ದೇವರಿಗೆ ಹೊಸದಾಗಿ ದಿವ್ಯರಥವನ್ನು ಮಾಡಿಸಿದ ಸಂದರ್ಭದಲ್ಲಿ, 
ರಥೋತ್ಸವವು ಆಚಂದ್ರಾರ್ಕವಾಗಿ ನಡೆಯಬೇಕೆಂದು ಕಾವೇರಿ ಕಾಲುವೆಯ ಕೆಳಗಿನ ಗದ್ದೆಗಳನ್ನು 
ನೀಡಿದ ಹಾಗೂ ಎಡೆಹಳ್ಳಿಯ ಪಡುವಣ ಕೆರೆಯನ್ನು ದಾನ ಮಾಡಿದ ವಿಷಯವನ್ನು 
ಉಲ್ಲೇಖಿಸಿದೆ.188 

ಕ್ರಿಶ. 1687ನೇ ವರ್ಷದ ಶಾಸನವು ಮಲ್ಲಣ್ಣನ ಮಗನಾದ ನಂಜುಂಡಶೆಟ್ಟಿಯು ಕರಕಂಠೇಶ್ವರ 


ಸ್ಪಾಮಿಯ ಸೇವಾರ್ಥವಾಗಿ ಗಂಗಾಭಾವಿಯನ್ನು ಕಟ್ಟಿಸಿದ ವಿಷಯವನ್ನು ಉಲ್ಲೇಖಿಸಿದೆ.!89 
ದೇವಾಲಯದಲ್ಲಿನ ಅವಶ್ಯಕತೆಗಳಿಗಾಗಿ ಬಾವಿ ನಿರ್ಮಿಸಿರುವುದನ್ನು ಪ್ರಸ್ತುತ ಶಾಸನವು ದಾಖಲಿಸಿದೆ. 
ಕ್ರಿಶ.17ನೇ ಶತಮಾನದ ಶಾಸನವು ಬೆಟ್ಟದಪುರದ ಸೇನಬೋವ ದೇವಪುನವರ ಮಗನಾದ 
ನಂಜಪ್ಪಯ್ಯನು ಬಾವಿಯೊಂದನ್ನು ನಿರ್ಮಿಸಿದ್ದನ್ನು ದಾಖಲಿಸಿದೆ.90 ಇದೇ ಕಾಲಘಟ್ಟದ ಶಾಸನವು 
ತಿಪ್ಪಯ್ಧನ ಮಗಳು ಕೆರೆಯನ್ನು ಕಟ್ಟಿಸಿದ ವಿಷಯವನ್ನು ದಾಖಲಿಸಿದೆ.1 ಇದರಿಂದ, ಹೆಣ್ಣುಮಕ್ಕಳು 
ಕೂಡ ಈ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದನ್ನು ಕಾಣಬಹುದು. 
ಕ್ರಿಶ.17ನೇ ಶತಮಾನದ ಶಾಸನವು ನಂಜನಗೂಡಿನ  ಜೋಡಿಕಾಟೂರಿನಲ್ಲಿದ್ದ 
ಸೋಮಸಮುದವೆಂಬ ಕೆರೆಗೆ ಮಾದಣಯ್ಕನು ತೂಬು ಕಟ್ಟಿದ್ದನ್ನು ಉಲ್ಲೇಖಿಸಿದೆ. ಇದೇ 
ಗಾಮದಲ್ಲಿದ್ದ ದೇವಸಮುದವೆಂಬ ಕೆರೆಯ ನಿರ್ವಹಣೆಗಾಗಿ ಮಾದಣ್ಣನಾಯಕರು ಕಾಟೂರನ್ನು 


ಸರ್ವಮಾನ್ಯವಾಗಿ ನೀಡಿದ್ದನ್ನು ದಾಖಲಿಸಿದೆ.93 ಕ್ರಿಶ.1761ರ ಹನಸೋಗೆ ಶಾಸನವು ಮೈಸೂರಿನ 
ಇಮ್ಮಡಿ ಕೃಷ್ಣರಾಜ ಒಡೆಯರು ಬರಗೂರು ಎಂಬ ಗ್ರಾಮವನ್ನು ಅದರ ಹನ್ನೆರಡು 
ಉಪಗ್ರಾಮಗಳೂಡನೆ ಕೃಷ್ಣರಾಜಸಮುದವೆಂಬ ಅಗಹಾರವನ್ನಾಗಿ ಪರಿವರ್ತಿಸಿ, ಹಲವು ಬ್ರಾಹ್ಮಣರಿಗೆ 
ದಾನ ನೀಡಿದ ವಿಷಯವನ್ನು ದಾಖಲಿಸಿದೆ. 94 ಶಾಸನದ ಕೊನೆಯಲ್ಲಿ ಗ್ರಾಮಗಳೊಳಗಿರುವ ನಾಲ್ಕು 
ಕೆರೆ ಮತ್ತು ಆರು ಕಟ್ಟೆಗಳನ್ನು ಸಹ ದಾನಿಗೆ ಸಲ್ಲುವುದೆಂದು ಉಲ್ಲೇಖಿಸಲಾಗಿದೆ. ಇದೇ ಅರಸನ 
ಕ್ರಿ.ಶ.1761ರ ಗಟ್ಟವಾಡಿ ಶಾಸನವು, ವೆಂಕಟರಾಮಯ್ಯನಿಗೆ ಕ್ರಯಭೂದಾನವಾಗಿ ಕೊಟ್ಟ ತುರುವೆಕೆರೆ 
ಸ್ಥಳದ ಮುಖಾಸಿ ಜಕ್ಕ ಡೊಂಕಿಹಳ್ಳಿ ಗ್ರಾಮವನ್ನು, ಗ್ರಾಮಕ್ಕೆ ಸೇರಿದ ಒಂದು ಕೆರೆ ಮತ್ತು ಒಂದು 
ಅಣೆಯೊಡನೆ ನೀಡಿದ ವಿಷಯವನ್ನು ದಾಖಲಿಸಿದೆ.195 

ಕಿ.ಶ.1828ರ ಶಾಸನದಲ್ಲಿ, ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಧರ್ಮಪತ್ನಿಯಾದ 
ಕೃಷ್ಣವಲಾಸ ಅರಮನೆಯ  ಮಹಾರಾಣಿಯಾದ  ಲಿಂಗಾಜಮ್ನಣ್ಣಿಯು ಮಹಾಲಿಂಗೇಶ್ವರ 
ದೇವಾಲಯವನ್ನು ಕಟ್ಟಿಸಿ, ಅದರ ದಕ್ಷಣ ಭಾಗದಲ್ಲಿ ಲಿಂಗಾಂಬುಧಿಯೆಂಬ ಕೆರೆಯನ್ನು 


ನಿರ್ಮಿಸಿರುವುದಾಗಿ ಉಲ್ಲೇಖಿಸಿದೆ. ಈ ಕೆರೆಯು ಇಂದಿಗೂ ಮೈಸೂರಿನ ಲಿಂಗಾಂಬುಧಿ ಪಾಳ್ಯ 
ಗ್ರಾಮದಲ್ಲಿ ಉಳಿದುಬಂದಿದೆ. ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು ಮುಮ್ಮಡಿ ಕೃಷ್ಣರಾಜ 


279 


ಒಡೆಯರ ಮತ್ತೊಬ್ಬ ಮಹಾರಾಣಿಯಾದ ಲಕ್ಷ್ಮೀವಿಲಾಸದ ದೇವಾಜಮ್ನಣ್ಣಿಯು ದೇವಾಂಬುಧಿ 


ಕೆರೆಯನ್ನು ಕಟ್ಟಿಸಿದ ವಿಷಯವನ್ನು ದಾಖಲಿಸಿದೆ? ಈ ರಾಣಿಯು ಕೆರೆಯೊಡನೆ ವರುಣದಲ್ಲಿ 
ಮಹಾದೇವೇಶ್ವರ ದೇವಾಲಯವನ್ನು ಸಹ ನಿರ್ಮಾಣ ಮಾಡಿಸಿದ್ದಾರೆ. 
ಕಿ.ಶ.1882ರ ಶಾಸನವು ಮೈಸೂರಿನ ಚಾಮರಾಜ ಒಡೆಯರ್‌ರವರ ಪಾದಸೇವಕನಾದ 


ದಸ್‌ಬೊಕ್ಕಸದ ನಂಜಪ್ಪನು ಕಟ್ಟಿಸಿದ ಕಟ್ಟೆಯನ್ನು ಉಲ್ಲೇಖಸಿದೆ.95 ಕ್ರಿಶ.19ನೇ ಶತಮಾನದ 


ಶಾಸನವು. ಚಾಮುಂಡಿ ಬೆಟ್ಟದಲ್ಲಿ ಶ್ರೀನಿವಾಸನು ಗುಪ್ತಗಂಗಾ ಸರೋವರವನ್ನು ನಿರ್ಮಿಸಿದ 
ವಿಷಯವನ್ನು ಉಲ್ಲೇಖಸಿದೆ.!99 

ಕೆರೆಗಳನ್ನು ರಾಜರಿಂದ ಹಿಡಿದು, ರಾಜಪರಿವಾರ, ಅಧಿಕಾರಿಗಳು, ಸಾಮಾನ್ಯ ಪ್ರಜೆಗಳಾದ 
ಊರಿನ ಗಾವುಂಡರುಗಳು ಮತ್ತು ಸಾಮಾನ್ಯ ಹೆಣ್ಣುಮಕ್ಕಳು ಕೂಡ ಕಟ್ಟಿಸಿದ್ದಾರೆ. ಕೆರೆ ನಿರ್ಮಿಸಿದ 
ಒಡ್ಡರಿಗೆ ಭೂದಾನಗಳಂತಹ ಕೊಡುಗೆ ನೀಡಿ, ಗೌರವಿಸಲಾಗಿದೆ. ಇದೇ ಕೆರೆಗಳ ಸಮೀಪದಲ್ಲಿ 
ಪ್ರಯಾಣಿಕರಿಗೆ ಅಥವಾ ದಾರಿಹೋಕರ ಬಾಯಾರಿಕೆಯನ್ನು ತಣಿಸಲು ಅರವಟಿಗೆ ನಿರ್ಮಾಣ 
ಮಾಡುತ್ತಿದ್ದುದನ್ನು ಸಹ ಗಮನಿಸಲಾಗಿದೆ. ಈ ಅರವಟಿಗೆಗಳಿಗೆ ನೀರನ್ನೆರೆಯುವ ವೆಚ್ಚ ಭರಿಸಲು 
ಭೂಮಿಯನ್ನು ದಾನ ನೀಡಿರುವುದನ್ನು ನೋಡಬಹುದಾಗಿದೆ. ಮೇಲಿನ ಶಾಸನಗಳಲ್ಲಿ 
ಗುರುತಿಸಿದಷ್ಟು ಕೆರೆಗಳು ಮಾತ್ರವೇ ಅಲ್ಲದೆ, ಅನೇಕ ಕೆರೆಗಳು ಮತ್ತು ಹಳ್ಳಗಳನ್ನು ದಾನಭೂಮಿಯ 
ಮೇರೆಗಳನ್ನು ಸೂಚಿಸುವಾಗ ಉಲ್ಲೇಖಿಸಲಾಗಿದೆ. ಶಾಸನೋಕ್ತ ಕೆರೆಗಳೇ ಅಲ್ಲದೆ, ಕ್ಷೇತಕಾರ್ಯದ 
ಸಮಯದಲ್ಲಿ ಗಮನಿಸಿದಂತೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೆರೆಕಟ್ಟೆಗಳಿವೆ. ಇದು ಪ್ರಾಚೀನ 
ಸಮಾಜ ಕೆರೆಕಟ್ಟೆಗಳ ನಿರ್ಮಾಣಕ್ಕೆ ನೀಡಿದ ಪ್ರಾಮುಖ್ಯತೆಯನ್ನು ಬಿಂಬಿಸುತ್ತದೆಂದು ಹೇಳಬಹುದು. 

ಕೈಗಾರಿಕೆಗಳು 

ನೇಯ್ಗೆಕಾರರ ಮಗ್ಗಗಳ ಬಗ್ಗೆ ಅನೇಕ ಶಾಸನಗಳು ಉಲ್ಲೇಖಿಸುವುದರಿಂದ, ಮಗ್ಗಗಳಿಂದ 
ಬಟ್ಟೆಗಳನ್ನು ನೇಯುವುದು ಮೈಸೂರು ಜಿಲ್ಲೆಯ ಒಂದು ಪ್ರಮುಖ ಕೈಗಾರಿಕೆಯಾಗಿತ್ತು. ಹತ್ತಿಯನ್ನು 
ಬೆಳೆಯುತ್ತಿದ್ದುದರಿಂದ ಹೆಚ್ಚಾಗಿ ಹತ್ತಿ ಬಟ್ಟೆಯನ್ನು ಅಥವಾ ನೂಲಿನ ಬಟ್ಟೆಯನ್ನು ಈ ಮಗ್ಗಗಳಿಂದ 
ನೇಯುತ್ತಿದ್ದರು. ಮಗ್ಗಗಳಿಗೆ ಮಗ್ಗದೆರೆ ಎಂಬ ತೆರಿಗೆಯನ್ನು ವಿಧಿಸುತ್ತಿದ್ದರು. 

ಗಾಣಗಳ ಉಲ್ಲೇಖ ಅತಿಹೆಚ್ಚು ಶಾಸನಗಳಲ್ಲಿ ಉಕ್ಷವಾಗಿದೆ.ಇದರಿಂದ ಗಾಣದಿಂದ ತೈಲವನ್ನು 
ತೆಗೆಯುವ ಉದ್ಯಮ ವ್ಯಾಪಕವಾಗಿತ್ತೆಂದು ಗುರುತಿಸಬಹುದು. ಗಾಣದಿಂದ ಎಣ್ಣೆ ತೆಗೆಯುವವರನ್ನು 
ತೈಲಿಗರು ಅಥವಾ ಗಾಣಿಗರು ಎಂದು ಕರೆಯಲಾಗುತ್ತಿತ್ತು ದೇವರ ನಂದಾದೀಪದ ಸೇವೆಗಾಗಿ 
ಗಾಣಗಳನ್ನು ಸ್ಥಾಪಿಸುವುದು ಒಂದು ಧರ್ಮಕಾರ್ಯವೆಂದು ಭಾವಿಸಿದ ನಿಮಿತ್ತ ಅನೇಕ ಗಾಣಗಳ 
ಕೊಡುಗೆಯನ್ನು ಶಾಸನಗಳು ಉಲ್ಲೇಖಿಸಿದೆ. ಈ ವೃತ್ತಿಯ ಮೇಲೆ "ಗಾಣದೆರೆ' ಎಂಬ ಸುಂಕವನ್ನು 
ವಿಧಿಸಲಾಗುತ್ತಿತ್ತು. ಮರದ ಗಾಣ ಮತ್ತು ಕಲ್ಲುಗಾಣ ಎಂಬ ಎರಡು ವಿಧದ ಗಾಣಗಳಿದ್ದವು. 
ಶಾಸನದಲ್ಲಿ ಅತಿಹೆಚ್ಚು ಉಲ್ಲೇಖಗೊಂಡಿರುವುದೆಂದರೆ ಕಲ್ಲುಗಾಣಗಳೇ ಆಗಿವೆ. 

ಇಂಥ ಪ್ರಮುಖ ಕೈಗಾರಿಕೆಗಳಲ್ಲದೆ, ಗುಡಿಕೈಗಾರಿಕಗಳೂ ಸಹ ಅಸ್ತಿತ್ವದಲ್ಲಿದ್ದ ಬಗ್ಗೆ 
ಶಾಸನೋಲ್ಲೇಖಗಳಿವೆ.ಕುಂಬಾರರು ಚವುರಿಗೆಗಳನ್ನು ತಯಾರಿಸುತ್ತಿದ್ದರು. ಮಡಿಕೆ, ಕುಡಿಕೆಗಳ 
ಉದ್ಯಮವೂ ಪ್ರಮುಖವಾಗಿತ್ತು. ಕುಂಬಾರ ವೃತ್ತಿಯ ಮೇಲೆ "ಕುಂಬಾರದೆರೆ'ಯೆಂಬ ತೆರಿಗೆ ಹಾಕಿದರೆ, 
ಕುಂಬಾರರು ತಯಾರಿಸುತ್ತಿದ್ದ ವಸ್ತುಗಳ ಮೇಲೆ "ಕುಂಬಾರ ಚವುರಿಗೆದೆರೆ'ಯೆಂಬ ತೆರಿಗೆಗಳನ್ನು 
ವಿಧಿಸಲಾಗುತ್ತಿತ್ತು ಲೋಹದ ವಸ್ತುಗಳ ತಯಾರಕರಾದ ಕಮ್ಮಾರರು ಸಹ ಹಲವು ಶಾಸನಗಳಲ್ಲಿ 


280 


ಉಕ್ತರಾಗಿದ್ದಾರೆ. ಕೃಷಿ ಪರಿಕರಗಳು ಹಾಗೂ ಯುದ್ದದ ಆಯುಧಗಳ ತಯಾರಿಕೆ ಇವರ ಕಸುಬಾಗಿತ್ತು. 
ಇವರ ವೃತ್ತಿಯ ಮೇಲೆಯೂ "ಕಮ್ಮಾರದೆರೆ' ಎಂಬ ತೆರಿಗೆಯನ್ನು ವಿಧಿಸಲಾಗಿದೆ. ಬಡಗಿಗಳು 
ಮರದ ವ ಗಳಲ್ಲಿ ನುರಿತವರಾಗಿದ್ದರು. ಬಡಗಿಗಳನ್ನು ಸಹ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. 
ಇವರ ವೃತ್ತಿಯ ಮೇಲೆ "ಬಡಗಿದೆರೆ'ಯೆಂಬ ತೆರಿಗೆಯನ್ನು ಹಾಕಲಾಗುತ್ತಿತ್ತು. ಬಿದಿರಿನಿಂದ 
ವಸ್ತುಗಳನ್ನು ತಯಾರಿಸುವವರನ್ನು ಮೇದರು ಎಂದು ಕರೆಯಲಾಗುತ್ತಿದ್ದು, ವೃತ್ತಿಯ ಮೇಲೆ 
"'ಮೇದದೆರೆ'ಯೆಂಬ ತೆರಿಗೆಗಳನ್ನು ವಿಧಿಸಲಾಗುತ್ತಿತ್ತು. ಕ್ರಿ.ಶ.550ರ ಶಾಸನದಲ್ಲಿ ಪ್ರಜೆಗಳು 
ಉಣ್ಣೆಬಟ್ಟೆಗಳನ್ನು ಧರಿಸುವ ಬಗ್ಗೆ ಉಲ್ಲೇಖಿಸಿರುವುದರಿಂದ, ಕುರಿಗಳಿಂದ ಉಣ್ಣೆಯನ್ನು ತೆಗೆಯುವ 


ಕೈಗಾರಿಕೆ ಕ್ರಿ.ಶ.550ರ ಕಾಲಘಟ್ಟದಲ್ಲಿಯೇ ಇತ್ತೆಂದು ತಿಳಿಯಬಹುದಾಗಿದೆ.೨00 


ಹೈನುಗಾರಿಕೆ: ಅನೇಕ ಶಾನಸಗಳಲ್ಲಿ ತುರುಗಳನ್ನು ಉಲ್ಲೇಖಿಸಿರುವುದರಿಂದ, ಹಸು, ಎಮ್ಮೆಗಳನ್ನು 
ಹೈನೋತ್ತನ್ನಕ್ಕಾಗಿ ಸಾಕಣೆ ಮಾಡಲಾಗುತ್ತಿತ್ತು ದೇವರ ಸೇವೆಯ ಅವಿಭಾಜ್ಯ ಅಂಗಗಳಾಗಿರುವ 
ಹಾಲು, ಮೊಸರು, ತುಪ್ಪಗಳು ತುರುಗಳಿಂದ ದೊರೆಯುತ್ತಿತ್ತು ಆಡು, ಕುರಿಗಳನ್ನು ಆಹಾರ ಮತ್ತು 
ಉಣ್ಣೆಗಾಗಿ, ಎತ್ತುಗಳನ್ನು ಕೃಷಿ ಮತ್ತು ಸಾಗಣೆಯ ಬಂಡಿಗಾಗಿ ಸಾಕಲಾಗುತ್ತಿತ್ತು  ಗೋಸಂಪತ್ತು 
ನ ಪ್ರಾಣಿ ಸಂಪತ್ತು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದ್ದವು. 


ಉಡುಪು-ವಸ್ತಗಳು, ಆಭರಣಗಳು: ಶಾಸನಗಳಲ್ಲಿ ಉಡುಪುಗಳ ಬಗ್ಗೆ ನೇರವಾಗಿ 
ವರ್ಣಿಸಿರುವುದು ಕಡಿಮೆ. ಆದರೆ, ಆಯಾ ಕಾಲಘಟ್ಟದ ಶಿಲ್ಪಗಳಿಂದ ಆ ಕಾಲದ ಉಡುಪುಗಳ 
ಬಗ್ಗೆ ಅರಿಯಬಹುದು. ಶಾಸನೋಕ್ತ ಉಡುಪುಗಳ ಬಗ್ಗೆ ದೊರೆತಿರುವ ಉಲ್ಲೇಖಗಳಿಂದ 
ಗುರುತಿಸಲಾಗಿದೆ. ಕ್ರಿಶ.550ರ ಶಾಸನದಲ್ಲಿ ಗ್ರಾಮಗಳ ಜನರು ಉಣ್ಣೆಬಟ್ಟೆಗಳನ್ನು ಧರಿಸುವ ಬಗ್ಗೆ 


ಉಲ್ಲೇಖಿಸಲಾಗಿದೆ.201 

ಸೋಮನಾಥಪುರದ ಕ್ರಿ.ಶ.1276ರ ಹೊಯ್ದಳ ಮುಮ್ಮಡಿ ನರಸಿಂಹನ ಶಾಸನದಲ್ಲಿ ಸೀರೆ 
ಮತ್ತು ಪಟ್ಟೆಗಳನ್ನು ಉಲ್ಲೇಖಿಸಲಾಗಿದೆ. ಪಟ್ಟೆಯೆಂದರೆ. ರೇಷ್ಮೆವಸ್ತವೆಂದು ಅರಿವಾಗುತ್ತದೆ. 
ಇದನ್ನು ವಿಶೇಷವಾದ ದಿನಗಳಲ್ಲಿ ಅಥವಾ ಪರ್ವದಿನಗಳಲ್ಲಿ ಧರಿಸುತ್ತಿದ್ದರೆಂದು ತಿಳಿದುಬರುತ್ತದೆ. 
ದೇವರುಗಳಿಗೆ ಸಹ ಹಬ್ಬದ ದಿನಗಳಂದು ರೇಷ್ಮೆ ವಸ್ತವನ್ನು ಉಡಿಸುತ್ತಿದ್ದುದು ಶಾಸನಗಳಿಂದ 
ವಿದಿತವಾಗುತ್ತದೆ. ಹೆಣ್ಣುಮಕ್ಕಳು ಸೀರೆಯನ್ನು ಧರಿಸುತ್ತಿದ್ದುದಾಗಿ ತಿಳಿದುಬರುತ್ತದೆ. ಈ ಸೀರೆ 
ಹತ್ತಿಯ ನೂಲಿನಿಂದ ತಯಾರಿಸಿದ್ದಿರಬಹುದೆಂದು ಶಾಸನಗಳಲ್ಲಿನ ಹತ್ತಿಯ ಪಸ್ತಾಪದಿಂದ 
ತಿಳಿದುಬರುತ್ತದೆ. ಸೀ ದೇವತೆಗಳಿಗೂ ಸೀರೆ ಉಡಿಸುತ್ತಿದ್ದ ಸಂಗತಿ ಶಾಸನೋಕ್ತವಾಗಿದೆ. 
ದೇವತೆಗಳಿಗೆ ಪಟ್ಟಿಸೀರೆಯನ್ನು ಅಂದರೆ ರೇಷ್ಮೆ ಸೀರೆಯನ್ನು ಉಡಿಸಲಾಗುತ್ತಿತ್ತು. 

ಪ್ರಜೆಗಳು ಧರಿಸುತ್ತಿದ್ದ ಆಭರಣಗಳ ಬಗ್ಗೆ ಶಾಸನಗಳಲ್ಲಿ ಅಷ್ಟೊಂದು ಉಲ್ಲೇಖಗಳು 
ತಿಳಿದುಬರುವುದಿಲ್ಲ. ಶಿಲಗಳಿಂದ ಈ ವಿಷಯ ಬಹುಮಟ್ಟಿಗೆ ತಿಳಿದುಬರುತ್ತದೆ. ಕ್ರಿಶ.550ರ 
ಶಾಸನವು ಪುನ್ನಾಡಿನ ಪುಜೆಗಳು ಅಮೂಲ್ಯ ಹರಳುಗಳು, ಚಿನ್ನ, ಬೆಳ್ಳಿ ಮುತ್ತು ಮತ್ತು ಹವಳಗಳನ್ನು 
ಹೊಂದಿದ್ದರೆಂದು ತಿಳಿಸುತ್ತದೆ.03 ಈ ಹರಳುಗಳಿಂದ ಕೂಡಿದ ಆಭರಣಗಳನ್ನು ಅಂದಿನ ಜನರು 
ಧರಿಸುತ್ತಿದ್ದರೆಂದು ಊಹಿಸಬಹುದಾಗಿದೆ. 

ಹೊಯ್ದಳರ ಕಾಲದ ಶಿಲಗಳಲ್ಲಿ ಅತಿಯಾದ ಆಭರಣಗಳ ಅಲಂಕಾರವಿರುತ್ತದೆ. ಬಹುಶಃ 
ಇದಕ್ಕೆ ಮೊದಲು ಅಷ್ಟೊಂದು ಆಭರಣಗಳನ್ನು ಧರಿಸುವ ಪದ್ಧತಿ ಇರಲಿಲ್ಲವೆಂದು ತೋರುತ್ತದೆ. 


281 


ಆದರೆ, ಮೈಸೂರು ಅರಸರ ಕಾಲದ ಶಾಸನಗಳಲ್ಲಿ ದೇವ-ದೇವತೆಯರುಗಳಿಗೆ ಹಾಗೂ ಅವರ 
ವಾಹನಗಳಿಗೆ ಸಮರ್ಪಿಸಿರುವ ಆಭರಣಗಳನ್ನು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಮೈಸೂರಿನ 
ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಾಮುಂಡಿ ಬೆಟ್ಟದ ಮೇಲಿರುವ ಅವರ ಕುಲದೇವತೆ 
ಚಾಮುಂಡೇಶ್ವರಿ ದೇವಿಗೆ ಪದಕವನ್ನು ಹೊಂದಿದ ಬಂಗಾರದ ನಕ್ಷತ್ರ ಮಾಲಿಕೆಯನ್ನು 


ಸಮರ್ಪಿಸಿರುವ ಸಂಗತಿ ಕ್ರಿ.ಶ.1857ರ ಶಾಸನದಿಂದ ತಿಳಿದುಬರುತ್ತದೆ.04 ಈ ಆಭರಣವು ಕೊರಳಿಗೆ 
ಧರಿಸುವ ಮಾಲೆಯಾಗಿದೆ. 
ಕ್ರಿ.ಶ.10ನೇ ಶತಮಾನದ ಗಂಗದೊರೆ ನೀತಿಮಾರ್ಗ ಎರೆಯಂಗನ ಆಳ್ಗಿಕೆಯ ಕಾಲದ 


ನಂಜನಗೂಡಿನ ಶಾಸನವೊಂದರಲ್ಲಿ ದುಂಡಿಗೆಯ ಉಲ್ಲೇಖ ಬರುತ್ತದೆ.05 ದುಂಡಿಗೆಯೆಂದರೆ 
ಕೈಕಡಗ ಎಂದರ್ಥ. ಇದನ್ನು ಸೈನಿಕರು ಮತ್ತು ಪುರುಷರು ಧರಿಸುತ್ತಿದ್ದರೆಂದು ಶಾಸನದಿಂದ 
ತಿಳಿದುಬರುತ್ತದೆ. 


ಕ್ರಿಶ.1847ರ ಶಾಸನದಲ್ಲಿ, ಮುಮ್ಮಡಿ ಕೃಷ್ಣರಾಜ ಒಡೆಯರು ನಂಜನಗೂಡಿನ ನಂಜುಂಡೇಶ್ವರ 
ದೇವಾಲಯದ ಉಚ್ಛೈಶ್ರವಸ್ಸು ಎಂಬ ಅಶ್ವವಾಹನಕ್ಕೆ ಸಮರ್ಪಿಸಿದ ಆಭರಣಗಳ ಪಟ್ಟಿಯನ್ನು 
ಉಲ್ಲೇಖಿಸಿದೆ.06 ಹಣೆಯ ವಿಭೂತಿರೇಖೆ, ಮೊಕ ಪಟ್ಟಾ ಪಟ್ಟಿಗಳು, ಘಂಟಿ ನಾಲಿಗೆ, 
ಜೇರುಬಂದು, ಕುಚ್ಚು ಮಾವಿನಕಾಯಿ, ಇದಕ್ಕೆ ಹಗ್ಗದ ಪಟ್ಟಿ ದೊಡ್ಡ ತಾಳಿಗಳು, ತಂಗುಪಟ್ಟಿ, ರಿಕಾಬು, 
ರೆಕ್ಕೆ ಕಾಲುಕಡಗ, ಮುಂಗಾಲಿಗೆ ತೋಡೆ, ಕಾಲು ಗೆಜ್ಜೆಗಳು ಮುಂತಾದವುಗಳು ಅಶ್ವ ವಾಹನಕ್ಕೆ 
ನೀಡಿದ ಆಭರಣಗಳಾಗಿವೆ. ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು ಮುಮ್ಮಡಿ ಕೃಷ್ಣರಾಜ 
ಒಡೆಯರು ನಂಜನಗೂಡು ದೇವಾಲಯದ ಗಜರಥಕ್ಕೆ ಸಮರ್ಪಿಸಿದ ಆಭರಣಗಳ ಪಟ್ಟಿಯನ್ನು 
ಉಲ್ಲೇಖಿಸಿದೆ.೨07 ಕ್ರಿ.ಶ.1848ರ ಶಾಸನವು, ಮುಮ್ಮಡಿ ಕೃಷ್ಣರಾಜ ಒಡೆಯರ ಧರ್ಮಪತ್ನಿಯಾದ 


ಲಿಂಗಾಜಮ್ಮಣ್ಣಿಯವರು ಬೆಳ್ಳಿಬಸವನಿಗೆ ಒಪ್ಪಿಸಿದ ಆಭರಣಗಳ ವಿವರಗಳನ್ನು ದಾಖಲಿಸಿದೆ.೨08 
ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ವೃಷಭ ಅಥವಾ ನಂದಿವಾಹನಕ್ಕೆ ಮೈಸೂರು ಅರಸ 
ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಮರ್ಪಿಸಿದ ಆಭರಣಗಳ ಪಟ್ಟಿಯ ಉಲ್ಲೇಖ ಕ್ರಿಶ.1852ರ 


ಶಾಸನದಲ್ಲಿದ್ದು ಮುಂದಿನಂತಿರುತ್ತದೆ.೨99 ಬೆಳ್ಳಿಮುಲಾಮಿನ ಗಂಗಾ ಜಮುನಾ ರಾವಣಾಸುರ ಸಹಿತ 
ಕೈಲಾಸಪರ್ವತ, ಪ್ರಭಾವಳಿ, ಪಂಚಕಲಶ ಗೆಜ್ಜೆಗಳು, ಬೆಳ್ಳಿಮುಲಾಮಿನ ಬಳೆಗಳು, ಚಿನ್ನದ ಘಂಟಿ, 
ಸಂಪಿಗೆ ಹೂವಿನ ದಂಡೆ, ಕಮಲದ ಹೂವು ಮುಂತಾದವು. 


ವಿವಾಹ ಪದ್ಧತಿ: ವಿವಾಹ ಪದ್ಧತಿಯ ಬಗ್ಗೆ ಶಾಸನಗಳಿಂದ ಹೆಚ್ಚೇನೂ ವಿಷಯ ತಿಳಿದುಬರುವುದಿಲ್ಲ. 
ಆದರೆ, ಬಹುಪತ್ಲಿತ್ತ ಜಾರಿಯಲ್ಲಿದ್ದ ಬಗ್ಗೆ ಶಾಸನಗಳು ಸುಳಿವು ಕೊಡುತ್ತವೆ. ರಾಜರಂತೂ 
ಬಹುವಲ್ಲಭರಾಗಿಯೇ ಇದ್ದವರು. ವಿಜಯನಗರದ ಮತ್ತು ಮೈಸೂರು ಅರಸರುಗಳು ಹಲವಾರು 
ಪತ್ನಿಯರನ್ನು ಹೊಂದಿದ್ದ ಬಗ್ಗೆ ಶಾಸನಗಳಿಂದ ತಿಳಿದುಬರುತ್ತದೆ. ಈ ಬಹುಪತ್ನಿಯರಲ್ಲದೇ 
ಉಪಪತ್ನಿಯರು ಸಹ ಇದ್ದ ಬಗ್ಗೆ ಶಾಸನಗಳು ಉಲ್ಲೇಖಿಸುತ್ತವೆ. ವಿವಾಹವಾಗುವ ಗಂಡು-ಹೆಣ್ಣಿನ 
ವಯೋಮಾನದ ಕುರಿತು, ವಿವಾಹದ ಆಚರಣೆಗಳ ಕುರಿತು ಶಾಸನಗಳು ಏನನ್ನೂ ಹೇಳುವುದಿಲ್ಲ. 
ಆದರೆ, ವಿವಾಹದ ಏರ್ಪಾಟಾದಾಗ "ಮದುವೆದೆರ' ಎಂಬ ತೆರಿಗೆಯನ್ನು ಸಲ್ಲಿಸುವ ಬಗ್ಗೆ 


[a 


282 


ಶಾಸನೋಲ್ಲೇಖವಿದೆ.೨10 ಈ ತೆರಿಗೆಯಿಂದ ಬಂದ ಹಣವನ್ನು ಊರಿನ ಅಭಿವೃದ್ಧಿ ಕಾರ್ಯಗಳಿಗೆ 
ಬಳಸುತ್ತಿದ್ದರೆಂದು ವಿದ್ದಾಂಸರು ಗುರುತಿಸಿದ್ದಾರೆ. 

ಕ್ರಿಶ. 1054ರ ತಾಂಡ್ಯ ಶಾಸನವು, ಮದುವೆಯ ಹೆಣ್ಣಿಗೆ ವರನ ಕಡೆಯಿಂದ ನೀಡಿದ 
ಭೂಮಿಯ ಕೊಡುಗೆಯನ್ನು ಉಲ್ಲೇಖಿಸಿದೆ.?!! ಇದರಿಂದ, ಆ ಕಾಲದಲ್ಲಿ ವಧುದಕ್ಷಿಣೆಯ ಪದ್ಧತಿ 
ಜಾರಿಯಲ್ಲಿರಬಹುದೆಂದು ಗುರುತಿಸಬಹುದು. ಕುಲೋತ್ತುಂಗ ಜೋಳ ಚಂಗಾಳ್ಳದೇವನ ಕಾಲದ 
ಕ್ರಿ.ಶ.1174ರ ಶಾಸನವು, ವಡುಗೂರು ಮಲ್ಲಿಸೆಟ್ಟಿಯ ಮೈಯ್ದುನ ಬೂವಿಸೆಟ್ಟಿಯು ಮದುವೆ ದಿಬ್ಬಣದ 


ಕಲಹದಲ್ಲಿ ಕಾದಿ ಮೃತನಾದ ಸಂಗತಿಯನ್ನು ಉಲ್ಲೇಖಿಸಿದೆ. ಆದರೆ, ಮದುವೆದಿಬ್ಬಣದಲ್ಲಿ 
ಉಂಟಾದ ಕಲಹಕ್ಕೆ ಕಾರಣಗಳನ್ನು ಶಾಸನದಲ್ಲಿ ತಿಳಿಸಿರುವುದಿಲ್ಲ. 


ದ್ಯಾಭ್ಯಾಸ: ಸ ೦ಸ್ಕೃತದಲ್ಲಿ "ವಿದ್ಯಾವಿಹೀನಃ ಪಶುಭಿಃ ಸಮಾನಳ' ಎಂಬ ಉಕ್ಷಿಯೊಂದಿದೆ. 
ವಿದ್ಯಯಿಲ್ಲದವನು ಪಶುವಿಗೆ ಸಮಾನವೆಂದು ಇದರ ಅರ್ಥ. ಶಾಸನದಲ್ಲಿ ಉಕ್ತವಾಗಿರುವ 
ವಿಷಯಗಳ ಮೂಲಕ ಪ್ರಾಚೀನ ಸಮಾಜದಲ್ಲಿನ ವಿದ್ಯಾಭ್ಯಾಸ ಪದ್ಧತಿಯ ಬಗ್ಗೆ ವಿಶ್ಲೇಷಿಸಲಾಗಿದೆ. 


ಶಾಸನಗಳಲ್ಲಿ ನೇರವಾಗಿ ವಿದ್ಯಾಭ್ಯಾಸ ಪದ್ಧತಿಯ ಬಗ್ಗೆ ಉಲ್ಲೇಖಿಸಿರುವುದಿಲ್ಲ. ಸಾಂದರ್ಭಿಕವಾಗಿ 
ಉಕ್ತಗೊಂಡಿರುವ ವಿಷಯಗಳನ್ನು ಆಧರಿಸಿ, ಪ್ರಾಚೀನ ಕಾಲದ ವಿದ್ಯಾಭ್ಯಾಸ ಪದ್ಧತಿಯನ್ನು ಕುರಿತು 


ನ 
ವಿಶ್ಲೇಷಿಸಲಾಗಿದೆ. 


ಪ್ರಾಚೀನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಗಳನ್ನು ಆಶ್ರಯಿಸ ಬೇಕಾಗುತ್ತಿತ್ತು ಈ 
ಗುರುಕುಲಗಳನ್ನು ಯತಿಗಳು ತಿ ಜಗಳ ಜನವಸತಿಯಿಂದ ದೂರ ಅರಣ್ಯ ಪ್ರದೇಶದೊಳಗೆ 
ನಿಸರ್ಗದ ಪ್ರಶಾಂತ ವಾತಾವರಣದಲ್ಲಿ ನಿರ್ಮಿಸುತ್ತಿದ್ದರು. ವಿದ್ಯಾರ್ಥಿಯಾಗಿ ಬಂದ ಬಾಲಕರು, 
ವಿದ್ಯಾಭ್ಯಾಸ ಮುಗಿಯುವವರೆಗೂ ಗುರುಕುಲಗಳಲ್ಲೇ ತಂಗಿದ್ದು, ಅಭ್ಯಾಸ ಪೂರ್ತಿಯಾಗಿದೆಯೆಂದು 
ತಿಳಿದುಬಂದಾಗ ಗುರುಕುಲಗಳಿಂದ ನಿರ್ಗಮಿಸುತ್ತಿದ್ದರು. ವಿದ್ಯಾಭ್ಯಾಸ ಸಗಳ ಈ ಉಲ್ಲೇಖಗಳು 
ಉಪನಿಷತ್ತುಗಳಲ್ಲೂ, ಆರಣ್ಯಕಗಳಲ್ಲೂ ಕಂಡುಬರುತ್ತವೆ. ಭಾರತದ ಮಹಾಕಾವ್ಯಗಳಾದ ರಾಮಾಯಣ 
ಮತ್ತು ನಾಂಗಿ ಈ ವಿವರಗಳನ್ನು ಕಾಣಬಹುದು. ಕ್ರಿಸ್ತಶಕದ ಮಾ ಕಾಲದಿಂದ 


ದೇವಾಲಯಗಳು ವಿದ್ಯಾಪ್ರಸರಣದ ಹೊಣೆಯನ್ನು ನಿರ್ವಹಿಸುತ್ತಿದ್ದವು. 


ನಂತರದ ಕಾಲಗಳಲ್ಲಿ ವಿದ್ಯಾಭ್ಯಾಸವನ್ನು ಮನೆಯಿಂದಲೇ ಆರಂಭಿಸಲಾಗುತ್ತಿತ್ತು ವೈದಿಕ 
ವರ್ಗಕ್ಕೆ  ಪ್ರೋತ್ಸಾಹಕರವಾಗಿ ಅಗಹಾರ ಸಂಸ್ಕೃತಿಯನ್ನು ಆಚರಿಸಲಾರಂಬಿಸಿದ ರಾಜ 
ಮಹಾರಾಜರಿಂದ ಗ್ರಾಮಗಳಲ್ಲಿ ಅಗಹಾರಗಳು ಅಥವಾ ಗ್ರಾಮಗಳೇ ಅಗಹಾರಗಳಾಗಿ 
ಪರಿವರ್ತನೆಗೊಂಡು, ಈ ಅಗಹಾರಗಳಲ್ಲಿ ವಾಸಿಸಲಾರಂಭಿಸಿದ ಸರ್ವಶಾಸ್ಥ ಪಾರಂಗತರಾದ 
ಬ್ರಾಹ್ಮಣರಿಂದ ಬಾಲಶಿಕ್ಷೆಯ ವಿದ್ಯಾಭ್ಯಾಸವನ್ನು ಕಲಿಸಲು ಆರಂಭಿಸಲಾಯಿತು. ಅಗಹಾರಗಳಲ್ಲಿ 
ವಾಸಿಸುತ್ತಿದ್ದ ಬ್ರಾಹ್ನಣರ ಷಟ್ಟರ್ಮಗಳಲ್ಲಿ ಅಧ್ಯಯನ ಮತ್ತು ಅಧ್ಯಾಪನಗಳು ಒಂದಾದ್ದರಿಂದ, 
ಅಗ್ರಹಾರಗಳನ್ನು ವಿದ್ಯಾಕೇಂದಗಳಾಗಿ ಗುರುತಿಸಲಾಗುತ್ತದೆ. ಸಾಮಾನ್ಯವಾಗಿ ಅಗಹಾರಗಳು 
ಪ್ರಾಥಮಿಕ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದವು. ನಂತರದ ಪೌಢಶಿಕ್ಷೆಯ 
ಹೊಣೆಯನ್ನು ಬಹಪುರಿಗಳು ಹಾಗೂ ಉನ್ನತ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಘಟಿಕಾಸ್ಥಾವಗಳು 
ನಿರ್ವಹಿಸುತ್ತಿದ್ದವು. 


283 


ಮೈಸೂರು ಜಿಲ್ಲೆಯಲ್ಲಿ ಅನೇಕ ಅಗಹಾರಗಳ ಉಲ್ಲೇಖವು ಶಾಸನಗಳಲ್ಲಿ ಬಂದಿರುತ್ತದೆ. 
ರಾಜರುಗಳು ಮತ್ತು ಅಧಿಕಾರಿಗಳು ಸಾಮಾನ್ಯವಾಗಿ ಈ ಅಗ್ರಹಾರಗಳನ್ನು ತಮ್ಮ ವಂಶಜರಿಗೆ ಅಥವಾ 
ತಮಗೆ ಒಳಿತಾಗಲೆಂಬ ಉದ್ದೇಶದಿಂದ ನಿರ್ಮಿಸಿ ಬ್ರಾಹ್ಮಣರಿಗೆ ಧಾರೆಯೆರೆದಿದ್ದರೂ, ಇವುಗಳಲ್ಲಿ 
ಪರೋಕ್ಷವಾಗಿ ವಿದ್ಯಾದಾನದ ಕೆಲಸ ನಡೆಯುತ್ತಿತ್ತು  ಕಕ್ರಿಶ.10ನೇ ಶತಮಾನದವರೆಗೂ ಶೈವ 
ಮಠಗಳಲ್ಲಿ ಅಂದರೆ ಕಾಳಾಮುಖ ಪರಂಪರೆಯ ಶೈವಮಠಗಳಲ್ಲಿ ವಿದ್ಯಾದಾನವನ್ನು ನಡೆಸಲಾಗುತ್ತಿತ್ತು. 
ವಿದ್ಯಾದಾನದ ಉದ್ದೇಶಕ್ಕಾಗಿಯೇ ನಿರ್ಮಿಸಲಾದ ಅಗ್ರಹಾರದ ವಿಷಯಗಳನ್ನು ಮುಂದಿನಂತೆ 


ಗುರುತಿಸಲಾಗಿದೆ. 


ಕ್ರಿ ಶನೇ ಶತಮಾನದ ಶಾಸನವು ಬನ್ನಿಯೂರಿನ ಸಾವಿರ ಚಿಳುಂಬರು ಭಟ್ಟವಿತ್ತಿಗಾಗಿ 


ಗ್ರಾಮವನ್ನು ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ.?13 ಇದಲ್ಲದೆ. ಚಾವಯ್ಯನಿಗೆ ಎಪ್ಪತ್ತು ಗುಳ 
ಗದ್ದೆಯನ್ನು ನೀಡಿದ್ದನ್ನು ಸಹ ದಾಖಲಿಸಿದೆ. ಭಟ್ಟವಿತ್ತಿಯೆಂದರೆ, ವೇದಪಾರಂಗತರಾದ ಬ್ರಾಹ್ಮಣರನ್ನು 
ಭಟ್ಟರೆಂದು ಕರೆಯಲಾಗುತ್ತಿತ್ತು ಅಂತಹ ಭಟ್ಟರಿಗೆ ಭಟ್ಟವೃತ್ತಿಯನ್ನು ದಾನವಾಗಿ ನೀಡಲಾಗುತ್ತಿತ್ತು. 
ಗಂಗರಾಜನಾದ ಸತ್ಯವಾಕ್ಕ ಪೆರ್ಮಾನಡಿಯ ಅನುಮತಿಯ ಮೇರೆಗೆ ವಿದ್ಯಾಧರಯ್ಯನು ನನ್ನಯ್ಯ 
ದೇವಾಲಯದಲ್ಲಿ ವಿದ್ಯಾದಾನವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಮತ್ತು ಭಕ್ತರ ಆಹಾರಕ್ಕಾಗಿ 
ಭೂಮಿಯನ್ನು ಕೊಡುಗೆ ನೀಡಿದ ಉಲ್ಲೇಖ ಕ್ರಿಶ.10ನೇ ಶತಮಾನದ ನಂಜನಗೂಡಿನ ನಗರ್ಲೆ 


ಗ್ರಾಮದ ಶಾಸನದಲ್ಲಿದೆ.?14 ನನ್ನಯ್ಯ ದೇವಾಲಯವು ಅಂದು ಶೈವಮಠವಾಗಿದ್ದು, ಕಾಳಾಮುಖ 
ಪರಂಪರೆಯನ್ನು ಹೊಂದಿತ್ತು. ಶಾಸನದಿಂದ ಶೈವಮಠವು ವಿದ್ಯಾದಾನದ ಕೈಂಕರ್ಯವನ್ನು 
ನಿರ್ವಹಿಸುತ್ತಿದ್ದ ವಿಷಯವನ್ನು ಅರಿಯಬಹುದು. 


ಕ್ರಿಶ.10-11ನೇ ಶತಮಾನದ ತೈಷುರುಷನ ಶಿಲ್ಲವು ಹೆಗ್ಗಡದೇವನಕೋಟಿ ತಾಲ್ಲೂಕಿನ 


w 


ಕಳ್ಳಂಬಾಳು ಗ್ರಾಮದ ಕಾಮೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಟ್ಟಿರುವುದು ಕ್ಷೇತಕಾರ್ಯದ 


ಖ [o) ಬಲ 


ಸಂದರ್ಭದಲ್ಲಿ ಕಂಡುಬಂದಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಘಟಿಕಾಸ್ಥಾನಗಳಲ್ಲಿ ತ್ರಿಮೂರ್ತಿಗಳಾದ 
ಬಹ್ಮ ವಿಷ್ಣು ಮತ್ತು ಮಹೇಶ್ವರರ ಮೂರ್ತಿಗಳನ್ನು ಪ್ರಶಿಷ್ಠಾಪಿಸುತ್ತಿದ್ದರು. ಇದರಿಂದ, ಕಳ್ಳೆಂಬಾಳು 
ಗ್ರಾಮವು ಕ್ರಿ.ಶ.10-11ನೇ ಶತಮಾನದಲ್ಲಿ ಒಂದು ಘಟಿಕಾಸ್ಥಾನವಾಗಿತ್ತೆಂದು ತಿಳಿದುಬರುತ್ತದೆ. 
ಕಿ.ಶ.11ನೇ ಶತಮಾನದ ಕೃಷ್ಣರಾಜನಗರದ ಮೂಡ್ಗುಕೊಪ್ಪಲು ಶಾಸನವು 
ಮುಡಿಗೊಂಡಶೋಳಮಂಡಲದಲ್ಲಿ ಎರಡೂವರೆ ಸಾವಿರ ವಿಭಾಗಗಳು, ಹದಿನೆಂಟು ಪಟ್ಟಣಗಳು, 


ಮೂವತ್ತೆರಡು ವಳಪುರಂಗಳು (ಬೆಳೆಯುತ್ತಿರುವ ಪಟ್ಟಣಗಳು) ಮತ್ತು ಅರವತ್ತನಾಲ್ಕು 


ಘಟಿಕಾಸ್ಥಾನಗಳು ಇದ್ದವೆಂದು ತಿಳಿಸುತ್ತದೆ. ಮೈಸೂರು ಜಿಲ್ಲೆಯ ಗಂಗವಾಡಿ ಪ್ರದೇಶವು 
ಕಿ.ಶ.11ನೇ ಶತಮಾನದಲ್ಲಿ ಚೋಳರ  ಆಳ್ಲಿಕೆಗೆ ಒಳಪಟ್ಟು ಗಂಗೈಕೊಂಡಶೋಳ ಮಂಡಲವು 
ಮುಡಿಗೊಂಡಶೋಳ ಮಂಡಲದ ಒಂದು ವಿಭಾಗವಾಗಿತ್ತು ಎಂಬುದನ್ನು ಗಮನದಲ್ಲಿಟ್ಟುಕೊಂಡರೆ, 
ಪ್ರಸ್ತುತ ಶಾಸನದಲ್ಲಿ ಉಕ್ತವಾಗಿರುವ ಅರವತ್ತನಾಲ್ವು ಘಟಿಕಾಸ್ಥಾನಗಳಲ್ಲಿ ಕೆಲವಾದರೂ ಮೈಸೂರು 
ಜಿಲ್ಲೆಯ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಇರುವ ಸಾಧ್ಯತೆ ಅಧಿಕವಾಗಿದೆ. 


ಕ್ರಿಶ.12-13ನೇ ಕಾಲಘಟ್ಟದ ನಂಜನಗೂಡಿನ ಕಳಲೆ ಶಾಸನವು, ವರ್ತಕ ಸಂಘವನ್ನು 
ಉಲ್ಲೇಖಿಸುವಾಗ, ಜೋಳಪಟ್ಟಣದ ತಳೆಕಾಡಾದ ರಾಜರಾಜಪುರದಲ್ಲಿ ಮೂವರುತ್ತನಾಲ್ದು 


284 


ಘಟಿಕಾಸ್ಥಾನಗಳಿದ್ದುವೆಂದು ವರ್ಣಿಸಿದೆ.?16 ಶಾಸನ ತುಟಿತವಾಗಿರುವುದರಿಂದ ಪೂರ್ಣ ವಿಷಯ 
ತಿಳಿದುಬರುವುದಿಲ್ಲ ಆದರೆ, ಕ್ರಿಶ.12-13ನೇ ಶತಮಾನಗಳಲ್ಲಿ ರಾಜರಾಜಪುರವೆಂದು ಹೆಸರಾಗಿದ್ದ 
ತಲಕಾಡು ನಂಜನಗೂಡಿನ ಕಳಲೆ ಪ್ರದೇಶವನ್ನೂ ಒಳಗೊಂಡಂತೆ ಮೂವತ್ತನಾಲ್ಕು 
ಘಟಿಕಾಸ್ಥಾನಗಳನ್ನು ಹೊಂದಿತ್ತೆಂದು ತಿಳಿದುಬರುವುದರಿಂದ, ಉನ್ನತ ವಿದ್ಯಾಭ್ಯಾಸಕ್ಕೆ ಈ ಪ್ರದೇಶವು 
ತವರಾಗಿತ್ತೆಂದು ಅರಿಯಬಹುದು. 


ಹೊಯ್ದಳ ವೀರನರಸಿಂಹನ ಆಳ್ಗಿಕೆಯ ಕಾಲಘಟ್ಟದ ಕ್ರಿ.ಶ.1290ರ ಶಾಸನವು, ಈತನ 
ಮಹಾಪ್ರಧಾನನಾದ ಪೆರುಮಾಳದೇವ ದಂಡನಾಯಕನು, ಮಾಯಿಲಂಗೆಯ ಮಹಾಜನರಿಂದ ಮತ್ತು 
ದೇವಪ್ಪನಿಂದ ಖರೀದಿಸಿದ ಭೂಮಿಯನ್ನು ನಾಗರಿ, ಕನ್ನಡ, ತಮಿಳು ಮತ್ತು ಆರ್ಯ ಭಾಷೆಗಳನ್ನು 


ಕಲಿಸುವ ಪ್ರಾಥಮಿಕ ಶಾಲೆಯನ್ನು ನಡೆಸಲು ನೀಡಿದ್ದುದಾಗಿ ತಿಳಿಸುತ್ತದೆ.317 ಇದರ ಜೊತೆಗೆ ಶಿಕ್ಷಕರು 
ವಾಸಿಸಲು ಮನೆಗಳನ್ನು ಮತ್ತು ಅವರ ಜೀವಿತಕ್ತಾಗಿ ವಾರ್ಷಿಕ ದತ್ತಿಯನ್ನು ಕೊಡುಗೆಯಾಗಿ 
ನೀಡಿದ್ದನ್ನು ಸಹ ಶಾಸನವು ದಾಖಲಿಸಿದೆ. ಯಗ್ಗೇದವನ್ನು ಓದಿಸುವ ಬಂದಿಕದ ಉಪಾಧ್ಯರ 
ಜೀವಿತಕ್ಕೆ ವರ್ಷಕ್ಕೆ ಆರು ಗದ್ಮಾಣಗಳು, ನಾಗರ, ಕನ್ನಡ, ತಿಗುಳಾರ್ಯ್ಯವನ್ನು ಓದಿಸುವ ಬಾಲಕಿಕ್ಷೆ 
ಉಪಾದ್ಯರ ಜೀವಿತಕ್ಕೆ ವರ್ಷವೊಂದಕ್ಕೆ ಆರು ಗದ್ಯಾಣಗಳನ್ನು ನೀಡಲಾಗಿದೆ. ಈ ಪ್ರಾಥಮಿಕ 
ಶಾಲೆಯು ಮಾಲಂಗಿಯಲ್ಲಿದ್ದು, ಈ ಅಗ್ರಹಾರವನ್ನು ಸರ್ವಜ್ಞ ಶ್ರೀರಂಗಪುರವೆಂದು ಕರೆಯಲಾಗಿದೆ. 
ಇಂದು ತಡಿಮಾಲಂಗಿಯೆಂದು ಕರೆಯಲ್ಲಡುವ ಅಂದಿನ ಮಾಯಿಲಂಗೈ ಸ್ಥಳವು ಪುಸಿದ್ಧ 
ವಿದ್ಯಾಕ್ಷೇತವಾಗಿತ್ತೆಂದು ತಿಳಿದುಬರುತ್ತದೆ. ಪ್ರಸ್ತುತ ಶಾಸನದಿಂದ, ವಿದ್ಯಾದಾನದಲ್ಲಿ ಅಗಹಾರವು 
ವಹಿಸುವ ಮಹತ್ವದ ಪಾತ್ರವನ್ನಿಲ್ಲಿ ಗಮನಿಸಬಹುದು. 


ಇದೇ ಅರಸನ ಆಳ್ಗಿಕೆಯ ಕಾಲದ ಕ್ರಿಶ.1290ರ ಶಾಸನವು, ಆಲುಗೋಡು ಗ್ರಾಮವನ್ನು 
ಸರ್ವಜ್ಞ ಪ್ರಸನ್ನ ಚನ್ನಕೇಶವಪುರ ಎಂದು ಹೆಸರಿಸುತ್ತಾ ಈ ಅಗ್ರಹಾರವು ಸರ್ವನಮಸ್ಯವೆಂದು 
ಹೇಳಿದೆ.218 ಮುಮ್ಮಡಿ ನರಸಿಂಹನ ಮಹಾಪ್ರಧಾನನಾದ ಪೆರುಮಾಳದೇವ ದಂಡನಾಯಕನು ಈ 
ಅಗ್ರಹಾರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿರುವುದಾಗಿ ಶಾಸನದಿಂದ ತಿಳಿದುಬರುತ್ತದೆ. ಆಲುಗೋಡು 
ಗ್ರಾಮದಲ್ಲಿ ಸಹ ವಿದ್ಯಾಪ್ರಸರಣ ಕಾರ್ಯ ನಡೆಯುತ್ತಿತ್ತೆಂದು ಶಾಸನದಿಂದ ದೃಢಪಡುತ್ತದೆ. 


ಕಿ.ಶ.13ನೇ ಶತಮಾನದ ಹೊಯ್ದಳ ಮುಮ್ಮಡಿ ನರಸಿಂಹನ ಆಳ್ಗಿಕೆಯ ಕಾಲದ ಶಾಸನವು, 
ಸೋಮನಾಥಪುರವನ್ನು ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರವೆಂದು ಹಾಗೂ ಮಹಾ 
ಅಗ್ರಹಾರವೆಂದು ವರ್ಣಿಸಿದೆ. ಇದೇ ಶಾಸನವು ಸರ್ವಶಾಸ್ತ್ರದುಪಾಧ್ಯರಿಗೆ ಒಟ್ಟು ಇಪ್ಪತ್ತೊಂದು 
ವೃತ್ತಿಗಳನ್ನು ಬಿಟ್ಟುದನ್ನು ತಿಳಿಸುತ್ತದೆ. ಈ ಇಪ್ಪತ್ತೊಂದು ವೃತ್ತಿಗಳಲ್ಲಿ ವೈಷ್ಣವಸ್ಥಾನದ ಹದಿನಾಲ್ಕು 
ವೃತ್ತಿಗಳು ಮತ್ತು ಶೈವಸ್ಥಾನದ ಏಳು ವೃತ್ತಿಗಳಂದು ವಿಭಾಗಿಸಲಾಗಿದೆ. ಇದರಿಂದ, ವೈಷ್ಣವ ಮತ್ತು 
ಶೈವ ಉಪಾಧ್ಯರುಗಳಿಬ್ಬರೂ ವಿದ್ಯಾದಾನ ಮಾಡುತ್ತಿದ್ದುದನ್ನು ಅರಿಯಬಹುದಾಗಿದೆ. ಪ್ರಸ್ತುತ 
ಶಾಸನದಿಂದ, ಸೋಮನಾಥಪುರವು ಹೊಯ್ದಳರ ಕಾಲದಲ್ಲಿ ಪ್ರಸಿದ್ಧ ವಿದ್ಯಾಕೇಂದವಾಗಿತ್ತೆಂದು 
ತಿಳಿದುಬರುತ್ತದೆ. 


ಕ್ರಿ.ಶ.1376ರ ದೊಡ್ಡಕವಲಂದೆ ಶಾಸನವು, ವಿಜಯನಗರದ ರಾಜಕುಮಾರನಾದ ವೀರ 
ಕಂಪಣ್ಣ ಒಡೆಯನ ಮಗ ನಂಜಣ್ಣ ಒಡೆಯನು ತನ್ನ ಗುರುಗಳಾದ ಪರಮ ಮಹಾಪಾಶುಪತ 


285 


ವತಾಚಾರ್ಯರಾದ ಆಕಾಶವಾಸಿ ಯತಿಯ ಮನೆಯವರಿಗೆ ಪಾಶುಪತ ಶಾಲೆಯನ್ನು ನಡೆಸಲು 


ಅಗ್ರಹಾರ ವಿಕ್ತಿಯೊಂದನ್ನು ಕೊಡುಗೆಯಾಗಿ ನೀಡಿದ್ದನ್ನು ಉಲ್ಲೇಖಿಸಿದೆ.೨9 ಕೈವಮಠಗಳು 
ವಿದ್ಯಾಕೇಂದವಾಗಿದ್ದುದನ್ನು ಶಾಸನವು ಪುಷ್ಟೀಕರಿಸಿದೆ. ವಿಜಯನಗರದ ಪ್ರತಾಪದೇವರಾಯನ 
ಆಳ್ಳಿಕೆಯ ಕಾಲದ ಕ್ರಿಶ.1437-38ರ ಶಾಸನವು ಹಿರಿಯ ಕವಿಲಂದೆಯ ಚಂದಮೌಳಿವೊಡೆಯರ 


ಶಿಷ್ಯರಾದ ವಿದ್ಧನಹಾಜನಗಳನ್ನು ಉಲ್ಲೇಖಿಸಿದೆ.೨೨1 


ಕ್ರಿ.ಶ.15ನೇ ಶತಮಾನದ ಮಿರ್ಲೆಯ ಶಾಸನದಲ್ಲಿ, ಅನಾದಿ ಅಗ್ರಹಾರವೆಂದು ಕರೆಯಲಡುತ್ತಿದ್ದ 
ಶ್ರೀಮದ್‌ ಉದ್ಭವ ಸರ್ವಜ್ಞಪುರಪುರವಾದ ವಿದ್ಯಾನಿಧಿ ದಕ್ಷಿಣ ವಾರಣಾಸಿಯಾದ ಹಂಪಾಪುರದ 
ಮಹಾಜನಗಳು ಮತ್ತು ಹಳ್ಳಿಹಿರಿಯೂರ ಪ್ರಜೆಗಳು ಶೃಂಗೇರಿಯ ಶ್ರೀನಾರಸಿಂಹಭಾರತಿವೊಡೆಯರ 


ಶಿಷ್ಯರಾದ ಚಿಕ್ಕದೀಕ್ಷಿತರಿಗೆ ಕ್ರಯದಾನ ನೀಡಿದ ವಿವರವಿದೆ??? ಶಾಸನದಲ್ಲಿ ಹಂಪಾಪುರವನ್ನು 
ಅನಾದಿ ಅಗಹಾರವೆಂದು ಹಾಗೂ ಉದ್ದವ ಸರ್ವಜ್ಞಪುರ ವಿದ್ಯಾನಿಧಿಯೆಂದು ಕರೆದಿರುವುದನ್ನು 
ಗಮನಿಸಿದರೆ, ಹಂಪಾಪುರವು ಅಂದು ಪ್ರಸಿದ್ಧ ವಿದ್ಯಾಕ್ಷೇತ್ರವಾಗಿತ್ತು ಎಂಬುದರಲ್ಲಿ ಅನುಮಾನವಿಲ್ಲ. 
ಇದು ಬ್ರಹ್ಮಪುರಿಯೂ ಆಗಿತ್ತೆಂದು ಇದೇ ಶಾಸನದಿಂದ ತಿಳಿದುಬರುತ್ತದೆ. ಬ್ರಹಪುರಿಯು ನಗರ 
ಮತ್ತು ಪಟ್ಟಣಗಳಲ್ಲಿ ಬ್ರಾಹ್ಮಣರು ವಾಸಿಸುತ್ತಿದ್ದ ಪ್ರದೇಶವೆಂದು ವಿದ್ದಾಂಸರು ಗುರುತಿಸಿದ್ದಾರೆ. 
ಬ್ರಹ್ಮಪುರಿಯಲ್ಲಿ  ಪೌಢವಿದ್ಯಾಭ್ಯಾಸವು ನಡೆಯುತ್ತಿತ್ತೆಂದು ಈಗಾಗಲೇ ಗಮನಿಸಲಾಗಿದೆ. 
ಕ್ರಿ.ಶ.16-17ನೇ ಶತಮಾನದ ಕಲಿಯೂರು ಶಾಸನವು ಕೃಷ್ಣದೇವರಾಯಪುರವೆಂಬ ಅಗಹಾರದಲ್ಲಿದ್ದ 
ಅಶೇಷ ವಿದ್ಧನಹಾಜನಗಳನ್ನು ಹೆಸರಿಸಿದೆ.?:5 ಇದರಿಂದ ತಿರುಮಕೂಡಲು ನರಸೀಪುರದ 
ಕಲಿಯೂರು ಸಹ ಅಂದು ವಿದ್ಯಾಕೇಂದವಾಗಿತ್ತೆಂಬುದರಲ್ಲಿ ಅನುಮಾನವಿಲ್ಲ. 


ಆತ್ಮಬಲಿದಾನದ ಪ್ರಕಾರಗಳು 


ಮೈಸೂರು ಜಿಲ್ಲೆಯಲ್ಲಿನ ಶಾಸನಗಳಲ್ಲಿ ದಾನಶಾಸನಗಳೇ ಅತಿ ಹೆಚ್ಚು ಪ್ರಮಾಣದಲ್ಲಿವೆ. 
ನಂತರದ ಸ್ಥಾನ ಆತ್ಮಬಲಿದಾನದ ಸ್ಮಾರಕ ಶಾಸನಗಳಿಗೆ ಸಲ್ಲುತ್ತದೆ. ಅಂದಿನ ಸಮಾಜದಲ್ಲಿ 
ವೀರತನವು ಸಾರ್ವಕಾಲಿಕ ಜನಮನ್ನಣೆಯನ್ನು ಪಡೆದಿತ್ತು. ಸೈನಿಕ ಅಥವಾ ಯೋಧರಾಗಿರುವುದು, 
ಊರಿನ ಸಂಪತ್ತಾಗಿರುವ ತುರುಗಳನ್ನು ರಕ್ಷಿಸಿ ಮಡಿಯುವುದು,, ಅಪಹರಣ ಅಥವಾ 
ಬಂಧನಕ್ಕೊಳಗಾಗುವ ಹೆಣ್ಣುಮಕ್ಕಳನ್ನು ರಕ್ಷಿಸುವುದು. ಒಡೆಯನ ಪ್ರಾಣರಕ್ಷಣೆಯ ಸಂದರ್ಭದಲ್ಲಿ 
ಬಲಿಯಾಗಿ ಸ್ವಾಮಿಭಕ್ತಿಯನ್ನು ಮೆರೆಯುವುದು ಇಂಥವುಗಳಿಗೆ ಸದಾಕಾಲವೂ ಸಾಮಾಜಿಕ ಮನ್ನಣೆ 
ದೊರೆಯುತ್ತಿತ್ತು. ಇದು ಅಂದಿನ ಸಮಾಜದ ಮೌಲ್ಕವಾಗಿತ್ತು. 


ಯುದ್ದ ಶಾಸನಗಳು: ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ಸುಮಾರು 8ನೇ 
ಶತಮಾನದವರೆಗೂ "ವೀರಗುಣ' ಸಮಾಜದ ಮನೋಧರ್ಮವಾಗಿತ್ತು ರಾಜರುಗಳ ನಡುವಿನ 
ಯುದ್ದದಲ್ಲಿ ಒಡೆಯನ ಹಿತರಕ್ಷಣೆಗಾಗಿಯೋ, ಊರಿನ ಒಳಿತಿಗಾಗಿಯೋ, ದುಷ್ಪಶಿಕ್ಷೆಗಾಗಿಯೋ 
ಅಥವಾ ಸ್ಥಾಮಿನಿಷ್ಠೆಯಿಂದಲೋ ಹೋರಾಡಿ ಮಡಿದ ವೀರ ಪುರಷರ ಸ್ಮರಣಾರ್ಥವಾಗಿ ನಿಲ್ಲಿಸಿದ 
ಸ್ಮಾರಕ ಶಿಲೆಗಳನ್ನೇ ವೀರಗಲ್ಲುಗಳೆಂದು ಕರೆಯಲಾಗಿದೆ. ಪ್ರಾಚೀನ ಕರ್ನಾಟಕದಲ್ಲಿ ಅಸಿತ್ವದಲ್ಲಿದ್ದ 
"ತುರುಗೋಳ್‌' ಅಂದರೆ ಗ್ರಾಮದ ಅಥವಾ ಊರಿನ ಪಶುಸಂಪತ್ತನ್ನು ದೋಚುವ ಮತ್ತು ಊರಿನ 


286 


ಹೇಣ್ಣುಮಕ್ಕಳನ್ನು ಅಪಹರಿಸುವಂತಹ ಅನಿಷ್ಠ ಪದ್ಧತಿಗಳ ವಿರುದ್ಧ, ಪಶುಗಳು ಮತ್ತು ಹೆಣ್ಣುಮಕ್ಕಳ 
ರಕ್ಷಣೆಗಾಗಿ ಹೋರಾಡಿ ಮಡಿದ ವೀರರ ನೆನಪಿನ ದ್ಯೋತಕವಾಗಿ ನಿಲ್ಲಿಸಿದ ಸ್ಮಾರಕ ಶಾಸನಗಳಾದ 
"ತುರುಗೋಳ್‌' ವೀರಗಲ್ಲು ಮತ್ತು ಪೆಣ್ಣುಯ್ಯಲ್‌ ವೀರಗಲ್ಲುಗಳು ಸಹ ಮೈಸೂರು ಜಿಲ್ಲೆಯಲ್ಲಿ 
ಲಭ್ಯವಿದೆ. ಇದಲ್ಲದೇ ಸ್ಮಾರಕಗಳ ಮತ್ತೊಂದು ಪ್ರಕಾರವಾದ "ಕೀಳ್ಗುಂಟಿ' ಶಾಸನಗಳೂ ಕೂಡ 
ಮೈಸೂರು ಜಿಲ್ಲೆಯಲ್ಲಿದೆ. "ಕೀಳ್ಗುಂಟೆ' ಎಂದರೆ ಒಡೆಯ ಅಥವಾ ಸ್ವಾಮಿ ಮರಣ ಹೊಂದಿದಾಗ 
ಆತನ ಆಶ್ರಿತನು ತನ್ನ ಆತ್ಗಾಹುತಿಯನ್ನು ಮಾಡಿಕೊಂಡು ಒಡೆಯನ ಶವದೊಡನೆಯೇ 
ಸಂಸ್ಕರಿತನಾಗುವುದು. ಹೊಯ್ದಳರ ಕಾಲದಲ್ಲಿ ಇದು ಉದ್ದೇಶವನ್ನು ಮಾತ್ರ ಉಳಿಸಿಕೊಂಡು ಅಲ್ಪಸ್ವಲ್ಪ 
ಬದಲಾವಣೆಗಳೊಡನೆ ಗರುಡ ಪದ್ಧತಿಯೆಂದು ಹೆಸರಾಗಿತ್ತು. 


ಮೈಸೂರು ತಾಲ್ಲೂಕಿನ ವರುಣ ಗ್ರಾಮದಲ್ಲಿನ ಮಹಾದೇವೇಶ್ವ್ಷರ ದೇವಾಲಯದಲ್ಲಿರುವ 
ಲಿಪಿಸ್ತರೂಪದಿಂದ ಕ್ರಿಶ. 7-8ನೇ ಶತಮಾನದ್ದೆಂದು ಗುರುತಿಸಲಾಗಿರುವ ವೀರಗಲ್ಲು ಬಹಳಷ್ಟು 
ಸವೆದು ಹೋಗಿದ್ದು, ಮಹಾಸಾಮಂತ ಚಾಲುಕ್ಕ ವಂಶದ ನರಸಿಂಗ ಮತ್ತು ಆತನ ಪತ್ನಿ 


ಗಾವಿಬ್ಬಲರಸಿ ಹೆಸರುಗಳನ್ನುಳಿದು ಇನ್ನಿತರ ಅಂಶಗಳು ಬಹುತೇಕ ನಷ್ಟಗೊಂಡಿವೆ.5:4 ಇದೇ 
ವರುಣ ಗ್ರಾಮದಲ್ಲಿ ಒಟ್ಟು ಏಳು ಶಾಸನಗಳು ಒಟ್ಟಾಗಿ ಒಂದೆಡೆಯಿದ್ದು, ಇವುಗಳ ಕಾಲ ಕ್ರಿಶ. 


ಸುಮಾರು 7-8ನೇ ಶತಮಾನದ್ದೆಂದು ಲಿಪಿಸ್ಪರೂಪದಿಂದ ಗುರುತಿಸಲಾಗಿದೆ.::5 ಈ ವೀರಗಲ್ಲು 
ಶಾಸನಗಳು ಉತ್ತವಗಳ್ಳ ಮತ್ತು ಎಡವರಿಯರ ನಡುವೆ ನಡೆದ ಕಾಳಗದಲ್ಲಿ ಗೊಗ್ಗಿಯ ಮನೆಮಕ್ಕಳಾದ 
(ಮನೆವಗತಿ ಮತ್ತು ಮನೆಮಗತಿ) ಎರೆಬೀರಯ್ಯ, ಬೋಚಿಗಧರ್ಮಸೆಟ್ಟಿ ಮಸಿಕಲ್ಲಗಾವುಂಡನ 
ಮಗನಾದ ದಡಿಗೆವಳಿಯ ಮಟ್ಟಿಗ ಇವರುಗಳು ಉತ್ತವಗಳ್ಳನ ಪರವಾಗಿ ಕಾದಿ ಮೃತರಾದಾಗ ಎರಡು 
ಖಂಡುಗ ಭೂಮಿಯನ್ನು ಕೊಡುಗೆಯಾಗಿ ನೀಡಿದುದನ್ನು ದಾಖಲಿಸುತ್ತವೆ. ಇದಲ್ಲದೆ ನಾಲ್ಕನೆಯ 
ವೀರಗಲ್ಲು ಹೊಲೆಕೇಸಿ ಮತ್ತು ಬೂದಿಗನ ನಡುವೆ ನಡೆದ ಕಾಳಗದಲ್ಲಿ ಎರೆಯಂಗನೆಂಬ ವೀರನು 
ಪೊಲೆಕೇಸಿಯ ಒಡತಿಯ ಕುದುರೆಕಾರನನ್ನು ಕೊಂದು ತಾನೂ ಮರಣಿಸಿದ ಘಟನೆಯನ್ನು 
ನಿರೂಪಿಸಿದೆ. 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಹಿರನಂದಿ ಗ್ರಾಮದ ಸೋಮೇಶ್ವರ ದೇವಾಲಯದ 
ಮುಂದೆ ಬಿದ್ದಿರುವ ಶಿಲಾಶಾಸನವು ಸುಮಾರು 10ನೇ ಶತಮಾನದ್ದಾಗಿದ್ದು, ಬಯಲ್ಲಾಡಿನ ಆಡಳಿತದ 
ಅಧಿಕಾರಕ್ಕಾಗಿ ಭುವನಾದಿತ್ಯನ ವಿರುದ್ದವಾಗಿ ಕಿರಿಯ ರಾಚಮಲ್ಲನ ಪರವಾಗಿ ಐದು ಸಾಮಂತರು 
ಮತ್ತು ಪೆರ್ಗಡೆಗಳಿಂದ ಮಾಗುಂಡಿಯಲ್ಲಿ ನಡೆದ ಯುದ್ದದಲ್ಲಿ ನಿಂದಿಯ ಕೊರಂತಿಯರಸರ ನಾಲ್ಲರು 


ಮಕ್ಕಳು ಹತರಾದ ಘಟನೆಯನ್ನು ನಿರೂಪಿಸುತ್ತದೆ.೨6 


ಇದೇ ತಾಲ್ಲೂಕಿನ ಜಿನ್ನಹಳ್ಳಿ ಗಾಮದ ಸುಮಾರು ಕ್ರಿಶ. 9-10ನೇ ಶತಮಾನದ್ದಿರಬಹುದಾದ 
ಶಾಸನವು, ಸತ್ಯವಾಕ್ಕ ಪೆರ್ಮಾನಡಿಗಳ ಏಳನೆಯ ವರ್ಷದ  ಆಳ್ಗಿಕೆಯಲ್ಲಿ ಗುತ್ತಿಯಗಂಗನ 
ಆದೇಶಾನುಸಾರ ನೊಳಂಬಾಧಿರಾಜನ ವಿರುದ್ಧ ತುರುಂದವೊಳಲಲ್ಲಿ ನಡೆದ ಯುದ್ಧದಲ್ಲಿ 
ಎರೆಯಂಗಪ್ಪನ ಮಗನಾದ ಮಾಚಿಗನು ಕಾದಿ ಮಡಿದ ವಿಷಯವನ್ನು ಅರುಹುತ್ತದೆ.?೨? ಕ್ರಿಶ.10ನೇ 
ಶತಮಾನದ ಶಾಸನವು, ಗಂಗವಂಶಕ್ಕೆ ಸೇರಿದ ಸೇನಾಪತಿಯೊಬ್ಬನು ಕೋಗಿಯೂರ ಬಯಲು 
ಕಾಳಗದಲ್ಲಿ ಜಯವನ್ನು ತಂದಿತ್ತು ಮಡಿದಾಗ, ರಣದಲ್ಲಿಯೇ ಗೋವಿಂದರ ಮತ್ತು ಸಾಸಿರ್ವರು ಸೇರಿ 


287 


ಕೊಂಗನಾಡು-70ನ್ನು ಕಲ್ಲ್ದಾಡಾಗಿ ನೀಡಿದ ವಿವರವನ್ನು ಉಲ್ಲೇಖಿಸಿದೆ.೨೨5 ಶಾಸನ 
ತ್ರುಟಿತವಾಗಿರುವುದರಿಂದ ಮಡಿದ ಸೇನಾಪತಿಯ ಹೆಸರು ತಿಳಿದುಬರುವುದಿಲ್ಲ. 


ಹುಣಸೂರು ತಾಲ್ಲೂಕಿನ ಮರೂರು ಗ್ರಾಮದ ಆಂಜನೇಯ ದೇವಸ್ಥಾನದ ಬಳಿಯಿರುವ, 
ಸುಮಾರು 11ನೇ ಶತಮಾನದ ವೀರಗಲ್ಲು ವರಲಕ್ಷ್ಮಗಾವುಂಡನ ಮಗ ರಾಜೇಂದ್ರ ಜೋಳಸೆಟ್ಟಿಯು 
ಮರಣ ಹೊಂದಿದ ಪ್ರಯುಕ್ತ ಎಂಟು ಖಂಡುಗ ಬೀಜವರಿಯ ಭೂಮಿಯನ್ನು ನೀಡಿದ ವಿವರವನ್ನು 


ದಾಖಲಿಸಿದೆ.229 ಕ್ರಿಶ.11ನೇ ಶತಮಾನದ ಕೂಗಲೂರು ಶಾಸನವೊಂದು, ಯುದ್ಧದಲ್ಲಿ ಸೈನ್ಯವನ್ನು 
ಸೋಲಿಸಿ ಜಯಿಸಿದ ವೀರನೊಬ್ಬನು ವೈರಿಗಳ ಸಂಪತ್ತನ್ನು ಕಿತ್ತುಕೊಂಡ ವಿಷಯವನ್ನು 
ದಾಖಲಿಸಿದೆ.330 ಶಾಸನ ತ್ತುಟಿತವಾಗಿರುವುದರಿಂದ ವೀರನ ಹೆಸರು ತಿಳಿದುಬರುವುದಿಲ್ಲ. ಪುಸ್ತುತ 
ಶಾಸನದಿಂದ ವೈರಿಪಡೆಯನ್ನು ಜಯಿಸಿದ ಸೈನಿಕರು, ನಂತರ ರಣಾಂಗಣದಲ್ಲಿ ಮಡಿದುಬಿದ್ದ ಅವರ 
ಸಂಪತ್ತನ್ನು ದೋಚುತ್ತಿದ್ದರೆಂಬುದು ತಿಳಿದುಬರುತ್ತದೆ. 


ಕೃಷ್ಣರಾಜನಗರ ತಾಲ್ಲೂಕಿನ ಕುರುಬಳ್ಳಿ ಗ್ರಾಮದಲ್ಲಿ ದೊರೆತಿರುವ ವೀರಗಲ್ಲು ಶಾಸನವು 
ಕ್ರಿ.ಶ.1034ರದ್ದಾಗಿದ್ದು, ಬನಿಕಿ ಬುಂಕರ ಗಾವುಂಡನ ಮಗನಾದ ಬಿಂಜವುಣಿರದೇವನ ಸ್ಥರಣಾರ್ಥ 
ಹಾಕಿಸಲಾಗಿದೆ.331 ಈತ ರಾಜೇಂದ್ರಜೋಳದೇವನ ರಾಜ್ಯದಿಂದ ಚಂಗಾಳ್ಳನಾಯಕ ಪಾಡಿಕಬೆಗೆ 
ತೆರಳಿದಾಗ, ಚೆಂಗಾಳ್ಳನ ಪರವಾಗಿ ಹೋರಾಡಿ ಮಡಿದವನು. ಕ್ರಿಶ.1064ರ ಶಾಸನವು ಕಾನಿಯದ 
ಜಕ್ಕಗಾವುಂಡನ ಮಗ ಬೀರಯ್ಯನು ಯುದ್ದವೊಂದರಲ್ಲಿ ಮಡಿದಾಗ 
ರಾಜೇಂದಚೋಳ-ಪೆರ್ಮಾಡಿ-ಗಾವುಂಡನೆಂದು ಹೆಸರಾಗಿದ್ದ ಬೀರಯ್ಕನು ಸ್ನಾರಕ ವೀರಗಲ್ಲನ್ನು 


ನೆಡಿಸಿದ ವಿಷಯವನ್ನು ಉಲ್ಲೇಖಿಸಿದೆ. 


ಕೃಷ್ಣರಾಜನಗರ ತಾಲ್ಲೂಕಿನ ಸಾಲಿಗ್ರಾಮ ಗ್ರಾಮದ ಹೊಲವೊಂದರಲ್ಲಿನ ಶಾಸನವು 
ಕ್ರಿಶ.1079ನೇ  ವರ್ಷದ್ದಾಗಿದ್ದು, ತ್ರಿಭುವನಮಲ್ಲ ಕೊಂಗಾಳ್ಸದೇವನ ಅಆಳ್ಗಿಕೆಯ ಕಾಲದಲ್ಲಿ 
ಸಾಲಿಗಾಮೆಯನ್ನು ಮುತ್ತಿಗೆ ಹಾಕಿದ ಚಂಗಾಳ್ಸರ ವಿರುದ್ದದ ಯುದ್ದದಲ್ಲಿ ಹೋರಾಡಿ ಅಸುನೀಗಿದ 
ತೈಲೋಕ್ಕಸೆಟ್ಟಿ ಮತ್ತು ಚೆಳುಕಸೆಟ್ಟಿಯರ ಸ್ಮರಣಾರ್ಥವಾಗಿ ಕಮ್ಮನೂರ ಬಳವಿಯಲಿ ಐದು ಖಂಡುಗ 


ಬೆಳೆ ಬೆಳೆಯುವ ಭೂಮಿಯನ್ನು ಕಲ್ಲುನೆಟ್ಟು ಕೊಡುಗೆ ನೀಡಿದುದನ್ನು ದಾಖಲಿಸಿದೆ.:335 ಇದೇ 
ಗಾಮದ ಮತ್ತೊಂದು ಶಾಸನವು ಕ್ರಿಶ.1104ನೇ ವರ್ಷದ್ದಾಗಿದ್ದು, ತಿಭುವನಮಲ್ಲ ಕೊಂಗಾಳ್ನದೇವನು 
ರಾಜ್ಯವನ್ನು ಪಾಲಿಸುತ್ತಿರುವಾಗ ಸಾಲಿಗ್ರಾಮವನ್ನು ಆಕ್ರಮಿಸಿದ ಚಂಗಾಳ್ಸರ ವಿರುದ್ಧ ನಡೆದ ಕಾಳಗದಲ್ಲಿ 
ಹೋರಾಡಿ ಸ್ಪರ್ಗಸ್ಥನಾದ ತೈಲೋಕ್ಕಸೆಟ್ಟಿಯ ಮಗ ಮಾಸಯ್ಯನನ್ನು ಹೆಸರಿಸಿದೆ.?34 

ಲಿಪಿಯ ಆಧಾರದ ಮೇಲೆ ಕ್ರಿಶ.12ನೇ ಶತಮಾನದ್ದೆಂದು ಊಹಿಸಲಾದ ತ್ರುಟಿತವಾದ 
ಶಾಸನವೊಂದು ನಂಜನಗೂಡು ತಾಲ್ಲೂಕಿನ ಕಾರ್ಯ ಗ್ರಾಮದಲ್ಲಿದ್ದು ಈ ಶಾಸನವು 
ಭುಜಬಲವೀರಗಂಗ ಜಗದೇಕಮಲ್ಲ ಹೊಯ್ದಳದೇವನು ರಾಜ್ಯವಾಳುತ್ತಿದ್ದಾಗ ಕಾಳಗವೊಂದರಲ್ಲಿ 
ಮಡಿದ ವೀರನ ಸಾಹಸವನ್ನು ಸ್ಥರಿಸಿದೆ.೨35 ಕ್ರಿ.ಶ.12ನೇ ಶತಮಾನದ ಶಾಸನವು, ಪರ್ಮಾಡಿದೇವನ 
ವಿರುದ್ಧ ಹೊಯ್ದಳರಿಗೆ ಹೊಸವೀಡಿನಲ್ಲಿ ಘಟಿಸಿದ ಯುದ್ದದಲ್ಲಿ, ಹೋಜಾಂಬಿಕೆಯ ಮಗನಾದ 
ನಾರಿಗನು ಮಡಿದದ್ದನ್ನು ಹಾಗೂ ಮೋಚವ್ಹೆಯರ ಮಕ್ಕಳಾದ ಮಾದಯನಾಯಕ ಮತ್ತು 


288 


ಅರಿಯಮರು ಮಡಿದಿದ್ದನ್ನು ದಾಖಲಿಸಿದೆ.55 ಇವರ ನೆನಪಿಗಾಗಿ ಅವರ ತಾಯಂದಿರು 
ಕಲ್ಲನಿರಿಸಿದ್ದನ್ನು ಶಾಸನ ತಿಳಿಸುತ್ತದೆ. ಪಿರಿಯಾಪಟ್ಟಣ ತಾಲ್ಲೂಕಿನ ಮಾಕೋಡು ಗ್ರಾಮದಲ್ಲಿನ 
ಬಸವೇಶ್ವರ ದೇವಸ್ಥಾನದ ಪ್ರಾಕಾರದಲ್ಲಿ ನೆಟ್ಟಿರುವ ವೀರಗಲ್ಲು ಕ್ರಿಶ.1165-66ನೇ ವರ್ಷದ್ದಾಗಿದ್ದು, 
ಯುದ್ದದಲ್ಲಿ ಮಡಿದ ವೀರನ ಸ್ಮಾರಕ ಶಾಸನವಾಗಿದೆ.?37 ಆದರೆ ಶಾಸನ ತುಟಿತವಾಗಿರುವುದರಿಂದ 
ಹೆಚ್ಚಿನ ವಿವರಗಳನ್ನು ಗಹಿಸಲಾಗುವುದಿಲ್ಲ. 


ಕೃಷ್ಣರಾಜನಗರ ತಾಲ್ಲೂಕಿನ ಹೆಬಸೂರು ಗ್ರಾಮದ ರಾಮೇಶ್ವರ ದೇವಸ್ಥಾನದಲ್ಲಿರುವ 
ವೀರಗಲ್ಲು ಶಾಸನವು ಸುಮಾರು ಕ್ರಿಶ.12ನೆ ಶತಮಾನದ್ದಾಗಿದ್ದು, ಹೊಯ್ದಳ ವೀರಬಲ್ಲಾಳನ 
ಆಡಳಿತಾವಧಿಯಲ್ಲಿ ನಡೆದ ಯುದ್ದವೊಂದರಲ್ಲಿ ಹೆಬ್ಬಸೂರಿನ ಮಲ್ಲಿಬೋವನ ಮಗನಾದ 
ಮಾದಿಬೋವನು ಪಾಲ್ಗೊಂಡು ಮಡಿದುದರ ನೆನಪಿಗಾಗಿ ಮಾದಿಬೋವನ ಮಗನು ನಿಲ್ಲಿಸಿದ ಕಲ್ಲು 


ಎಂಬ ವಿವರವನ್ನು ಒದಗಿಸುತ್ತದೆ.೨38 


ಪಿರಿಯಾಪಟ್ಟಣ ತಾಲ್ಲೂಕಿನ ಅಡಗೂರು ಗ್ರಾಮದಲ್ಲಿ ದೊರೆತಿರುವ ಕ್ರಿ.ಶ.1174ರ ಶಾಸನ ತನ್ನ 
ವಿಷಯದ ದೃಷ್ಟಿಯಿಂದ ಮಹತ್ವದ್ದೆನಿಸುತ್ತದೆ. ಕುಲೋತ್ತುಂಗ ಚೋಳಭುಜಬಲ ಚಂಗಾಳ್ಳದೇವರು 
ರಾಜ್ಯವಾಳುತ್ತಿದ್ದಾಗ, ವಡಗೂರಿನ ಮಲ್ಲಿಸೆಟ್ಟಿಯ ಮಯ್ದುನನಾದ ಮತ್ತು ಚಿಕ್ಕಬೂವಿಸೆಟ್ಟಿಯ 
ಅಣ್ಣನಾದ ಬೂವಿಸೆಟ್ಟಿಯು ಊರಿಗೆ ಬಂದ ಮದುವೆ ದಿಬ್ಬಣದಲ್ಲಿ ಉಂಟಾದ ಕಲಹದಲ್ಲಿ ಕಾದಿ 
ಮಡಿದ. ಇವನ ಪರೋಕ್ಷ ವಿನಯಕ್ಸಾಗಿ ತಮ್ಮನಾದ ಚಿಕ್ಕಬೂವಿಸೆಟ್ಟಿಯು ವೀರಗಲ್ಲನ್ನು ಹಾಕಿಸಿದ 


ವಿವರ ಈ ಶಾಸನದಲ್ಲಿ ದಾಖಲಾಗಿದೆ.39 


ಇದೇ ತಾಲ್ಲೂಕಿನ ಕಂಪಲಾಪುರ ಕ್ರಿ.ಶ.1174ರ ಶಾಸನವು, ಹೊಯ್ದಳ ಇಮ್ಮಡಿ ವೀರಬಲ್ಲಾಳನ 
ಆಳ್ಗಿಕೆಯ ಕಾಲದಲ್ಲಿ, ಕೋಟೆಯಕುಪ್ಪೆಯ ಮಾದೆಯ-ನಾಯಕನು ಪಾಲ್ಲರೆಯಲ್ಲಿ ಮಡಿದ 
ವಿಷಯವನ್ನು ದಾಖಲಿಸಿದೆ.340 ಮಾದೆಯ-ನಾಯಕನು ಕೋಟೆಯಕುಪ್ಲೆಯಲ್ಲಿ ಹತ್ತು ಗ್ರಾಮಗಳ 
ಕಂದಾಯ ವಸೂಲಾತಿಯ ಹೊಣೆಯನ್ನು ಹೊತ್ತು, ಹತ್ತು ಕುದುರೆಗಳ ಒಡೆತನದ ಕಂದಾಯ 
ಕಛೇರಿಯ ಮುಖ್ಯಸ್ಥನಾಗಿದ್ದು, ಬೆಟ್ಟರಸ ದಣ್ಣಾಯಕನು ಚಂಗಾಳ್ಳನ ಮಹಾದೇವನ ಪಾಲ್ಲರೆಗೆ 
ದಾಳಿಮಾಡಿದಾಗ, ಮಾದೆಯ-ನಾಯಕನು ಚಂಗಾಳ್ಳ ಮಹಾದೇವನನ್ನು ಯುದ್ದದಲ್ಲಿ ಕೊಂದು 
ತಾನೂ ಮಾಡಿದುದಾಗಿ ಶಾಸನ ತಿಳಿಸುತ್ತದೆ. ಇದಕ್ಕಾಗಿ ಬೆಟ್ಟರಸ ದಣ್ಣಾಯಕನು ನೆತ್ತರು 
ಕೊಡುಗೆಯಾಗಿ ಮಾದೆಯ-ನಾಯಕನ ಮಕ್ಕಳಾದ ಮಾದಪ್ಪ ಮತ್ತು ಮಲ್ಲಪ್ಪರಿಗೆ ಪಾಲ್ಲರೆಯ ಸ್ವಲ್ಪ 
ಭೂಮಿಯನ್ನೂ ಹಾಗೂ ಹೊನ್ನೆಯನಹಳ್ಳಿಯನ್ನು ನೀಡಿದ್ದಾಗಿ ತಿಳಿದುಬರುತ್ತದೆ. 


ನಂಜನಗೂಡು ತಾಲ್ಲೂಕಿನ ಸುತ್ತೂರಿನಲ್ಲಿ ಸೋಮೇಶ್ವರ ದೇವಸ್ಥಾನದ ಉತ್ತರದ ಗೋಡೆಯ 
ಸಮೀಪದಲ್ಲಿ ಎರಡು ವೀರಗಲ್ಲುಗಳಿದ್ದು, ಇವು ಹೊಯ್ದಳ ಇಮ್ಮಡಿ ವೀರಬಲ್ಲಾಳನು ರಾಜ್ಯಾಡಳಿತ 
ನಡೆಸುತ್ತಿದ್ದಾಗ ಇವನ ದಂಡನಾಯಕನಾದ ಕುಮಾರ ಲಕ್ಷ್ಮೀದೇವನು ಹಿರಿಯನಾಡಿನ ಎಡೆನಾಡ 
ಸೊತ್ತಿಯೂರಿನ ಶತೃಗಳ ಮೇಲೆ ದಂಡೆತ್ತಿ ಹೋದಾಗ, ಯುದ್ಧದಲ್ಲಿ ಯಭರಸಾಲೆಯನ ತಮ್ಮ 


ಮಂಚಿಯಣ್ಣ ಮಡಿದ ವಿಷಯವನ್ನು ದಾಖಲಿಸಿದೆ.91 ಈ ಶಾಸನದ ಕಾಲವನ್ನು ಕ್ರಿ.ಶ 1196-97 


289 


ಎಂದು ನಿರ್ಧರಿಸಲಾಗಿದೆ. ಇದರೊಡನಿರುವ ಮತ್ತೊಂದು ಶಾಸನವು ಕ್ರಿ.ಶ.13ನೇ ಶತಮಾನದ್ದಾಗಿದ್ದು, 
ಮಲಿಸೆಟ್ಟಿಯ ಮಗನಾದ ಚಿಕಣನು ಕಣೆಯಲ ಯುದ್ಧದಲ್ಲಿ ಸ್ಪರ್ಗಸ್ಥನಾದುದನ್ನು ತಿಳಿಸುತ್ತದೆ. 


ಪಿರಿಯಾಪಟ್ಟಣ ತಾಲ್ಲೂಕಿನ ಕಿತ್ತೂರು ಗ್ರಾಮದ ಕೋಟೆಯ ಬಾಗಿಲ ಬಳಿ ಇರುವ 
ಕ್ರಿ.ಶ.12ನೇ ಶತಮಾನದ ವೀರಗಲ್ಲು ಶಾಸನವು, ಯುದ್ದವೊಂದರಲ್ಲಿ ಮಡಿದ ಹೆಮ್ಮಾಡಿಗೊಂಡನ 
ನೆನಪಿಗಾಗಿ ಆತನ ಮಗ ಮಸಣಗೊಂಡ ಪರೋಕ್ಷ ವಿನಯವಾಗಿ ಶಾಸನವನ್ನು ನಿಲ್ಲಿಸಿದ್ದಾನೆ.34೨ 
ಹೆಬಸೂರು ಗ್ರಾಮದ ಮತ್ತೊಂದು ಶಾಸನವು ಕ್ರಿ.ಶ.1204ರಲ್ಲಿ ಬಾರಡೆಯ ಮಗನಾದ ಪದುಮಾಡೆ, 


ಇವನ ಮಗನಾದ ಬಾರಡೆಯು ವೀರಗಲ್ಲನ್ನು ನಿಲ್ಲಿಸಿದ ವಿಷಯವನ್ನು ದಾಖಲಿಸಿದೆ.343 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಕಲಿಯೂರು ಗ್ರಾಮದ ಮಾರಿಗುಡಿಯ ಬಲಕ್ಕೆ 
ನಿಲ್ಲಿಸಿರುವ ಮೂರು ವೀರಗಲ್ಲುಗಳು ಕ್ರಿಶ. 12-13ನೇ ಶತಮಾನಕ್ಕೆ ಸೇರಿದವಾಗಿದ್ದು, ಇವುಗಳಲ್ಲಿ 
ಮೊದಲನೆಯದು ರಣಭಯಂಕರ ಮಾರೋಜನ ವೀರಮರಣವನ್ನು ದಾಖಲಿಸಿದರೆ, ಎರಡನೆಯದು 
ಮಾಲಂಗಿ ಮಾವಿನಹಳ್ಳಿಯ ಯುದ್ದದಲ್ಲಿ ಮಡಿದ ಬಲ್ಲಾಳನ ಬಗ್ಗೆ ವಿವರಗಳನ್ನು ಮತ್ತು ಮೂರನೆಯ 
ವೀರಗಲ್ಲು ಅಲ್ಲೋಜನ ಮರಣವನ್ನು ದಾಖಲಿಸಿದೆ.544 ಕ್ರಿಶ.1223-24ರ ಕುಮಾರಬೀಡಿನ 
ಶಾಸನವು, ಹೊಯ್ದಳ ಇಮ್ಮಡಿ ನರಸಿಂಹನ ಆಳ್ಳಿಕೆಯ ಕಾಲದಲ್ಲಿ ಆತನ 
ಮಹಾಪ್ರಚಂಡದಂಡನಾಯಕನಾದ ಬಿಲವೊಳದಣ್ಣಾಯಕನು ಕೊಮಾರಬೀಡನ್ನು ಮುತ್ತಿದ 
ಬವಣೆಯಲ್ಲಿ, ಕೊಮಾರನಬೀಡಿನ ಕೊಟ್ಟಿಗೆಯಮಾರೆಯನಾಯಕನ ಮಗ ದೇಪಯ್ಯನಾಯಕನು 
ಬಯನಾಡ ಬವರದಲ್ಲಿ ಹಲವರನ್ನು ಕೊಂದು ಮಡಿದ ವಿವರವನ್ನು ಉಲ್ಲೇಖಿಸಿದೆ. 
ದೇಪಯ್ಯನಾಯಕನ ಸಹೋದರಿಯು ಸ್ಮಾರಕ ಶಾಸನವನ್ನು ನಿಲ್ಲಿಸಿದುದಾಗಿ ತಿಳಿದುಬರುತ್ತದೆ. 


ಕ್ರಿಶ.1274ರ ಹೊಯ್ದಳ ಮುಮ್ಮಡಿ ನರಸಿಂಹನ ಆಳ್ಗಿಕೆಯ ಕಾಲದ ಶಾಸನವು, ಆತನ ಪ್ರಧಾನ 
ಪೆರುಮಾಳದೇವ ದಣ್ಣಾಯಕನು ದೇವನಹಳ್ಳಿಯನ್ನು ಮುತ್ತಿದಾಗ, ಹೊಯ್ದಳಾಚಾರಿಯ ಪ್ರಧಾನನಾದ 
ಹೆಮ್ಮಡಿಯು ಸಂತೆಯೂರಲ್ಲಿ ದಂಡನ್ನು ಎದುರಿಸಿ ಅಳಿದದ್ದನ್ನು ದಾಖಲಿಸಿದೆ.೨49 
ಹೊಯ್ದಳಾಚಾರಿಯು ಆತನಿಗಾಗಿ ಕೊಡುಗೆ ನೀಡಿದ ವಿಷಯವು ಶಾಸನದಿಂದ ತಿಳಿದುಬರುತ್ತದೆ. 
ಲಿಪಿಯ ಆಧಾರದಿಂದ ಕ್ರಿಶ.133ನೇ ಶತಮಾನದ್ದೆಂದು ಗುರುತಿಸಿರುವ ಹುಣಸೂರು ತಾಲ್ಲೂಕಿನ ಹರವೆ 
ಗ್ರಾಮದ ಈಶ್ವರ ದೇವಸ್ಥಾನದ ಮುಂದಿರುವ ಶಾಸನವು ತ್ರುಟಿತವಾಗಿರುವುದರಿಂದ ಪೂರ್ಣ 
ವಿವರಗಳು ಲಭ್ಯವಾಗದೇ ಕೇವಲ ವೀರನೊಬ್ಬನ ಮರಣದ ಸ್ಮರಣಾರ್ಥವಾಗಿ ಅಥವಾ 
ಗೌರವಾರ್ಥವಾಗಿ ರಾಮ ಗಾವುಂಡ ಮತ್ತು ಬಸವ ಗಾವುಂಡರು ವೀರಗಲ್ಲನ್ನು ನಿಲ್ಲಿಸಿದ ವಿಷಯ 
ತಿಳಿದು ಬಂದಿರುತ್ತದೆ.347 ಕ್ರಿ.ಶ.1394-95ರ ಶಾಸನವು, ವೀರ ಸಿದಗೌಡನು ಕೊಂಗನಹಳ್ಳಿಯ 
ಯುದ್ದದಲ್ಲಿ ಮಡಿದ ಸಲುವಾಗಿ ಹಿಟ್ಟಬ್ಬಿಯಹಳ್ಳಿಯ ಕಿವುಳಿಯರಕುಲದ ರಾಯಗೌಡನು 


ಕಲ್ಲನಿರಿಸಿದ್ದನ್ನು ದಾಖಲಿಸಿದೆ.248 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಮೂಗೂರು ಗ್ರಾಮದ ವೀರಗಲ್ಲು ಕ್ರಿ.ಶ. 14-15ನೇ 
ಶತಮಾನದ್ದಾಗಿದ್ದು  ರರಯೂರ ಯುದ್ದದಲ್ಲಿ ಬೋವನ ಮಗನಾದ ಸಂಣಬೋವ 


290 


ಮುದಿಯಬೋವನು ಮಡಿದ ಸ್ಮರಣಾರ್ಥ ಮಾದಂಣನು ನಿಲ್ಲಿಸಿದ ಶಾಸನವಾಗಿದೆ.49 
ಪಿರಿಯಾಪಟ್ಟಣ ತಾಲ್ಲೂಕಿನ ವಾಜನಹಾಳ ಗ್ರಾಮದಲ್ಲಿರುವ ವೀರಗಲ್ಲು ಕೃಷ್ಣದೇವರಾಯನ ಅಣ್ಣನಾದ 
ವಿಜಯನಗರದ ಅರಸ ವೀರನರಸಿಂಹನ ಆಳ್ಗಿಕೆಯನ್ನು ಹೆಸರಿಸುತ್ತಾ ಯುದ್ಧದಲ್ಲಿ ಪಾಲ್ಗೊಂಡು 
ವಿಜಯಲಕ್ಷ್ಮಿಯನ್ನು ತಂದುಕೊಟ್ಟು ಮಡಿದ ಬಯಿಚಂಗನ ಉಲ್ಲೇಖವನ್ನು ಹೊಂದಿದೆ.೨50 ಈ 
ಶಾಸನದ ಕಾಲ ಕ್ರಿಶ. 1506 ಆಗಿರುತ್ತದೆ. 


ಊರಳಿವಿನ ಕದನಗಳು: ಯುದ್ಧ, ಮುತ್ತಿಗೆ, ಪರಾಜಯದ ನಂತರ ಕೆಲವೊಮ್ಮೆ ಊರಿಗೆ ಊರೇ 
ನಾಶವಾಗುತ್ತಿತ್ತು ಇಂಥ ಪ್ರಸಂಗಗಳನ್ನು "ಊರ ಅಳಿವು' ಅಥವಾ "ಊರ ಹುಯ್ಯಲು” ಎಂಬುದಾಗಿ 
ಕರೆಯಲಾಗುತ್ತಿತ್ತು. ಇಂಥ ಸಂದರ್ಭದಲ್ಲಿ ಊರಿನ ವೀರ ಯುವಕರು ಅಥವಾ ಗಂಡಸರು ಊರಿನ 
ರಕ್ಷಣೆಗಾಗಿ ಹೋರಾಡಿ ಮಡಿಯುತ್ತಿದ್ದರು. ಇಂಥ ಕದನಗಳನ್ನೇ ಊರಳಿವಿನ ಕದನಗಳು ಎಂದು 
ಗುರುತಿಸಲಾಗಿದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಉಕ್ತವಾಗಿರುವ ಇಂಥ ಹುಯ್ಯಲುಗಳನ್ನು 
ಮುಂದಿನಂತೆ ವಿಶ್ಲೇಷಿಸಲಾಗಿದೆ. ಕಲ್ಯಾಣ ಚಾಲುಕ್ಕ ಆಹವಮಲ್ಲ ತೈಲಪನ (ಚಾಲುಕ್ಕ ಪರ್ಮಾನಡಿ) 
ಆಳ್ಳಿಕೆಯ ಕಾಲದಲ್ಲಿ ಆತನ ಪುತ್ರಿ ಪಂಪಾದೇವಿಯು ಕುಡುಕೂರನ್ನು ಆಳುತ್ತಿರುವಾಗ, ಕುಡುಕೂರ 
ಈಚಲ ದೋರಯ್ಯನ ಮಗ ಮಾರಯ್ಯ ಪೆಳಿಯೂರ ಅಳಿವಿನಲ್ಲಿ ಮಡಿದ ವಿಷಯವನ್ನು 
ಕ್ರಿ.ಶ.997-98ರ ಶಾಸನವು ದಾಖಲಿಸಿದೆ.೨51 ಮಾರಯ್ಯನ ತಂದೆ ದೋರಯ್ಕನು ಈ ಶಾಸನವನ್ನು 
ಹಾಕಿಸಿದನೆಂದು ತಿಳಿದುಬರುತ್ತದೆ. 


ಕಿ.ಶ.10ನೇ ಶತಮಾನದ ಚಿಕ್ಕಾನ್ನದ ಶಾಸನವು, ಕಾನಿಯದ ಊರ ಅಳಿವಿನಲ್ಲಿ ಮೃತನಾದ 
ಮರಬ್ದೆಯ ತಂದೆ ಮುದ್ದಯ್ಯನನ್ನು ಉಲ್ಲೇಖಿಸಿದೆ.55೨ ಮುದ್ದಯ್ಮನ ಹಿರಿಯ ಅಳಿಯ ಇವನ 
ಸ್ಮಾರಕವಾಗಿ ಕಲ್ಲನಿರಿಸಿದ ವಿಷಯ ಶಾಸನದಿಂದ ತಿಳಿದುಬರುತ್ತದೆ. ಇದೇ ಕಾಲಘಟ್ಟದ 
ಹೊನ್ನಾಪುರದ ಶಾಸನವು, ಚಂದಿವಡಿಯ ಗಾವುಂಡನಾದ ಜೆಟ್ಟರ ಉತ್ತವಯ್ಯನು ಬೆಳ್ಳಲಿಯ ಊರ 
ಅಳಿವಿನಲ್ಲಿ ಸತ್ತ ವಿಷಯವನ್ನು ದಾಖಲಿಸಿದೆ.೨55 ವಿಜಯನಗರದ ಬುಕ್ಕರಾಯನ ಆಳ್ಗಿಕೆಯ 
ಕ್ರಿಶ.1369ರ ಕಾಲದ ಶಾಸನವು, ಹೊಕುನಾಡ ಜಾಲಿಹಳ್ಳಿಯ ದೊಡ್ಡಗೌಂಡನ ಸುಪುತ್ರ ನಾಗಣ್ಣನು 
ಕಣೆಯಲುವಿನಲ್ಲಿ ಹೊಕುನಾಡ ಹುಯ್ಕಲಿನಲ್ಲಿ ಕಾದಿ ಮಡಿದ ವಿಷಯವನ್ನು ದಾಖಲಿಸಿದೆ.54 
ಈತನ ಮಗ ಕೇತನು ಶಾಸನ ಹಾಕಿಸಿದ್ದನು ಶಾಸನದಿಂದ ತಿಳಿಯಬಹುದಾಗಿದೆ. 


ಕೋಟೆ ಕಾಳಗದ ಶಾನಸಗಳು: ನಾಡಿನ ರಾಜಧಾನಿಯೆಂದು ಗುರುತಿಸಿಕೊಂಡ ಊರುಗಳನ್ನು 
ಶತ್ರುಗಳಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಊರಿನ ಸುತ್ತಲೂ ಭದವಾದ ಕೋಟೆಗಳನ್ನು ಕಟ್ಟಲಾಗುತ್ತಿತ್ತು. 
ಸಾಮ್ರಾಜ್ಯ ವಿಸ್ತಾರ ಮತ್ತಿತರ ಕಾರಣಗಳಿಂದಾಗಿ ಇಂಥ ಕೋಟೆಗಳನ್ನು ಹಿಡಿದರೆ, ಆ ನಾಡು 
ಜಯಸಾಧಿಸಿದವರ ಪಾಲಾಗುತ್ತಿತ್ತು ಆದುದರಿಂದ, ಕೋಟೆಗಳನ್ನು ಹಿಡಿಯುವ ಸಲುವಾಗಿ ಮುತ್ತಿಗೆ 
ಹಾಕಲಾಗುತ್ತಿತ್ತು ಮುತ್ತಿಗೆಯ ನಂತರ ಘಟಿಸುವುದೇ ಕೋಟಿ ಕಾಳಗಗಳಾಗಿತ್ತು. ಮೈಸೂರು ಜಿಲ್ಲೆಯ 


ಶಾಸನಗಳಲ್ಲಿ ಉಕ್ತಗೊಂಡಿರುವ ಕೋಟೆ ಕಾಳಗಗಳನ್ನು ಮುಂದಿನಂತೆ ಗುರುತಿಸಲಾಗಿದೆ. 


291 


ನಂಜನಗೂಡು ತಾಲ್ಲೂಕಿನ ಕಾರ್ಯ ಗ್ರಾಮದ ಕ್ರಿ.ಶ.12ನೇ ಶತಮಾನದ ಶಾಸನವು ಕೋಟೆ 
ಕಾಳಗವನ್ನು ಉಲ್ಲೇಖಿಸಿದೆ. ಕುಳ್ಳಲಕೋಟೆಯನ್ನು ಆಕ್ರಮಿಸಿದ ಕಾಳಗದಲ್ಲಿ ಬಾರಂದರಕುಳಪತಿ 


ಕಾರೆಯದ ಹೆರ್ಮಡಿ ಗಾವುಂಡನ ವೀರಮರಣವನ್ನು ದಾಖಲಿಸಿದೆ.೨55 ಕ್ರಿಶ.12ನೇ ಶತಮಾನದ 
ಶಾಸನವು. ಕೋಳಿಯೂರು ಕೋಟೆಯನ್ನು ಮುತ್ತಿದ ಹನಸೋಗೆಯ ಮಾದಿಗವುಂಡನ ಪಟ್ಟದ 
ಮಗನಿಂದ ಕೋಟೆಯನ್ನು ಬಿಡಿಸಿ ಯುದ್ದದಲ್ಲಿ ಮಡಿದ ಕೇತಬೋವನ ಮಗ ಮಾರಸಿಂಗನನ್ನು 
ಉಲ್ಲೇಖಿಸಿದೆ.256 


ತುರುಗೋಳ್‌ ಅಥವಾ ಗೋಗಹಣ: ತುರುಗಳೆಂದರೆ ಒಂದು ಗ್ರಾಮದ ಹಸು, ದನಗಳ ಸಂಪತ್ತು 
ಗೋವನ್ನು ಪೂಜ್ಯವೆಂದು ಭಾವಿಸುವ ಸಂಸ್ಕೃತಿ, ಪರಂಪರೆ ಈ ನಾಡಿನಲ್ಲಿದೆ. ನಾಡಿನ ವಿಸರಣೆಯ 
ಮಹತ್ತಾಕಾಂಕ್ಷೆಯನ್ನು ಹೊಂದಿದ್ದ ರಾಜ ಮಹಾರಾಜರ ಸೈನ್ಯವು ಮೊದಲು ಆ ನಾಡಿನ 
ಪಶುಸಂಪತ್ತಾದ ಗೋವುಗಳನ್ನು ಅಪಹರಿಸುತ್ತಿತ್ತು ಇದರಿಂದ ಯುದ್ಧಕ್ಕೆ ಪ್ರೇರಿಸಲಾಗುತ್ತಿತ್ತು ತನ್ನ 
ನಾಡಿನ ಗೋವುಗಳನ್ನು ಹಿಂದಿರುಗಿ ಪಡೆಯಲು ಕಾಳಗಕ್ಕಿಳಿಯುವುದು ಅನಿವಾರ್ಯವಾಗಿತ್ತು. ಹೀಗೆ 
ಯುದ್ದ ಮೊದಲಾಗಿ ನಾಡಿನ, ಪ್ರಾಂತ್ಯಗಳ ಜಯಾಪಜಯದ ಮೇಲೆ ಆಡಳಿತದ ಹಕ್ಕು 
ನಿರ್ಣಯವಾಗುತ್ತಿತ್ತು. ಮಹಾಭಾರತ ಕಾವ್ಯದ ವಿರಾಟ ಪರ್ವದಲ್ಲಿ ವಿರಾಟರಾಜನ ಮೇಲೆ 
ಯುದ್ಧಕ್ಕೆ ಳಸುವ ಮೊದಲು ಕೌರವರು ಗೋಗಹಣದ ಮೂಲಕ ಯುದ್ದಾಹ್ವಾನವನ್ನು ಇತ್ತ 
ಸಂದರ್ಭವನ್ನು ಇಲ್ಲಿ ಸ್ಮರಿಸಬಹುದು. 

ಮೈಸೂರು ಜಿಲ್ಲೆಯಲ್ಲಿ ತುರುಗೋಳ್‌ ವೀರಗಲ್ಲುಗಳು ಎಲ್ಲ ತಾಲ್ಲೂಕುಗಳಲ್ಲಿಯೂ 
ದೊರೆಯುತ್ತವೆ. ಕ್ರಿಶ. 9ನೇ ಶತಮಾನದ ನಂಜನಗೂಡು ತಾಲ್ಲೂಕಿನ ಇಗ್ಗಲಿಯ ಶಾಸನವು, 
ತುರುಗಾಳಗದಲ್ಲಿ ಇಗ್ಗಲಿ ಗ್ರಾಮದ ತುರುಗಳನ್ನು ರಕ್ಷಿಸಿದ ಅಧಿಕಾರಿ ಗಾವುಂಡ, ಚರಮ ಗಾವುಂಡ 
ಮತ್ತು ಶಿವಯ ಗಾವುಂಡರಿಗೆ ಅಸಗಗಂಗನ ಮಗನಾದ ಪಿಳ್ಳುವಿ ಗಂಗನು ಮದಿಗೆರೆ ಗ್ರಾಮವನ್ನು 


ಕೊಡುಗೆಯಾಗಿ ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ. ಕ್ರಿ.ಶ.10ನೇ ಶತಮಾನದ ತಿ.ನರಸೀಪುರದ 
ಚಿವಲಿಯ ಶಾಸನವು, ದಾಸಿಮಾಚಾರಿಯ ತುರುಗಳನ್ನು ಗವರೆ ಆಚಾರಿಯು ರಕ್ಷಿಸಿ ಮಡಿದ 
ವಿಷಯವನ್ನು ದಾಖಲಿಸಿದೆ.558 ಗಂಗದೊರೆ ಸತ್ಯವಾಕ್ಕ ಪೆರ್ಮಾನಡಿಯ ಇದೇ ಕಾಲಘಟ್ಟದ 
ಇನ್ನೊಂದು ಶಾಸನವು, ಚಿಕ್ಕಾನ್ನದ ಮೇಲೆ ನಡೆದ ತುರುಗಾಳಗದ ದಾಳಿಯಲ್ಲಿ ಮಾದಿಅನು ಮಡಿದ 
ವಿವರವನ್ನು ದಾಖಲಿಸಿದೆ.೨5” ಪಿರಿಯಾಪಟ್ಟಣ ತಾಲ್ಲೂಕಿನ ಕಿತ್ತೂರು ಗ್ರಾಮದ ಕ್ರಿಶ.1008ರ 
ಶಾಸನವು, ತುರುಗಾಳಗದಲ್ಲಿ ಅರೆಮಾರಯ್ಯನ ಮಗ ಚಣ್ಣಯ್ಯನು ಮಡಿದುದನ್ನು ದಾಖಲಿಸಿದೆ.೨60 

ಕಿ.ಶ.1036ನೇ ವರ್ಷದ ಮೈಸೂರು ತಾಲ್ಲೂಕಿನ ಮಲ್ಲೇಗೌಡನಕೊಪ್ಪಲು ಗ್ರಾಮದ ಶಾಸನವು, 
ಆಷಾಡದ ಅಮಾವಾಸ್ಯೆಯಂದು ತಿಲುಗರಮಾರಿಯಾದ ಚಂಗಾಳ್ಗನು ಕಿರಿಯ ಸಹೋದರನೊಡಗೂಡಿ 
ತುರುಗಳನ್ನು ಕೊಂಡು ಹೋಗುವಾಗ, ಒಳಿನಾಗಯ್ಯನ ಮಗ ಬಾಗ್ಗುಳಿ ಸಿರಿಯಣ್ಣನು ಕಾಳಗದಲ್ಲಿ 
ಕಾದಿ ತುರುಗಳನ್ನು ಮರಳಿಸಿ ಮೃತನಾದುದನ್ನು ಉಲ್ಲೇಖಿಸಿದೆ. 61 ಇದೇ ಘಟನೆಗೆ 
ಸಂಬಂಧಿಸಿದಂತೆ, ಪಂಜಿಯ ಸಿರಿಯಮ್ಮನ ಮಗ ಪಂಜಿಯ ಮುದ್ದಯ್ಯನು ಕೂಡ ಮರಣ 
ಹೊಂದಿದ್ದನ್ನು ಇನ್ನೊಂದು ಶಾಸನವು ದಾಖಲಿಸಿದೆ.೨6 


292 


ಕಿ.ಶ.11ನೇ ಶತಮಾನದ ಹುಣಸೂರಿನ ಮರೂರು ಗ್ರಾಮದ ಶಾಸನವು, ತುರುಗಾಳಗದಲ್ಲಿ 
ಇಪಗೊಂಡನೆಂಬ ವೀರನ ಪರಾಕ್ರಮವನ್ನು ಮೆಚ್ಚಿ ಇತ್ತ ಭೂದಾನದ ಕೊಡುಗೆಯನ್ನು 
ದಾಖಲಿಸಿದೆ.363 ಇದೇ ತಾಲ್ಲೂಕಿನ ಮರದೂರಿನ ಕ್ರಿಶ.1106ರ ಹೊಯ್ದಳ ವಿಷ್ಣುವರ್ಧನನ 
ಆಳ್ಗಿಕೆಯ ಕಾಲದ ಶಾಸನವು, ಜಿಗಬೋವನು ತುರುಗಳನ್ನು ಹೊಡೆದುಕೊಂಡು ಹೋದ ಬವರದಲ್ಲಿ 
ತುರುಗಳನ್ನು ರಕ್ಷಿಸಿ ಮಡಿದ ಕದಹುಗೋಡಿನ ಕತ್ತಿಣೆಯ ಕಾರಗವುಡನು ಮಡಿದ ವಿಷಯವನ್ನು 
ದಾಖಲಿಸಿದೆ.354 ಇದೇ ಅರಸನ ಕಾಲದ ಮತ್ತೊಂದು ಶಾಸನವು ಕ್ರಿಶ.1126-27ರ 
ಕಾಲಘಟ್ಟದ್ದಾಗಿದ್ದು, ಬೇಡರಹಳ್ಳಿಯ ಬಗದ್ಧನಪಳಿ ಬಮ್ಮಾರನು ತುರುಗಳನ್ನು ಕೊಂಡು ಹೋಗುವಾಗ, 
ನಡೆದ ಹೋರಾಟದಲ್ಲಿ ತುರುಗಳನ್ನು ಮರಳಿಸಿ ಗಂಗರ ಬೋಕಿಮಯ್ಸನು ಸ್ಪರ್ಗಸ್ಥನಾದ 
ವಿಷಯವನ್ನು ಉಲ್ಲೇಖಿಸಿದೆ.65 ಕ್ರಿ.ಶ.11ನೇ ಶತಮಾನದ ಶಾಸನವು, ಬಲ್ಲಕೊಂಗಾಳ್ನನು ತುರುಗಳನ್ನು 
ಹಿಡಿಯಲು ಮನಮನು ಅವುಗಳನ್ನು ಮರಳಿ ಪಡೆಯುವ ಕಾಳಗದಲ್ಲಿ ಮೃತನಾದುದನ್ನು 
ದಾಖಲಿಸಿದೆ.66 

ಕುಲೋತ್ತುಂಗ-ಚೋಳ-ಚಂಗಾಳ್ಳದೇವನ ಆಳ್ಗಿಕೆಯ ಕಾಲದ ಕಕ್ರಿಶ.1174ರ ಅಡಗೂರು 
ಶಾಸನವು, ವಡಗೂರಿನ ಮಲ್ಲಿಸೆಟ್ಟಿಯ ಮಾವನಾದ ಬಲ್ಲಸೆಟ್ಟಿಯು ತುರುಗಳನ್ನು ಮರಳಿಸಿ ಸದ್ಗತಿ 
ಹೊಂದಿದ ವಿಷಯವನ್ನು ದಾಖಲಿಸಿದೆ.೨67 ಕ್ರಿ.ಶ.1186ರ ಕುಲೋತ್ತುಂಗ-ಜೋಳ-ಚಂಗಾಳ್ಳದೇವನ 
ಆಳ್ಲಿಕೆಯ ಕಾಲದಲ್ಲಿ, ಹೆಗ್ಗಂದೂರ ಅಣ್ಣ---ನು ತುರುಗಳನ್ನು ಹಿಡಿದಾಗ, ನಾಟಯ್ಕನು ತುರುಗಳನ್ನು 


ಮರಳಿಸಿ ಮಡಿದ ವಿಷಯವನ್ನು ಉಲ್ಲೇಖಿಸಿದೆ.೨68 ಬೆಸಲಾಪುರದ ತೇದಿಯ ಉಲ್ಲೇಖವಲ್ಲದಿರುವ 
ಶಾಸನವು, ತುಂಗಬಳನವಾಳು ದೇವ ವೀರಗವುಡನು ಮತ್ತು ಬಸಲವನಾಡ ಮಸಣಿದೇವನು 


ತುರುಗಾಳಗದಲ್ಲಿ ಮಡಿದ ವಿಷಯವನ್ನು ದಾಖಲಿಸಿದೆ.೨69 

ಕ್ರಿಶ.15ನೇ ಶತಮಾನದ ತಡಿಮಾಲಿಂಗಿಯ ಶಾಸನವೊಂದು ಆಸಕ್ತಿದಾಯಕ ವಿಷಯವನ್ನು 
ದಾಖಲಿಸಿದೆ. ಸಂಗಣ್ಣನು ತನಗೆ ಬರಬೇಕಾದ ಮೊತ್ತಕ್ಕೆ ಪ್ರಶಿಯಾಗಿ ಹಳ್ಳಿ ಹಿರಿಯೂರ ಸಮಸ್ತ ಪುಜೆ 
ಗಾವುಂಡರ ಗೋವುಗಳನ್ನು ಸೆರೆಹಿಡಿದುಕೊಂಡು ಹೋಗುತ್ತಿರುವಾಗ, ಕಲವೂರ ಮಲ್ಲೆಯ 
ಮಾರಗೌಡನು ಅವನಿಗೆ ಎಂಭತ್ತು ಗದ್ಯಾಣಗಳನ್ನು ಕೊಟ್ಟು ತುರುಗಳನ್ನು ಸೆರೆಯಿಂದ ಬಿಡಿಸಿಕೊಟ್ಟನು. 
ಅವನಿಗೆ ಹೊನ್ನನ್ನು ಹಿಂದಿರುಗಿಸಲು ಆಗದೇ ಹೋದಾಗ, ಆ ಊರಿನ ಮಹಾಜನಗಳು ಮಲ್ಲೆಯ 
ಮಾರಗವುಡನ ಮಗ ಚೌಡಪ್ಪನಿಗೆ ನಲ್ಲತ್ತು ಸಾವಿರ ಕಂಬಗಳಷ್ಟು ಭೂಮಿಯನ್ನು ಅಕರವಾಗಿ ಅಂದರೆ 
ತೆರಿಗೆರಹಿತವಾಗಿ ಭೋಗಿಸುವಂತೆ ಕೊಟ್ಟ ವಿಷಯವನ್ನು ಶಾಸನವು ಉಲ್ಲೇಖಿಸಿದೆ.೨10 ಪ್ರಸ್ತುತ 
ಶಾಸನದಿಂದ, ಊರಿನ ಮಹಾಜನಗಳು ಸಂಗಣ್ಣನ ಬಳಿ ಸಾಲವಾಗಿ ಪಡೆದ ಹಣಕ್ಕೆ ತುರುಗಳನ್ನು 
ಸೆರೆಹಿಡಿದಂತೆ ತಿಳಿಯುತ್ತದೆ. ಸೆರೆಯಾದ ತುರುಗಳನ್ನು ಕಲವೂರ ಮತ್ತೊಬ್ಬ ಪಜೆ 
ಮಾರಗಾವುಂಡನು ಬಿಡಿಸಿಕೊಟ್ಟಿದ್ದಕ್ಕೆ ಪ್ರತಿಯಾಗಿ, ಭೂಮಿಯನ್ನು ಗುತ್ತಿಗೆಗೆ ನೀಡಿದಂತೆ 
ಅರ್ಥವಾಗುತ್ತದೆ. ಕ್ರಿ.ಶ.1664ನೇ ವರ್ಷದ ಶಾಸನವು. ಕೊಂಗನಾಡಿನ ನಾಯಕರು ಹನಸೋಗೆಯ 
ತುರುಗಳನ್ನು ಸೆರೆಹಡಿದಾಗ, ನಡೆದ ತುರುಗಾಳಗದಲ್ಲಿ ಮಾರಗವರೆಯು ಮಡಿದುದನ್ನು 


ದಾಖಲಿಸಿದೆ.?71 


293 


ಬೇಟೆಯ ಶಾಸನಗಳು: ಕ್ರಿ.ಶ.17ನೇ ಶತಮಾನದ ಶಾಸನವು, ಜೋಗನಹಳ್ಳಿಯ ಯಿಸುವಣ್ಣನು 
ಹುಲಿಯನ್ನು ಇರಿದು ಕೊಂದದ್ದಕ್ಕಾಗಿ ಮರುತಿಹಳಿಯ ನಾಗಪ್ಪನ ಮಗನಾದ ಬೈಚಣ್ಣನು 


ನೆತ್ತರುಕೊಡುಗೆಯನ್ನು ನೀಡಿದ ವಿಷಯವನ್ನು ದಾಖಲಿಸಿದೆ.? 


ಕಳ್ಳರೊಡನೆ ಹೋರಾಟದ ಶಾಸನಗಳು: ಚಂಗಾಳ್ಸನ ಆಳ್ಗಿಕೆಯ ಕಾಲದ ಕ್ರಿ.ಶ.1130-31ರ ಶಾಸನದಲ್ಲಿ, 
ಕಳ್ಳರಿಂದ ತುರುಗಳನ್ನು ರಕ್ಷಿಸಿಕೊಳ್ಳುವ ಸಂದರ್ಭದಲ್ಲಿ ಜೋಗನಹಳ್ಳಿಯ ಬಸವಗಾವುಂಡನ ಮಗ 


ಕೀಳಗಾವುಂಡನು ಮಡಿದ ವಿಷಯವನ್ನು ದಾಖಲಿಸಿದೆ.'3 


ಕಿ.ಶ.1172ರ ಚಪ್ಪರದಹಳ್ಳಿ ಶಾಸನವು ಮಹಾಮಂಡಲೇಶ್ವರ ಕುಲೋತ್ತುಂಗ ಚೋಳ 
ಚಂಗಾಳ್ಳನ ಆಳ್ಳಿಕೆಯ ಕಾಲದಲ್ಲಿ, ಅತ್ತಿಯಕುಪ್ಪೆಯ ತುರುಗಳನ್ನು ಕಳ್ಳರು ಕೊಂಡೊಯ್ಯುವಾಗ, 
ಅವರನ್ನು ಅಡ್ಡಕಟ್ಟಿ ಕಳ್ಳರೊಡನೆ ಹೋರಾಡಿ, ತುರುಗಳನ್ನು ಮರಳಿಸಿ ಮಡಿದ ಅಂಕರಸನೆಂಬ 


ವೀರನನ್ನು ಉಲ್ಲೇಖಿಸಿದೆ.?74 ಕ್ರಿಶ1354ರ ಹಿರಿಯೂರು ಶಾಸನವು, ವಿಜಯನಗರದ 
ಬುಕ್ಕರಾಯನ ಆಳ್ಗಿಕೆಯ ಕಾಲದಲ್ಲಿ, ಕಳ್ಳರೊಡನೆ ಹೋರಾಡಿ ಮಡಿದ ರಾಮೋಜನೆಂಬ ವೀರನನ್ನು 


ಉಲ್ಲೇಖಿಸಿದೆ. ಈ ವೀರನ ಸ್ಮಾರಕವಾಗಿ ಹುಣಸೋಜನ ಮಗ ಮಾದೋಜನು ಶಾಸನ 
ಹಾಕಿಸಿದ್ದಾಗಿ ತಿಳಿದುಬರುತ್ತದೆ. 


ಮೂಗೂರು ಗ್ರಾಮದ ಶಾಸನವೊಂದು ತನ್ನ ವಿಷಯ ವೈವಿಧ್ಯದಿಂದ ವಿಶೇಷವನಿಸಿದೆ. 
ಲಿಪಿಸ್ತರೂಪದಿಂದ ಕಿ.ಶ. 14ನೆಯ ಶತಮಾನದ್ದೆಂದು ನಿರ್ಧರಿಸಿರುವ ಈ ಶಾಸನವು ಹಿರಿಯನಾಡ 
ಮಹಾಪುಭುಗಳಾದ ಮೂಗೂರ ಮಾದಣ್ಣನವರ ಮಗ ಮಾದಪ್ಪನು ತಲೆಮಲೆಗೆ ಹೋಗುತ್ತಿದ್ದಾಗ 
ಮಾರ್ಗಮಧ್ಯೆ ಹಂದಿಗನಹಳ್ಳಿಯ ಘಟ್ಟದಲ್ಲಿ ನಲ್ಪತ್ತು ಕಳ್ಳರು ಬಂದು ಮುತ್ತಿದ್ದಾಗ, ಅವರಲ್ಲಿ ಇಬ್ಬರು 
ಕಳ್ಳರನ್ನು ಕೊಂದು ತನ್ನೊಡೆಯನಾದ ಮಾದಪ್ಪನ ಪ್ರಾಣವನ್ನು ಉಳಿಸಿ ಹೋರಾಟದಲ್ಲಿ 
ವೀರಸ್ಪರ್ಗವನ್ನು ಪಡೆದ ಆಳಿನ ನೆನಪಿಗಾಗಿ ವೀರಗಲ್ಲನ್ನು ನೆಟ್ಟಿರುವ ವಿಷಯವನ್ನು ದಾಖಲಿಸಿದೆ.೨76 
ಅಂದಿನ ಕಾಲದಲ್ಲಿ ಕಳ್ಳತನದ ಪಿಡುಗು ಇದ್ದಿತೆಂದು ಮೇಲ್ಕಂಡ ಶಾಸನಗಳಿಂದ ಅರಿಯಬಹುದು. 


ಗಡಿ ಅಥವಾ ಸೀಮಾ ಸಂಬಂಧದ ಕಾಳಗಗಳು: ಇದೇ ತಾಲ್ಲೂಕಿನ ವಾಟಾಳು ಗ್ರಾಮದಲ್ಲಿನ 
ದುರ್ಗಮನ ಗುಡಿಯ ಎದುರಿನಲ್ಲಿರುವ ಹೊಲದ ತೆವರಿಯಲ್ಲಿರುವ ವೀರಗಲ್ಲುಶಾಸನವು ಕ್ರಿ.ಶ.1196ರ 
ಕಾಲಘಟ್ಟಕ್ಕೆ ಸೇರಿದ್ದು, ಹಿರಿಯನಾಡ ವಾಟಹಳ ಬುತಿಕಾರ ಸಾಂಕಪಾಳರಕುಲದ ಬಾವಾಚಾರಿಯು 


ನಾಡಿನ ಗಡಿವಿವಾದದಲ್ಲಿ ಹತನಾದ ವಿಷಯವನ್ನು ದಾಖಲಿಸಿದೆ./7 
ಆತ್ಮಬಲಿದಾನದ ಶಾಸನಗಳು: 


ಒಂದು ರಾಜ್ಯದ ದೊರೆ ಅಥವಾ ತನ್ನ ಯಜಮಾನನಾಗಿದ್ದ ಒಡೆಯನು ಯಾವುದೇ 
ಕಾರಣದಿಂದ ಮರಣಿಸಿದಾಗ, ಆತನ ಸಲುವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಪ್ರತಿಜ್ಞೆ 
ಕೈಗೊಂಡಿರುತ್ತಿದ್ದ ಒಂದು ವರ್ಗವಿತ್ತು ಇವರಿಗೆ ವೇಳೆವಾಳಿಗಳು ಅಥವಾ ಲೆಂಕರೆಂಬ ಹೆಸರಿತ್ತು 
ಗಂಗ ಮತ್ತು ಹೊಯ್ದಳರ ಕಾಲದಲ್ಲಿ ಇಂಥ ಸ್ಥಾಮಿಭಕ್ತಿಯನ್ನು ಮೆರೆಯುವ ಪದ್ಧತಿಯಿತ್ತು. 
ಮಹಾಸತಿ ಆಚರಣೆಯೂ ಸ್ವಯಂ ಆತ್ಮ ಬಲಿದಾನದ ವರ್ಗಕ್ಕೆ ಸೇರಿದ್ದು ಈ ಬಗ್ಗೆ ಈಗಾಗಲೇ 


294 


ಸ್ತೀಯರ ಸ್ಥಾನಮಾನವೆಂಬ ಉಪಶೀರ್ಷಿಕೆಯಲ್ಲಿ ಚರ್ಚಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ 
ವಿರಳವಾಗಿ ಇಂಥ ಶಾಸನಗಳು ದೊರೆತಿದ್ದು, ಅವುಗಳ ಬಗ್ಗೆ ಮುಂದಿನಂತೆ ಚರ್ಚಿಸಲಾಗಿದೆ. 


ಕ್ರಿ.ಶ.10ನೇ ಶತಮಾನದ ನಂಜನಗೂಡು ತಾಲ್ಲೂಕಿನ ಹೊಳಲವಾಡಿ ಶಾಸನವು, ಬೆನೆಯಿತ 
ಗರೆಗನ ಮಗನಾದ ಎರೆಯನೆಂಬ ವೀರನು ತಲೆಕಡಿಸಿಕೊಂಡು ಸ್ಪ-ಆತ್ಸಾರ್ಪಣೆ ಮಾಡಿಕೊಂಡ 


ವಿಷಯವನ್ನು ದಾಖಲಿಸಿದೆ.75 ಇದರ ಫಲವಾಗಿ ಪಳ್ಳಿಕಾಲೆ ಚಂದಯ್ಯನು ಹತ್ತು ಕೊಳಗ ಮಣ್ಣನ್ನು 
ಕೊಡುಗೆಯಾಗಿ ನೀಡಿದ ವಿಷಯವು ಶಾಸನದಿಂದ ತಿಳಿದುಬರುತ್ತದೆ. ಆದರೆ, ಈ ಆತ್ಮಾಹುತಿಗೆ 
ಕಾರಣವನ್ನು ಶಾಸನದಲ್ಲಿ ನಮೂದಿಸಿರುವುದಿಲ್ಲ. 


ಕೀಳ್ಗುಂಟೆ ಪದ್ಧತಿ: ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ದೊಡ್ಡಹುಂಡಿ ಗ್ರಾಮದಲ್ಲಿನ 


ಶಾಸನವು ವಿಶಿಷ್ಠವಾದ ಘಟನೆಯೊಂದನ್ನು ದಾಖಲಿಸಿದೆ. ಲಿಪಿ ಸ್ಥರೂಪದಿಂದ ಕ್ರಿ.ಶ.10ನೇ 
ಶತಮಾನದ್ದೆಂದು ಗುರುತಿಸಲಾಗಿರುವ ಈ ಶಾಸನವು ಅಂದಿನ ಸಮಾಜದಲ್ಲಿ ಪ್ರಚಲಿತವಿದ್ದ ವಿಶಿಷ್ಟ 
ಪದ್ಧತಿಯೊಂದನ್ನು ಪರಿಚಯಿಸಿದೆ. ಗಂಗರಾಜನಾದ ನೀತಿಮಾರ್ಗ ಪೆರ್ಮಾನಡಿಯು 
ಸ್ಪರ್ಗಸ್ಥನಾದಾಗ, ಪೆರ್ಮಾನಡಿಗಳ ಮನೆಮಗನಾದ ಅಗರಯ್ದನು ಒಡೆಯನಿಗೆ ಕೀಳ್ಗುಂಠತೆಯಾದನು. 
ಕೀಳ್ಗುಂಟೆ ಎಂದರೆ ತನ್ನ ಒಡೆಯನು ಅಸುನೀಗಿದಾಗ, ಆತನಿಗೆ ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟಿದ್ದ 
ಸೇವಕನು(ಮನೆಮಗತ್ತಿನ್‌) ಒಡೆಯನ ಶರೀರವನ್ನು ತನ್ನ ದೇಹದ ಮೇಲಿಟ್ಟುಕೊಂಡು ಸಜೇವನಾಗಿ 
ಸುಡಿಸಿಕೊಂಡು ಅಥವಾ ಹೂಳಿಸಿಕೊಂಡು ಪ್ರಾಣಾರ್ಪಣೆ ಮಾಡುವುದು ಎಂದರ್ಥ. ಕ್ರಿಶ 10ನೇ 
ಶತಮಾನದಲ್ಲಿ ಈ ಪದ್ಧತಿಗೆ ಕೀಳ್ಗುಂಟೆ ಎಂಬ ಹೆಸರಿದ್ದು, ಸುಮಾರು ಕ್ರಿಶ. 12ನೆ ಶತಮಾನದಲ್ಲಿ 
ಹೊಯ್ದಳರ ಆಳ್ಗಿಕೆಯ ಕಾಲದಲ್ಲಿ ಇದೇ ರೀತಿಯ ಪ್ರಾಣಾರ್ಪಣೆಯ ಆಚರಣೆಯು "ಗರುಡ ಪದ್ಧತಿ” 


ಎಂದು ಪ್ರಸಿದ್ಧವಾಗಿತ್ತು. ಇದಕ್ಕೆ ಉದಾಹರಣೆಯಾಗಿ ಕುವರಲಕ್ಷ್ಮನ ಶಾಸನವನ್ನು ಹೆಸರಿಸಬಹುದು. 


ಲೆಂಕವಾಳಿ: ಕ್ರಿಶ.12ನೇ ಶತಮಾನದ ಶಾಸನವು, ಕೋಳಿಯೂರು ಕೋಟೆಯನ್ನು ಮುತ್ತಿದ 
ಹನಸೋಗೆಯ ಮಾದಿಗವುಂಡನ ಪಟ್ಟದ ಮಗನಿಂದ ಕೋಟೆಯನ್ನು ಬಿಡಿಸಿ ಯುದ್ಧದಲ್ಲಿ ಮಡಿದ 


ಕೇತಬೋವನ ಮಗ ಮಾರಸಿಂಗನನ್ನು ಉಲ್ಲೇಖಿಸಿದೆ.80 ಶಾಸನದ ಕೊನೆಯಲ್ಲಿ "ಶ್ರೀ ಲೆಂಕರಗಣ್ಣ' 
ಎಂದು ನಮೂದಿಸಿರುವುದರಿಂದ  ಕಲ್ಲನ್ನಿರಿಸಿದವನು  ಲೆಂಕರಿಗೆ ಮುಖ್ಯಸ್ಥನಿರಬಹುದೆಂದು 
ತಿಳಿಯಬಹುದಾಗಿದೆ. ಶಾಸನದಿಂದ ಹೊಯ್ದಳರ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಲೆಂಕವಾಳಿ ಪದ್ಧತಿಯು 
ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲ್ಲೂಕಿನಲ್ಲಿಯೂ ಅಸ್ತಿತ್ವದಲ್ಲಿತ್ತೆಂದು ತಿಳಿದುಬರುತ್ತದೆ. 

ಧಾರ್ಮಿಕ ಆತ್ಮಬಲಿದಾನದ ಶಾಸನಗಳು: ಸನ್ಯಸನ ವಿಧಿಯಿಂದ ಸಲ್ಲೇಖನ ವತ ಕೈಗೊಂಡು 
ಸಮಾಧಿ ಮರಣ ಹೊಂದುವ ಜೈನರಿಗಾಗಿ ನಿರ್ಮಿಸುವ ಸ್ಮಾರಕಗಳನ್ನು ನಿಸಿದಿಗಳೆಂದು 
ಕರೆಯಲಾಗಿದೆ. ಈ ನಿಸಿದಿಗೆಗಳು ಧಾರ್ಮಿಕ ಬಲಿದಾನದ ರೂಪವಾಗಿದೆ. ಮೈಸೂರು ತಾಲ್ಲೂಕಿನ 
ವರಕೋಡು ಗ್ರಾಮದಲ್ಲಿರುವ ನಿಸಿದಿ ಶಾಸನವನ್ನು ಲಿಪಿಸ್ಪರೂಪದಿಂದ ಕ್ರಿ.ಶ.7-8ನೇ ಶತಮಾನದ 
ಕಾಲಘಟ್ಟದ್ದೆಂದು ಗುರುತಿಸಲಾಗಿದ್ದು, ದುರ್ಗನ ಅರಸಿಯಾದ ಪಿಟ್ಟಬ್ಬೆಯ ಮರಣವನ್ನು 
ದಾಖಲಿಸಿದೆ.81 ಕ್ರಿ.ಶ.8ನೇ ಶತಮಾನದ ಬೆಲವತ್ತೆ ಶಾಸನವು, ಗಂಗ ಶ್ರೀಪುರುಷನ ಆಳ್ಗಿಕೆಯ 


295 


ಕಾಲದಲ್ಲಿ ಮಹಾಪ್ರಭು ಗೋವಪಯ್ಯನು ಸಮಾಧಿ ಮರಣವನ್ನು ಅಪ್ಪಿದ ವಿಷಯವನ್ನು 
ದಾಖಲಿಸಿದೆ.282 


ಕ್ರಿಶ.10ನೇ ಶತಮಾನದ ಹೆಬಸೂರು ಗ್ರಾಮದ ಶಾಸನವು, ಭಂಡಾರದ ಬಾದವಯ್ಮನ ಮಗಳು 
ದೇಯಿಬ್ಲೆಯು ಸನ್ಯಸನ ವಿಧಿಯಿಂದ ಮಡಿದಾಗ ನಿಸಿಧಿಗೆಯನ್ನಿರಿಸಿದ ವಿಷಯವನ್ನು 
ದಾಖಲಿಸಿದೆ.533 ಕೃಷ್ಣರಾಜನಗರ ತಾಲ್ಲೂಕಿನ ಚಿಕ್ಕಹನಸೋಗೆ ಗ್ರಾಮದ ಕ್ರಿಶ.10ನೇ ಶತಮಾನದ 
ಶಾಸನವು, ಪರಮಶ್ರಾವಕಿ ಮತ್ತು ಜಿನಭಕ್ತಳಾದ ಜಕ್ಕಿಯಬ್ದೆಯು ಸುಗತಿಗೆ ಸಂದದ್ದನ್ನು 
ಉಲ್ಲೇಖಿಸಿದೆ.534 ಇದೇ ಕಾಲಘಟ್ಟದ ಮೂಗೂರಿನ ಶಾಸನವು ಸಿವಲಯ್ಕನ ಬಸದಿಯ ತೊಯ್ದಬ್ಬೆ 
ಕಂತಿಯ ಶಿಷ್ಕಳಾದ ಅಮಿಬ್ಬೆ ಕಂತಿಯು ನೋನ್ತು ಮುಡಿಪಿದಾಗ ಅಯ್ದಬ್ಬೆ ಕಂತಿಯು ಆಕೆಯ 
ಸ್ನಾರಕವಾಗಿ ನಿಸಿಧಿಯನ್ನು ನಿಲ್ಲಿಸಿದ್ದನ್ನು ದಾಖಲಿಸಿದೆ.೨85 


ಕಿ.ಶ.10ನೇ ಶತಮಾನದ ತಾಯೂರು ಶಾಸನವು, ಮಾರಮ್ಮಯ್ಯನ ಪತ್ನಿಯಾದ ಹಾಗೂ 
ಅಷ್ಟೋಪವಾಸಿ ಯಷಿ, ಬೂತಯ್ಯ ಮತ್ತು ಅತ್ತಯ್ಯರ ತಾಯಿಯಾದ ಮಾರಿಬ್ಬೆಯು ಸನ್ಮಸನ 
ವಿಧಿಯಿಂದ ಮರಣಿಸಿದ್ದನ್ನು ದಾಖಲಿಸಿದೆ.೨59 ಕ್ರಿಶ.1013ರ ಹುಣಸೂರು ತಾಲ್ಲೂಕಿನ 
ಬೊಮ್ಮಲಾಪುರ ಶಾಸನವು ಮಾಕಬ್ಬೆಗಂತಿಯು ಮಡಿದ ಪ್ರಯುಕ್ತ ಬೀಚಗಾವುಂಡನು ಆಕೆಯ 


ಪರೋಕ್ಷವಿನಯವಾಗಿ ನಿಸಿದಿಗೆಯನ್ನಿಡಿಸಿದ್ದನ್ನು ಉಲ್ಲೇಖಿಸಿದೆ.೨8/ 


ಕ್ರಿಶ.॥1ನೇ ಶತಮಾನದ ಹರತಲೆ ಶಾಸನವು, ಕಾರೆನಾಡು-70ರ ಪರತಾಳಿಯ 
ಪಿರಿಯಪೆರ್ಮಾಡಿ ಗಾವುಂಡನ ಮಗ ಪೆರ್ಮಾಡಿ ಗಾವುಂಡನು ಸಮಾಧಿ ಮರಣವನ್ನು 
ಹೊಂದಿದಾಗ, ಆತನ ತಾಯಿ ಅಯ್ದಬ್ಬೆಯು ನಿಸಿದಿಗೆಯನ್ನು ಮಾಡಿಸಿದ ವಿಷಯವನ್ನು 
ಉಲ್ಲೇಖಿಸಿದೆ.೨88- ಇದೇ ವಿಷಯವನ್ನು ಇನ್ನೊಂದು ಶಾಸನ ಸಹ ಉಲ್ಲೇಖಿಸಿದೆ.೨59 
ಚಿಕ್ಕಹನಸೋಗೆಯ ಬಸದಿಯಲ್ಲಿನ ನಿಸಿದಿ ಶಾಸನವು ಕ್ರಿಶ.1100ರ ಕಾಲಘಟ್ಟದ್ದಾಗಿದ್ದು ಮೂಲ ಸಂಘ 
ದೇಸಿಯ ಗಣ, ಪುಸ್ತಕಗಚ್ಛ್ಚದ ದಿವಾಕರಣಂದಿ ಸಿದ್ದಾಂತಿದೇವರ ಶಿಷ್ಕೆಯಾದ ಬಸವವೆಗಂತಿಯು 
ನೀಡಿದ ಕೊಡುಗೆಯನ್ನು ತಿಳಿಸುತ್ತದೆ. ಶಾಸನವನ್ನು ಹಾಕಿಸಿದವನು ದಂಡನಾಯಕ ನಾಕಿಮಯ್ಯ. 
ಕಿ.ಶ.1109-10ರ ಶಾಸನವು ಹೊಯ್ದಳ ಬಿಟ್ಟಿಗನನ್ನು ಮತ್ತು ಸಂಧಿವಿಗಹಿ ಪುಣಿಸಮಯ್ಯರನ್ನು 
ಹೆಸರಿಸುತ್ತಾ, ನಿಸಿಧಿಯೊಂದನ್ನು ಉಲ್ಲೇಖಿಸಿದೆ.591 ಶಾಸನ ತ್ರುಟಿತವಾಗಿರುವುದರಿಂದ ನಿಸಿಧಿಯ 
ವಿವರ ತಿಳಿದುಬರುವುದಿಲ್ಲ. 


ಮೈಸೂರು ತಾಲ್ಲೂಕಿನ ವರುಣ ಗ್ರಾಮದ ಸಂಸ್ಕೃತ ಶಾಸನದ ಕಾಲ ಸುಮಾರು ಕಿ.ಶ.13ನೇ 
ಶತಮಾನ. ಈ ನಿಸಿದಿ ಶಾಸನವು ದಾವಿಳ ಸಂಘದ ನಂದಿ ಸಂಘಕ್ಕೆ ಸೇರಿದ ಶ್ರೀಪಾಲನ ಶಿಷ್ಕರಾದ 
ಪದ್ಗಪಭ, ಇವರ ಶಿಷ್ಯರಾದ ಧರ್ಮಸೇನರು ಸನ್ಯಸನ ವಿಧಿಯಿಂದ ಮರಣ ಹೊಂದಿದ 
ಘಟನೆಯನ್ನು ದಾಖಲಿಸಿದೆ. ನಂಜನಗೂಡು ತಾಲ್ಲೂಕಿನ ತಗಡೂರು ಗ್ರಾಮದಲ್ಲಿ ಸುಮಾರು 


ಕ್ರಿಶ.14ನೇ ಶತಮಾನಕ್ಕೆ ಸೇರಿದ ನಿಸಿದಿ ಶಾಸನವೊಂದು ಮೂಲ ಸಂಘದ ಕೊಂಡಕುಂದಾನ್ಹಯಕ್ಕೆ 


ಸೇರಿದ ನಾಗನಂದಿ ಅನಂತಭಟ್ಟಾರಕರ ಶಿಷ್ಯರಾದ ನಂದಿ ಭಟ್ಟಾರಕರು, ಇವರ ಶಿಷ್ಯೆ ಸನ್ಯಸನ 
ವಿಧಿಯಿಂದ ಸಮಾಧಿ ಮರಣ ಹೊಂದಿದ ವಿಷಯವನ್ನು ಶಾಸನ ದಾಖಲಿಸಿದೆ.93 


ಪಿರಿಯಾಪಟ್ಟಣ ತಾಲ್ಲೂಕಿನ ರಾವಂದೂರು ಗ್ರಾಮದ ಬಸದಿಯಲ್ಲಿ ನೆಟ್ಟಿರುವ ನಿಸಿದಿಗಲ್ಲು 
ಶಾಸನವು  ಕ್ರಿಶ.1383ರ ಕಾಲಘಟ್ಟದ್ದಾಗಿದ್ದು, ಮೂಲಸಂಘ ದೇಶಿಯಗಣ ಪುಸ್ತಕಗಚ್ಛ 
ಕೊಂಡಕುಂದಾನ್ವಯಕ್ಕೆ ಸೇರಿದ ಶುತಕೀರ್ತಿದೇವ ಮುನಿಯು ಸನ್ಯಸನವಿಧಿಯಿಂದ ಮುಕ್ತಿ ಹೊಂದಿದ 
ನೆನಪಿಗಾಗಿ ಅವರ ಪ್ರಿಯಶಿಷ್ಠರು ಸುಮತಿತೀರ್ಥಂಕರನ ಚೈತ್ಯಾಲಯದ ಜೀರ್ಣೋದ್ದಾರವನ್ನು 


ಮಾಡಿಸಿದ ದಾಖಲೆಯನ್ನು ಒಳಗೊಂಡಿದೆ.೨94 ಕಿ.ಶ.1384ರ ಹಡಜನ ಶಾಸನವು, 
ರಾಜಗುರುವಾಗಿದ್ದ ಮಂಡಲಾಚಾರ್ಯ ಸೈದ್ಧಾಂತಿದೇವರ ಪ್ರಿಯಶಿಷ್ಠೆಯರಾದ ಕೇಶವದೇವಿ ಮತ್ತು 
ಅವಳ ಹಿರಿಯ ಸಹೋದರಿಯಾದ ಮಾರದೇವಿಯರು ಸ್ಪರ್ಗಂಗತರಾದ ನಿಮಿತ್ತ ಮೈಸುನಾಡ 
ಹಡಜನದ ತಂಡೆಯರಕುಲದ ಬಮ್ಮಯ್ಯನವರ ಪುತ್ರರಾದ ಹಿರಿಯ ಮಾದಣ್ಣನವರು ನಿಸಿದಿಗೆಯನ್ನು 


ಮಾಡಿಸಿದ ವಿಷಯವನ್ನು ದಾಖಲಿಸಿದೆ. 


ಇನ್ನೂ ಹಲವಾರು ನಿಸಿದಿ ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿದ್ದು, ಅವುಗಳನ್ನು ಧಾರ್ಮಿಕ 
ಚರಿತ್ರೆ ಅಧ್ಯಾಯದಲ್ಲಿ ಗುರುತಿಸಿ ವಿಶ್ಲೇಷಿಸಲಾಗಿದೆ. 

ನ್ಯಾಯಪದ್ಧತಿ 

ಪ್ರಾಚೀನ ಸಮಾಜದಲ್ಲಿ ಅಪರಾಧಕ್ಕೆ ನೀಡುತ್ತಿದ್ದ ಶಿಕ್ಷೆಯ ಪ್ರಮಾಣ, ವ್ಯಾಜ್ಯಗಳುಂಟಾದಾಗ 
ಅದನ್ನು ಪರಿಹರಿಸುತ್ತಿದ್ದ ಬಗ್ಗೆ ಹಾಗೂ ನ್ಯಾಯತೀರ್ಮಾನವನ್ನು ನೀಡುತ್ತಿದ್ದ ವಿಧಾನವನ್ನು ಶಾಸನಗಳ 
ಉಲ್ಲೇಖಗಳಿಂದ ವಿಶ್ಲೇಷಿಸಲಾಗಿದೆ. ಕರ್ನಾಟಕದ ಶಾಸನಗಳ ಮೂಲಕ ಸಾಮಾನ್ಯವಾಗಿ 
ನ್ಯಾಯತೀರ್ಮಾನ ಮಾಡುವ ಅಧಿಕಾರವು ಅಗ್ರಹಾರಗಳ ಮಹಾಜನರಿಗೆ ಇದ್ದಿತೆಂಬುವುದು 
ಸಷ್ಟವಾಗುತ್ತದೆ. ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆ ಇವರು ಊರಿನ ದೇವಾಲಯಗಳಲ್ಲಿ ಸಭೆ ಸೇರಿ 
ಸಾಂದರ್ಭಿಕ ಸಾಕ್ಷ್ಯಗಳನ್ನು ಆಧರಿಸಿ ಪರಿಹಾರವನ್ನು ನೀಡುತ್ತಿದ್ದರು. ಇಲ್ಲಿನ ನ್ಯಾಯತೀರ್ಮಾನವು 
ಸಮ್ಮತವಾಗದೇ ಹೋದಾಗ ನಾಡಿನ ಗಾವುಂಡ, ನಾಳ್ಗಾವುಂಡ ಅಥವಾ ನಾಳ್ಪಭುವಿನ ಬಳಿಗೆ 
ವ್ಯಾಜ್ಯವನ್ನು ಒಯ್ಯಲಾಗುತ್ತಿತ್ತು. ಅಲ್ಲಿಯೂ ಪರಿಹಾರವಾಗದ ಜಟಿಲ ಸಮಸ್ಯೆಗಳು ರಾಜ್ಯದ ಅರಸನ 
ಬಳಿಗೆ ತೀರ್ಮಾನಕ್ಕಾಗಿ ಕೊಂಡೊಯ್ಯಲಾಗುತ್ತಿತ್ತು. ರಾಜನೇ ನ್ಯಾಯತೀರ್ಮಾದ ಅಂತಿಮ 
ನಿರ್ಣಾಯಕನಾಗಿದ್ದ. ರಾಜನ ತೀರ್ಮಾನಕ್ಕೆ ಎಲ್ಲರೂ ಬದ್ದರಾಗಿರುತ್ತಿದ್ದರು. ಮೈಸೂರು ಜಿಲ್ಲೆಯ 
ಶಾಸನಗಳಲ್ಲಿ ಉಕ್ತವಾಗಿರುವ ಇಂಥ ವಿಷಯಗಳನ್ನು ಮುಂದಿನಂತೆ ಗುರುತಿಸಲಾಗಿದೆ. 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಬೆಳತೂರಿನಲ್ಲಿ ದೊರೆತಿರುವ ಕ್ರಿಶ.1057ರ ದೇಕಬ್ಬೆ 


ಶಾಸನವು, ಮಹತ್ವವಾದ ವಿಷಯವೊಂದನ್ನು ದಾಖಲಿಸಿದೆ. ಅದೆಂದರೆ, ಯಾವುದೋ 
ಸಂದರ್ಭದಲ್ಲಿ ದೇಕಬ್ಬೆಯ ಪತಿಯಾದ ಏಚನು ತನ್ನ ದಾಯಾದಿಯನ್ನು ಇರಿದು ಕೊಂದ ಪ್ರಯುಕ್ತ 
ಚೋಳರಾಜನು ಏಚನನ್ನು ತಲಕಾಡಿಗೆ ಕರೆಸಿಕೊಂಡು ಮರಣದಂಡನೆ ಶಿಕ್ಷೆಯನ್ನು ಜಾರಿಗೊಳಿಸಿದ 
ವಿಷಯವು ಶಾಸನೋಕ್ತವಾಗಿದೆ. ಇದರಿಂದ ಹತ್ಯೆಯಂತಹ ಅಪರಾಧಗಳಿಗೆ ಮರಣದಂಡನೆ 
ಶಿಕ್ಷೆಯನ್ನು ವಿಧಿಸುತ್ತಿದ್ದುದಾಗಿ ಶಾಸನದಿಂದ ತಿಳಿದುಬರುತ್ತದೆ. 


297 


ಕ್ರಿ.ಶ.1172ರ ಚಪುರದಹಳ್ಳಿ ಶಾಸನವು, ಅತ್ತಿಯಕುಪ್ಪೆ ಊರಿಗೆ ಕಳ್ಳರು ದಾಳಿಮಾಡಿ 
ತುರುಗಳನ್ನು ಕೊಂಡು ಹೋಗುವಾಗ, ಅಂಕರಸನೆಂಬ ವೀರನು ಅವರುಗಳನ್ನು ಅಡ್ಡಗಟ್ಟಿ ಹೋರಾಡಿ 


ತುರುಗಳನ್ನು ಬಿಡಿಸಿಕೊಂಡು ಸ್ಪರ್ಗಸ್ಥನಾದ ವಿಷಯವನ್ನು ದಾಖಲಿಸಿದೆ. ಪ್ರಾಚೀನ ಸಮಾಜದಲ್ಲಿ 
ಕಳ್ಳರ ವಿಷಯಗಳನ್ನು ಉಲ್ಲೇಖಿಸುವ ಶಾಸನಗಳನ್ನು ಕಳ್ಳರೊಡನೆ ಹೋರಾಟ ಎಂಬ 
ಉಪಶೀರ್ಷಿಕೆಯಲ್ಲಿ ಈಗಾಗಲೇ ವಿಶ್ಲೇಷಿಸಲಾಗಿದೆ. ಇಂಥ ಕಳ್ಳತನಗಳನ್ನು ಮಾಡುತ್ತಿದ್ದ ಕಳ್ಳರಿಗೆ 
ಹೋರಾಟದಲ್ಲಿ ಕೊಂದು ಹಾಕಿ ಮರಣದಂಡನೆಯನ್ನು ನೀಡುತ್ತಿದ್ದ ಬಗ್ಗೆ ಶಾಸನಗಳಿಂದ 
ತಿಳಿದುಬರುತ್ತದೆ. 

ಕ್ರಿ.ಶ.13ನೇ ಶತಮಾನದ ವರಕೋಡಿನ ತಮಿಳು ಶಾಸನವು, "ರಾಜದ್ರೋಹಿ'ಯೆಂಬ ಪದವನ್ನು 


ಉಲ್ಲೇಖಿಸಿದೆ.98 ಶಾಸನದ ತುುಟಿತವಾಗಿರುವುದರಿಂದ ವಿಷಯ  ತಿಳಿದುಬರುತ್ತಿಲ್ಲ ಆದರೆ. 
ಶಾಸನದಲ್ಲಿ ಕೃಷ್ಣ ದೇವಾಲಯಕ್ಕೆ ಸೇರಿದ ಭೂಮಿಯ ಉಲ್ಲೇಖವಿರುವುದರಿಂದ, ಬಹುಶಃ ರಾಜನು 
ನೀಡಿದ ಈ ಭೂಮಿಯನ್ನು ಅತಿಕ್ರಮಿಸಿದ ವಿಷಯಕ್ಕೆ ಶಾಸನ ಸಂಬಂಧಪಟ್ಟಿರಬಹುದೆಂದು 
ಊಹಿಸಬಹುದಾಗಿದೆ. ಹುಣಸೂರು ತಾಲ್ಲೂಕಿನ ರತ್ನಾಪುರ ಗ್ರಾಮದ ಕ್ರಿಶ.1417ರ ಶಾಸನವು, ಆ 
ಊರಿನಲ್ಲಿ ವಾಸಿಸುತ್ತಿರುವ ವೊಕ್ಕಲುಗಳಿಗೆ ಹಾಗೂ ಮುಂದೆ ಬರುವ ವೊಕ್ಕಲುಗಳಿಗೆ ಕೆಲವೊಂದು 
ಕಟ್ಟಳೆಗಳನ್ನು ಹಾಗೂ ವಿವಿಧ ದ್ರೋಹ, ಅಪರಾಧಗಳಿಗೆ ವಿಧಿಸುವ ದಂಡ, ಶಿಕ್ಷೆಯ ಪ್ರಮಾಣಗಳನ್ನು 


ವಿವರಿಸಿದೆ. ಅಳಿವು, ಅನಾಯ, ಭಂಡಾರದ್ರೋಹ, ಎತ್ತು ಕದ್ದವರು, ತೊತ್ತು ಕದ್ದವರು, ತೆರಿಗೆ 
ಕದ್ದವರು, ಬಾಯಿತಪುವುದು ಅಂದರೆ ಮಾತಿಗೆ ತಪ್ಪುವುದು ಕೂಡ ಆಗ ಅಪರಾಧಗಳಲ್ಲಿ 
ಒಂದಾಗಿತ್ತು ಈ ಒಂದೊಂದು ಅಪರಾಧಕ್ಕೂ ಒಂದೊಂದು ಶಿಕ್ಷೆಯನ್ನು ಶಾಸನ ನಿಗದಿಪಡಿಸಿದೆ. 
ಆದರೆ, ಶಾಸನ ತುಟಿತವಾಗಿರುವುದರಿಂದ ಬಹುಮುಖ್ಯವಾದ ಶಿಕ್ಷೆಯ ಪ್ರಮಾಣದ ಉಲ್ಲೇಖ 
ಅಳಿಸಿಹೋಗಿದ್ದು, ಕೇವಲ ಹನ್ನೆರಡು ಹಣವನ್ನು ದಂಡವಾಗಿ ತೆರಬೇಕಾದ ವಿಷಯ ಮಾತ್ರ 
ಉಳಿದಿದೆ. ಆದರೂ, ಆ ಕಾಲದಲ್ಲಿ ಮೇಲೆ ಹೇಳಿದ ಅಪರಾಧಗಳಿಗೆ ಪ್ರತ್ಯೇಕವಾದ ದಂಡ, ಶಿಕ್ಷೆಯನ್ನು 
ವಿಧಿಸಲಾಗುತ್ತಿತ್ತೆಂದು ಶಾಸನದಿಂದ ತಿಳಿದುಬರುತ್ತದೆ. 

ಕ್ರಿ.ಶ.16ನೇ ಶತಮಾನದ ಕುಡಕೂರಿನ ಶಾಸನವು, ಬೆಟ್ಟದಪುರದ ಅನ್ನದಾನಿ 
ಮಲ್ಲಿಕಾರ್ಜುನದೇವರಿಗೆ ಕೊಡುಗೆಯಾಗಿ ನೀಡಿದ್ದ ಕುಡಕೂರನ್ನು ತುಂಗದ ಪ್ರಭುಗಳು ಅತಿಕ್ರಮಿಸಿ 
ಆಕ್ರಮಿಸಿಕೊಂಡಾಗ, ವೀರಶೈವ  ಅರ್ಚಕರುಗಳನ್ನೊಳಗೊಂಡ ದೇವಪಿತುಮಹತ್ತು ಮತ್ತು 
ಕುಮಾರಮಹತ್ತುಗಳಂಬ ವಿಚಾರಣಾ ಸಮಿತಿಯು ವಿಚಾರಣೆ ನಡೆಸಿ ಕುಡಕೂರನ್ನು 
ದೇವರಪುರವೆಂದು ಸಾಧಿಸಿದಾಗ, ತುಂಗದ ಚನ್ನಣ್ಣಗವುಡನು ಚಂಗನಾಡ ಪ್ರಭುಗಳನ್ನು ಹಾಗೂ 
ಹಿಟ್ಟಹೆಬ್ಬಾಗಿಲಿನ ದೇವಪಯ್ಯನನ್ನು ಕೂಡಿಕೊಂಡು ಮಹತ್ತುಗಳ ಬಳಿ ಬಂದು, ದೇವಸ್ಪತ್ತೆಂದು 
ತಿಳಿಯದೆ ಅಪಹರಿಸಿಕೊಂಡೆನೆಂದು ತಪ್ಟೊಪ್ಪಿಕೊಳ್ಳುವ ವಿಷಯವನ್ನು ನಿರೂಪಿಸಿದೆ.300 ಆದರೆ, 
ಮುಂದಾಗುವ ಶಿಕ್ಷೆಯನ್ನು ವಿಧಿಸುವ ಪ್ರಕ್ರಿಯೆಗಳನ್ನು ವಿವರಿಸದೆ ಶಾಸನ ಥಟ್ಟನೆ ಅರ್ಧಕ್ಕೆ 
ನಿಂತುಹೋಗಿದೆ. ಪ್ರಸ್ತುತ ಶಾಸನದಿಂದ ಪರರ ಆಸ್ಲಿಯನ್ನು ಅಪಹರಿಸುತ್ತಿದ್ದ ವಿಷಯ 
ತಿಳಿದುಬರುತ್ತದೆ. ಇಂಥ ವಿಷಯಗಳನ್ನು ವಿಚಾರಣೆ ನಡೆಸಲು ಸಂದರ್ಭಕ್ಕೆ ತಕ್ಕಂತೆ ವಿಚಾರಣಾ 
ಸಮಿತಿಗಳನ್ನು ರಚಿಸುತ್ತಿದ್ದ ವಿಷಯ ಸಹ ತಿಳಿದುಬರುತ್ತದೆ. 

ಕಳಲೆಯ ಶಾಸನವೊಂದರ ಕಾಲ ಕ್ರಿಶ. 16ನೆಯ ಶತಮಾನ. ಮಲ್ಲಿಕಾರ್ಜುನಸ್ಪಾಮಿಯ 
ನಿರೂಪದಿಂದ ತಿರುಮಲರಾಜದೇವನು ಕಳಲೆ-ಸೀಮೆಯ ಪ್ರಜೆಗಳಿಗೆ ವಿಧಿಸುತ್ತಿದ್ದ ಮಹಾದಂಡಗಳ 


298 


ಬಗ್ಗೆ ಕೆಲವು ಭರವಸೆಗಳನ್ನು ನೀಡಿ ಶಾಸನ ಹಾಕಿಸಿರುವ ಉಲ್ಲೇಖ ಈ ಶಾಸನದಲ್ಲಿದೆ.301 ಇದಕ್ಕೆ 
ತಪ್ಪಿದರೆ ಹನ್ನೆರಡು ವರಹಗಳ ದಂಡ ಮತ್ತು ಮಲ್ಲಿಕಾರ್ಜುನ ದೇವರಾಣೆಯನ್ನು ವಿಧಿಸಿಕೊಳ್ಳಲಾಗಿದೆ. 
ನಂಬುಗೆಯ ಶಾಸನವೆಂದೇ ಹೆಸರಿಸಿರುವ ಇದರಲ್ಲಿ ಪೂರ್ಣ ವಿವರಗಳು ಶಾಸನ 
ತುಟಿತಗೊಂಡಿರುವುದರಿಂದ ನಷ್ಟವಾಗಿದೆ. ಪ್ರಸ್ತುತ ಶಾಸನದಿಂದ ಆಗ ಚಾಲ್ತಿಯಲ್ಲಿದ್ದ ಅಪರಾಧಕ್ಕೆ 
ವಿಧಿಸಲಡುತ್ತಿದ್ದ  ಮಹಾದಂಡಗಳ ಬಗ್ಗೆ ಜನರು ಅಸಂತುಷ್ಟರಾಗಿ ಪ್ರಭುತ್ವದ ಮೇಲೆ 
ಕ್ರೋಧಗೊಂಡಿರುವ ಸಾಧ್ಯತೆಯಿದ್ದು, ಈ ಅಸಮಾಧಾನವನ್ನು ಹೋಗಲಾಡಿಸಲು ನಾಡಿನ 
ಅಧಿಕಾರಿಯೊಬ್ಬನನ್ನು ನಿಯುಕ್ತಗೊಳಿಸಿದ್ದು, ಆತ ಕಳಲೆಸೀಮೆ ಪ್ರಜೆಗಳಿಗೆ ಭರವಸೆಗಳನ್ನು ನೀಡಿ, 
ಅದನ್ನು ಅನುಷ್ಠಾನಗೊಳಿಸುವ ತೀರ್ಮಾನವನ್ನು ಜನರ ನಂಬಿಕೆಗಾಗಿ ಶಾಸನ ಹಾಕಿಸಿ ಮನದಟ್ಟು 
ಮಾಡಿರುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರುತ್ತಿದೆ. 

ಸ್ಪತ್ತು ಅಪಹರಣ ಅಥವಾ ಶಾಸನಗಳ ಕಟ್ಟಳೆಯನ್ನು ಸಾಧ್ಯವಾದಷ್ಟು ಅಂದಿನ ಪುಜೆಗಳು 
ಮೀರುತ್ತಿರಲಿಲ್ಲವೆಂದು ಭಾವಿಸಬಹುದು. ಇದಕ್ಕೆ ಕಾರಣ ಶಾಸನಗಳಲ್ಲಿದ್ದ ಶಾಪಾಶಯ ವಾಕ್ಯಗಳು. 
ಇವು ಜನರನ್ನು ಶಾಪ ಅಥವಾ ಧಾರ್ಮಿಕ ಭೀತಿಯಿಂದ ಇಂಥ ಕೆಲಸಗಳಿಗೆ ಕೈಹಾಕದಂತೆ 
ತಡೆಯುವಲ್ಲಿ ಬಹುತೇಕ ಸಘಫಲವಾಗಿದ್ದವೆಂದು ಭಾವಿಸಬಹುದು. 

ಆರ್ಥಿಕ ವ್ಯವಸ್ಥೆ: 

ಒಂದು ನಾಡಿನ ಬೆನ್ನೆಲುಬು ಅದರ ಅರ್ಥವ್ಯವಸ್ಥೆ. ಒಂದು ನಾಡಿನ ಉನ್ನತಿ ಮತ್ತು 
ಅವನತಿ ಎರಡಕ್ಕೂ ಈ ಅರ್ಥವ್ಯವಸ್ಥೆಯೇ ಕಾರಣ. ವಿಜಯನಗರ ಸಾಮ್ರಾಜ್ಯದ ಉನ್ನತಿಗೂ, 
ಪತನಕ್ತೂ ಈ ಅರ್ಥವ್ಯವಸ್ಥೆಯೇ ಕಾರಣವೆಂದು ಈಗಾಗಲೇ ಚರಿತ್ರೆಯಿಂದ ತಿಳಿದುಬಂದಿರುವ 
ಸಂಗತಿಯಾಗಿದೆ. 

ತೆರಿಗೆ ಪದ್ದತಿ 

ಒಂದು ಸಾಮ್ರಾಜ್ಯ ಅಥವಾ ನಾಡಿನ ಅಭ್ಯುದಯಕ್ಕೆ ತೆರಿಗೆಯಿಂದ ಬರುತ್ತಿದ್ದ ಆದಾಯವೇ 
ಪ್ರಮುಖ ಕಾರಣವಾಗಿತ್ತು.ಈ ತೆರಿಗೆ ಅಥವಾ ಕರಗಳನ್ನು ರಾಜನ ಬೊಕ್ಕಸಕ್ಕೆ ಪಡೆಯಲಾಗುತ್ತಿತ್ತು. 
ರಾಜನು ನಾಡು ಮತ್ತು ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ ತೆರಿಗೆಗಳನ್ನು ಪಡೆಯುತ್ತಿದ್ದನು. 
ರಾಜಬೊಕ್ಕಸವನ್ನು ನಿರ್ವಹಿಸಲು ಭಂಡಾರಿಯೆಂಬ ಅಧಿಕಾರಿಯಿರುತ್ತಿದ್ದನು. ಆದರೆ, ತೆರಿಗೆಗಳನ್ನು 
ಪ್ರಜೆಗಳಿಗೆ ಹೊರೆಯಾಗದಂತೆ ಮಿತವಾಗಿ, ನಾಡಿನ ಅಭಿವೃದ್ಧಿಗಾಗಿ ಮಾತ್ರ ಹಾಕಬೇಕೆಂಬ ನಿಯಮ 
ಪ್ರಾಚೀನ ಭಾರತದಲ್ಲಿತ್ತು. "ಅತಿಹೆಚ್ಚಿನ ತೆರಿಗೆಗಳನ್ನು ಹೇರುವ ಆಡಳಿತ ಅತಿ ಕೆಟ್ಟ ಆಡಳಿತ'ವೆಂದು 
ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳಲಾಗಿದೆ. ಕರ್ನಾಟಕದಲ್ಲಿನ ಬಹುತೇಕ ರಾಜಮನೆತನಗಳು ಹಿಂದಿನ 
ಶಾಸ್ತ್ರ ಸ್ಮತಿಗಳಿಗೆ ಅನುಗುಣವಾಗಿಯೇ ಆಡಳಿತ ನಡೆಸುತ್ತಿದ್ದುದರಿಂದ ಈ ನಿಯಮಗಳನ್ನು 
ಪಾಲಿಸುತ್ತಿದ್ದರೆಂದು ಅರ್ಥೈಸಬಹುದಾಗಿದೆ. ಆದರೆ, ಕಾಲಾನುಕ್ರಮದಲ್ಲಿ, ರಾಜನು 
ವಿಷಯಾಸಕ್ಷನಾಗಿಯೋ ಅಥವಾ ಸಾಮ್ರಾಜ್ಯ ವಿಸ್ತರಣೆಯ ಮಹತ್ತ್ಹಾಕಾಂಕ್ಷಿಯೋ ಆಗಿದ್ದ 
ಸಂದರ್ಭಗಳಲ್ಲಿ, ಸ್ವಹಿತಾಸಕ್ತಿಗೆ ಮತ್ತು ಸೈನ್ಯದ ನಿರ್ವಹಣೆಗೆ ಹೆಚ್ಚಿನ ತೆರಿಗೆಗಳನ್ನು ಪ್ರಜೆಗಳ ಮೇಲೆ 
ಹೇರಿರುವುದನ್ನು ನೋಡಬಹುದು. ಇಂಥ ತೆರಿಗೆಯ ಭಾರದಿಂದ ಪ್ರಜೆಗಳ ಜೀವನ ಕೆಲವೊಮ್ಮೆ 
ಕಷ್ಟಕರವಾಗಿದ್ದಿತೆಂದು ಭಾವಿಸಬಹುದು. ಸಾಮಾನ್ಯವಾಗಿ ರಾಜನು ನೀಡಿದ ದಾನಶಾಸನಗಳಲ್ಲಿ ಎರಡು 
ರೀತಿಯ ವಿನಾಯಿತಿಗಳನ್ನು ನೋಡಬಹುದು. ಒಂದು "ಅಭಟಪ್ರವೇಶ' ಎರಡನೆಯದಾಗಿ 
"ಸರ್ವಮಾನ್ಯ. ಅಭಟಪ್ರವೇಶವೆಂದರೆ, ಆ ಗ್ರಾಮಕ್ಕೆ ಸೈನಿಕರ/ರಾಜಭಟರ ಪ್ರವೇಶ ನಿಷಿದ್ದವೆಂದು. 


299 


ಹಾಗೆಯೇ ಸರ್ವಮಾನ್ಯವೆಂದರೆ, ಕೊಡುಗೆ ನೀಡಿದ ಗಾಮವು ಎಲ್ಲ ರೀತಿಯ ತೆರಿಗೆಗಳಿಂದ 
ಮುಕ್ತವಾಗಿದೆಯೆಂದರ್ಥ. ಕಷ್ಟಕಾಲದ ಸಂದರ್ಭಗಳಲ್ಲಿ ತೆರಿಗೆ ಪಾವತಿಸಲು ನಿರಾಕರಿಸಿದರೆ, 
ತೆರಿಗೆಗಳನ್ನು ಸಂಗಹಿಸಲು ಸೈನಿಕರನ್ನು ಬಳಸಿಕೊಳ್ಳಲಾಗುತ್ತಿತ್ತು ಪ್ರಾಚೀನ ಸಮಾಜದ ಜನರು 
ಸೈನಿಕರಿಗೆ ಮತ್ತು ತೆರಿಗೆಗಳಿಗೆ ಮಾತ್ರವೇ ಹೆದರುತ್ತಿದ್ದರೆಂಬುದು ಇದರರ್ಥ ಎಂದು 
ಡಾ.ಎಂ.ಚಿದಾನಂದಮೂರ್ತಿಯವರು ಗುರುತಿಸಿದ್ದಾರೆ.302 ಮೈಸೂರು ಜಿಲ್ಲೆಯ 
ಶಾಸನೋಕ್ತವಾಗಿರುವ ಇಂಥ ತೆರಿಗೆಗಳ ಬಗ್ಗೆ ಕಾಲಾನುಕ್ರಮಣಿಕೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಲಾಗಿದೆ. 

ಪ್ರಾಚೀನ ಕಾಲದ ಹೆಚ್ಚಿನ ಶಾಸನಗಳಲ್ಲಿ ತೆರಿಗೆಗಳ ಉಲ್ಲೇಖ ಕಾಣಬರುವುದಿಲ್ಲ. ಕ್ರಿ.ಶ.450ರ 
ಹಿಟ್ಟ ಹೆಬ್ಬಾಗಿಲು ಗಾಮದ ಕದಂಬ ಶಿವಮೃಗೇಶವರ್ಮನ ಶಾಸನವು, ಬಹ್ಮದೇಯವಾಗಿ 
ಸರ್ವಸ್ತಾಮಿಗೆ ನೀಡಿದ ಕಿರುನೀರಿಲ್ಲಿ ಗ್ರಾಮವನ್ನು '"ಅಭಟಪು್ರವೇಶ' ಮತ್ತು "ಪಂಗು' ಹಾಗೂ 
"ಏಿಷ್ಠಿ'ಗಳೆಂಬ ತೆರಿಗೆಗಳಿಂದ ಮುಕ್ತಮಾಡಿದ ಉಲ್ಲೇಖವಿದೆ.303 ಪಂಗು ಹಾಗೂ ವಿಷ್ಠಿಗಳು ತೆರಿಗೆಗಳು 
ಎಂದು ಮಾತ್ರ ತಿಳಿದುಬರುತ್ತದೆಯೇ ಹೊರತು ಯಾವುದರ ಮೇಲಿನ  ತೆರಿಗೆಗಳಂದು 
ತಿಳಿದುಬರುವುದಿಲ್ಲ. ಕ್ರಿ.ಶ.9-10ನೇ ಶತಮಾನದ ಶಾಸನವು, ಸಿದ್ದಾಯ ಐದು ಗದ್ಯಾಣಗಳು ಮತ್ತು 


ಕುರುದೆರೆಯೆಂಬ ತೆರಿಗೆಗಳನ್ನು ಉಲ್ಲೇಖಿಸಿದೆ.304 ಕುರುದೆರೆ ಅಥವಾ ಕುರುಂಬಿಡಿ ಎಂದರೆ 

ಸಾಮಂತರಿಗೆ ಸಲ್ಲಬೇಕಾದ ತೆರಿಗೆ ಎಂದರ್ಥವೆಂದು ಡಾ.ಎಂ.ಜಿ.ಮಂಜುನಾಥ ಅವರು 

ನಿರೂಪಿಸಿದ್ದಾರೆ.305 

ಹೊಯ್ದಳ ಒಂದನೇ ನರಸಿಂಹನ ಆಳ್ಗಿಕೆಯ ಕಾಲದ ಕ್ರಿ.ಶ.1162ರ ಧರ್ಮಾಷುರ ಶಾಸನವು, 

ಅನೇಕ ರೀತಿಯ ತೆರಿಗೆಗಳನ್ನು ಉಲ್ಲೇಖಿಸಿದೆ.305 ಪ್ರಸ್ತುತ ಶಾಸನವು ಹಿರಿಯ ಭಂಡಾರಿ 

ಹುಳ್ಳಯ್ಯನನ್ನು ಹೆಸರಿಸಿದೆ. ತೆರಿಗೆಗಳ ಪ್ರಸ್ತಾಪವು ಮುಂದಿನಂತಿದೆ. 

ವೊಳವಾರು: ಇತರೆ ಪ್ರದೇಶಗಳಿಂದ ಪಡೆಯುತ್ತಿದ್ದ ಆಮದು ಸರಕಿನ ಮೇಲಿನ ತೆರಿಗೆ. 

ಹೊರವಾರು: ರಫ್ತು ಮಾಡುತ್ತಿದ್ದ ವಸ್ತುಗಳ ಮೇಲಿನ ತೆರಿಗೆ. 

ಗಾಣದೆರೆ: ಎಣ್ಣೆ ತೆಗೆಯುತ್ತಿದ್ದ ಗಾಣಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 

ಕುಂಬಾರದೆರೆ: ಕುಂಬಾರರ ವೃತ್ತಿಯ ಮೇಲೆ ವಿಧಿಸಲಡುತ್ತಿದ್ದ ತೆರಿಗೆ. 

ಅಸಗದೆರೆ: ಮಡಿವಾಳ ವೃತ್ತಿಯ ಮೇಲೆ ವಿಧಿಸಲಡುತ್ತಿದ್ದ ತೆರಿಗೆ. 

ತೊತ್ತುದೆರೆ: ತೊತ್ತುಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 

ಭಂಡಿದೆರೆ: ಸರಕು ಸಾಗಾಣಿಕೆಯ ಬಂಡಿಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 

ವೊಡ್ಡದೆರೆ: ವೊಡ್ಡರ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 

ಮೇದದೆರೆ: ಬಿದಿರಿನಿಂದ ವಸ್ತುಗಳನ್ನು ತಯಾರಿಸುತ್ತಿದ್ದ ವೃತ್ತಿಯವರ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 

ಉದುವಲುದೆರೆ: ಬಹುಶಃ ಶಾಸನದ ಲಿಪಿಸ್ಥಾಲಿತ್ಯದಿಂದ ಉರುವಲುದೆರೆಯು ಉದುವಲುದೆರೆಯೆಂದು 
ನಮೂದಾಗಿರಬಹುದು. ಕಟ್ಟಿಗೆ ಅಥವಾ ಸೌದೆಗಳ ಮೇಲಿನ ವಿಧಿಸುತ್ತಿದ್ದ ತೆರಿಗೆ. 

ಅಯ್ದೂದರುಗುಳಿಯ ಪನ್ನಾಯದೆರೆ: "ಕುಳಿ" ಎಂಬುದು ಭೂಮಿಯನ್ನು ಅಳೆಯಲು ಬಳಸುತ್ತಿದ್ದ 
ಮಾಪನ. "ಪನ್ನಾಯ' ಎಂದರೆ, ದಾನವಾಗಿ ಬಂದ ಭೂಮಿಯ ಮೇಲಿನ 
ಆದಾಯ. ಆದುದರಿಂದ, ಅಯ್ದೂರುಗುಳಿಯ ಪನ್ನಾಯ ಎಂದರೆ, ಐದುನೂರು 


300 


ಕುಳಿಗಳಷ್ಟು ದಾನಭೂಮಿಯಿಂದ ಬಂದ ಆದಾಯದ ಮೇಲೆ ವಿಧಿಸುತ್ತಿದ್ದ 
ಸುಂಕವೆಂದು ಹೇಳಬಹುದು. 
ನಾವಿದದೆರೆ: ನಾವಿದ ವೃತ್ತಿಯ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 
ಕ್ರಿ.ಶ.1174ರ  ಕಂಪಲಾಪುರ ಶಾಸನವು  ಕೋಟೆಯಕುಪ್ಪೆಯ  ಮಾದೆಯನಾಯ್ಯ್ದನು 


ಕಂದಾಯವನ್ನು ಸಂಗ್ರಹಿಸುವ ಅಧಿಕಾರಿಯಾಗಿ ಉಲ್ಲೇಖಗೊಂಡಿದ್ದಾನೆ.307 ಈತ ಕೋಟೆಯಕುಪ್ಪೆ 
ಸ್ಥಳಕ್ಕೆ ಸಲ್ಲುವ ಹತ್ತು ಹಳ್ಳಿಗಳ ಕಂದಾಯವನ್ನು ಸಂಗಹಿಸಬೇಕಾಗಿದ್ದಿತು. ಕ್ರಿ.ಶ.1277ರ ಹೊಯ್ದಳ 
ಮುಮ್ಮಡಿ ನರಸಿಂಹನ ಆಳ್ಳಿಕೆಯ ಕಾಲದ ಶಾಸನವು. ಹೊಸದಾಗಿ ಪಟ್ಟಣ ನಿರ್ಮಿಸಿದ್ದು, ಈ 
ಪಟ್ಟಣದಲ್ಲಿ ಮನೆಯ ಮಾಡಿದವರಿಗೆ ಮನೆದೆರೆಯಿಂದ ಒಂದು ವರ್ಷದ ವಿನಾಯಿತಿ, ಅಲ್ಲಿ ಬಂದು 
ನೆಲೆಸುವ ಹೊಸ ವೊಕ್ಕಲುಗಳಿಗೆ ಮನೆದೆರೆಯಿಂದ ಎರಡು ವರ್ಷಗಳ ವನಾಯಿತಿಯನ್ನು 
ಘೋಷಸಿದೆ.308 

ಹೊಯ್ದಳ ಇಮ್ಮಡಿ ಬಲ್ಲಾಳನ ಆಳ್ಳಿಕೆಯ ಕಾಲದ ಶಾಸನವು. ಕುಮಾರಬೀಡಿನ ಬೆಂಬೇಶ್ವರ 
ದೇವರಿಗೆ ಪೂರ್ವದಲ್ಲಿ ದೇವದಾನವಾಗಿ ಬಿಟ್ಟ ಕೆಂಗೂರು ಮತ್ತು ಮಾರವಂಗಲ ಗ್ರಾಮಗಳ ಈ 


ಮುಂದಿನ ತೆರಿಗೆಗಳಿಗೆ ವಿನಾಯಿತಿ ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ.309 
ಸಂಬಳ: ಮಾಡುವ ಕೆಲಸಕ್ಕೆ ನಿಗದಿಪಡಿಸಿದ ಸಂಭಾವನೆ. 
ಉಳುವರಿ: ಉಳುಮೆಗೆ ಯೋಗ್ಯವಾದ ಭೂಮಿಯ ಮೇಲಿನ ಕರ. 
ಮದುವಣ: ಮದುವೆಗೆ ಸಲ್ಲಿಸಬೇಕಾದ ಕರ. 
ತೇದಿಯಿಲ್ಲದ ಹೊಯ್ದಳ ವೀರಬಲ್ಲಾಳನ ಆಳ್ಗಿಕೆಯ ಕಾಲದ ಶಾಸನವು, ಒಳವಾರು 


ಹೊರವಾರುಗಳೊಡನೆ ನೆಲುವತ್ತಿ ಎಂಬ ಸುಂಕವನ್ನು ಉಲ್ಲೇಖಿಸಿದೆ.31 ಹೊಯ್ಗಳ ಮುಮ್ಮಡಿ 
ವೀರಬಲ್ಲಾಳನ ಆಳ್ಗಿಕೆಯ ಕಾಲದ ಕ್ರಿಶ.1292ರ ಶಾಸನದಲ್ಲಿ, ಗದ್ದೆ. ಬೆದ್ದಲು. ತೋಟ ಮತ್ತು 
ಮನೆಗಳ ತೆರಿಗೆಗಳಿಂದ ಬರುವ ನಾಲು ಭಾಗ ಆದಾಯದಲ್ಲಿ ಎರಡು ಭಾಗಗಳನ್ನು ನಾಲ್ಕು 


ದೇವರುಗಳಿಗೆ ಹಂಚಿಕೆ ಮಾಡಲಾಗಿದೆ.3! 

ಕ್ರಿಶ.14ನೇ ಶತಮಾನದ ಶಾಸನವು, ವೀರಣ್ಣನು ಕಾಲೋಚಿತ ಕ್ರಯದ್ರವ್ಯವನ್ನು ಕೊಟ್ಟು 
ಮಹಾಜನರಿಂದ ಕೊಂಡುಕೊಂಡ ಗದ್ದೆ ಬೆದ್ದಲುಗಳ ಭೂಮಿಯ ಎಲ್ಲ ನಿಯತಕರಗಳನ್ನು ಸಂದಾಯ 
ಮಾಡಿ, ಇನ್ನು ಈ ಭೂಮಿಗೆ ಸಲ್ಲಿಸಬೇಕಾದ ನ್ಯಾಯ ಅನ್ಯಾಯ ತೆರಿಗೆಗಳು ಯಾವುದೂ ಇಲ್ಲವೆಂದು 
ಮಹಾಜನಗಳು ತಿಳಿಸಿದ ನಂತರ ಭೂಮಿಯನ್ನು ಬೆಕ್ಕರೆಯ ಮಲ್ಲಿಕಾರ್ಜುನದೇವರಿಗೆ ಸಲ್ಲಿಸಿದ 


ವಿಷಯವನ್ನು ದಾಖಲಿಸಿದೆ.51? ಇಲ್ಲಿ ಸೂಚಿತವಾಗಿರುವ ನ್ಯಾಯ ಮತ್ತು ಅನ್ಯಾಯದ ಕರಗಳು 
ಗಮನಾರ್ಹವಾಗಿದೆ. ನ್ಯಾಯದ ಕರವೆಂದರೆ ನಿಗದಿತ ತೆರಿಗೆಯೆಂದು ಹಾಗೂ ಅನ್ಯಾಯದ 
ಕರವೆಂದರೆ, ದಂಡವೆಂದು ಪರಿಭಾವಿಸಬಹುದಾಗಿದೆ. 

ಕಿ.ಶ.1391ರ ವಿಜಯನಗರದ ಇಮ್ಮಡಿ ಹರಿಹರರಾಯನ ಶಾಸನವು, ಎಡತೊರೆ ಗ್ರಾಮದ 
ಗಾಣದೆರೆ, ಮಗ್ಗದೆರೆ, ಆಡದೆರೆ, ತೋಟ ಸುಂಕ, ವೊಳವಾರು ಮುಂತಾದ ಸಮಸ್ತ ಸುಂಕಗಳನ್ನೂ 
ಅಂಕನಾಥದೇವರಿಗೆ ಸುಂಕಾಧಿಕಾರಿಯಾದ ಕರಿಯ  ಮಾಯಣ್ಣನು ಬಿಟ್ಟ ವಿಷಯವನ್ನು 


ಉಲ್ಲೇಖಿಸಿದೆ.313 


301 


ಮಠಗಳ ಮೇಲೆ ಹಾಕುತ್ತಿದ್ದ ಮಠದೆರೆಯನ್ನು ಕ್ರಿಶ.1403ರ ಶಾಸನ ಉಲ್ಲೇಖಸಿದೆ.314 
ಮಲ್ಲಿನಾಥಪುರದ ಮಠದೆರೆಯನ್ನು ಶ್ರೀಗಿರಿ ಮಲ್ಲಿಕಾರ್ಜುನದೇವರ ಅಂಗರಂಗಭೋಗಕ್ಕೆ ಬಿಟ್ಟ 
ವಿಷಯವನ್ನು ಶಾಸನ ನಿರೂಪಿಸಿದೆ. ಕಿ.ಶ.1453ರ ಶಾಸನವು, ಸುಂಕದ ಹಂಪರಸರು 
ಮಲ್ಲಿಕಾರ್ಜುನರಾಯರಿಗೆ ಧರ್ಮವಾಗಲಿಯೆಂದು, ಕುಡಕೂರ ಅನ್ನದಾನಿ ಮಲ್ಲಿಕಾರ್ಜುನದೇವರ 
ನೈವೇದ್ಯ,  ನಂದಾದೀಪಗಳಿಗಾಗಿ ಹಿರಿಯಪುರ, ಚಿಕ್ಕಪುರ ಮಲ್ಲಿನಾಥಪುರ ಮತ್ತು 
ದೇವರಾಯಪುರಗಳಿಂದ ಸಂಗಹಿಸಿದ ವರ್ತನೆ ಸುಂಕವನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿವರವನ್ನು 


pe 


ಉಲ್ಲೇಖಿಸಿದೆ.315 ವರ್ತ್ರನೆ ಸುಂಕವೆಂದರೆ, ಆ ಊರಿನಿಂದ ನಿಗದಿತವಾಗಿ ಬೊಕ್ಕಸಕ್ಕೆ ಸಲ್ಲಿಸಬೇಕಾಗಿದ್ದ 
ಆದಾಯವೆಂದು ಗುರುತಿಸಲಾಗಿದೆ. 

ಉಮ್ಮತ್ತೂರು ಪ್ರಭುಗಳ ಆಳ್ಲಿಕೆಯ ಕಾಲದ ಕ್ರಿಶ.1467ರ ಶಾಸನವು, ಹೊಳೆಯ ಮುಳ್ಳೂರು 
ಗಾಮವನ್ನು ನಂಜುಂಡೇಶ್ವರ ದೇವರ ಅಂಗರಂಗಭೋಕ್ಕೆ ಅರ್ಪಿಸಿದ ಸಂದರ್ಭದಲ್ಲಿ, ಮುಳ್ಳೂರು 
ಗ್ರಾಮದ ಗದ್ದೆ ಬೆದ್ದಲು. ತೋಟ ತುಡಿಕೆ ಕರಗಳು, ಮಗ್ಗದೆರೆ, ವಳವಾರು, ಹೊರವಾರುಗಳೊಡನೆ 


ಕೆಳಕಂಡ ಇತರೆ ಸುಂಕಗಳನ್ನು ಉಲ್ಲೇಖಿಸಿದೆ.316 
ಮನಿಸುಂಕ: ಮನೆಗಳ ಮೇಲೆ ವಿಧಿಸುತ್ತಿದ್ದ ಕಂದಾಯ. 
ಸುವರ್ಣಾದಾಯ: ಗ್ರಾಮಗಳಿಂದ ತೆರಿಗೆಗಳ ರೂಪದಲ್ಲಿ ದೊರೆಯುವ ಸುವರ್ಣ ವರಹದ ಆದಾಯ. 
ಮೊಟ್ಟೆಸುಂಕ: ತಲೆಯ ಮೇಲೆ ಹೊತ್ತು ಸಾಗಿಸುತ್ತಿದ್ದ ಸರಕಿನ ಮೇಲಿನ ತೆರಿಗೆ. 
ಉಮ್ಮತ್ತೂರು ಪ್ರಭುಗಳ ಆಳ್ಲಿಕೆಯ ಕಾಲದ ಕ್ರಿಶ.1492ರ ಶಾಸನವು, ತಂದರೆದೇವಿಯ 


ಜಾತ್ರೆಸುಂಕವನ್ನು ಮಾನ್ಯ ಮಾಡಿದ ವಿಷಯವನ್ನು ದಾಖಲಿಸಿದೆ317' ಈ ಶಾಸನದಿಂದ 
ಗಾಮದೇವತೆಗಳಿಗೆ ಆಚರಿಸುತ್ತಿದ್ದ ಜಾತ್ರೆಗೂ ಕೂಡ ಸುಂಕವನ್ನು ತೆರಬೇಕಾಗಿತ್ತೆಂದು ತಿಳಿದುಬರುತ್ತದೆ. 
ಕ್ರಿ.ಶ.15ನೇ ಶತಮಾನದ ಶಾಸನವು. ಚಿಕ್ಕಪೆಟ್ಲು ಗ್ರಾಮದ ಸುಂಕ ಬೋಗಾರುಕೆ ಎಲ್ಲವನ್ನೂ 


ಮಾನ್ಯ ಮಾಡಿರುವುದಾಗಿ ಉಲ್ಲೇಖಿಸಿದೆ.318 ಚೋಗಾರುಕೆ ಎಂದರೆ ವ್ಯಾಪಾರ ಎಂದರ್ಥ. 


ಕಿ.ಶ.1529ರ ನಂಜನಗೂಡು ಶಾಸನವು, ಎತ್ತಿನಸುಂಕವನ್ನು ಪಸ್ತಾಪಸಿದೆ.3 ಎತ್ತುಗಳ ಮೇಲೆ 
ವಿಧಿಸುತ್ತಿದ್ದ ತೆರಿಗೆಯಿದಾಗಿರುತ್ತದೆ. ಇದೇ ಶಾಸನದಲ್ಲಿ "ಮೊದಲಾದ ಸ್ಥಳಸುಂಕವನು' ಎಂದು 
ಹೇಳಿದ್ದು, ಸ್ಥಳೀಯವಾಗಿ ಏಧಿಸುತ್ತಿದ್ದ ಎಲ್ಲ ಸುಂಕಗಳನ್ನೂ ಸ್ಥಳೆಸುಂಕಗಳ೦ಬ ಒಂದು ಹೆಸರಿನಿಂದ 
ಕರೆಯುತ್ತಿದ್ದುದಾಗಿ ಅರ್ಥೈಸಬಹುದಾಗಿದೆ. 

ಕಿ.ಶ.1530ರ ಶ್ರೀಮನ್ನಹಾಮಂಡಲೇಶ್ವರ ವೀರಮಲ್ಲಾಜವಡೆಯರ ಶಾಸನವು, 
ನಂಜುಂಡೇಶ್ವರನಿಗೆ ಕಲುಕೂಡ ಗ್ರಾಮವನ್ನು ಸಮರ್ಪಿಸಿದ ಸಂದರ್ಭದಲ್ಲಿ, ಕೆಳಕಂಡ ಕೆಲವು 


ಸುಂಕಗಳನ್ನು ಸರ್ವಮಾನ್ಯಮಾಡಲಾಗಿದೆ.30 

ಆಡುಮನೆ: ಆಡುಗಳನ್ನು ಕಟ್ಟಲು ಬಳಸುತ್ತಿದ್ದ ರೊಪದ ಮೇಲಿನ ಕರ. 

ಹತ್ತಿಸುಂಕ: ಹತ್ತಿಯ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 

ಸ್ತಾವರಸುಂಕ: ಇದು ಮನೆಯ ಮೇಲೆ ವಿಧಿಸಿದ ಸುಂಕವಾಗಿರುತ್ತದೆ. 
ಬಣಜಮತಸುಂಕ: ಬಣಜಿಗ ಜಾತಿಯ ವರ್ತಕರ ವೃತ್ತಿಯ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 
ಮನೆವಣ: ಮನೆಗಳ ಮೇಲೆ ವಿಧಿಸುತ್ತಿದ್ದ ಕಂದಾಯ. 

ಆಡದೆರೆ: ಆಡುಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 


302 


ವಿಜಯನಗರದ ಶ್ರೀರಂಗದೇವ ಮಹಾರಾಜನ ಆಳ್ಗಿಕೆಯ ಕಾಲದ ಕ್ರಿಶ.1577ರ ಶಾಸನವು, 
ಗಳಿಗೇಕೆರೆ ಗಾಮವನ್ನು ಅಗ್ರಹಾರವಾಗಿ ಪರಿವರ್ತಿಸಿದಾಗ, ಆ ಗ್ರಾಮದ ಕೆಲವು ತೆರಿಗೆಗಳನ್ನು 
ಸರ್ವಮಾನ್ಯ ಮಾಡಿದ ವಿಷಯವನ್ನು ಉಲ್ಲೇಖಿಸಿದೆ.3531 ಶಾಸನೋಕ್ತ ತೆರಿಗೆಗಳೆಂದರೆ; 
ಬೇಡಿಗೆ: ತೆರಿಗೆ32 
ಕಾಣಿಕೆ: ಕಾಣಿಕೆಗಳ ಮೇಲೆ ವಿಧಿಸುತ್ತಿದ್ದ ಕೊಡಗಿದೆರೆಗೆ ಸಮಾನವಾದ ತೆರಿಗೆ. 
ಕೂಟ: ಮನರಂಜನೆಯ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 
ಬೇಟೆ: ಬೇಟೆಗಾರರ ಮೇಲೆ ವಿಧಿಸುತ್ತಿದ್ದ ಸುಂಕ. 
ಬಿಟ್ಟಿ: ಗ್ರಾಮದ ಸರ್ವರೂ ಊರಿನ, ದೇವಾಲಯದ ಹಾಗೂ ರಾಜನಿಗೋಸ್ಕರ ಮಾಡಬೇಕಾಗಿದ್ದ 
ಕೂಲಿರಹಿತ ಕೆಲಸಕ್ಕೆ ಬಿಟ್ಟಿ ಎಂದು ಹೆಸರು. 
ಬೇಗಾರಸುಂಕ: ವ್ಯಾಪಾರಿಗಳಿಗೆ ವಿಧಿಸುವ ಸುಂಕ. 
ತಳವಾರುಕೆ: ತಳವಾರರಿಗೆ ಸಲ್ಲಿಸಬೇಕಾದ ತೆರಿಗೆ. 
ಈ ಮೇಲ್ಕಂಡ ಎಲ್ಲ ತೆರಿಗೆಗಳನ್ನು ರದ್ದುಪಡಿಸಿರುವ ವಿಷಯ ಶಾಸನದಲ್ಲಿ ದಾಖಲಿಸಲಾಗಿದೆ. 


ಕಿ.ಶ.16ನೇ ಶತಮಾನದ ಕಳಲೆಯ ಶಾಸನವೊಂದರಲ್ಲಿ ಆಸಕ್ತಿದಾಯಕ ವಿಷಯವನ್ನು 


ಉಲ್ಲೇಖಿಸಲಾಗಿದೆ.353  ಮಲ್ಲಿಕಾರ್ಜುನಸ್ಪಾಮಿಯ  ನಿರೂಪದಿಂದ  ತಿರುಮಲರಾಜದೇವನು 
ಕಳಲೆ-ಸೀಮೆಯ ಜನರಿಗೆ ಸಂಗಹಿಸುತ್ತಿದ್ದ ತೆರಿಗೆಗಳ ಬಗ್ಗೆ ಕೆಲವು ಭರವಸೆಗಳನ್ನು ನೀಡಿ ಶಾಸನ 
ಹಾಕಿಸಿರುವ ಉಲ್ಲೇಖ ಈ ಶಾಸನದಲ್ಲಿದೆ. ಕೊಟ್ಟ ಭರವಸೆಯನ್ನು ಈಡೇರಿಸದಿದ್ದರೆ, ಹನ್ನೆರಡು 
ವರಹ ದಂಡ ಮತ್ತು ಮಲ್ಲಿಕಾರ್ಜುನ ದೇವರ ಆಣೆಯನ್ನು ವಿಧಿಸಿಕೊಳ್ಳಲಾಗಿದೆ.ನಂಬುಗೆಯ 
ಶಾಸನವೆಂದೇ ಹೆಸರಿಸಿರುವ ಇದರಲ್ಲಿ ಪೂರ್ಣ ವಿವರಗಳು ಶಾಸನ ತುಟಿತಗೊಂಡಿರುವುದರಿಂದ 
ನಷ್ಟವಾಗಿದೆ. ಪ್ರಸ್ತುತ ಶಾಸನದಿಂದ ಆಗ ಚಾಲ್ತಿಯಲ್ಲಿದ್ದ ತೆರಿಗೆಗಳ ಬಗ್ಗೆ ಜನರು ಅಸಂತುಷ್ನರಾಗಿ 
ಪ್ರಭುತ್ತದ ಮೇಲೆ ಕ್ರೋಧಗೊಂಡಿರುವ ಸಾಧ್ಯತೆಯಿದ್ದು, ಈ ಅಸಮಾಧಾನವನ್ನು ಹೋಗಲಾಡಿಸಲು 
ನಾಡಿನ ಅಧಿಕಾರಿಯೊಬ್ಬನನ್ನು ನಿಯುಕ್ತಗೊಳಿಸಿದ್ದು, ಆತ ಕಳಲೆ-ಸೀಮೆ ಜನರಿಗೆ ಭರವಸೆಗಳನ್ನು 
ನೀಡಿ, ಅದನ್ನು ಅನುಷ್ಠಾನಗೊಳಿಸುವ ತೀರ್ಮಾನವನ್ನು ಜನರ ನಂಬಿಕೆಗಾಗಿ ಶಾಸನ ಹಾಕಿಸಿ 
ಮನದಟ್ಟು ಮಾಡಿರುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರುತ್ತಿದೆ. 

ಪಿರಿಯಾಪಟ್ಟಣ ತಾಲ್ಲೂಕಿನ ಕುಡಕೂರ ಶಾಸನವು ಕ್ರಿಶ. 16ನೇ ಶತಮಾನದ್ದಾಗಿದ್ದು, 
ಪುಟ್ಟರಸ ಎಂಬ ಸುಂಕದ ಅಧಿಕಾರಿಯನ್ನು ಉಲ್ಲೇಖಿಸಿದೆ.34 ಈ ಸುಂಕದ ಅಧಿಕಾರಿಯು ಮೂರು 
ಮಗ್ಗದ ಹಣವನ್ನು ಮಲ್ಲಿಕಾರ್ಜುನ ದೇವರಿಗೆ ಬಿಟ್ಟುದನ್ನು ಶಾಸನ ದಾಖಲಿಸಿದೆ.ನೇಯ್ಗೆಕಾರರು 
ಹೊಂದಿದ್ದ ಮಗ್ಗಗಳ ಮೇಲೆ ತೆರಿಗೆಯನ್ನು ಹಾಕಲಾಗುತ್ತಿತ್ತುಇದನ್ನು "ಮಗ್ಗದೆರೆ' ಅಥವಾ 
"ಮಗ್ಗಸುಂಕ'ವೆಂದು ಕರೆಯಲಾಗುತ್ತಿತ್ತು. ಕಿ.ಶ.16ನೇ ಶತಮಾನದ ಶಾಸನವು ಉಪ್ಪಿನಹಳ್ಳಿ 
ಗ್ರಾಮವನ್ನು ಮಲ್ಲಿಕಾರ್ಜುನ ದೇವಾಲಯದ ಸ್ಥಾನಿಕರಿಗೆ ಕೊಡುಗೆಯಾಗಿ ನೀಡಿ, ಈ ಗ್ರಾಮಕ್ಕೆ 
ಸಬೇಕಾದ ಸರ್ವಸ್ವಾಮ್ಯಗಳ ತೆರಿಗೆಯನ್ನು ಕೊಡಗಿದೆರೆಯ ಒಂದು ಗದ್ಯಾಣ ಸಹಿತವಾಗಿ 
ಸ 


ಸುವಂತೆ ತಿಳಿಸಿರುತ್ತದೆ.3:5 ಪ್ರಸ್ತುತ ಶಾಸನದಿಂದ ಪಡೆದ ಕೊಡುಗೆಯ ಮೇಲೆಯೂ ಕರವನ್ನು 
ವಿಧಿಸಿರುವುದನ್ನು ನೋಡಬಹುದು. 


ಸಲ್ಲಿ 
[ae] 
ಸಲ್ಲಿ 
[se] 


303 


ಕಗ್ಗಲೂರಿನ ಕ್ರಿಶ.16ನೇ ಶತಮಾನದ ಶಾಸನವು ಹುಲ್ಲನಹಳ್ಳಿಯ ಚಿನ್ನಪ್ಪ ಎಂಬುವರು ಆ 
ಊರಿಗೆ ಮಗ್ಗ, ವಳವಾರು, ಅಸಗ, ತೋಟಗಳನ್ನು ಸೇರಿದಂತೆ ಸಲ್ಲುವ ತೆರಿಗೆಗಳ ಎಲ್ಲ 
ಆದಾಯವನ್ನು ಆ ಊರಿನ ಸೋಮಯದೇವರ ಅಮೃತಪಡಿ ಮತ್ತು ನಂದಾದೀವಿಗೆಗೆ ಬಿಟ್ಟ 


ವಿಷಯವನ್ನು ದಾಖಲಿಸಿದೆ.339 ಗಮನಿಸಬಹುದಾದ ತೆರಿಗೆಗಳ ಉಲ್ಲೇಖ ಮುಂದಿನಂತಿರುತ್ತದೆ; 
ಮದುವೆದೆರೆ: ಊರಿನಲ್ಲಿ ವಿವಾಹಕಾರ್ಯಗಳು ನಿಷ್ಠರ್ಷೆಯಾದಾಗ ತೆರಬೇಕಾಗಿದ್ದ ತೆರಿಗೆ. ಇದನ್ನು 
ಊರಿನ  ಕೆರೆದುರಸಿಯಂತಹ ಅಭಿವೃದ್ದಿ ಕಾರ್ಯಗಳಿಗೆ ಬಳಸುತ್ತಿದ್ದುದಾಗಿ 
ತಿಳಿದುಬರುತ್ತದೆ. 


ವೊಸ್ಬು: ಇದೊಂದು ತೆರಿಗೆಯೆಂಬುದಾಗಿ ಮಾತ್ರ ತಿಳಿದುಬರುತ್ತಿದ್ದು, ಅರ್ಥ ಖಚಿತವಾಗಿ ತಿಳಿದಿಲ್ಲ. 
ಪ್ರಾಯಶಃ ಒಸಗೆ ಅಂದರೆ ಮದುವೆ ಮುಂಜಿಗಳಂತಹ ಸಮಾರಂಭಗಳಿಗೆ ವಿಧಿಸುವ 
ಸುಂಕವಿರಬಹುದು. 

ಕುಂಬಾರಚವುರಿಗೆ: ಕುಂಬಾರರ ಉತ್ಪನ್ನಗಳ ಮೇಲೆ ವಿಧಿಸುವ ತೆರಿಗೆ. 


ಗಾಣಕಾವಲಿ: ಗಾಣದ ಮೇಲಿನ ಸುಂಕ. 

ಮಾದೆಗ: ಮಾದಿಗ ಜನಾಂಗದ ಚರ್ಮಕಾರ ವೃತ್ತಿಯ ಮೇಲೆ ವಿಧಿಸುತ್ತಿದ್ದ ತೆರಿಗೆ. 

ಕಬ್ಬಿನ ಆಲೆಯ ಸುಂಕ: ಕಬ್ಬಿನ ಹಾಲನ್ನು ತೆಗೆದು ಬೆಲ್ಲ ಮಾಡುವ ಆಲೆಮನೆಗಳ ಮೇಲಿನ ತೆರಿಗೆ. 
ಬಣಜಮತಸುಂಕ: ವರ್ತಕರ ವೃತ್ತಿಯ ಮೇಲಿನ ಸುಂಕ; ಮುಂತಾದ ತೆರಿಗೆಗಳನ್ನು ಗಮನಿಸಬಹುದು. 


ಕಿ.ಶ.16ನೇ ಶತಮಾನದ ಶಾಸನವು. ಮಿರಿಲೆಯ ನರಸಿಂಹದೇವರಿಗೆ ಹತ್ತು ಕೊಳಗಗಳ 


ಭೂಮಿಯನ್ನು ತೆರಿಗೆರಿತವಾಗಿ ನೀಡಿದ ವಿಷಯವನ್ನು ದಾಖಲಿಸಿದೆ.3?7 ಕ್ರಿಶ.1607ರ 
ಬೆಟ್ಟದಪುರದ ಶಾಸನವು, ವಿಜಯನಗರದ ಅರಸ ತಿರುಮಲರಾಜಯ್ಯದೇವ ಮಹಾ ಅರಸನು 
ಚಂಗಾಳ್ಳ ರುದ್ರಗಣ ಅಥವಾ ಪಿರಿಯರಾಜನು ವಿಜಯನಗರಕ್ಕೆ ನೀಡಬೇಕಾದ ಪಗುದಿಯ ರೊಕ್ಕವನ್ನು 


ಶಾಶ್ವತವಾಗಿ ಬಿಟ್ಟುಕೊಟ್ಟ ಉಲ್ಲೇಖವಿದೆ.55 ಇದರಿಂದ, ಸಾಮಂತರಾಜರು ಚಕ್ರವರ್ತಿಗೆ 
ಸಲ್ಲಿಸಬೇಕಾಗಿದ್ದ ಕಪ್ಪವನ್ನು "ಪಗುದಿ'ಯ (ಪೊಗದಿ-ಕಪ್ಪಕಾಣಿಕೆ ರೂಪದಲ್ಲಿ ಪಡೆಯುತ್ತಿದ್ದುದು 
ತಿಳಿದುಬರುತ್ತದೆ. 

ಕಿ.ಶ.1661ರ ಶಾಸನವು ಆರಂಭದ ಮಟಸಾಮ್ಯ ಮತ್ತು ಬೇಡಿಗೆಗಳನ್ನು ಉಲ್ಲೇಖಿಸಿದೆ.3%” 
ಇದೇ ಕಾಲಘಟ್ಟದ ಇನ್ನೊಂದು ಶಾಸನವು ಬಯಿರಣ್ಣನನ್ನು ದಣೆಯದ ಸುಂಕದ ಅಧಿಕಾರಿಯಾಗಿ 
ಉಲ್ಲೇಖಿಸಿದೆ.330 

ಶಾಸನಗಳನ್ನು ವಿಶ್ಲೇಷಿಸಿದಾಗ, ಕ್ರಿ.ಶ.10ನೇ ಶತಮಾನದವರೆಗೆ ತೆರಿಗೆಗಳ ವಿಧಗಳು 
ಕಡಿಮೆಯಿರುವುದನ್ನು ಗುರುತಿಸಬಹುದು. ಹೊಯ್ದಳರ ಕಾಲದಿಂದ ಅನೇಕ ವಿಧದ ಕರಗಳು 
ಶಾಸನದಲ್ಲಿ ಉಲ್ಲೇಖಿಸಲ್ಲಟ್ಟಿವೆ. ವಿಜಯನಗರದ ಕಾಲದಲ್ಲಿಯಂತೂ ತೆರಿಗೆಗಳ ಭಾರವು ಮತ್ತಷ್ಟು 
ಅಧಿಕವಾಗಿರುವುದನ್ನು ಕಾಣಬಹುದು. ಇದಕ್ಕೆ ಪದೇ ಪದೇ ಘಟಿಸುತ್ತಿದ್ದ ಯುದ್ದಗಳು, ಸದಾ 
ಸನ್ನದ್ದವಾಗಿರಬೇಕಾದ ಸೈನ್ಯಗಳ ನಿರ್ವಹಣೆ ಹಾಗೂ ಹೆಚ್ಚುತ್ತಾ ಹೋದ ರಾಜರ ಐಶಾರಾಮಿ ಬದುಕು 
ಕಾರಣವಿರಬಹುದು. 


ವ್ಯಾಪಾರ-ವ್ಯವಹಾರಗಳು, ಸಾಲ/ಲೇವಾದೇವಿ ಸೌಲಭ್ಯಗಳು 


304 


ಪ್ರಾಚೀನ ಕಾಲದಲ್ಲಿದ್ದ ವ್ಯಾಪಾರ-ವ್ಯವಹಾರಗಳು ಮತ್ತು ಸಾಲ/ಲೇವಾದೇವಿ ಸೌಲಭ್ಯಗಳ 
ಬಗ್ಗೆ ಶಾಸನದಲ್ಲಿ ದೊರೆಯುವ ಮಾಹಿತಿಯನ್ನನುಸರಿಸಿ ವಿಶ್ಲೇಷಿಸಲಾಗಿದೆ. 

ತೆರಿಗೆ ಪದ್ಧತಿಯಲ್ಲಿ ಗುರುತಿಸಿದಂತೆ, ತೆರಿಗೆ ಹಾಕುತ್ತಿದ್ದ ಎಲ್ಲ ವಸ್ತುಗಳ 
ವ್ಯಾಪಾರ-ವಹಿವಾಟುಗಳು ನಡೆಯುತ್ತಿದ್ದವೆಂದು ಸಷ್ಟವಾಗುತ್ತದೆ. ಆಹಾರಧಾನ್ಯಗಳು, ಬೆಲ್ಲ-ಸಕ್ಕರೆ, 
ಹಣ್ಣುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ವೀಳ್ಯದೆಲೆ, ತರಕಾರಿಗಳು, ಹತ್ತಿ, ಉಣ್ಣೆ ಮತ್ತು 
ರೇಶ್ನೆಯ ವಸ್ತಗಳು, ಅಮೂಲ್ಯ ಹರಳುಗಳ ಮಾರಾಟ, ಚಿನ್ನ ಬೆಳ್ಳಿಯಂಥ ಲೋಹಗಳ ವ್ಯಾಪಾರ 
ಹೀಗೆ ಎಲ್ಲ ರೀತಿಯ ವ್ಯಾಪಾರಗಳ ವಹಿವಾಟು ಮೈಸೂರು ಜಿಲ್ಲೆಯಲ್ಲಿ ನಡೆಯುತ್ತಿತ್ತು. 

ಊರನ್ನು ಪಟ್ಟಣವಾಗಿ ಪರಿವರ್ತಿಸಿ, ಅಲ್ಲಿ ಜನವಸತಿಯನ್ನು ನೆಲೆಗೊಳಿಸುವ ನಿಟ್ಟಿನಲ್ಲಿ 
ವ್ಯಾಪಾರಕ್ಕೆ ಅಥವಾ ವರ್ತಕರಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತಿತ್ತು ತಿ.ನರಸೀಪುರ ತಾಲ್ಲೂಕಿನ 


ಮೂಗೂರಿನ ಕ್ರಿಶ.1277ರ ಶಾಸನ ಇಂಥ ವಿಷಯವೊಂದನ್ನು ದಾಖಲಿಸಿದೆ.531  ಹೊಯ್ದಳ 
ಮುಮ್ಮಡಿ ನರಸಿಂಹನ ಆಳ್ಸಿಕೆಯ ಕಾಲದಲ್ಲಿ, ಹಿರಿಯನಾಡಿನ ಮೂಗೂರು ಗ್ರಾಮವನ್ನು ಪಾಲಿಸುತ್ತಿದ್ದ 
ಪ್ರಭು ವಿಜಯಣ್ಣನ ಮಗನಾದ ಸಂಕಣ್ಣನು, ಮೂಗೂರು ಗ್ರಾಮವನ್ನು ಪಟ್ಟಣವಾಗಿ ಮಾರ್ಪಡಿಸಿ, 
ಅಲ್ಲಿ ಸಂತೆಯನ್ನು ನಡೆಸಲು ಏರ್ಪಾಟು ಮಾಡಿದನು. ಇದರ ಪ್ರಯತ್ನವಾಗಿ, ಆ ಗಾಮದಲ್ಲಿ 
ಹೊಸದಾಗಿ ನೆಲೆಗೊಳ್ಳಲು ಬರುವ ಒಕ್ಕಲುಗಳಿಗೆ ಎರಡು ವರ್ಷಗಳವರೆಗೆ ಮನೆದೆರೆಯಿಂದ 
ವನಾಯಿತಿಯನ್ನು ನೀಡಿದ್ದನ್ನು ಶಾಸನವು ಉಲ್ಲೇಖಿಸಿದೆ. ಇದರಿಂದ, ಒಂದು ಪಟ್ಟಣದ ಆರ್ಥಿಕ 
ಅಭಿವೃದ್ಧಿಗೆ ಆ ಪ್ರದೇಶದಲ್ಲಿ ನಡೆಯುವ ವ್ಯಾಪಾರ-ವಹಿವಾಟುಗಳಿಗೆ ಅಂದಿನವರು ನೀಡಿದ್ದ 
ಪ್ರಾಮುಖ್ಯತೆಯನ್ನು ತಿಳಿಯಬಹುದಾಗಿದೆ. ಮುಮ್ಮಡಿ ನರಸಿಂಹನ ಆಳ್ಗಿಕೆಯ ಕಾಲದ ನಂಜನಗೂಡು 
ತಾಲ್ಲೂಕಿನ ಉಪ್ಲಿನಹಳ್ಳಿಯ  ಕ್ರಿಶ.1278ರ ಶಾಸನವು. ಹಿರಿಯನಾಡಿನ ಮಹಾಪ್ರಭುವಾದ 
ಚಾವುಂಡದೇವ ಮತ್ತು ಮಹಾಪ್ರಧಾನ, ಪ್ರಚಂಡ ದಂಡನಾಯಕ ಮಂಚಣ್ಣ ದಣ್ಣಾಯಕ ಹಾಗೂ 
ಹಲವಾರು ಮಂದಿ ಪಟ್ಟಣಸ್ವಾಮಿ, ಸೆಟ್ಟಿಯರು ಸೇರಿ ಮಣಲೆಯಲ್ಲಿ ಮಂಗಳವಾರದ ಸಂತೆಯನ್ನು 
ನಿಶ್ಚಯಿಸಿದ್ದನ್ನು ಉಲ್ಲೇಖಿಸಿದೆ. 

ಕಿಶ. ಸುಮಾರು 12-13ನೇ ಶತಮಾನದ ತಿರುಮಕೂಡಲು ನರಸೀಪುರ ಶಾಸನದಲ್ಲಿ 
ಟ್ವಣಸ್ಪಾಮಿ ಮಾದಸೆಟ್ಟಿಯನ್ನು ಉಲ್ಲೇಖಿಸಲಾಗಿದೆ.35335 ಒಂದು ಊರಿನ ವರ್ತಕ ಸಮುದಾಯದ 
ಮುಖ ಮತ್ತು ಹಿರಿಯನಿಗೆ "ಪಟ್ಟಣಸ್ವಾಮಿ' ಎಂದು ಕರೆಯಲಾಗುತ್ತದೆ. ಇದು ವರ್ತಕಶ್ರೇಷ್ಟಿಗೆ 
ತ್ರ ದೊರೆಯುತ್ತಿದ್ದ ಗೌರವವೆಂದು ವಿದ್ವಾಂಸರು ಗುರುತಿಸಿದ್ದಾರೆ. 


(€L € 


¢} 


ಕ್ರಿಶ.15ನೇ ಶತಮಾನದ ತಡಿಮಾಲಿಂಗಿಯ ಶಾಸನವೊಂದು ಆಸಕ್ತಿದಾಯಕ ವಿಷಯವನ್ನು 
ದಾಖಲಿಸಿದೆ.ಸಂಗಣ್ಣನು ತನಗೆ ಬರಬೇಕಾದ ಮೊತ್ತಕ್ಕೆ ಪ್ರತಿಯಾಗಿ ಹಳ್ಳಿ ಹಿರಿಯೂರ ಸಮಸ್ತ ಪುಜೆ 
ಗಾವುಂಡರ ಗೋವುಗಳನ್ನು ಸೆರೆಹಿಡಿದುಕೊಂಡು ಹೋಗುತ್ತಿರುವಾಗ, ಕಲವೂರ ಮಲ್ಲೆಯ 
ಮಾರಗೌಡನು ಅವನಿಗೆ ಎಂಭತ್ತು ಗದ್ಯಾಣಗಳನ್ನು ಕೊಟ್ಟು ತುರುಗಳನ್ನು ಸೆರೆಯಿಂದ ಬಿಡಿಸಿಕೊಟ್ಟನು. 
ಅವನಿಗೆ ಹೊನ್ನನ್ನು ಹಿಂದಿರುಗಿಸಲು ಆಗದೇ ಹೋದಾಗ, ಆ ಊರಿನ ಮಹಾಜನಗಳು ಮಲ್ಲೆಯ 
ಮಾರಗವುಡನ ಮಗ ಚೌಡಪ್ಪನಿಗೆ ನಲ್ಲತ್ತು ಸಾವಿರ ಕಂಬಗಳಷ್ಟು ಭೂಮಿಯನ್ನು ಅಕರವಾಗಿ ಅಂದರೆ 
ತೆರಿಗೆರಹಿತವಾಗಿ ಭೋಗಿಸುವಂತೆ ಕೊಟ್ಟ ವಿಷಯವನ್ನು ಶಾಸನವು ಉಲ್ಲೇಖಿಸಿದೆ.334 ಪ್ರಸ್ತುತ 
ಶಾಸನದಿಂದ, ಊರಿನ ಮಹಾಜನಗಳು ಸಂಗಣ್ಣನ ಬಳಿ ಸಾಲವಾಗಿ ಪಡೆದ ಹಣಕ್ಕೆ ತುರುಗಳನ್ನು 


305 


ಸೆರೆಹಿಡಿದಂತೆ ತಿಳಿಯುತ್ತದೆ. ಸೆರೆಯಾದ ತುರುಗಳನ್ನು ಕಲವೂರ ಮತ್ತೊಬ್ಬ ಪುಜೆ 
ಮಾರಗಾವುಂಡನು ಬಿಡಿಸಿಕೊಟ್ಟಿದ್ದಕ್ಕೆ ಪ್ರತಿಯಾಗಿ, ಭೂಮಿಯನ್ನು ಸಾಲದ 
ತೀರುವಳಿಯಾಗುವವರೆಗೂ ಗುತ್ತಿಗೆಗೆ ನೀಡಿದಂತೆ ಅರ್ಥವಾಗುತ್ತದೆ. ಈ ಶಾಸನದಿಂದ ಒಂದು 
ಸಾಲವನ್ನು ತೀರಿಸಲು ಮತ್ತೊಂದು ಸಾಲವನ್ನು ಪಡೆದು ಅದರ ತೀರುವಿಕೆಗಾಗಿ ಭೂಮಿಯ 
ಹುಟ್ಟುವಳಿಯನ್ನು ಅನುಭವಿಸಲು ಗುತ್ತಿಗೆಗೆ ನೀಡಿದ್ದಾಗಿ ತಿಳಿದುಬರುತ್ತದೆ. 

ದೇವಾಲಯದ ಧಾರ್ಮಿಕ ಕಾರ್ಯಗಳಿಗಾಗಿ ಭಕ್ತರು ಇಡುತ್ತಿದ್ದ ಮೂಲನಿಧಿಯನ್ನು ಅಥವಾ 
ಅಕ್ಷಯ ನಿಧಿಯನ್ನು, ದೇವಾಲಯದ ಭೂಮಿಯನ್ನು ಉಳುತ್ತಿದ್ದ ರೈತರಿಗೆ ಕೊಟ್ಟು ಅದರಿಂದ 
ಬರುತ್ತಿದ್ದ ವೃದ್ಧಿಯಲ್ಲಿ ದೇವರ ನಂದಾದೀಪ, ನೈವೇದ್ಯ ಮುಂತಾದ ನಿತ್ಯಸೇವೆಗಳನ್ನು ನಡೆಸುತ್ತಿದ್ದುದು 
ಶಾಸನಗಳಿಂದ ತಿಳಿದುಬರುತ್ತದೆ.335 ಶಾಸನದಲ್ಲಿ ಧನದಿಂದ ಬರುವ ಬಡ್ಡಿಯನ್ನು “ವೃದ್ಧಿ” ಎಂಬ 
ಹೆಸರಿನಿಂದ ಸೂಚಿಸಲಾಗಿದೆ. 


ಸಾಂಸ್ಥಿಕ ಪರಂಪರೆಯಾಗಿ ದೇವಾಲಯಗಳು 

ಪ್ರಾಚೀನ ಕಾಲದಿಂದಲೂ ದೇವಾಲಯಗಳು ಸಂಸ್ಥೆಯ ಸ್ಪರೂಪವಾಗಿ 
ಕಾರ್ಯನಿರ್ವಹಿಸುತ್ತಿವೆ. ಒಂದು ಊರಿನ ಸಾಂಘಿಕ ಚಟುವಟಿಕೆಗಳಿಗೆಲ್ಲ ನೆಲೆಯನ್ನೊದಗಿಸುತ್ತಿದ್ದುದು 
ಈ ದೇವಾಲಯಗಳೇ ಆಗಿರುತ್ತವೆ. ಊರಿನ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಗ್ರಾಮದ ಮುಖಂಡರು 
ಅಥವಾ ಮಹಾಜನರು ದೇವಾಲಯಗಳಲ್ಲಿ ಸಭೆಸೇರಿ ಇತ್ಯರ್ಥಪಡಿಸುತ್ತಿದ್ದರೆಂದು ವಿದ್ವಾಂಸರು 
ಗುರುತಿಸಿದ್ದಾರೆ. ದೇವಾಲಯಗಳಲ್ಲಿ ಎಲ್ಲ ಪರ್ವಗಳನ್ನೂ ಆಚೆರಿಸಲಾಗುತ್ತಿತ್ತು ದೇವರ ಅನೇಕ 
ವಿಧದ ಸೇವೆಗಳಿಗೆ ಭೂಮಿಯನ್ನೋ ಅಥವಾ ವರಹಗಳನ್ನೋ ಪುದುವಟ್ಟಿನ ರೂಪದಲ್ಲಿಟ್ಟು 


ಸೇವಾಕಾರ್ಯಗಳು ತಡೆಯಿಲ್ಲದಂತೆ ನಡೆಯುವ ವ್ಯವಸ್ಥೆಯನ್ನು ಸಾಮಾಜಿಕರು ಮಾಡಿದ್ದರು.536 
ದೇವಾಲಯಗಳಲ್ಲಿ ತಿರುನಾಳು ಮಹೋತ್ತವ537  ಕೃಷ್ಣಜಯಂತಿ.338 ಸಪ್ತಮಿ, 


po) 


ಅಮಾವಾಸ್ಯೆಯ ಹಬ್ದಗಳು.3539 ಶಿವರಾತ್ರಿ ಪೂಜೆ,340 ಹಾಗೂ ಕಾರ್ತೀಕ ದೀಪಾರಾಧನೆಯಂಥ 
ಆಚರಣೆಗಳು ಶಾಸನಗಳಲ್ಲಿ ಕಂಡುಬರುತ್ತವೆ.  ದೇವಾಲಯಗಳಲ್ಲಿನ ಶ್ರೀಗಂಧ, ಕರ್ಪೂರ, ಧೂಪ 
ಮುಂತಾದ ಆರಾಧನೆಯ ವಸ್ತುಗಳಿಗೂ ಸಹ ವಾರ್ಷಿಕವಾಗಿ ಇಂತಿಷ್ಟು ಹಣವನ್ನು 
ನಿಗದಿಪಡಿಸಲಾಗುತ್ತಿತ್ತು391 ಜಾತ್ರೆಗಳು ಸಹ ದೇವಾಲಯದ ಒಂದು ದೊಡ್ಡ ಹಬ್ಬವಾಗಿ 
ಆಚರಿಸಲ್ಪಡುತ್ತಿತ್ತು54? 

ಇವೆಲ್ಲಕ್ಕಿಂತ ಮುಖ್ಯವಾಗಿ ದೇವಾಲಯಗಳು ಬಹುದೊಡ್ಡ ಧಾರ್ಮಿಕ, ಸಾಮಾಜಿಕ ಮತ್ತು 
ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದವು. ದೇವಾಲಯದ ಆಶ್ರಯದಲ್ಲಿ ನೂರಾರು ಮಂದಿ ಉದ್ಯೋಗಿಗಳೂ 
ಇದ್ದರು. ದೇವಾಲಯಗಳು ಆ ಊರಿನ ವಿದ್ಯಾಕೇಂದ್ರಗಳಾಗಿ ಕಾರ್ಯ ನಿರ್ವಹಿಸಿದ್ದನ್ನು ಈಗಾಗಲೇ 
ವಿದ್ಯಾಭ್ಯಾಸ ಪದ್ಧತಿ ಶೀರ್ಷಿಕೆಯಲ್ಲಿ ಗುರುತಿಸಲಾಗಿದೆ. ಇದಲ್ಲದೆ. ಇಲ್ಲಿನ ಅರ್ಚಕರುಗಳು. 
ಮಾಲೆಕಾರರು, ದೇವಾಲಯದ ಉದ್ಯಾನವನಗಳನ್ನು ನಿರ್ವಹಿಸುವ ತೋಟಿಗರು, ಕಾವಲಿದ್ದು 
ದೇವಾಲಯಗಳನ್ನು ರಕ್ಷಿಸುವ ತಳವಾರರು, ದೇವರುಗಳ ಅಂಗರಕ್ಕರುಗಳೆಂದು ಕರೆಯುವ 
ಅಂಗರಕ್ಷಕರು, ಇವರ ನಾಯಕರುಗಳು, ಆಚಾರ್ಯರು, ನಂಬಿಯರು, ಪರಿಚಾರಕರು, ದೇವರ 
ಶಿಂಗಾರದವರು; ಕುಡಿನೀರ, ಶ್ರೀಗಂಧದ, ಸೀಗುರಿಚಾಮರ, ಭಂಡಾರದ ವೋಲಗದವರು; 
ಭಟ್ಟಗುತ್ತರು, ಬಾಣಸಿಗರು; ದವಸಿಗರು; ಕರ್ಪೂರದಾರತಿಯವರು; ಅಕ್ಕಸಾಲಿ; ಕುಂಬಾರರು; 


306 


ಅಸಗರು; ನಾವಿದರು ಈ ಎಲ್ಲರೂ ದೇವಾಲಯದ ಕೆಲಸಗಾರರಾಗಿದ್ದರು. ಇವರಿಗೆ ಅವರ ಹುದ್ದೆಗೆ 
ತಕ್ಕಂತೆ ಗದ್ಯಾಣದ ರೂಪದಲ್ಲಿ ಸಂಬಳವನ್ನು ನಿಗದಿಪಡಿಸಿದ್ದುದನ್ನು ಕ್ರಿಶ. 1276ರ ಶಾಸನವು 
ಉಲ್ಲೇಖಿಸಿದೆ.343 ಆದುದರಿಂದಲೇ, ದೇವಾಲಯಗಳು ಆ ಕಾಲದ ಪ್ರಮುಖ 
ಉದ್ಯೋಗಕೇಂದಗಳಾಗಿದ್ದವೆಂದು ಹೇಳಬಹುದು. 

ಸಂಕ್ಷಿಪವಾಗಿ ಹೇಳಬೇಕೆಂದರೆ, ಕ್ರಿ.ಶ.550ರ ಶಾಸನದಲ್ಲಿ ಮಾತ್ರ ಪಜೆಗಳು ಅತ್ಯಂತ 
ಸುಖ-ಸಂತೋಷಗಳಿಂದ ವೈಭವಯುತವಾದ, ಶಾಂತಿಯಿಂದ ಕೂಡಿದ ಜೀವನವನ್ನು 


ನಡೆಸುತ್ತಿದ್ದರೆಂದು  ಉಲ್ಲೇಖಿಸಲಾಗಿದೆ.344 ತದನಂತರದ ಶಾಸನಗಳಲ್ಲಿ ಇಂಥ ಸಂತೃಪ್ತ 
ಜನಜೀವನದ ಪ್ರಸ್ತಾಪ ಕಂಡುಬರುವುದಿಲ್ಲ. ಆದರೆ, ರಾಜನ ಆಳ್ಗಿಕೆಯನ್ನು ಉಲ್ಲೇಖಿಸುವಾಗ ಮಾತ್ರ 
“ಸುಖಸಂಕಥಾ ವಿನೋದದಿಂ ರಾಜ್ಯಂಗೆಯ್ಯುತ್ತಿರೆ', ಎ೦ಬ ಉಕ್ತಿಯಿಂದ ರಾಜ್ಯವಾಳುತ್ತಿದ್ದ ರಾಜನ 
ಜೀವನ ಸುಖಕರವಾಗಿತ್ತೆಂದು ಊಹಿಸಬಹುದೆಂದು ತೋರುತ್ತದೆ. 

ಸ್ತೀಯರ ಸ್ಥಾನಮಾನ, ವೈವಾಹಿಕ ವಿಷಯಗಳನ್ನು ಗಮನಿಸಿದಾಗ, ಗಂಗರಾಜರ ಆಳ್ಲಿಕೆಯ 
ಕಾಲದವರೆಗೂ ಅಂದರೆ, ಸುಮಾರು ಕ್ರಿಶ.10ನೇ ಶತಮಾನದವರೆಗೂ ಸಮಾಜದಲ್ಲಿ ಒಂದು ನೈತಿಕ 
ಚೌಕಟ್ಟತ್ತಂದು ಊಹಿಸಬಹುದಾಗಿದೆ. ರಾಜನು ತನ್ನ ರಾಜಕೀಯ ಅನುಕೂಲಕ್ಕಾಗಿ ಮಾತ್ರ 
ಇಬ್ದರು-ಮೂವರು ಪಶ್ಲ್ನಿಯರನ್ನು ಹೊಂದಿರುವುದನ್ನು ಈ ಕಾಲಘಟ್ಟದಲ್ಲಿ ದೊರಕಿರುವ 
ಶಾಸನಗಳಲ್ಲಿನ ಉಕ್ತಿಗಳಿಂದ ಗುರುತಿಸಬಹುದು. ಜೊತೆಗೆ, ಶಾಸನಗಳಲ್ಲಿನ ಶಾಪಾಶಯ ವಾಕ್ಯಗಳೂ 
ಸಹ ಅಂದಿನ ಸಮಾಜದ ಮೌಲ್ಯವನ್ನು ಪ್ರತಿನಿಧಿಸುವಂತಿದೆ. ಆದರೆ, ಕ್ರಿಶ.10ನೇ ಶತಮಾನದ 
ನಂತರ, ವೈವಾಹಿಕ ಜೀವನವಷ್ಟೇ ಅಲ್ಲದೆ, ರಾಜನು ಭೋಗಾಸಕ್ತನಾಗಿ ಹಲವಾರು ಪಶ್ನಿಯರನ್ನಲ್ಲದೆ, 
ಉಪಪತ್ನಿಯರನ್ನು ಹೊಂದಿರುವುದನ್ನು ಗಮನಿಸಬಹುದು.  ಕ್ರಿಶ.12ನೇ ಶತಮಾನದ ನಂತರದ 
ಶಾಸನಗಳಲ್ಲಿನ ಘೋರ ಮತ್ತು ಅಶ್ಲೀಲವಾದ ಶಾಪಾಶಯ ವಾಕ್ಯಗಳಿಂದ, ಸಾಮಾಜಿಕ ಜೀವನದ 
ನೈತಿಕ ಅಧಃಪತನವನ್ನು ಗುರುತಿಸಬಹುದು. ಬಹುಶ& ಈ ಕಾಲಘಟ್ಟದಲ್ಲಿ ಉದಿಸಿದ ರಾಜಕೀಯ 
ವಿಪ್ಲವಗಳಿಂದ ಮತ್ತು ಪರಕೀಯರಾದ ಮುಸಲ್ಮಾನರ ಆಕ್ರಮಣದಿಂದ ಪದೇ ಪದೇ ಘಟಿಸಿದ ಯುದ್ದ 
ಪರಂಪರೆಗಳಿಂದ ಸಮಾಜವು ಅಸುರಕ್ಷತೆಯ ಭಾವನೆಯನ್ನೆದುರಿಸುತ್ತಿದ್ದುದು ಇದಕ್ಕೆ 
ಕಾರಣವಿರಬಹುದೆಂದು ತೋರುತ್ತದೆ. 


307 


ಕೊನೆಟಿಪ್ಪಣಿಗಳು 
ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 4: ಪಿರಿಯಾಪಟ್ಟಣ - 1: 
ಹುಟ 509. 
ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 402: ಗಟ್ಟವಾಡಿ, ಪುಟ 547. 
ಪೂರ್ವೋಕ್ವ ಸಂಪುಟ 5: ಕೃಷ್ಣರಾಜನಗರ — 02: ಮಿರ್ಲೆ -ಪುಟ 93. 
ಪೂರ್ವೋಕ್ತ್ವ ಸಂಪುಟ 3: ನಂಜನಗೂಡು - 337: ಬಸವಟ್ಟಿಗೆ - ಪುಟ 396. 
ಪೂರ್ವೋಕ್ವ ಸಂಪುಟ 5: ತಿ.ನರಸೀಪುರ - 53: ಬನ್ನೂರು -ಪುಟ 450. 
ಪೂರ್ವೋಕ್ತ್ವ ಸಂಪುಟ 4: ಪಿರಿಯಾಪಟ್ಟಣ - 49: ಹಿಟ್ಟ ಹೆಬ್ಬಾಗಿಲು -ಹುಟ 532. 
ಪೂರ್ವೋಕ್ತ್ವ ಸಂಪುಟ 5: ಕೃಷ್ಣರಾಜನಗರ - 48: ಸಾಲಿಗ್ರಾಮ -ಪುಟ 44. 
ಪೂರ್ವೋಕ್ವ ಕೃಷ್ಣರಾಜನಗರ - 48: ಸಾಲಿಗ್ರಾಮ -ಪುಟ 44. 


ಪೂರ್ವೋಕ್ವ ಕೃಷ್ಣರಾಜನಗರ - 105: ಗಳಿಗೇಕೆರೆ -ಪುಟ 99. 


. ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 402: ಗಟ್ರವಾಡಿ - ಪುಟ 547. 

. ಪೂರ್ವೋಕ್ತ್ವ ಸಂಪುಟ 4: ಪಿರಿಯಾಪಟ್ಟಣ - 133: ಹಿರೇಮಳಲಿ -ಪುಟ 576. 
. ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 307: ಚಿಕ್ಕಕವಲಂದೆ -ಪುಟ 375. 
. ಹೂರ್ವೋಕ್ಯ ಸಂಪುಟ 4: ಹುಣಸೂರು - 24: ಧರ್ಮಾಪುರ -ಪುಟ 496. 

. ಪೂರ್ಮೋಕ್ತ ಸಂಪುಟ 5: ಕೃಷ್ಣರಾಜನಗರ - 106: ದೆಗ್ಗನಹಳ್ಳಿ -ಹುಟ 106. 


. ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 7: ಪುಟ 326. 


16. 


17. 


18. 


19. 


20 


2: 


22 


23 


ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
. ಪೂರ್ವ್ಮೋಕ್ತ; 
ಪೂರ್ವೋಕ್ವ 
. ಪೂರ್ವ್ಮೋಕ್ವ 


.ಪೂರ್ವೋಕ್ವ 


24. ಪೂರ್ವೋಕ್ವ 


2: 


26. 


2. 


28. 


29 


30. 


31. 


32; 


RE 


34. 


35. 


36. 


2 


ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


308 


ಕೃಷ್ಣರಾಜನಗರ - 77: ಹೆಬಸೂರು -ಪುಟ 69. 

ತಿ.ನರಸೀಪುರ - 256: ಹೆಮ್ಮಿಗೆ -ಪುಟ 69. 

ತಿ. ನರಸೀಪುರ - 17: ಪುಟ 416. 

ಸಂಪುಟ 3: ನಂಜನಗೂಡು - 398: ಪುಟ 538. 

ಸಂಪುಟ 5: ತಿ.ನರಸೀಪುರ - 255: ಕಲಿಯೂರು -ಪುಟ 604. 
ಸಂಪುಟ 4: ಪಿರಿಯಾಪಟ್ಟಣ - 114: ಸಂನ್ಯಾಸಿಪುರ -ಪುಟ 562. 
ಸಂಪುಟ 5: ಕೃಷ್ಣರಾಜನಗರ - 104: ಗಳಿಗೇಕೆರೆ -ಪುಟ 98. 
ಸಂಪುಟ 4: ಪಿರಿಯಾಪಟ್ಟಣ - 27: ಬ್ಯಾಡರ ಬೆಳುಗಲಿ -ಪುಟ 522. 
ಸಂಪುಟ 5: ಕೃಷ್ಣರಾಜನಗರ — 87: ಭೇರ್ಯ -ಪಹುಟ 90. 

ತಿ. ನರಸೀಪುರ - 15: ಪುಟ 339. 

ಕೃಷ್ಣರಾಜನಗರ - 107: ಮಾರ್ಚಹಳ್ಳಿ - ಪುಟ 106. 
ಕೃಷ್ಣರಾಜನಗರ - 79: ಮುಂಡೂರು -ಪುಟ 78. 
ಕೃಷ್ಣರಾಜನಗರ - 78: ಮುಂಡೂರು -ಪುಟ 78. 
ಮೈಸೂರು-104, ಹುಟ 239. 

ಸಂಪುಟ 4: ಹುಣಸೂರು - 32: ತರೀಕಲ್ಲು - ಪುಟ 503. 
ಪಿರಿಯಾಪಟ್ಟಣ - 112: ಕಗ್ಗುಂಡಿ -ಪುಟ 561. 

ಸಂಪುಟ 5: ತಿ.ನರಸೀಪುರ - 14: ಪುಟ 331. 

ತಿ.ನರಸೀಪುರ - 219: ಕಲಿಯೂರು -ಪುಟ 601. 
ಕೃಷ್ಣರಾಜನಗರ - 117: ಮಾಚನಹಳ್ಳಿ - ಪುಟ 114. 
ತಿ.ನರಸೀಪುರ - 16: ಪುಟ 349. 

ಕೃಷ್ಣರಾಜನಗರ - 47: ಹನಸೋಗೆ -ಪುಟ 35. 


ಕೃಷ್ಣರಾಜನಗರ — 46: ಹನಸೋಗೆ - ಮಟ 28. 


38 


39 


40 


4]. 


42 


43 


. ಪೂರ್ವೋಕ್ವ 
.ಪೂರ್ವೋಕ್ವ 
.ಪೂರ್ವೋಕ್ಕ 

ಪೂರ್ವೋಕ್ವ 
. ಪೂರ್ವ್ಮೋಕ್ವ; 


.ಪೂರ್ವೋಕ್ವ 


44. ಪೂರ್ವೋಕ್ವ 


45. 


46. 


47. 


48. 


49. 


5೦. 


SL. 


೫ 


೨3, 


೨4. 


ವಿ೨. 


56. 


57. 


58. 


59; 


ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


309 


ಮೈಸೂರು —1:ಷುಟ 144. 
ಮೈಸೂರು —2:ಹುಟ 145 
ಮೈಸೂರು —3:ಪುಟ 146]. 


ಸಂಪುಟ 3: ನಂಜನಗೂಡು -400: ಪುಟ 545. 

ಸಂಪುಟ 5: ತಿ.ನರಸೀಪುರ - 13: ಪುಟ 329. 

ಕೃಷ್ಣರಾಜನಗರ - 116: ಮೂಡ್ಲುಕೊಪ್ಪಲು -ಪುಟ 112. 

ಸಂಪುಟ 3: ನಂಜನಗೂಡು - 329: ಹೆಂಮರಗಾಲ -ಪುಟ 392. 
ನಂಜನಗೂಡು - 347: ಹೆಡತಲೆ -ಪುಟ 402. 

ನಂಜನಗೂಡು - 359: ಕಳಲೆ -ಪುಟ 410. 

ನಂಜನಗೂಡು - 316: ಗಟ್ಟವಾಡಿ -ಪುಟ 380. 

ನಂಜನಗೂಡು - 317: ಗಟ್ಟವಾಡಿ -ಪುಟ 381. 

ನಂಜನಗೂಡು - 319: ಗಟ್ಟವಾಡಿ -ಪುಟ 383. 

ಸಂಪುಟ ೨: ಮೈಸೂರು-104, ಪುಟ 239. 


ಸಂಪುಟ 3: ನಂಜನಗೂಡು - 318: ಗಟ್ಟವಾಡಿ -ಪುಟ 382. 


g 


ಸಂಪುಟ 4: ಪಿರಿಯಾಪಟ್ಟಣ - 63,: ಗಟ್ಟವಾಡಿ -ಪುಟ 382. 
ಸಂಪುಟ 5: ತಿ.ನರಸೀಪುರ - 88: ಮಿರ್ಲೆ -ಪುಟ 92. 
ಸಂಪುಟ 5: ತಿ.ನರಸೀಪುರ - 46: ಬನ್ನೂರು -ಪುಟ 446. 
ಸಂಪುಟ 3: ನಂಜನಗೂಡು-320: ಗಟ್ಟವಾಡಿ - ಪುಟ 385. 
ಸಂಪುಟ 5: ಮೈಸೂರು - 132: ಚಟ್ಟನಹಳ್ಳಿ ಪಾಳ್ಯ -ಪುಟ 274. 
ಕೃಷ್ಣರಾಜನಗರ - 115: ಕಾಟನಾಳು -ಪುಟ 112. 


ತಿ.ನರಸೀಪುರ - 51: ಬನ್ನೂರು -ಪುಟ 449. 


ಸಂಪುಟ 3: ನಂಜನಗೂಡು-332: ಹೆಂಮರಗಾಲ - ಪುಟ 394. 


60 


61. 


62 


63 


310 


.ಪೂರ್ಪ್ವೋಕ್ತ್ಯ ಸಂಪುಟ 5: ಕೃಷ್ಣರಾಜನಗರ — 02: ಮಿರ್ಲೆ -ಪುಟ 93. 
ಪೂರ್ವೋಕ್ವ ಸಂಪುಟ 4: ಚಾಮರಾಜನಗರ - 81: ಎಲ್ಕೂರು - ಪುಟ 47. 
.ಪೂರ್ವೋಕ್ವ ಸಂಪುಟ-3; ನಂಜನಗೂಡು-320, ಗಟ್ಟವಾಡಿ, ಪುಟ ಸಂಖ್ಯೆ 385. 


.ಪೂರ್ವೋಕ್ವ ಹೆಗ್ಗಡದೇವನಕೋಟಿ-60: ಬೆಳತೂರು - ಪುಟ 465. 


64. ಪೂರ್ವೋಕ್ವ ನಂಜನಗೂಡು-156, ಜೋಡಿ ಕಾಟೂರು, ಪುಟ ಸಂಖ್ಯೆ 27]. 


65. 


66. 


67. 


68. 


69. 


70. 


7]. 


72. 


73k 


74. 


75. 


76. 


EE 


78. 


79; 


80. 


81. 


ಪೂರ್ವೋಕ್ತ್ವ ಸಂಪುಟ - 5; ಕೃಷ್ಣರಾಜನಗರ-73, ಹೆಬಸೂರು, ಪುಟ ಸಂಖ್ಯೆ 68. 
ಪೂರ್ವೋಕ್ವ ಕೃಷ್ಣರಾಜನಗರ-43, ಚಿಕ್ಕ್ಷಹನಸೋಗೆ, ಪುಟ ಸಂಖ್ಯೆ 27. 
ಪೂರ್ವೋಕ್ವ ಸಂಪುಟ-3; ನಂಜನಗೂಡು-290, ದಾಸನೂರು, ಪುಟ ಸಂಖ್ಯೆ 364. 
ಪೂರ್ವೋಕ್ತ್ಯ ಸಂಪುಟ-5; ಹೆಗ್ಗಡದೇವನ ಕೋಟೆ-31, ಮಲಿಯೂರು, ಪುಟ ಸಂಖ್ಯೆ 450. 
ಪೂರ್ವೋಕ್ವ ಸಂಪುಟ-3; ನಂಜನಗೂಡು-151, ಮೊತ್ತ ಪುಟ ಸಂಖ್ಯೆ 268. 
ಪೂರ್ವೋಕ್ವ್ಯ ನಂಜನಗೂಡು-206, ತಾಯೂರು, ಪುಟ ಸಂಖ್ಯೆ 298. 
ಪೂರ್ವೋಕ್ವ ಸಂಪುಟ-5; ತಿ.ನರಸೀಪುರ-126, ಹಿರಿಯೂರು, ಪುಟ ಸಂಖ್ಯೆ 542. 
ಪೂರ್ವೋಕ್ವ ತಿ.ನರಸೀಪುರ-143, ವಿಜಯಪುರ, ಪುಟ ಸಂಖ್ಯೆ 553. 

ಪೂರ್ವೋಕ್ವ ತಿ.ನರಸೀಪುರ-144, ವಿಜಯಪುರ, ಪುಟ ಸಂಖ್ಯೆ 553. 
ಪೂರ್ವೋಕ್ವ ತಿ.ನರಸೀಪುರ-302, ಆಲ್ಲೋಡು, ಪುಟ ಸಂಖ್ಯೆ 663. 

ಪೂರ್ವೋಕ್ವ ಕೃಷ್ಣರಾಜನಗರ-73, ಹೆಬಸೂರು, ಪುಟ ಸಂಖ್ಯೆ 68. 

ಪೂರ್ವೋಕ್ವ ಸಂಪುಟ-3; ನಂಜನಗೂಡು-170, ಏಚಿಗನಹಳ್ಳಿ, ಪುಟ ಸಂಖ್ಯೆ TT; 
ಪೂರ್ವೋಕ್ವ ಹೆಗ್ಗಡದೇವನಕೋಟಿ-136, ಸೋಗಳ್ಳಿ, ಪುಟ ಸಂಖ್ಯೆ 521. 
ಪೂರ್ವೋಕ್ತ್ಯ ನಂಜನಗೂಡು-381, ಕಗ್ಗಲೂರು, ಪುಟ ಸಂಖ್ಯೆ 42]. 

ಪೂರ್ವೋಕ್ತ್ವ ಸಂಪುಟ - 5; ಕೃಷ್ಣರಾಜನಗರ-104, ಗಳಿಗೇಕೆರೆ, ಪುಟ ಸಂಖ್ಯೆ 99, 


ಪೂರ್ವೋಕ್ತ ಸಂಪುಟ-3; ನಂಜನಗೂಡು-154 & 155, ಜೋಡಿಕಾಟೂರು, ಪುಟ ಸಂಖ್ಯೆ 
269 & 270]. 


ಪೂರ್ವೋಕ್ತ್ವ ಸಂಪುಟ - 5; ಮೈಸೂರು-99, ಹುಟ ಸಂಖ್ಯೆ 221. 


311 


82. ಪೂರ್ವೋಕ್ವ ಮೈಸೂರು-203, ಕೆಂಚನಗೋಡು, ಪುಟ ಸಂಖ್ಯೆ 308. 

83. ಪೂರ್ವೋಕ್ವ ತಿ.ನರಸೀಪುರ-16 ಪುಟ ಸಂಖ್ಯೆ 349. 

84. ಪೂರ್ವೋಕ್ವ ತಿ.ನರಸೀಪುರ-16 ಪುಟ ಸಂಖ್ಯೆ 371. 

85. ಪೂರ್ವೋಕ್ವ ತಿ. ನರಸೀಪುರ-16; ಪುಟ ಸಂಖ್ಯೆ 405. 

86. ಪೂರ್ವೋಕ್ತ ಸಂಪುಟ-3; ಹೆಗ್ಗಡದೇವನಕೋಟಿ-52, ಬೆಳತೂರು, ಪುಟ ಸಂಖ್ಯೆ 460. 
87. ಪೂರ್ವೋಕ್ವ ಸಂಪುಟ 4: ಯಳಂದೂರು-138: ಅಗರ- ಪುಟ 350. 

88. ಪೂರ್ವೋಕ್ತ ಪಿರಿಯಾಪಟ್ಟಣ- 28: ಕೂರಗಲ್ಲು, ಪುಟ 523. 

89. ಪೂರ್ವೋಕ್ವ ಕೊಳ್ಳೇಗಾಲ- 10: ಕುಂತೂರು, ಪುಟ 405. 

90. ಪೂರ್ಮ್ವೋಕ್ವ ಪಿರಿಯಾಪಟ್ಟಣ - 92: ಕುಡುಕೂರು, ಪುಟ 553. 


91. ಪೂರ್ವೋಕ್ವ ಸಂಪುಟ 5, ಮೈಸೂರು -214, 216 ಮತ್ತು 219: ಹೆಮ್ಮನಹಳ್ಳಿ, ಪುಟಗಳು 
316, 318 ಮತ್ತು 319]. 


92. ಪೂರ್ವೋಕ್ವ ತಿ.ನರಸೀಪುರ - 43: ತುಂಬಲ - ಪುಟ 444. 

93. ಪೂರ್ವೋಕ್ತ ಕೃಷ್ಣರಾಜನಗರ - 59: ಸಾಲಿಗ್ರಾಮ - ಪುಟ 63. 

94. ಪೂರ್ವೋಕ್ತ ನಂಜನಗೂಡು - 328: ಕುರಹಟ್ಟಿ - ಪುಟ 391. 

95. ಪೂರ್ವೋಕ್ವ ಸಂಪುಟ 5: ತಿ.ನರಸೀಪುರ - 293: ಚಿವಲಿ - ಪುಟ 660. 

96. ಪೂರ್ವೋಕ್ವ ಕೃಷ್ಣರಾಜನಗರ — 05: ಮಿರ್ಲೆ - ಪುಟ 96. 

97. ಪೂರ್ವೋಕ್ತ; ಮೈಸೂರು - 189: ಮರಸೆ - ಪುಟ 302. 

98. ಪೂರ್ವೋಕ್ತ್ವ ಕೃಷ್ಣರಾಜನಗರ - 100: ಚುಂಚನಕಟ್ಟೆ - ಪುಟ 97. 

99. ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 373: ಹಲ್ಲರೆ - ಪುಟ 416. 
100. ಪೂರ್ವೋಕ್ವ ಸಂಪುಟ 5: ಕೃಷ್ಣರಾಜನಗರ - 98: ಚುಂಚನಕಟ್ಟೆ - ಪುಟ 96. 
101. ಪೂರ್ವೋಕ್ತ್ವ ಕೃಷ್ಣರಾಜನಗರ - 99: ಚುಂಚನಕಟ್ಟೆ - ಪುಟ 97. 


102. ಪೂರ್ಮೋಕ್ತ್ಯ ಸಂಪುಟ 3: ನಂಜನಗೂಡು - 1: ಪುಟ 162. 
103.ಪೂರ್ವೋಕ್ಕ ಸಂಪುಟ 5: ಮೈಸೂರು — 134: ಆಲನಹಳ್ಳಿ - ಹುಟ 275. 


312 


104. ಪೂರ್ಮೋಕ್ಯ ಸಂಪುಟ 3: ನಂಜನಗೂಡು -2: ಪುಟ 163. 
105.ಪೂರ್ವೋಕ್ಕ ಸಂಪುಟ 5: ಮೈಸೂರು — 145: ಚಾಮುಂಡಿಬೆಟ್ಟ - ಪುಟ 279. 
106.ಪೂರ್ವೋಕ್ಕ ಮೈಸೂರು - 143: ಚಾಮುಂಡಿಬೆಟ್ಟ - ಪುಟ 279. 
107.ಪೂರ್ವೋಕ್ಕ ಮೈಸೂರು - 152: ಚಾಮುಂಡಿಬೆಟ್ಟ - ಪುಟ 283. 
108.ಪೂರ್ವೋಕ್ಕ ಸಂಪುಟ 3: ನಂಜನಗೂಡು - 10: ಪುಟ 166. 
109.ಪೂರ್ವೋಕ್ಕ ನಂಜನಗೂಡು - 8: ಪುಟ 165. 

110. ಪೂರ್ವೋಕ್ತ್ಯ ನಂಜನಗೂಡು -9: ಪುಟ 165. 

111. ಪೂರ್ವೋಕ್ಕ ನಂಜನಗೂಡು - 6: ಪುಟ 164. 

112. ಪೂರ್ವೋಕ್ತ್ಯ ನಂಜನಗೂಡು -4: ಪುಟ 164. 


113. ಪೂರ್ವೋಕ್ತ್ಯ ನಂಜನಗೂಡು - 12: ಪುಟ 166. 
114. ಪೂರ್ವೋಕ್ಯ ಸಂಪುಟ 5: ಮೈಸೂರು — 147: ಚಾಮುಂಡಿಬೆಟ್ಟ - ಪುಟ 280. 


115. ಪೂರ್ವೋಕ್ವ ಮೈಸೂರು - 160: ಚಾಮುಂಡಿಬೆಟ್ಟ - ಪುಟ 290. 
116. ಪೂರ್ವೋಕ್ಕ ತಿ.ನರಸೀಪುರ - 6: ಪುಟ 326. 


117. ಪೂರ್ವೋಕ್ತ್ಯ ಸಂಪುಟ 3: ನಂಜನಗೂಡು - 19: ಪುಟ 169. 
118. ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ-270: ಮೂಗೂರು - ಪುಟ 649. 


119. ಪೂರ್ಮೋಕ್ತ ಸಂಪುಟ 6: ಪಾಂಡವಪುರ - 253: ಬೇವಿನಕುಪ್ಪೆ - ಪುಟ 324. 
120. ಪೂರ್ಮೋಕ್ತ್ಯ ಸಂಪುಟ 4: ಚಾಮರಾಜನಗರ - 114: ಬಾಗಳಿ - ಪುಟ 65. 
121. ಪೂರ್ವೋಕ್ಯ ಸಂಪುಟ 5: ಮೈಸೂರು — 137: ಚಾಮುಂಡಿಬೆಟ್ಟ - ಪುಟ 277. 
122. ಪೂರ್ಮೋಕ್ತ್ಯ ಸಂಪುಟ 3: ನಂಜನಗೂಡು - 18: ಪುಟ 169. 


123.ಪೂರ್ವೋಕ್ಕ ನಂಜನಗೂಡು - 20: ಪುಟ 169. 
124. ಪೂರ್ಪ್ಮೋಕ್ತ್ಯ ನಂಜನಗೂಡು - 3: ಪುಟ 163. 


125.ಪೂರ್ವೋಕ್ವ ಹೆಗ್ಗಡದೇವನಕೋಟಿ-60: ಬೆಳತೂರು - ಪುಟ 465. 


126. ಪೂರ್ಮ್ವೋಕ್ಕ ಹೆಗ್ಗಡದೇವನಕೋಟೆ-61: ಹೆಬ್ಬಲಗುಪ್ತೆ - ಪುಟ 467. 


313 


127.ಪೂರ್ವೋಕ್ವ ನಂಜನಗೂಡು - 313: ಗಟ್ಟವಾಡಿ- ಪುಟ 379. 
128.ಪೂರ್ವೋಕ್ವ ನಂಜನಗೂಡು - 314: ಗಟ್ಟವಾಡಿ- ಪುಟ 379. 

129. ಪೂರ್ಪ್ಮೋಕ್ಯ ಸಂಪುಟ 4: ಹುಣಸೂರು -9: ತೊಂಡಾಳು- ಪುಟ 487]. 
130.ಪೂರ್ವೋಕ್ಕ ಸಂಪುಟ 3, ನಂಜನಗೂಡು-322. ಕೂಡ್ಲಾಪುರ, ಪುಟ 387. 
131. ಪೂರ್ವೋಕ್ವ್ಯ ನಂಜನಗೂಡು-384, ಹಗಿನವಾಳು, ಪುಟ 422. 
132.ಪೂರ್ವೋಕ್ಕ ನಂಜನಗೂಡು-357, ಕಿರುಗುಂದ, ಪುಟ 408. 

133. ಪೂರ್ವೋಕ್ಕ ನಂಜನಗೂಡು-346, ಹೆಡತಲೆ, ಪುಟ 401. 
134.ಪೂರ್ವೋಕ್ಕ ನಂಜನಗೂಡು-347, ಹೆಡತಲೆ, ಪುಟ 402. 

135. ಪೂರ್ವೋಕ್ಕ ಸಂಪುಟ 5, ತಿ.ನರಸೀಪುರ-30, ಬೈರಾಪುರ, ಹುಟ 426. 
136.ಪೂರ್ವೋಕ್ಕ ಸಂಪುಟ 3, ನಂಜನಗೂಡು-389, ಹತ್ತವಾಳು, ಪುಟ 424. 
137.ಪೂರ್ವೋಕ್ತ; ಸಂಪುಟ 5, ಮೈಸೂರು-133, ಚಿಕ್ಕಹಳ್ಳಿ, ಪುಟ 274. 
138.ಪೂರ್ವೋಕ್ವ ಕೃಷ್ಣರಾಜನಗರ - 53: ಸಾಲಿಗ್ರಾಮ- ಪುಟ 60. 
139.ಪೂರ್ವೋಕ್ವ ಕೃಷ್ಣರಾಜನಗರ - 88: ಮಿರ್ಲೆ- ಪುಟ 92. 

140. ಪೂರ್ಮ್ವೋಕ್ಕ ಮೈಸೂರು — 200: ನನ್ನಿಗನಹಳ್ಳಿ- ಪುಟ 307. 

141. ಪೂರ್ವೋಕ್ವ ಮೈಸೂರು — 200: ನನ್ನಿಗನಹಳ್ಳಿ- ಪುಟ 307. 

142. ಪೂರ್ವೋಕ್ಕ ಸಂಪುಟ 3, ನಂಜನಗೂಡು-316, ಗಟ್ಟವಾಡಿ, ಪುಟ 380. 
143.ಪೂರ್ವೋಕ್ಕ ನಂಜನಗೂಡು-93, ಪುಟ 174. 

144. ಪೂರ್ಮೋಕ್ತ್ಯ ಸಂಪುಟ 5, ತಿ.ನರಸೀಪುರ-91, ಸೋಮನಾಥಪುರ, ಪುಟ 484. 
145.ಪೂರ್ವೋಕ್ಕ ತಿ.ನರಸೀಪುರ-88, ಸೋಮನಾಥಪುರ, ಪುಟ 475. 
146.ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 313: ಗಟ್ಟವಾಡಿ, ಪುಟ 379. 
147.ಪೂರ್ವೋಕ್ಕ ನಂಜನಗೂಡು-381, ಪುಟ 421. 

148.ಪೂರ್ವೋಕ್ಕ ಸಂಪುಟ 4: ಯಳಂದೂರು - 167: ಮಾಂಬಳ್ಳಿ - ಹುಟ 367. 


149.ಪೂರ್ವೋಕ್ವ ಸಂಪುಟ 3, ನಂಜನಗೂಡು-338, ಬಸವಟ್ಟಿಗೆ, ಪುಟ 397. 


150.ಪೂರ್ವೋಕ್ಕ ಸಂಪುಟ 5, ತಿ.ನರಸೀಪುರ-88, ಸೋಮನಾಥಪುರ, ಪುಟ 475. 
151. ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 313: ಗಟ್ಟವಾಡಿ, ಪುಟ 379. 
152.ಪೂರ್ವೋಕ್ಕ ಸಂಪುಟ 5, ತಿ.ನರಸೀಪುರ-88, ಸೋಮನಾಥಪುರ, ಪುಟ 475. 


೦ಪುಟ 3, ನಂಜನಗೂಡು-374, ಪುಟ 416. 
೦ಪುಟ 4: ಯಳಂದೂರು - 167: ಮಾಂಬಳ್ಳಿ - ಹುಟ 367. 


153. ಪೂರ್ವೋಕ್ವ ಸ 
ಸ 


154.ಪೂರ್ವೋಕ್ಕ 
155. ಪೂರ್ವೋಕ್ಕ ಯಳಂದೂರು - 167: ಮಾಂಬಳ್ಳಿ - ಪುಟ 367. 
156.ಪೂರ್ವೋಕ್ತ ಸಂಪುಟ 5: ತಿ.ನರಸೀಪುರ - 68: ಬನ್ನೂರು - ಪುಟ 459. 
157.ಪೂರ್ವೋಕ್ಕ ತಿ.ನರಸೀಪುರ - 17: ಪುಟ 416. 

158. ಪೂರ್ವೋಕ್ಕ ಕೃಷ್ಣರಾಜನಗರ — 02: ಮಿರ್ಲೆ -ಪುಟ 93. 

159.ಪೂರ್ವೋಕ್ಕ ಸಂಪುಟ 4: ಹುಣಸೂರು - 32: ತರೀಕಲ್ಲು - ಪುಟ 503. 
160.ಪೂರ್ಮ್ವೋಕ್ಟ ಸಂಪುಟ 5: ಮೈಸೂರು - 112: ಆನಂದೂರು - ಪುಟ 262. 
161. ಪೂರ್ವೋಕ್ವ ತಿ.ನರಸೀಪುರ-313: ಅಲ್ಲೋಡು-ಪುಟ 667. 


162. ಪೂರ್ಪ್ಮೋಕ್ಯ ಸಂಪುಟ 3: ನಂಜನಗೂಡು - 147: ಕಣೆನೂರು- ಪುಟ 266. 
163.ಪೂರ್ವೋಕ್ವ ಸಂಪುಟ 5: ಕೃಷ್ಣರಾಜನಗರ - 49: ಸಾಲಿಗ್ರಾಮ -ಪುಟ 49. 


164.ಪೂರ್ವೋಕ್ಕ ತಿ.ನರಸೀಪುರ - 200: ತಲಕಾಡು - ಪುಟ 587. 

165.ಪೂರ್ವೋಕ್ಕ ಸಂಪುಟ 3: ನಂಜನಗೂಡು - 282: ಕಾರ್ಯ - ಪುಟ 359. 
166.ಪೂರ್ವೋಕ್ತ್ವ ನಂಜನಗೂಡು - 320: ಗಬ್ರವಾಡಿ - ಪುಟ 385. 

167.ಪೂರ್ವೋಕ್ಕ ಸಂಪುಟ 4: ಚಾಮರಾಜನಗರ - 81: ಎಲ್ವೂರು - ಪುಟ 47. 
168.ಪೂರ್ವೋಕ್ಕ ಚಾಮರಾಜನಗರ - 352: ಕೆರೆಹಳ್ಳಿ - ಪುಟ 226. 
169.ಪೂರ್ವೋಕ್ವ ಸಂಪುಟ 5: ಮೈಸೂರು -— 184: ಪುಟ್ಟಗೌಡನಹುಂಡಿ - ಪುಟ 299. 
170.ಪೂರ್ವೋಕ್ತ್ವ ಸಂಪುಟ 4: ಪಿರಿಯಾಪಟ್ಟಣ - 117: ಕಂಪಲಾಪುರ - ಪುಟ 566. 
171. ಪೂರ್ವೋಕ್ಯ ಸಂಪುಟ 5: ಮೈಸೂರು — 168: ವರುಣ - ಪುಟ 293. 


172.ಪೂರ್ವೋಕ್ಕ ಸಂಪುಟ 3: ನಂಜನಗೂಡು-348; ಸಿಂಧುವಳ್ಳಿ -ಪುಟ 403. 


314 


173. ಪೂರ್ವೋಕ್ತ; ಸಂಪುಟ 5: ಮೈಸೂರು - 207: ಕುಮಾರಬೀಡು - ಪುಟ 31. 
174.ಪೂರ್ವೋಕ್ವ ಸಂಪುಟ 4: ಹುಣಸೂರು - 16: ರಾಮಪಟ್ಟಣ - ಪುಟ 489. 
175. ಪೂರ್ವೋಕ್ಕ ಹುಣಸೂರು -9: ತೊಂಡಾಳು - ಪುಟ 487. 

176.ಪೂರ್ಮ್ವೋಕ್ತ; ಸಂಪುಟ 5: ಮೈಸೂರು - 188: ಮರಸೆ - ಪುಟ 301. 
177.ಪೂರ್ವೋಕ್ಕ ತಿ.ನರಸೀಪುರ - 43: ತುಂಬಲ - ಪುಟ 444. 

178. ಪೂರ್ವೋಕ್ಕ ಸಂಪುಟ 3: ನಂಜನಗೂಡು - 329: ಹೆಂಮರಗಾಲ - ಪುಟ 392. 
179.ಪೂರ್ವೋಕ್ಕ ನಂಜನಗೂಡು - 156: ಜೋಡಿ ಕಾಟೂರು - ಪುಟ 270. 
180.ಪೂರ್ವೋಕ್ಕ ನಂಜನಗೂಡು - 376: ಬಂಕಹಳ್ಳಿ - ಹುಟ 417. 

181. ಪೂರ್ವೋಕ್ತ್ಯ ನಂಜನಗೂಡು - 296: ದೊಡ್ಡಹೊಮ್ಮ -ಹುಟ 368. 
182.ಪೂರ್ವೋಕ್ವ ಹೆಗ್ಗಡದೇವನಕೋಟೆ - 14: ಕ್ಯಾತನಹಳ್ಳಿ -ಪುಟ 439. 

183. ಪೂರ್ಮೋಕ್ತ ಸಂಪುಟ 5: ಕೃಷ್ಣರಾಜನಗರ - 39: ಚಿಕ್ಕ್ಷಹನಸೋಗೆ -ಹುಟ 25. 
184.ಪೂರ್ವೋಕ್ತ್ವ ಸಂಪುಟ 4: ಪಿರಿಯಾಪಟ್ಟಣ - 115: ಚಿಕ್ಕಹೊನ್ನೂರು - ಪುಟ 565. 
185.ಪೂರ್ವೋಕ್ವ ಪಿರಿಯಾಪಟ್ಟಣ - 35: ಕೂರಗಲ್ಲು - ಪುಟ 526. 


186.ಪೂರ್ವೋಕ್ಕ ತಿ.ನರಸೀಪುರ - 45: ಬನ್ನೂರು - ಪುಟ 446. 


ಟಿ ೨: 
187. ಪೂರ್ವೋಕ್ಕ ಟ 4: ಪಿರಿಯಾಪಟ್ಟಣ - 60: ಬೆಟ್ಟದಪುರ - ಪುಟ 539. 
188. ಪೂರ್ವೋಕ್ಕ ಸಂಪುಟ 5: ತಿ.ನರಸೀಪುರ - 55: ಬನ್ನೂರು - ಪುಟ 451. 
189.ಪೂರ್ವೋಕ್ತ್ವ ಸಂಪುಟ 4: ಪಿರಿಯಾಪಟ್ಟಣ - 119: ಕಂಪಲಾಪುರ - ಪುಟ 568. 
190.ಪೂರ್ವೋಕ್ವ ಪಿರಿಯಾಪಟ್ಟಣ - 60: ಬೆಟ್ಟದಪುರ - ಪುಟ 540. 
191. ಪೂರ್ವೋಕ್ಕ ಸಂಪುಟ 5: ತಿ.ನರಸೀಪುರ - 293: ಚಿವಲಿ - ಪುಟ 660. 
192. ಪೂರ್ಪ್ಮೋಕ್ತ್ಯ ಸಂಪುಟ 3: ನಂಜನಗೂಡು - 154: ಜೋಡಿಕಾಟೂರು - ಪುಟ 269. 


193.ಪೂರ್ವೋಕ್ಕ ನಂಜನಗೂಡು - 155: ಜೋಡಿ ಕಾಟೂರು - ಪುಟ 269. 


194.ಪೂರ್ವೋಕ್ತ ಸಂಪುಟ 5: ಕೃಷ್ಣರಾಜನಗರ - 46: ಹನಸೋಗೆ -ಪುಟ 28. 


315 


316 


195.ಪೂರ್ವೋಕ್ತ್ವ ಸಂಪುಟ 3: ನಂಜನಗೂಡು - 285: ಗಟ್ಟವಾಡಿ - ಪುಟ 380. 


196.ಪೂರ್ವೋಕ್ಕ ಸಂಪುಟ 5: ಮೈಸೂರು — 205: ಲಿಂಗಾಂಬುಧಿ - ಪುಟ 309. 


197.ಪೂರ್ವೋಕ್ಕ ಮೈಸೂರು - 166: ವರುಣ - ಪುಟ 292. 


198.ಪೂರ್ವೋಕ್ಕ ಮೈಸೂರು - 195: ಬೇತಳ್ಳಿ - ಹುಟ 305. 


199.ಪೂರ್ವೋಕ್ಕ ಮೈಸೂರು - 162: ಚಾಮುಂಡಿಬೆಟ್ಟ - ಪುಟ 290. 


200. 


201. 


202. 


203; 


204. 
205. 
206. 
207. 


208. 
209. 


210. 


211. 


212, 


ಪೂರ್ವೋಕ್ವ ಸಂಪುಟ 4: ಯಳಂದೂರು - 167: ಮಾಂಬಳ್ಳಿ - ಹುಟ 367. 


ಪೂರ್ವೋಕ್ವ್ಯ ಯಳಂದೂರು - 167: ಮಾಂಬಳ್ಳಿ - ಪುಟ 367. 


ಪೂರ್ವೋಕ್ವ ಸಂಪುಟ 5, ತಿ.ನರಸೀಪುರ-88, ಸೋಮನಾಥಪುರ, ಪುಟ 475. 


Pb 


ಪೂರ್ವೋಕ್ವ ಸಂಪುಟ 4: ಯಳಂದೂರು - 167: ಮಾಂಬಳ್ಳಿ - ಪುಟ 367. 
ಪೂರ್ವೋಕ್ವ ಸಂಪುಟ 5, ಮೈಸೂರು-157, ಚಾಮುಂಡಿಬೆಟ್ಟ ಪುಟ 285. 
ಪೂರ್ವೋಕ್ವ ಸಂಪುಟ 3: ನಂಜನಗೂಡು-371: ಕೂಗಲೂರು - ಪುಟ 435. 
ಪೂರ್ವೋಕ್ವ ನಂಜನಗೂಡು-105: ಪುಟ 184. 

ಪೂರ್ವೋಕ್ವ ನಂಜನಗೂಡು-104: ಪುಟ 182. 


ಪೂರ್ವೋಕ್ವ ನಂಜನಗೂಡು-103: ಪುಟ 178. 
ಪೂರ್ವೋಕ್ಯ ನಂಜನಗೂಡು-106: ಪುಟ 186. 


ಪೂರ್ವೋಕ್ವ ನಂಜನಗೂಡು-381, ಪುಟ 421. 


ಪೂರ್ವೋಕ್ವ್ಯ ನಂಜನಗೂಡು-178, ತಾಂಡ್ಯ, ಪುಟ 283. 


ಪೂರ್ವೋಕ್ತ್ವ ಸಂಪುಟ 4: ಪಿರಿಯಾಪಟ್ಟಣ - 14: ಅಡಗೂರು - ಪುಟ 516. 


213.ಪೂರ್ವೋಕ್ಕ ಸಂಪುಟ 5: ತಿ.ನರಸೀಪುರ - 47: ಬನ್ನೂರು -ಪುಟ 447. 


214. 


ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 239: ನಗರ್ಲೆ -ಪುಟ 326. 


215.ಪೂರ್ವೋಕ್ಯ ಸಂಪುಟ 5: ಕೃಷ್ಣರಾಜನಗರ - 116: ಮೂಡ್ಗುಕೊಪ್ಪಲು -ಪುಟ 112. 


216. 


ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 359: ಕಳಲೆ -ಪುಟ 410. 


217.ಪೂರ್ವೋಕ್ಕ ಸಂಪುಟ 5: ತಿ.ನರಸೀಪುರ - 238: ತಡಿಮಾಲಿಂಗಿ -ಪುಟ 619. 


317 


218.ಪೂರ್ವೋಕ್ಕ ತಿ.ನರಸೀಪುರ - 7: ಪುಟ 326. 

219. ಪೂರ್ಮೋಕ್ತ ತಿ.ನರಸೀಪುರ - 96: ಸೋಮನಾಥಪುರ -ಪುಟ 491. 

220. ಪೂರ್ವೋಕ್ವ ಸಂಪುಟ 3: ನಂಜನಗೂಡು - 309: ದೊಡ್ಡಕವಲಂದೆ -ಪುಟ 376. 
221. ಪೂರ್ವೋಕ್ವ ನಂಜನಗೂಡು - 311: ದೊಡ್ಡಕವಲಂದೆ -ಪುಟ 378. 

222. ಪೂರ್ಮೋಕ್ವ್ಯ ಸಂಪುಟ 5: ಕೃಷ್ಣರಾಜನಗರ — 02: ಮಿರ್ಲೆ -ಪಹುಟ 93. 

223. ಪೂರ್ವೋಕ್ಯ ತಿ.ನರಸೀಪುರ - 219: ಕಲಿಯೂರು -ಪುಟ 601. 

224. ಪೂರ್ವೋಕ್ಕ ಮೈಸೂರು — 167, ವರುಣ, ಹುಟ 293. 

ನಿ, ಪೂರ್ವೋಕ್ವ ಮೈಸೂರು — 173ರಿಂದ 179, ವರುಣ, ಪುಟ 295ರಿಂದ 297. 


226. ಪೂರ್ಮೋಕ್ತ್ಯ ನಂಜನಗೂಡು-23, ಹಿರನಂದಿ, ಪುಟ-446. 


224; ಪೂರ್ವೋಕ್ವ ನಂಜನಗೂಡು-26, ಜಿನ್ನಹಳ್ಳಿ. ಪುಟ 447. 
228. ಪೂರ್ಮೋಕ್ಕ ಸಂಪುಟ 5, ಕೃಷ್ಣರಾಜನಗರ-41, ಚಿಕ್ಕಹನಸೋಗೆ-ಪುಟ 26. 


229. ಪೂರ್ಮೋಕ್ಯ ಸಂಪುಟ 4, ಹುಣಸೂರು-4, ಮರೂರು, ಪುಟ 484. 

230. ಪೂರ್ಮೋಕ್ತ್ಯ ಸಂಪುಟ 3, ನಂಜನಗೂಡು-372, ಕೂಗಲೂರು, ಪುಟ 415. 
231.ಪೂರ್ವೋಕ್ತ ಸಂಪುಟ 5, ಕೃಷ್ಣರಾಜನಗರ-85, ಕುರುಬಳ್ಳಿ, ಪುಟ 89. 

232. ಪೂರ್ವೋಕ್ವ ಮೈಸೂರು-196, ಚಿಕ್ಕಾನ್ಯ-ಪುಟ 305. 

233. ಪೂರ್ವೋಕ್ಕ ಕೃಷ್ಣರಾಜನಗರ 66 ಮತ್ತು 67, ಸಾಲಿಗ್ರಾಮ, ಪುಟ 65. 
234. ಪೂರ್ವೋಕ್ವ ಕೃಷ್ಣರಾಜನಗರ 66 ಮತ್ತು 67, ಸಾಲಿಗ್ರಾಮ, ಪುಟ 65. 

235. ಪೂರ್ಮೋಕ್ತ್ಯ ಸಂಪುಟ 3, ನಂಜನಗೂಡು-283, ಕಾರ್ಯ, ಪುಟ 359. 
236. ಪೂರ್ವೋಕ್ವ ಸಂಪುಟ 5, ಕೃಷ್ಣರಾಜನಗರ 40, ಚಿಕ್ಕಹನಸೋಗೆ - ಪುಟ 25. 
237. ಪೂರ್ವೋಕ್ವ ಸಂಪುಟ 4, ಪಿರಿಯಾಪಟ್ಟಣ-148, ಮಾಕೋಡು, ಪುಟ 584. 
238. ಪೂರ್ವೋಕ್ಕ ಸಂಪುಟ 5, ಕೃಷ್ಣರಾಜನಗರ 73, ಹೆಬಸೂರು, ಪುಟ 67. 
239. ಪೂರ್ವೋಕ್ವ ಸಂಪುಟ 4, ಪಿರಿಯಾಪಟ್ಟಣ-14, ಅಡಗೂರು, ಪುಟ 516. 


240. ಪೂರ್ವೋಕ್ಕ ಪಿರಿಯಾಪಟ್ಟಣ-118, ಕಂಪಲಾಪುರ, ಪುಟ 567. 


241. 


242. 


243. 


244. 


245. 


246. 


247. 


248. 


249. 
250. 


ಪೂರ್ವೋಕ್ವ ಸಂ 
ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ ಸಂಪುಟ 


ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 
ಪೂರ್ವೋಕ್ವ 


318 


ಹುಟ 3, ನಂಜನಗೂಡು 220, 221, ಸುತ್ತೂರು, ಹುಟ-316. 
ಸಂಪುಟ 4, ಪಿರಿಯಾಪಟ್ಟಣ-143, ಕಿತ್ತೂರು, ಪುಟ 582. 

ಸಂಪುಟ 5, ಕೃಷ್ಣರಾಜನಗರ 76, ಹೆಬಸೂರು, ಪುಟ 69. 

ತಿ.ನರಸೀಪುರ 221 ರಿಂದ 223, ಕಲಿಯೂರು, ಪುಟ 603 ಮತ್ತು 604. 
ಮೈಸೂರು-210, ಕುಮಾರಬೀಡು, ಪುಟ - 313. 

ನ ಮೈಸೂರು-204, ದೇವಗಳ್ಳಿ, ಪುಟ-309. 


ಸಂಪುಟ 4, ಹುಣಸೂರು-01, ಹರವೆ, ಪುಟ 483. 


ಸಂಪುಟ 5, ತಿ.ನರಸೀಪುರ - 44, ಹಿ ಹಿಟ್ಟುವಳ್ಳಿ, ಹುಟ 445. 


ತಿರುಮಕೂಡಲು ನರಸೀಪುರ 284, ಮೂಗೂರು, ಹುಟ 655. 
ಸಂಪುಟ 4, ಪಿರಿಯಾಪಟ್ಟಣಿ-3, ವಾಜನಹಾಳ, ಪುಟ 510. 


251.ಪೂರ್ವೋಕ್ವ ಪಿರಿಯಾಪಟ್ಟಣ-92, ಕುಡುಕೂರು, ಪುಟ 553. 


252, 


2ತಿತಿ. 


254. 


255; 


256. 
2571. 


258. 


259. 


260. 


261. 


262. 


263. 


ಪೂರ್ವೋಕ್ವ ಸಂಪುಟ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ ಸಂ 
ಪೂರ್ವೋಕ್ವ 


ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 


ನ ಮೈಸೂರು-197, ಚಿಕ್ಕಾನ್ಯ ಹುಟ-306. 
ಸಂಪುಟ 4, ಪಿರಿಯಾಪಟ್ಟಣ-52, ಹೊನ್ನಾಪುರ, ಪುಟ 535. 
ಸಂಪುಟ 3, ನಂಜನಗೂಡು-378, ಜಾಲಹಳ್ಳಿ, ಹುಟ 419. 


ನಂಜನಗೂಡು-284, ಕಾರ್ಯ, ಪುಟ 360. 


ಸಂಪುಟ 5, ಕೃಷ್ಣರಾಜನಗರ 43, ಚಿಕ್ಕ್ಷಹನಸೋಗೆ, ಪುಟ 27. 
ಸಂಪುಟ 23: ನಂಜನಗೂಡು-205: ಇಗ್ಗಲಿ - ಪುಟ 297. 
ಹುಟ 5: ತಿ ನರಸೀಪುರ-204: ಚಿವಲಿ - ಮಟ 660. 
ಸಂಪುಟ 5: ಮೈಸೂರು-198: ಚಿಕ್ಕಾನ್ಯ - ಮಟ 306. 


ಟ 4: ಪಿರಿ ರಿಯಾಪಟ್ಟಣ- 144: ಕಿತ್ತೂರು - ಹಟ 583. 
ಟ 5 : ಮೈಸೂರು-113: ಮಲ್ಲೇಗೌಡನಕೊಪ್ಪಲು - ಹುಟ 264. 


ಮೈಸೂರು-114: ಮಲ್ಲೇಗೌಡನಕೊಪ್ಪಲು - ಹುಟ 265. 


ಸಂಪುಟ 4: ಹುಣಸೂರು-ನ: ಮರೂರು - ಪುಟ 485. 


264. 


265. 


266. 


267. 


268. 


269. 


270. 


ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


319 


ಹುಣಸೂರು-15: ಮರದೂರು - ಪುಟ 489. 

ಸಂಪುಟ 5: ಕೃಷ್ಣರಾಜನಗರ - 8: ಬ್ಯಾಡಹಳ್ಳಿ - ಪುಟ 7. 
ಸಂಪುಟ 4: ಪಿರಿಯಾಪಟ್ಟಣ-18: ಕಣಗಾಲ - ಪುಟ 517. 
ಪಿರಿಯಾಪಟ್ಟಣ-15: ಅಡಗೂರು - ಪುಟ 516. 
ಹುಣಸೂರು-36: ಹೆಗ್ಗುಂದೂರು - ಪುಟ 506. 
ಪಿರಿಯಾಪಟ್ಟಣ-116: ಬೆಸಲಾಪುರ - ಪುಟ 566. 


ಸಂಪುಟ 5: ತಿ. ನರಸೀಷಪುರ-246: ತಡಿಮಾಲಿಂಗಿ - ಹುಟ 628. 


27.ಪೂರ್ವೋಕ್ತ ಕೃಷ್ಣರಾಜನಗರ-44: ಚಿಕ್ಕಹನಸೋಗೆ - ಪುಟ 27. 


272. 


213; 


274. 
275; 


276. 


211, 
278. 


279. 


280. 


ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 


ಸಂಪುಟ 4: ಪಿರಿಯಾಪಟ್ಟಣ-39: ಜೋಗನಹಳ್ಳಿ - ಹಟ 528. 
ಪಿರಿಯಾಪಟ್ಟಣ-37: ಜೋಗನಹಳ್ಳಿ - ಪುಟ 527. 


ಪಿರಿಯಾಪಟ್ಟಣ-12: ಚಪ್ಪರದಹಳ್ಳಿ - ಪುಟ 515. 
ಸಂಪುಟ 5, ತಿ.ನರಸೀಪುರ - 127, ಹಿರಿಯೂರು, ಪುಟ 543. 


ತಿ.ನರಸೀಪುರ - 286, ಮೂಗೂರು, ಪುಟ 655. 


ತಿ.ನರಸೀಪುರ - 296, ವಾಟಾಳು, ಪುಟ 661. 
ಸಂಪುಟ 3, ನಂಜನಗೂಡು-188, ಹೊಳಲವಾಡಿ, ಮಟ 288. 


ತಿ. ನರಸೀಮರ-257, ದೊಡ್ಡಹುಂಡಿ, ಹಟ 639. 


ಕೃಷ್ಣರಾಜನಗರ 42, ಚಿಕ್ಕ್ಷಹನಸೋಗೆ, ಪುಟ 27. 


281.ಪೂರ್ವೋಕ್ಕ ಮೈಸೂರು 129, ವರಕೋಡು, ಪುಟ 273. 


282. 


283. 


284. 


285. 


286. 


ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 


ಮೈಸೂರು 117, ಬೆಲವತ್ತೆ, ಪುಟ 266. 
ಕೃಷ್ಣರಾಜನಗರ 74, ಹೆಬಸೂರು, ಪುಟ 68. 
ಕೃಷ್ಣರಾಜನಗರ 44, ಚಿಕ್ಕಹನಸೋಗೆ, ಪುಟ 20. 


ತಿ. ನರಸೀಪುರ-270, ಮೂಗೂರು, ಮಟ 649. 


ಸಂಪುಟ 3, ನಂಜನಗೂಡು 211, ತಾಯೂರು, ಪುಟ 300. 


287. 


288. 


289. 


290. 


291. 


292, 
293, 


294. 


295. 


296. 


297. 


298. 


299, 


300. 


320 


ಪೂರ್ವೋಕ್ವ ಸಂಪುಟ 4, ಹುಣಸೂರು-43, ಬೊಮ್ಮಲಾಪುರ, ಪುಟ 508. 
ಪೂರ್ವೋಕ್ವ ಸಂಪುಟ 3, ನಂಜನಗೂಡು 387, ಹರತಲೆ, ಪುಟ 423. 
ಪೂರ್ವೋಕ್ತ ನಂಜನಗೂಡು 388, ಹರತಲೆ, ಪುಟ 424. 

ಪೂರ್ವೋಕ್ವ ಸಂಪುಟ 5, ಕೃಷ್ಣರಾಜನಗರ 23, ಚಿಕ್ಕಹನಸೋಗೆ, ಪುಟ 15. 
ಪೂರ್ವೋಕ್ವ ಮೈಸೂರು 130, ವರಕೋಡು, ಪುಟ 273. 


ಪೂರ್ವೋಕ್ವ ಮೈಸೂರು 81, ವರುಣ, ಪುಟ 298. 
ಪೂರ್ವೋಕ್ವ ಸಂಪುಟ 3, ನಂಜನಗೂಡು 263, ತಗಡೂರು, ಪುಟ 342. 


ಪೂರ್ವೋಕ್ತ್ವ ಸಂಪುಟ 4, ಪಿರಿಯಾಪಟ್ಟಣ-125, ರಾವಂದೂರು, ಪುಟ 571. 


ಪೂರ್ವೋಕ್ವ ಸಂಪುಟ 5, ಮೈಸೂರು 185, ಹಡಜನ, ಪುಟ 300. 
ಪೂರ್ವೋಕ್ತ್ವ ಸಂಪುಟ 3: ಹೆಗ್ಗಡದೇವನಕೋಟಿ-60: ಬೆಳತೂರು - ಪುಟ 465. 
ಪೂರ್ವೋಕ್ತ ಸಂಪುಟ 4, ಪಿರಿಯಾಪಟ್ಟಣ-12, ಚಪ್ಪರದಹಳ್ಳಿ, ಪುಟ 515. 


ಪೂರ್ವೋಕ್ಯ ಸಂಪುಟ 5: ಮೈಸೂರು-127: ವರಕೋಡು - ಪುಟ 271. 
ಪೂರ್ವೋಕ್ತ ಸಂಪುಟ 4, ಹುಣಸೂರು-31, ರತ್ನಾಪುರ, ಪುಟ 502. 


ಪೂರ್ವೋಕ್ವ ಪಿರಿಯಾಪಟ್ಟಣ-94, ಕುಡಕೂರು, ಪುಟ 553. 


301.ಪೂರ್ವೋಕ್ಕ ಸಂಪುಟ 3, ನಂಜನಗೂಡು-360, ಕಳಲೆ, ಪುಟ 411. 


302. 


303. 


304. 


305. 


306. 


307. 


ಡಾ.ಎಂ.ಚಿದಾನಂದಮೂರ್ತಿ-ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ; ಹುಟ-451. 


ಡಾ.ಬಾ.ರಾ.ಗೋಪಾಲ್‌, ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4, ಪಿರಿಯಾಪಟ್ಟಣ-49, 
ಹಿಟ್ಟ ಹೆಬ್ಬಾಗಿಲು, ಪುಟ 532. 


ಪೂರ್ವೋಕ್ವ ಸಂಪುಟ 5, ತಿ.ನರಸೀಪುರ-39, ಮುತ್ತತ್ತಿ, ಪುಟ 439. 
ಡಾ.ಎಂ.ಜಿ.ಮಂಜುನಾಥ-ಶಾಸನ ಪರಿಶೋಧನೆ, ಪುಟ 47. 


ಡಾ.ಬಾ.ರಾ.ಗೋಪಾಲ್‌, ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4, ಹುಣಸೂರು-24, 
ಧರ್ಮಾಪುರ, ಪುಟ 496. 


ಪೂರ್ವೋಕ್ವ ಪಿರಿಯಾಪಟ್ಟಣ-118, ಕಂಪಲಾಪುರ, ಪುಟ 567. 


321 


308. ಪೂರ್ಮೋಕ್ತ್ಯ ಸಂಪುಟ 5, ತಿ.ನರಸೀಷುರ-261, ಮೂಗೂರು, ಪುಟ 642. 

309. ಪೂರ್ವೋಕ್ಕ ಸಂಪುಟ 5, ಮೈಸೂರು-212, ಕುಮಾರಬೀಡು, ಪುಟ 314. 
310.ಪೂರ್ವೋಕ್ತ್ವ ಕೃಷ್ಣರಾಜನಗರ-108, ತಿಪ್ಪೂರು. ಪುಟ 107. 

311. ಪೂರ್ವೋಕ್ಯ ಸಂಪುಟ 3, ನಂಜನಗೂಡು-340, ಹೆಡತಲೆ, ಪುಟ 398. 
312.ಪೂರ್ವೋಕ್ವ ಸಂಪುಟ 4, ಪಿರಿಯಾಪಟ್ಟಣ-45, ಬೆಕ್ಕರೆ, ಹುಟ 531. 


313. ಪೂರ್ವೋಕ್ಕ ಸಂಪುಟ 5, ಕೃಷ್ಣರಾಜನಗರ-1, ಪುಟ 1. 
314.ಪೂರ್ವೋಕ್ವ ಸಂಪುಟ 4, ಪಿರಿಯಾಪಟ್ಟಣ-89, ಮಲ್ಲಿನಾಥಪುರ, ಪುಟ 551. 


315.ಪೂರ್ವೋಕ್ವ ಪಿರಿಯಾಪಟ್ಟಣ-32, ಕೂರಗಲ್ಲು, ಪುಟ 525. 


316.ಪೂರ್ವೋಕ್ಕ ಸಂಪುಟ 3, ನಂಜನಗೂಡು-181, ಮುಳ್ಳೂರು, ಪುಟ 285. 
317.ಪೂರ್ವೋಕ್ತ ಸಂಪುಟ 5, ಕೃಷ್ಣರಾಜನಗರ-80, ತಂಡೆ, ಪುಟ 87. 


318.ಪೂರ್ವೋಕ್ವ ಕೃಷ್ಣರಾಜನಗರ-119, ತೋಪಿನಪೆಟ್ಟು, ಪುಟ 143. 
319.ಪೂರ್ವೋಕ್ಕ ಸಂಪುಟ 3, ನಂಜನಗೂಡು-93, ಪುಟ 174. 


320. ಪೂರ್ವೋಕ್ವ ನಂಜನಗೂಡು-338, ಬಸವಟ್ಟಿಗೆ, ಪುಟ 397. 
321.ಪೂರ್ವೋಕ್ಕ ಸಂಪುಟ 5, ಕೃಷ್ಣರಾಜನಗರ-104, ಗಳಿಗೇಕೆರೆ, ಪುಟ 98. 


322. ಡಾ.ಎಂ.ಜಿ.ಮಂಜುನಾಥ-ಶಾಸನ ಪರಿಶೋಧನೆ, ಪುಟ 49. 


323. ಡಾ.ಬಾ.ರಾ.ಗೋಪಾಲ್‌, ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟ 3, ನಂಜನಗೂಡು-360, 
ಕಳಲೆ, ಪುಟ 411. 


324. ಪೂರ್ವೋಕ್ವ ಸಂಪುಟ 4, ಪಿರಿಯಾಪಟ್ಟಣ-97, ಕುಡಕೂರು, ಪುಟ 555. 
325. ಪೂರ್ಪ್ಮೋಕ್ತ್ಯ ಸಂಪುಟ 3, ನಂಜನಗೂಡು-356, ಉಪ್ಪಿನಹಳ್ಳಿ, ಪುಟ 408. 
326. ಪೂರ್ಮೋಕ್ತ್ಯ ನಂಜನಗೂಡು-381, ಪುಟ 421. 


327. ಪೂರ್ವೋಕ್ಕ ಸಂಪುಟ 5, ಕೃಷ್ಣರಾಜನಗರ-88, ಮಿರ್ಲೆ, ಪುಟ 92. 
328. ಪೂರ್ವೋಕ್ಯ್ಕ ಸಂಪುಟ 4, ಪಿರಿಯಾಪಟ್ಟಣ-59, ಬೆಟ್ಟದಪುರ, ಪುಟ 538. 


329. ಪೂರ್ವೋಕ್ಕ ಪಿರಿಯಾಪಟ್ಟಣ-57, ಹರದೂರು, ಪುಟ 537. 
330. ಪೂರ್ವೋಕ್ಕ ಪಿರಿಯಾಪಟ್ಟಣ-58, ಹರದೂರು, ಪುಟ 537. 
331. ಪೂರ್ವೋಕ್ಕ ಸಂಪುಟ 5, ತಿ.ನರಸೀಷುರ-261, ಮೂಗೂರು, ಪುಟ 642. 


332. ಪೂರ್ಮೋಕ್ತ ಸಂಪುಟ 3: ನಂಜನಗೂಡು - 354: ಉಪ್ಪಿನಹಳ್ಳಿ - ಪುಟ 406. 


ಸಿತಿ 


334. 


335. 


336. 


337. 


338. 


339, 


340. 
1591. 


ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 


ಪೂರ್ವೋಕ್ವ 
ಪೂರ್ವೋಕ್ವ 
ಪೂರ್ವೋಕ್ವ 


ಪೂರ್ವೋಕ್ವ 


322 


ಸಂಪುಟ 5, ತಿ. ನರಸೀಷುರ-9, ಪುಟ 328. 
ತಿ. ನರಸೀಷಮುರ-246: ತಡಿಮಾಲಿಂಗಿ - ಪುಟ 628. 


ಕೃಷ್ಣರಾಜನಗರ — 83: ಮೇಲೂರು - ಪುಟ 88; ಕ್ರಿಶ. 17ನೇ ಶತಮಾನ. 


ಕೃಷ್ಣರಾಜನಗರ — 83: ಮೇಲೂರು - ಪುಟ 88; ಕ್ರಿಶ. 17ನೇ ಶತಮಾನ. 


ಕೃಷ್ಣರಾಜನಗರ - 69: ಕರತಾಳು - ಪುಟ 66 ; ಕ್ರಿಶ. 1767. 
ಮೈಸೂರು - 213: ಮಾಣಿಕ್ಯಾಪುರ - ಪುಟ 314 ಕ್ರಿಶ. 1685. 
ತಿ.ನರಸೀಪುರ - 13: ಪುಟ 329 ; ಕ್ರಿಶ. 1188. 


ಸಂಪುಟ 4: ಪಿರಿಯಾಪಟ್ಟಣ - 40: ಕೊಣಸೂರು - ಪುಟ 529; ಕ್ರಿ.ಶ. 


341.ಪೂರ್ವೋಕ್ಕ ಸಂಪುಟ 5, ತಿ.ನರಸೀಪುರ-88, ಸೋಮನಾಥಪುರ, ಪುಟ 475. 


342. ಪೂರ್ವೋಕ್ತ ಸಂಪುಟ 4: ಹುಣಸೂರು - 10: ಹಾರನಹಳ್ಳಿ - ಪುಟ 513; ಕ್ರಿಶ. 1600. 


343. ಪೂರ್ಮೋಕ್ವ್ಯ ಸಂಪುಟ 5, ತಿ.ನರಸೀಪುರ-88, ಸೋಮನಾಥಪುರ, ಪುಟ 475. 


344. ಪೂರ್ಮೋಕ್ತ್ಯ ಸಂಪುಟ 4: ಯಳಂದೂರು - 167: ಮಾಂಬಳ್ಳಿ - ಹುಟ 367. 


315 


ಅಧ್ಯಾಯ — ಐದು 
ಶಾಸನಗಳ ರಾಚನಿಕ ಅಧ್ಯಯನ 


ಶಾಸನಗಳ ರಚನೆಗೆ ಸಂಬಂಧಿಸಿದಂತೆ ಈ ಅಧ್ಯಾಯದಲ್ಲಿ ವಿಶ್ಲೇಷಿಸಲಾಗಿದೆ. ಶಾಸನಗಳ 
ರಚನೆಗೆ ಸಂಬಂಧಿಸಿದಂತೆ ಶಾಸನಗಳಲ್ಲಿ ವಿಷಯಾನುಪೂರ್ವಿ, ಶಾಸನಗಳಲ್ಲಿನ ಪ್ರಾರ್ಥನಾ 
ಶ್ಲೋಕಗಳು, ಸ್ಮಾರಕ ಶಾಸನ ಪ್ರಕಾರಗಳಾದ ವೀರಗಲ್ಲು, ಮಾಸ್ತಿಕಲ್ಲು, ನಿಸಿಧಿ ಕಲ್ಲುಗಳ ಸ್ಪರೂಪ್ಯ; 
ಶಾಸನ ಶಿಲ್ಪಗಳು, ಶಾಸನ ಕವಿಗಳು, ಲಿಪಿಕಾರರು, ರೂವಾರಿಗಳು; ಶಾಸನ ಸಾಹಿತ್ಯ ಶಾಸನಗಳಲ್ಲಿ 
ಬಳಕೆಯಾಗಿರುವ ಛಂದಸ್ಸು, ಶಾಸನಗಳ ಭಾಷೆ-ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ 
ಮತ್ತು ಹೊಸಗನ್ನಡ, ಪರಿಭಾಷೆ ಶಾಸನಗಳ ಫಲಶೃತಿ ಶ್ಲೋಕಗಳು ಮತ್ತು ಶಾಪಾಶಯಗಳನ್ನು 
ಕುರಿತು ಸಮಗವಾಗಿ ವಿಶ್ಲೇಷಿಸಲಾಗಿದೆ. 


ಶಾಸನಗಳಲ್ಲಿ ವಿಷಯಾನುಪೂರ್ವಿ 


ಶಾಸನಗಳು ಹೇಳಬೇಕೆಂದಿರುವ ಮುಖ್ಯ ವಿಷಯದ ನಿರೂಪಣೆಗೆ ತೊಡಗುವ ಮುನ್ನಿನ 
ಪೀಠಿಕಾಭಾಗಕ್ಕೆ ವಿಷಯಾನುಪೂರ್ನ್ವಿ ಎಂದು ಹೇಳಲಾಗುತ್ತದೆ. ಈ ಭಾಗವು ಶಾಸನಗಳ 
ದೃಷಿಯಿಂದ ಅತ್ಯಂತ ಮಹತ್ವದ್ದು. ಇದರಲ್ಲಿನ ದೇವತಾಸ್ತುತಿಯಿಂದ ದಾನಿಯು ಯಾವ ಧರ್ಮಕ್ಕೆ 
ಅಥವಾ ಯಾವ ಮತಕ್ಕೆ ಸೇರಿದವನೆಂದು ನಿರ್ಣಯಿಸಬಹುದು. ಜೊತೆಗೆ ಆ ಕಾಲದ 
ಮುಂಚೂಣಿಯಲ್ಲಿದ್ದ ಧರ್ಮ ಯಾವುದೆಂದು ಗುರುತಿಸಬಹುದು. ಇದರಲ್ಲಿ ನಮೂದಿತವಾಗಿರುವ 
ಶಾಸನದ ಕಾಲವನ್ನು ಅರಿಯಬಹುದು. ಅತಿಮುಖ್ಯವಾಗಿ, ಇತಿಹಾಸ ರಚನೆಗೆ ಪ್ರಮುಖ 
ಆಕರವಾಗಿರುವ ಶಾಸನಗಳ ಈ ಭಾಗದಲ್ಲಿ ಆ ಕಾಲಘಟ್ಟದಲ್ಲಿ ಆಳುತ್ತಿದ್ದ ದೊರೆಯ 
ವಂಶಾವಳಿಯನ್ನು ಬಹುತೇಕವಾಗಿ ನೀಡಲಾಗಿರುತ್ತದೆ. ಇದರಿಂದ ಇತಿಹಾಸದ ರಚನೆಗೆ ಮಹತ್ವದ 


ಮಾಹಿತಿಯು ದೊರೆಯುತ್ತದೆ. 


ಶಾಸನಗಳಲ್ಲಿನ  ವಿಷಯಾನುಪೂರ್ವಿಯ ಬಗ್ಗೆ ಡಾ.ಎಂ.ಚಿದಾನಂದಮೂರ್ತಿಯವರು 
ಹೀಗೆಂದು ವಿಶ್ಲೇಷಿಸಿದ್ದಾರೆ. ಬೃಹಸ್ಪತಿ ಸ್ಮೃತಿಯಲ್ಲಿ "ಭೂದಾನ ಮುಂತಾದವನ್ನು ಕೊಡುವ ರಾಜನು 
ಶಾಸನವನ್ನು ಬಟ್ಟೆಯ ಮೇಲಾಗಲಿ, ತಾಮಪಟದ ಮೇಲಾಗಲಿ ಬರೆಯಿಸಬೇಕು. ದಾನವನ್ನು 
ಸ್ಪೀಕರಿಸಿದವನ ಹೆಸರು, ಸ್ಥಳದ ಹೆಸರು. ರಾಜನ ವಂಶದ ಹಿರಿಯರ ಹೆಸರುಗಳು ಅಲ್ಲಿ 
ಉಕ್ಷವಾಗಿರಬೇಕು. ದಾನವು ಕೊನೆಯವರೆಗೂ ನಿಲ್ಲಬೇಕು, ಈ ದಾನವನ್ನು ಯಾರೂ 
ಅಪಹರಿಸಕೂಡದು, ಈ ಭೂಮಿಗೆ ಕಂದಾಯವಿಲ್ಲ, ದಾನವನ್ನು ಕಾಪಾಡುವವನು ಸ್ಪರ್ಗಕ್ಕೂ, ಹಾಳು 
ಮಾಡುವವನು ನರಕಕ್ಕೂ ಹೋಗುತ್ತಾನೆ-ಮುಂತಾದ ಹೇಳಿಕೆಗಳಿರಬೇಕು. ರಾಜನ ಮುದ್ರೆ, ದಾನದ 


ವರ್ಷ, ಅಧಿಕಾರಿಗಳ ಸಹಿ-ಇಷ್ಟನ್ನೂ ರಾಜಶಾಸನವು ಒಳಗೊಂಡಿರಬೇಕು.” 


316 


ಯಾಜ್ಞ್ಯವಲ್ಯ್ಯ ಸ್ಮೃತಿಯ ಅನುಸಾರ, “ಶಾಸನದಲ್ಲಿ ರಾಜನ ಚಿಹ್ನೆ ಇರಬೇಕು, ರಾಜನ 
ವಂಶಸ್ಥರ ವಿಷಯವಿರಬೇಕು, ದಾನದ ಪ್ರಮಾಣವಿರಬೇಕು, "ದಾನಚ್ಛೇದೋಪವರ್ಣನ'ವಿರಬೇಕು, 


ರಾಜನ ಸಹಿ ದಾನದ ಕಾಲ-ಇತ್ಕಾದಿಗಳೂ ಇರಬೇಕು.” 


ಇವುಗಳನ್ನು ಅನುಸರಿಸಿಯೇ ರಾಜರು ಶಾಸನಗಳನ್ನು ಹಾಕಿಸಿರುವುದನ್ನು ಗಮನಿಸಬಹುದು. 
ಶಾಸನಗಳಲ್ಲಿನ ವಿಷಯಾನುಪೂರ್ನಿ ಅಂಶಗಳ ಬಗ್ಗೆ ಅನುಕ್ರಮವಾಗಿ ಮುಂದಿನ ಉಪಶೀರ್ಷಿಕೆಗಳಲ್ಲಿ 
ಚರ್ಚಿಸಲಾಗಿದೆ. 


ರಾಜಲಾಂಛನ ಮತ್ತು ಮುದೆಗಳು 


ಶಿಲಾಶಾಸನಗಳ ಆರಂಭದಲ್ಲಿ ಅಂದರೆ ಲಲಾಟ ಬಿಂಬದಲ್ಲಿ ಶಾಸನವನ್ನು ಹಾಕಿಸುತ್ತಿರುವ 
ಅರಸನ ರಾಜಲಾಂಛನವಿರುತ್ತದೆ. ಇದರಿಂದ, ಕರ್ನಾಟಕದ ಅನೇಕ ರಾಜವಂಶಗಳ 
ರಾಜಲಾಂಛನಗಳ ಬಗ್ಗೆ ತಿಳಿದುಬಂದಿರುತ್ತದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿನ ರಾಜಲಾಂಛನ 
ಮತ್ತು ಮುದೆಗಳ ಬಗ್ಗೆ ಈ ಕೆಳಗಿನಂತೆ ಗಮನಿಸಬಹುದು. 


ಗಂಗರ ತಾಮಶಾಸನಗಳಲ್ಲಿ ಅವರ ರಾಜಲಾಂಛನವಾದ ಆನೆಯ ಮುದ್ರೆಗಳನ್ನು 
ಬಳಸಲಾಗಿದೆ.3 ಬಾದಾಮಿ ಚಾಲುಕ್ಕರನ್ನು ಆದಿವರಾಹ ಲಾಂಛನರೆಂದು ಕ್ರಿಶ.8ನೇ ಶತಮಾನದ 


ಮೈಸೂರಿನ ಕುಕ್ಕರಹಳ್ಳಿ ಮತ್ತು ವರುಣದ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಶಾಸನಗಳಲ್ಲಿ 
ಶಿವಲಿಂಗದ ಎದುರಿಗೆ ವರಾಹವು ನಿಂತಿರುವ ಶಿಲವನ್ನು ಶಿರೋಭಾಗದಲ್ಲಿ ಕೆತ್ತಲಾಗಿದೆ. 


ಹೊಯ್ದಳರ ರಾಜಲಾಂಛನವು "ಹುಲಿಯನ್ನು ಕೊಲ್ಲುತ್ತಿರುವ ಸಳ' ಎಂದೇ ವಿದ್ವಾಂಸರು 
ತರ್ಕಿಸಿದ್ದರು. ಆದರೆ, ಡಾ.ಎಂ.ಜಿ.ಮಂಜುನಾಥ ಅವರು ಹೊಯ್ದಳರ ರಾಜಲಾಂಛನವು "ಹುಲಿ' 
ಎಂದು ಆಧಾರಸಹಿತ ಪ್ರಶಿಪಾದಿಸಿದ್ದಾರೆ.೨ ಇವರ ವಾದವನ್ನು ಪುಷ್ಟೀಕರಿಸುವ ಶಾಸನವು 
ತಿ.ನರಸೀಪುರ ತಾಲ್ಲೂಕಿನ ತಲಕಾಡಿನಲ್ಲಿದೆ. ಕ್ರಿಶ.1117ರ ತಲಕಾಡು ಶಾಸನದಿಂದ, "ಹುಲಿ'ಯು 
ಹೊಯ್ದಳರ ರಾಜಲಾಂಛನವೆಂದು ತಿಳಿದುಬರುತ್ತದೆ. ಶಾಸನದಲ್ಲಿ "ಕದಾಚಿತೃಶ್ಚಿದ್ದನೇ ಮುನಿವರೇಣ 
ಸಳಃ ಕರಾಳಮ್‌ ಶಾರ್ದೂಲಕಮ್‌ ಪ್ರತಿ ಹಿ ಪೋಶ್ತಛ್‌ ಇತ್ಯತೋಭೂತಸ್ಯಾಪಿಧಾ ಮುನಿವಚೋವ 
ಚಮೂರಲಕ್ಷ್ಮಃ। ತತೋ ದ್ಹಾರಾವತೀನಾಥ ಪೋಶ್ತಳಾದ್ದಿದಿಲಾಲ್ಲುನಾ ಜಾತಾಶ್ನಶಪುರೇ ತೇಶು' ಎಂದು 
ವರ್ಣಿಸಲಾಗಿದೆ. 


ಮೈಸೂರು ಅರಸರ ರಾಜಲಾಂಛನವು ಗಂಡಭೇರುಂಡ ಪಕ್ಷಿಯಾಗಿದ್ದು' ಇವರ 
ರಾಜಮುದೆಯು '"ಧರಣೀವರಾಹ' ಅಥವಾ "ಭೂವರಾಹ'ವಾಗಿತ್ತೆಂದು ಕ್ರಿಶ.1663ರ ತಲಕಾಡು 
ಶಾಸನದಿಂದ ತಿಳಿದುಬರುತ್ತದೆ (ಸಚಿನ್ನತಂ ಭೂ ವರಾಹಮುದಯಾ ಪ್ರವಿರಾಜಿತಂ). ಇವರ ಧ್ವಜ 
ಹನುಮದ್ದರುಡವಾಗಿತ್ತೆಂದು ಸಹ ತಿಳಿದುಬರುತ್ತದೆ. 


317 


ಆರಂಭಕಾಲದಿಂದ ಕ್ರಿಶ.7ನೇ ಶತಮಾನದ ಶಾಸನದವರೆಗೂ ರಾಜವಂಶಗಳ ಬಿರುದು, ಚಿಹ್ನೆ 
ಧ್ವಜ ಮತ್ತು ಲಾಂಛನಗಳನ್ನು ಒಳಗೊಂಡ ವಿವರಗಳನ್ನು ಶಾಸನಗಳಲ್ಲಿ ದಾಖಲಿಸುವ ಸಂಪ್ರದಾಯವು 
ಕಂಡುಬರುವುದಿಲ್ಲ. ಕ್ರಿ.ಶ.88ನೇ ಶತಮಾನದ ಬಾದಾಮಿ ಚಾಲುಕ್ಕರ ಶಾಸನಗಳಲ್ಲಿ ಮೊದಲ ಬಾರಿಗೆ 
ಅವರ "ಆದಿವರಾಹಲಾಂಛನ'ದ ಪ್ರಸ್ತಾಪ ಈ ಜಿಲ್ಲೆಯ ಶಾಸನಗಳಲ್ಲಿ ಕಾಣಿಸಿಕೊಂಡಿದೆ. ಗಂಗರ 
ತಾಮಶಾಸನಗಳಲ್ಲಿನ ಆನೆಯ ಮುದ್ರೆಗಳಿಂದ ಅವರ ಲಾಂಛನ ಆನೆಯೆಂದು ನಿಷ್ಕರ್ಷಿಸಲಾಗಿದೆ. 
ಬಲ್ಲಾಳನ ಕಾಲದ ಶಾಸನಗಳಿಂದ "ಹುಲಿ'ಯು ಹೊಯ್ದಳರ ರಾಜಲಾಂಛನವೆಂಬ ವಿಷಯ 
ಶಾಸನೋಕ್ತವಾಗಿದೆ. ವಿಜಯನಗರ ಅರಸರ ಶಾಸನಗಳಲ್ಲಿ ಮುದ್ರೆ ಮತ್ತು ರಾಜಲಾಂಛನಗಳ 
ಪ್ರಸ್ತಾಪವಿಲ್ಲ. ಆದರೆ, ತಾಮಶಾಸನಗಳ ಬಳೆಗಳಲ್ಲಿ ಮತ್ತು ಶಿಲಾಶಾಸನಗಳಲ್ಲಿ ವರಾಹ ಮತ್ತು ಕಠಾರಿ 
ಲಾಂಛನ ಕಂಡುಬಂದಿರುತ್ತದೆ. ನಂತರದ ಮೈಸೂರು ಅರಸರ ಶಾಸನಗಳಲ್ಲಿ ಲಾಂಛನ, ಮುದ್ರೆ 
ಮತ್ತು ಹನುಮದ್ದರುಡ ಧ್ವಜಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. 


ಪ್ರಾರ್ಥನಾ ಶ್ಲೋಕಗಳು 


ಶಾಸನಗಳ ಆರಂಭದಲ್ಲಿ ದೇವತಾಸ್ತುತಿಯಿರುತ್ತದೆ. ಭಾರತೀಯ ಜೀವನಪದ್ಧತಿಯಲ್ಲಿ 
ಯಾವುದೇ ಕೃತಿಯ ಆರಂಭ ಒಂದು ಮಂಗಳಶ್ಲೋಕದಿಂದ ಆರಂಭವಾಗಬೇಕು ಎಂಬ ನಂಬಿಕೆಯೇ 
ಇದಕ್ಕೆ ಕಾರಣ. ಸಾಮಾನ್ಯವಾಗಿ ಶಾಸನ ಹಾಕಿಸುವವರ ಇಷ್ಟದೈವದ ಶ್ಲೋಕವನ್ನೇ ಸ್ತುತಿಪದ್ಯವಾಗಿ 
ಬಳಸಲಾಗಿರುತ್ತದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಬಳಸಲಾಗಿರುವ ಪ್ರಾರ್ಥನಾ ಶ್ಲೋಕಗಳ ಬಗ್ಗೆ 
ಪ್ರಾತಿನಿಧಿಕವಾಗಿ ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡು ಚರ್ಚಿಸಲಾಗಿದೆ. 


ಕ್ರಿಶ.359ರ ಗಂಗ ಮಾಧವವರ್ಮನ ಶಾಸನವು ಈ ಜಿಲ್ಲೆಯ ಅತ್ಯಂತ ಪ್ರಾಚೀನ 
ಶಾಸನವಾಗಿದೆ5 ಇದೊಂದು ಸಂಸ್ಕೃತ ಶಾಸನವಾಗಿದ್ದು, ಈ ಶಾಸನವು "ಜಿತಮ್ಮಗವತಾ' ಎಂದು 
ಆರಂಭವಾಗಿ ನಂತರ ನೇರವಾಗಿ ಗಂಗವಂಶದ ವಂಶಾವಳಿಯನ್ನು ಹೇಳಿರುತ್ತದೆ. ಸಾಧಾರಣವಾಗಿ 
ಈ ಜಿಲ್ಲೆಯಲ್ಲಿ ದೊರೆತಿರುವ ಗಂಗರ ಬಹುತೇಕ ಶಾಸನಗಳಲ್ಲಿ 'ಸಸ್ತಿ ಜಿತಮ್ಲಭಗವತಾ' ಎಂಬುದನ್ನು 
ಹೊರತುಪಡಿಸಿ ಯಾವುದೇ ದೇವತಾಸ್ತುತಿಯು ಶಾಸನದ ಆರಂಭದಲ್ಲಿ ಕಾಣಸಿಗುವುದಿಲ್ಲ. 


ಗಂಗರ ನಂತರದ ಚೋಳರ ಶಾಸನಗಳಲ್ಲಿ ಸಹ ಆರಂಭದ ದೇವತಾ ಸ್ತುಶಿಯಿರುವುದಿಲ್ಲ. 
ಆದರೆ, ಚೋಳರ ನಂತರ ಬಂದ ಹೊಯ್ದಳರು ಶಾಸನೋಕ್ತ ವಿಷಯಕ್ಕೆ ಅನುಗುಣವಾಗಿ ಶೈವ, 
ವೈಷ್ಣವ ಹಾಗೂ ಜಿನಸ್ಟೋತ್ರಗಳನ್ನು ಬಳಸಿರುತ್ತಾರೆ. ಬಾಣಭಟ್ಟ ಕವಿಯ '"ಹರ್ಷಚರಿತೆ'ಯಲ್ಲಿನ 
"'ನಮಸ್ತುಂಗ ಶಿರಶ್ನುಂಬಿ ಚಂದ್ರಚಾಮರ ಚಾರವೇ। ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ 
ಶಂಭವೇ? ಎಂಬ ಶ್ಲೋಕವು ನಂತರದ ಶಾಸನಗಳಲ್ಲಿ ಅತಿಹೆಚ್ಚು ಜನಪ್ರಿಯವಾಯಿತು. ಈ ಶ್ಲೋಕ 
ಶಾಸನಾರಂಭಕ್ಕೆ ಒಂದು ಮುನ್ನುಡಿಯೆಂಬಂತೆ ಜನಪ್ರಿಯವಾಯಿತು. ಆದ್ದರಿಂದಲೇ, ಈ ಶ್ಲೋಕವು 
ಕರ್ನಾಟಕದ ಅತಿಹೆಚ್ಚು ಶಾಸನಗಳಲ್ಲಿ ಕಾಣಿಸಿಕೊಂಡಿದೆ. ವಿಜಯನಗರದ ಕಾಲದಲ್ಲಿಯಂತೂ 
ಶಾಸನಗಳಲ್ಲಿ ಈ ಶ್ಲೋಕವನ್ನು ಹಾಕಿಸುವುದು ಒಂದು ಸಂಪ್ರದಾಯವೇ ಆಗಿರುತ್ತದೆ. 


318 


ವೈಷ್ಣವ ದಾನಿಗಳು ಹಾಕಿಸುವ ಶಾಸನಗಳಲ್ಲಿ ಕಾಣಿಸಿಕೊಳ್ಳುವ ಕಡ್ಡಾಯವಾದ ಶ್ಲೋಕವೆಂದರೆ, 
"'ಹರೇರ್ಲೀಲಾವರಾಹಸ್ಯ ದಂಪ್ಟಾದಂಡಃ ಸ ಪಾತು ವಃ ಹೇಮಾದಿಕಲಶಾ ಯತ್ರ ಧಾತ್ರೀ ಛತ್ರ 
ಶ್ರಿಯಂ ದಧೌ'. ಕೆಲವು ಶಾಸನಗಳಲ್ಲಿ ವಿಷ್ಣುಸ್ತುತಿಯ ಶ್ಲೋಕವು ಈ ಮುಂದಿನಂತಿರುತ್ತದೆ; 
“ಜಯತ್ಯಾವಿಷ್ಠತಂ ವಿಷ್ಣ್ಟೋರ್ವರಾಹಂ ಕ್ಷೋಭಿತಾರ್ಣವಂ। ದಕ್ಷಿನೋನ್ನತ ದಂಷ್ಟಾಗ್ರ ವಿಶ್ರಾಂತ 
ಭುವನಂ ವಪುಃ” 


ಜೈನಶಾಸನಗಳು ಜಿನಸ್ತುತಿಯಿಂದ ಆರಂಭವಾಗುತ್ತವೆ. 


“ಶ್ರೀಮತ್ತರಮಗಂಭೀರಸ್ಕಾದ್ದಾದಾಮೋಘಲಾಂಛನಂ। 
ಜೀಯಾತ್ರೈಲೋಕನಾಥಸ್ಯ ಶಾಸನಂ ಜಿನಶಾಸನಂ?10 


ಈ ಶ್ಲೋಕವಲ್ಲದೆ "ಭದ್ರಮಸ್ತು ಜಿನಶಾಸನಾಯ' ಎಂಬ ಮತ್ತೊಂದು ಶ್ಲೋಕವೂ ಅಲ್ಲಲ್ಲಿ 
ಬಳಕೆಯಾಗಿರುವುದನ್ನು ಗುರ್ತಿಸಬಹುದು. 


ಇದಲ್ಲದೆ, ಜೈನಶಾಸನಗಳ ಮತ್ತೊಂದು ಪ್ರಸಿದ್ಧ ಪ್ರಾರ್ಥನಾ ಶ್ಲೋಕವೆಂದರೆ; 
“ಸಿದ್ದಂಸ್ಪಸಿ ಜಿತಂ ಭಗವತಾ ಶ್ರೀಮದ್ದರ್ಮ ತೀರ್ಥ ವಿಧಾಯಿನಾ 
ವರ್ಧಮಾನೇನ ಸಂಪ್ರಾಪ್ತ ಸಿದ್ದಿ ಸೌಖ್ಯಾಮೃತಾತ್ಸನಾ॥ 


ಮೈಸೂರು ಅರಸರ ಕಾಲದ ಶಾಸನಗಳಲ್ಲಿ ಶೈವ, ವೈಷ್ಣವ ದೇವತೆಗಳ ಶ್ಲೋಕಗಳೆರಡನ್ನೂ 
ಆರಂಭದಲ್ಲಿ ಬಳಸಿರುವುದನ್ನು ನೋಡಬಹುದು. ಇದಕ್ಕೆ ಉದಾಹರಣೆಯಾಗಿ ಕ್ರಿ.ಶ.1667ರ 


ಶಾಸನವನ್ನು ಹೆಸರಿಸಬಹುದು.!! 


“ಶುಭಮಸ್ಸ್ತುಃ ನಮಸ್ತುಂಗ ಶಿರಶ್ನುಂಬಿ ಚಂದ್ರ ಚಾಮರ ಚಾರವೇ। 
ತೈಲೋಕ್ಕನಗರಾರಂಭ ಮೂಲ ಸ್ತಂಭಾಯ ಶಂಭವೇ। 
ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ । 
ಅನೇಕದಂತಂ ಭಕ್ತಾನಾಮೇಕದಂತ್ತ ಮುಪಾಸ್ಮಹೇ। 
ಹರೇರ್ಲೀಲಾ ವರಾಹಸ್ಯ 
ದಂಷಾದಂಡಃ ಸ ಪಾತು ವಃ ಹೇಮಾದ್ರಿ 


ಟ್ರ 


ಕಲಶಾ ಯತ್ರ ಧಾತ್ರೀ ಚ್ಛತ್ರಶ್ರಿಯಂ ದಧೌ” 


ಶಾಸನದ ಸ್ತುತಿಪದ್ಯಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಪರಿಶೀಲಿಸಿದಾಗ, ಆರಂಭ ಕಾಲಘಟ್ಟದ 
ಕದಂಬ, ಗಂಗ, ಪುನ್ನಾಟ ಮತ್ತು ರಾಷ್ಟಕೂಟರ ಶಾಸನಗಳಲ್ಲಿ ಯಾವುದೇ ದೇವತಾಸ್ತುತಿಯಿಂದ 
ಶಾಸನಗಳು ಆರಂಭವಾಗಿರುವುದಿಲ್ಲ. ಬದಲಾಗಿ, ನೇರವಾಗಿ ಶಾಸನವು ಹೇಳಬೇಕೆಂದಿರುವ 
ವಿಷಯವು ಆರಂಭವಾಗಿರುತ್ತದೆ. ನಿಖರವಾಗಿ ಒಂದು ದೇವತೆಗೆ ಸಂಬಂಧಿಸಿದ ಸ್ತುತಿಪದ್ಯಗಳು 
ನಮಗೆ ದೊರಕುವುದು ಕ್ರಿಶ9ನೇ ಶತಮಾನದ ನಂತರವೇ ಆಗಿರುತ್ತದೆ. ಬರಬರುತ್ತಾ ಈ 


319 


ಸ್ತುತಿಪದ್ಯಗಳು ಶಾಸನದ ಹೆಚ್ಚು ಭಾಗವನ್ನು ಆಕ್ರಮಿಸಿಕೊಂಡಿರುವುದನ್ನು ಗುರ್ತಿಸಬಹುದು. 
ನಂತರದ ಶಾಸನಗಳಲ್ಲಿ, ಧರ್ಮಸಾಮರಸ್ಕವನ್ನು ಮೂಡಿಸುವ ಸಲುವಾಗಿಯೋ ಏನೋ ಶೈವ, 
ವೈಷ್ಣವ ಮತ್ತು ಜೈನ ಸ್ತುತಿಪದ್ಯಗಳು ಒಂದೇ ಶಾಸನದಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿರುವುದನ್ನು 
ಗಮನಿಸಬಹುದು. ಮೈಸೂರರಸರ ಕಾಲದ ಹೊತ್ತಿಗೆ, ಶೈವ-ವೈಷ್ಣವ ಸ್ತುತಿಯೊಡನೆ ಗಣಪತಿಯ 
ಪ್ರಾರ್ಥನಾ ಶ್ಲೋಕವೂ ಶಾಸನಗಳಲ್ಲಿ ಬಳಕೆಯಾಗಿರುವುದನ್ನು ನೋಡಬಹುದು. 


ಶಾಸನಗಳಲ್ಲಿ ಕಾಲಗಣನೆ 


ಕಾಲಗಣನೆಯನ್ನು ಹೇಳುವಾಗ ಹಲವಾರು ಪದ್ಧಶಿಗಳನ್ನು ಬಳಸಲಾಗಿದೆ. ಕುಶಾನರು 
ಶಾಲಿವಾಹನ ಶಕವನ್ನು ಕಲ್ಯಾಣ ಚಾಲುಕ್ಕರು ಚಾಲುಕ್ಕ ವಿಕ್ರಮ ಶಕೆಯನ್ನು, ಕಲಚುರಿ ಬಿಜಳನು 
ಬಿಜ್ಜಳ ಶಕೆಯನ್ನು, ಜೈನರು ಮಹಾವೀರ ಸಂವತ್ಸರವನ್ನು ಮತ್ತು ಮುಸಲ್ಮಾನರು ಹಿಜಿರ ಶಕೆಯನ್ನು 
ಆರಂಭಿಸಿ, ಅನುಸರಿಸುತ್ತಿದ್ದರು. ಪ್ರಸ್ತುತ ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಬಳಕೆಯಾಗಿರುವ 
ಕಾಲಗಣನೆಯ ಪದ್ಧತಿಯನ್ನು ಕುರಿತು ವಿಶ್ಲೇಷಿಸಲಾಗಿದೆ. ಇದಲ್ಲದೆ, ಕೆಲವು ಶಾಸನಗಳಲ್ಲಿ ರಾಜನು 
ಪಟ್ಟಕ್ಕೆ ಬಂದ ನಂತರದ ಆಳ್ಗಿಕೆಯ ವರ್ಷಗಳನ್ನು ಉಲ್ಲೇಖಿಸಲಾಗಿದೆ. ಉದಾಹರಣೆಗೆ, "ಶೀಮತ್‌ 
ಪೆರ್ಮನಡಿಗಳ ಪಟ್ಟಂಗಟ್ಟಿದ ಇಪ್ಪತ್ತೆರಡನೆ ವರಿಷ' ಎಂಬಂತಹ ಉಲ್ಲೇಖವಿರುವ ಕ್ರಿ.ಶ.10ನೇ 


ಶತಮಾನದ ಶಾಸನವನ್ನು ಗಮನಿಸಬಹುದು.!? 
ಶಾಲಿವಾಹನ ಶಕ ಸಂವತ್ಸರ 


ಈ ಕಾಲಗಣನೆಯನ್ನು ಶಾತವಾಹನ ರಾಜನಾದ ಗೌತಮೀ ಪುತ್ರ ಶಾತಕರ್ಣಿಯು ಶಕರನ್ನು 
ಸಂಪೂರ್ಣವಾಗಿ ಸೋಲಿಸಿದ ವಿಜಯದ ಸಂಕೇತವಾಗಿ ಆರಂಭಿಸಿದ್ದಾಗಿದೆ. ಗೌತಮೀ ಪುತ್ತ 
ಶಾತಕರ್ಣಿಗೆ ಇದ್ದ ಅನೇಕ ಹೆಸರುಗಳಲ್ಲಿ ಶಾಲಿವಾಹನ ಕೂಡ ಒಂದು ತಿಳಿದುಬರುತ್ತದೆ. 
ಶಾಲಿವಾಹನ ಶಕವರ್ಷವು ಕ್ರಿ.ಶ.78ರಿಂದ ಆರಂಭವಾಗಿರುತ್ತದೆ. ಆದುದರಿಂದ, ಶಕವರ್ಷಕ್ಕೆ 78ನ್ನು 
ಸೇರಿಸಿದರೆ ಕ್ರಿಸ್ತಶಕ ದೊರೆಯುತ್ತದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ, ಕಾಲವನ್ನು ಹೇಳುವಾಗ 
ಸಾಮಾನ್ಯವಾಗಿ ಶಾಲಿವಾಹನ ಶಕವರ್ಷವನ್ನು ಬಳಸಲಾಗಿದೆ. ಇದೇ ಪದ್ಧತಿಯನ್ನು ಬಹುತೇಕ ಎಲ್ಲ 
ರಾಜವಂಶದವರೂ ಅನುಸರಿಸಿದ್ದಾರೆ. ಕಿ.ಶ.1586ರ ಶಾಸನದಲ್ಲಿ, "ಶೀ ವಿಜಯಾಭ್ಯುದಯ 
ಶಾಲಿವಾಹನ ಶಕ ವರುಷ 1508 ಎಂದು ನಮೂದಿಸಿರುವುದನ್ನು ಉದಾಹರಣೆಯಾಗಿ 


ನೋಡಬಹುದು.!3 
ಕಲಿಯುಗ ಸಂವತರ 
ಹಿಂದೂ ವೈದಿಕ ಸಂಸ್ಕೃತಿಯ ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಅನುಸಾರ ನಾಲ್ಕು 


ಕಾಲಗಳಿವೆ. ಈ ಯುಗಗಳು ವಿಷ್ಣುವಿನ ದಶಾವತಾರಕ್ಕೆ ಹೊಂದಿಕೊಂಡಂತಿವೆ. ಮೊದಲನೆಯದು 
ಸತ್ಯಯುಗ, ಎರಡನೆಯದು ತ್ರೇತಾಯುಗ, ಮೂರನೆಯದು ದ್ಹಾಪರಯುಗ ಮತ್ತು ಕೊನೆಯದು 


320 


ಕಲಿಯುಗ. ಈ ಯುಗದಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ವರ್ಷಗಳಿವೆಯೆಂದು 
ಪುರಾಣೋಕ್ಷವಾಗಿದೆ. 


ಮೈಸೂರು ಜಿಲ್ಲೆಯ ಕೆಲವು ಶಾಸನಗಳಲ್ಲಿ ಕಲಿಯುಗ ಸಂವತ್ಸರದ ಉಲ್ಲೇಖಗಳಿವೆ. 


ಕಲಿಯುಗವು ಕಿ.ಪೂ.3101-3102ರಲ್ಲಿ ಪ್ರಾರಂಭವಾಯಿತೆಂಬ ನಂಬಿಕೆಯಿದೆ. ಅಂದರೆ ಸುಮಾರು 
5105 ವರ್ಷಗಳ ಹಿಂದೆ ಕಲಿಯುಗ ಪ್ರಾರಂಭವಾಯಿತೆಂಬ ನಂಬಿಕೆಯಿದೆಯೆಂದು ವಿದ್ದಾಂಸರು 
ಅಭಿಪ್ರಾಯಪಟ್ಟದ್ದಾರೆ.!4 ಆದುದರಿಂದ ಶಾಸನೋಕ್ತ ಕಾಲದಿಂದ 3102ನ್ನು ಕಳೆದರೆ ಕ್ರಿಸ್ತಶಕದ ಕಾಲ 
ದೊರೆಯುತ್ತದೆ. ಉದಾಹರಣೆಯಾಗಿ ವಿಜಯನಗರ ಅರಸರ ಕಾಲದ ಕೆಳಕಂಡ ಶಾಸನವನ್ನು 


ಗಮನಿಸಬಹುದು. 


ವಿಜಯನಗರದ ಕೃಷ್ಣದೇವರಾಯನ ಆಳ್ಲಿಕೆಯ ಕಾಲದ ಕ್ರಿ.ಶ.1513-14ರ ಶಾಸನದಲ್ಲಿ ಕಲಿಯುಗ 


ಸಂವತ್ಸರ ಕಾಲವನ್ನು ಯಥಾವತ್ತಾಗಿ ನೀಡಲಾಗಿದೆ. "ಕಲಿವರುಷದ ಪ್ರಮಾಣು ಲ 432001ಕ್ಕೆ 
ಸಂದ ವರುಷ 3179 ಶಕವರ್ಷ 1435 ಉಭಯಂ 4614ನೆಯ ವರುಷ ಸಂದು ನಡವ ವರುಷ 
ಶ್ರೀಮುಖಸಂವತ್ತರದ ಇಂದುವಾರದಲು' ಎಂದು ನಮೂದಿಸಲಾಗಿದೆ. ಪ್ರಸ್ತುತ ಶಾಸನವು ಕಲಿಯುಗ 
ಸಂವತ್ಸರ ಮತ್ತು ಶಾಲಿವಾಹನ ಶಕಗಳೆರಡನ್ನೂ ಏಕಕಾಲದಲ್ಲಿ ಉಲ್ಲೇಖಿಸಿರುವುದನ್ನು 
ನೋಡಬಹುದು. ಕ್ರಿ.ಶ.1588-89ರ ಶಾಸನದಲ್ಲಿಯೂ "ಶೀ ಜಯಾಭ್ಯುದಯ ಕಲಿಯುಗ 
ಶಾಲಿವಾಹನ ಶಕವರುಷ 4690ನೆಯ ವರ್ತನಕೆ ಸಲುವ ಜೇಷ್ಟ ಶುದ್ದ ದಶಮಿ ಸೌಮ್ಯವಾಸರದಲ್ಲು' 


ಎಂದು ಉಲ್ಲೇಖಿಸಿರುವುದನ್ನು ನೋಡಬಹುದು.!6 
ರಾಜನ ಆಳ್ಳಿಕೆಯ ಕಾಲಗಣನೆ 


ಮೈಸೂರು ಜಿಲ್ಲೆಯ ಅನೇಕ ಶಾಸನಗಳಲ್ಲಿ ಕಾಲವನ್ನು ರಾಜನ ಆಳಿಕೆ ಆರಂಭವಾದ 
ದಿನದಿಂದ ನೀಡಲಾಗಿದೆ. ಈ ಜಿಲ್ಲೆಯಲ್ಲಿ ದೊರೆತಿರುವ ಚೋಳರ ಎಲ್ಲ ಶಾಸನಗಳಲ್ಲೂ ಇದನ್ನು 
ಗಮನಿಸಬಹುದು. ರಾಜೇಂದ್ರ ಚೋಳನು ಪಟ್ಟಕ್ಕೆ ಬಂದ ದಿನದಿಂದ ಕಾಲವನ್ನು ಗುಣಿಸಿ, "ಆಳ್ಲಿಕೆಯ 
ಆರನೇ ವರ್ಷದಲ್ಲಿ' ಎಂಬಂಥ ಉಲ್ಲೇಖಗಳನ್ನು ನೀಡಲಾಗಿದೆ. ಈ ಕಾಲಗಣನೆಯ ಪದ್ಧತಿಯಲ್ಲಿ 
ರಾಜನು ಸಿಂಹಾಸನಾರೂಢನಾಗಿ ಅಳ್ಳಿಕೆ ವಹಿಸಿಕೊಂಡ ಕಾಲ ತಿಳಿದಿದ್ದಲ್ಲಿ ಶಾಸನದ ಕಾಲವನ್ನು 


ನಿಖರವಾಗಿ ಹೇಳಬಹುದು. ಉದಾಹರಣೆಯಾಗಿ ಹೆಸರಿಸುವುದಾದರೆ, ತಿರುಮಕೂಡಲು ನರಸೀಪುರ 
ತಾಲ್ಲೂಕಿನ ಶಾಸನವು ಒಂದನೇ ರಾಜರಾಜನ ಇಪ್ಪತ್ತನೆಯ ಆಳ್ಗಿಕೆಯ ವರ್ಷವನ್ನು ಸೂಚಿಸಿದೆ.!? 
ಒಂದನೇ ರಾಜರಾಜನು ಪಟ್ಟಕ್ಕೆ ಬಂದ ವರ್ಷವು ಕ್ರಿಶ.984 ಆದ್ದರಿಂದ ಆತನ ಆಳ್ಗಿಕೆಯ ಇಪ್ಪತ್ತನೇ 
ವರ್ಷದಲ್ಲಿ ಹಾಕಿಸಲ್ಲಟ್ಟಿರುವ ಶಾಸನದ ಕಾಲವನ್ನು ಕ್ರಿ.ಶ.1004 ಎಂದು ಗುರುತಿಸಲಾಗಿದೆ. 


ನಂಜನಗೂಡು ತಾಲ್ಲೂಕಿನಲ್ಲಿ ದೊರೆತಿರುವ ಶಾಸನವು ಒಡೆಯಾರ್‌ ಶ್ರೀಚೋಳ ಗಂಗದೇವನ 
ಆಳ್ಗಿಕೆಯ ನಾಲ್ಕನೆಯ ವರ್ಷದಂದು ಹಾಕಿಸಿರುವುದಾಗಿ ನಿರೂಪಿಸಿದೆ. ಈ ಶಾಸನವು ಒಂದನೇ 


ರಾಜೇಂದಚೋಳನದೆಂದು ಗುರುತಿಸಲಾಗಿದೆ. 8 ಮೊದಲನೇ ರಾಜರಾಜಜೋಳನ ಮಗನಾದ 


321 


ಒಂದನೇ ರಾಜೇಂದ್ರನು ಕ್ರಿಶ.1012ರಲ್ಲಿಯೇ ಪಟ್ಟಕ್ಕೆ ಬಂದಿರುವುದಾಗಿ ತಿಳಿದಿರುವುದರಿಂದ, ಆತನ 
ಆಳ್ಗಿಕೆಯ ನಾಲ್ಕನೇ ವರ್ಷದ ಈ ಶಾಸನದ ಕಾಲವನ್ನು ಕ್ರಿಶ.1015-16ಕ್ಕೆ ಹೊಂದುತ್ತದೆ. 
ನಂಜನಗೂಡಿನ ಇನ್ನೊಂದು ಶಾಸನದ ಕಾಲ ಶಕವರ್ಷ 955 ಎಂದು ನಮೂದಿಸಿದೆ ಹಾಗೂ ಈ 
ಶಾಸನವನ್ನು ರಾಜೇಂದ್ರಜೋಳನ  ಆಳ್ಗಿಕೆಯ 31ನೆಯ ವರ್ಷದಲ್ಲಿ ಹಾಕಿಸಲಾಗಿದೆಯೆಂದು 
ಉಲ್ಲೇಖಿಸಲಾಗಿದೆ.50 ಶಕವರ್ಷ 955 ಕ್ರಿಶ.1033ಕ್ಕೆ ಸರಿಹೊಂದುತ್ತದೆ. ಹೀಗೆ ವಿಶೇಷವಾಗಿ 
ಚೋಳರ ಶಾಸನಗಳಲ್ಲಿ ರಾಜನ ಆಳಿಕೆಯ ಕಾಲಗಣನೆಯನ್ನು ಅನುಸರಿಸಲಾಗಿದೆ. 


ಸಾಂಕೇತಿಕ ಕಾಲಗಣನೆ 


ಮೈಸೂರು ಜಿಲ್ಲೆಯಲ್ಲಿನ ವಿಜಯನಗರದ ಶಾಸನಗಳಲ್ಲಿ ಸಾಂಕೇತಿಕ ಕಾಲಗಣನೆಯನ್ನು 
ಉಲ್ಲೇಖಿಸಲಾಗಿದೆ. ಸಾಂಕೇತಿಕ ಕಾಲಗಣನೆಯೆಂದರೆ, ನೇರವಾಗಿ ಸಂಖ್ಯೆಗಳ ಮೂಲಕ ಶಾಸನದ 
ಕಾಲವನ್ನು ಸೂಚಿಸುವ ಬದಲು, ಕೆಲವು ಸಂಖ್ಯೆಗಳಿಗೆ ಪ್ರಶಿಮಾರೂಪವೇ ಆಗಿರುವ ವಸ್ತುಗಳನ್ನು 
ಆಧರಿಸಿ, ಆ ವಸ್ತುಗಳ ಹೆಸರನ್ನು ನೀಡುವುದು. ಉದಾಹರಣೆಗೆ, ಇಂದು, ಇಂದು ಎಂದರೆ ಚಂದ್ರ, 
ಚಂದ್ರ ಒಬ್ಬನೆ; ವೇದ, ವೇದಗಳು ನಾಲ್ಕು ತ್ರಿಪರ್ವತಗಳು; ಅಷ್ಟನಾಗಗಳು; ಪಂಚಬಾಣಗಳು; ಸಪ್ತ 
ಅಶ್ವಗಳು ಮತ್ತು ನವರತ್ನಗಳು ಮುಂತಾದವು. ಹೀಗೆ ನೀಡಿದ ಗೂಢವಾದ ಹೆಸರುಗಳನ್ನು 
ಬಲದಿಂದ ಎಡಕ್ಕೆ ಓದಿದಲ್ಲಿ ಶಾಲಿವಾಹನ ಶಕವರ್ಷ ಸಿಗುತ್ತದೆ. ಇದು ಶಾಸನದ ಕಾಲವಾಗಿರುತ್ತದೆ. 


ಸಾಂಕೇತಿಕ ಕಾಲಗಣನೆ ಶಾಸನಗಳಿಗೆ ಕೆಲವು ಉದಾಹರಣೆಯಾಗಿ ಮೈಸೂರು ಜಿಲ್ಲೆಯ ಈ 
ಮುಂದಿನ ಶಾಸನಗಳನ್ನು ಗಮನಿಸಬಹುದಾಗಿದೆ. ಕ್ರಿ.ಶ.1513ರ ನಂಜನಗೂಡಿನ ಶಾಸನದಲ್ಲಿ 
ಶಕವರ್ಷ 1435ನ್ನು ಬಾಣ-ಪರ್ವತ-ವೇದ-ಇಂದು ಎಂದು ದಾಖಲಿಸಲಾಗಿದೆ. ಇಂದುವು ಸಂಖ್ಯೆ 
ನ್ನು ವೇದವು(ಚತುರ್ವೇದ) ಸಂಖ್ಯೆ 4ನ್ನು ಪರ್ವತವು(ತಿಪರ್ವತ) ಸಂಖ್ಯೆ 3ನ್ನು ಹಾಗೂ ಬಾಣವು 
(ಪಂಚಬಾಣ) ಸಂಖ್ಯೆ 5ನ್ನು ಪ್ರತಿನಿಧಿಸುತ್ತವೆ. ಕ್ರಿ.ಶ.1576ರ ಶಾಸನದಲ್ಲಿ ಶಕವರ್ಷ 1497ನ್ನು 
ಅಶ್ವ-ರತ್ನ-ಪಯೋಬ್ಬಿ-ಇಂದು ಎಂದು ದಾಖಲಿಸಲಾಗಿದೆ?! ಇದನ್ನು ಕೊನೆಯಿಂದ ಮೊದಲಿನವರೆಗೆ 
ಓದಿದಾಗ, ಇಂದು ಎಂಬುದು ಚಂದ್ರ ಎಂಬರ್ಥದಲ್ಲಿ ಸಂಖ್ಯೆ 1ನ್ನು ಪ್ರತಿನಿಧಿಸುತ್ತದೆ. ಪಯೋಬ್ಬ 
ಎಂಬುದು ಸಂಖ್ಯೆ 4ನ್ನು (ನವ)ರತ್ನಗಳು ಸಂಖ್ಯೆ 9ನ್ನು ಹಾಗೂ ಅಶ್ವಗಳು ಸಪ್ತಾಶ್ರಗಳಂಬ 
ಪ್ರತೀತಿಯಲ್ಲಿ ಸಂಖ್ಯೆ 7ನ್ನು ಪ್ರತಿನಿಧಿಸುತ್ತವೆ. ಒಟ್ಟಾರೆಯಾಗಿ 147 ಎಂಬರ್ಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. 


ಕ್ರಿಶ.1580ರ ಶಾಸನದಲ್ಲಿ ಶಕವರ್ಷ 1502ನ್ನು ನೇತ್ರ-ಬಾಣಶತ-ಇಂದು ಎಂದು 
ಉಲ್ಲೇಖಿಸಲಾಗಿದೆ. ಕ್ರಿಶ.1614ರ ಶಾಸನದಲ್ಲಿ ಶಕವರ್ಷ 1536ನ್ನು ಯತು-ಅಗ್ನಿ-ಬಾಣ-ಭೂ 
ಎಂದು ಉಲ್ಲೇಖಿಸಿದ್ದು, ಇವುಗಳು ಕ್ರಮವಾಗಿ ಭೂಮಿ ಸಂಖ್ಯೆ 1ನ್ನು ಬಾಣವು ಸಂಖ್ಯೆ 5ನ್ನು 
ಅಗ್ನಿಯು ಸಂಖ್ಯೆ 3ನ್ನು ಹಾಗೂ ಯತುವು ಸಂಖ್ಯೆ 6ನ್ನು ಪ್ರತಿನಿಧಿಸುತ್ತವೆ. ಇದೇ ರೀತಿ, 
ಕ್ರಿಶ.1663ರ ಶಾಸನದಲ್ಲಿ ಶಕವರ್ಷ 1585ಕ್ಕೆ ಶರ-ನಾಗ-ಬಾಣ-ಶೀತಾಂಶು ಎಂದು 


322 


ಉಲ್ಲೇಖಿಸಲಾಗಿದೆ. ಶೀತಾಂಶು ಅಂದರೆ ಚಂದನು ಸಂಖ್ಯೆ 1ನ್ನು ಬಾಣವು ಸಂಖ್ಯೆ 5ನ್ನು ನಾಗವು 
ಸಂಖ್ಯೆ 8ನ್ನು ಹಾಗೂ ಶರವು ಸಂಖ್ಯೆ 5ನ್ನು ಪ್ರತಿನಿಧಿಸುತ್ತದೆ.೨4 


ಈ ರೀತಿಯ ಸಾಂಕೇತಿಕ ಕಾಲಗಣನೆ ಪದ್ಧತಿಯು ವಿಜಯನಗರ ಕಾಲದ ಶಾಸನಗಳ 
ವೈಶಿಷ್ಟ್ಯತೆಯಾಗಿದೆ. 


ಹಿಜಿರ ಶಕೆ 


ಹಿಜಿರ ಶಕೆಯು ಮುಸಲ್ಮಾನರ ಶಾಸನಗಳಲ್ಲಿ ಕಂಡುಬರುತ್ತದೆ. ಇಸ್ಲಾಂ ಧರ್ಮದ 
ಸ್ಥಾಪಕನಾದ ಮಹಮ್ಮದ್‌ ಪೈಗಂಬರ್‌ನು ಮೆಕ್ಕಾದಿಂದ ಮದೀನಾಕ್ಕೆ ತೆರಳಿದ ಕ್ರಿ.ಶ.723ರ ಜುಲೈ 16ರ 
ಶುಕ್ರವಾರದಿಂದ ಹಿಜಿರ ಶಕೆಯ ಗಣನೆ ಆರಂಭವಾಗಿದೆ. ಆದುದರಿಂದ, ಶಾಸನೋಕ್ತವಾದ ಹಿಜಿರ 
ಶಕೆಗೆ 723ನ್ನು ಕೂಡಿದರೆ, ಕ್ರಿಸ್ತಶಕ ದೊರೆಯುತ್ತದೆ. 


ಮೈಸೂರಿನಲ್ಲಿ ದೊರೆತಿರುವ ಟಿಪ್ಪುಸುಲ್ತಾನನ ಕ್ರಿ.ಶ.1797ರ ಪರ್ಶಿಯನ್‌ ಭಾಷೆಯ ಶಾಸನದಲ್ಲಿ 


ಟಿಪ್ಪುವು ಹಿಜಿರಾ ಶಕೆಯಲ್ಲಿ ಕಾಲವನ್ನು ನಮೂದಿಸಿದ್ದಾನೆ.35 ಶಾಸನದಲ್ಲಿ ಸನ್‌ 1226, ಸಾಲ್‌ 
ಶಾದಾಬ್‌, ಮಾಹೆ ತಾಖಿ 29ನ್ನು ಹಿಜಿರಾ ಶಕೆ 1212, ರಿ-ಹಷ್‌ (ಯಿಲ್‌-ಹೆಗ್‌) 27ಕ್ಕೆ 
ಸಂವಾದಿಯಾಗಿ ಬಳಸಲಾಗಿದೆ. 


ದಾನಚ್ಛೆ (ದೋಪವರ್ಣನ 


ವಿಜ್ಞಾನೇಶ್ವರನು ರಚಿಸಿದ 'ಮಿತಾಕ್ಷರ' ವ್ಯಾಖ್ಯಾನ ಗಂಥದ ಅನುಸಾರ, 
ದಾನಚ್ಛೇದೋಪವರ್ಣನವೆಂದರೆ, “ದಾನಮಾಡಿರುವ ಭೂಮಿಯನ್ನು ಉಳಿದ ಭಾಗಗಳಿಂದ 
ಛೇದಿಸುವ ವಿಷಯದ ವರ್ಣನೆ ಶಾಸನದಲ್ಲಿ ಇರಬೇಕು” ಎಂದಾಗಿರುತ್ತದೆ. 


ದೊರೆತಿರುವ ಶಾಸನಗಳಲ್ಲಿ ಸಿಂಹಪಾಲು ಶಾಸನಗಳು ದಾನಶಾಸನಗಳೇ ಆಗಿದ್ದು, ಅದರಲ್ಲೂ 
ಭೂದಾನದ ಶಾಸನಗಳು ಹೇರಳವಾಗಿವೆ. ದಾನ ನೀಡಿದ ಸ್ಥಳ ಅಥವಾ ಭೂಮಿಯ ಸರಿಯಾದ 
ಗುರುತನ್ನು ಹೇಳಲು ಹಾಗೂ ದಾನದ ಭೂಮಿಯಿಂದ ಇತರ ಭೂಮಿಗಳನ್ನು ಪ್ರತ್ಯೇಕಿಸುವ 
ಸಲುವಾಗಿ ದಾನಗ್ರಾಮ ಅಥವಾ ದಾನಭೂಮಿಗಳ ಮೇರೆಗಳನ್ನು ಶಾಸನದಲ್ಲಿ ದಾಖಲಿಸಲಾಗುತ್ತಿತ್ತು. 
ಈ ವಿಷಯದ ಬಗ್ಗೆ ಶಾಸನ ರಚನಾಕಾರರು ಮತ್ತು ದಾನಿಗಳು ಕಟ್ಟೆಚ್ಚರ ವಹಿಸುತ್ತಿದ್ದರು. ಶಾಸನ 
ಸಂಸ್ಕೃತ, ತಮಿಳು, ತೆಲುಗು ಹೀಗೆ ಯಾವ ಭಾಷೆಯಲ್ಲೇ ಇರಲಿ, ಮೇರೆಗಳನ್ನು ಮಾತ್ರ ಸ್ಥಳೀಯ 
ಭಾಷೆಯಾದ ಕನ್ನಡದಲ್ಲೇ ನೀಡಿರುವುದು ಇದಕ್ಕೆ ಪುಷ್ಟಿ ನೀಡುತ್ತದೆ. ಶಿಲಾ ಮತ್ತು 
ತಾಮಶಾಸನಗಳಲ್ಲಿ ದಾನ ನೀಡುವ ಭೂಮಿಯ ಚತುರ್ದಿಕ್ಕುಗಳನ್ನು ಅಥವಾ ಚಕ್ಕುಬಂದಿಗಳನ್ನು 
ಉಲ್ಲೇಖಿಸಿ, ಈ ದಿಕ್ಕುಗಳಲ್ಲಿರುವ ಇತರರ ಭೂಮಿ, ಊರಿನ ಗಡಿ, ಕೆರೆಗಳು ಹಾಗೂ 
ವಾಸಸ್ಥಳಗಳನ್ನು ನಿರ್ದೇಶಿಸಿ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಮೇರೆಗಳನ್ನು ದಾಖಲಿಸಲಾಗುತ್ತಿತ್ತು. 
ಭೂದಾನದ ಪ್ರತಿಯೊಂದು ಶಾಸನವೂ ಈ ವಿವರಗಳನ್ನು ಹೊರತುಪಡಿಸಿರುವ ಉದಾಹಣೆಗಳಿಲ್ಲ. 


323 


ಉದಾಹರಣೆಯಾಗಿ, ಅಗ್ರಹಾರ ನಿರ್ಮಾಣದ ದಾನ ಶಾಸನಗಳನ್ನು ಗಮನಿಸಿದರೆ, ಅವುಗಳಲ್ಲಿ 
ದಾನಗ್ರಾಮದ ಮೇರೆಗಳನ್ನು ಸುಮಾರು 200ರಿಂದ 300 ಸಾಲುಗಳಲ್ಲಿ ಹೇಳಲಾಗಿದೆ. ಇದರಿಂದ, 
ಶಾಸನಗಳಲ್ಲಿ ಈ ಅಂಶ ಎಷ್ಟು ಮುಖ್ಯ ಎಂಬುದು ತಿಳಿದುಬರುತ್ತದೆ. 


ದಾನಶಾಸನಗಳ ಸ್ಪರೂಪ 


ಇದುವರೆಗೆ ದೊರೆತಿರುವ ಶಾಸನಗಳಲ್ಲಿ ದಾನಶಾಸನಗಳೇ ಸಂಖ್ಯಾದೃಷ್ಟಿಯಿಂದ 
ಮೇರುಮಟ್ಟದಲ್ಲಿವೆ. ಇಂಥ ದಾನಶಾಸನಗಳ ಸ್ವರೂಪವನ್ನು ಒಂದೆರಡು ಉದಾಹರಣೆಗಳೊಂದಿಗೆ 
ಚರ್ಚಿಸಲಾಗಿದೆ. 


ದಾನಶಾಸನವು ಸಾಮಾನ್ಯವಾಗಿ ಎತ್ತರವಾದ ಆಯತಾಕಾರದ ಶಿಲೆಯ ಮೇಲೆ ಕೆತ್ತಲಟ್ಟಿದ್ದು, 
ಕೆಲವು ಶಾಸನ ಶಿಲೆಯ ಶಿರೋಭಾಗವು ತಲೆಕೆಳಗಾದ ಅರ್ಧಚಂದ್ರಾಕೃತಿಯಲ್ಲಿರುತ್ತವೆ. ಇದನ್ನು 
ಲಲಾಟಬಿಂಬವೆಂದು ಕರೆಯಲಾಗುತ್ತದೆ. ಶಾಸನದ ಲಲಾಟಬಿಂಬದ ಎರಡೂ ತುದಿಗಳಲ್ಲಿ ಸೂರ್ಯ 
ಹಾಗೂ ಚಂದನ ಬಿಂಬಗಳನ್ನು  ಕೆತ್ತಲಾಗಿರುತ್ತದೆ. ಇದು ನೀಡಿದ ದಾನವು 
ಆಚಂದ್ರಾರ್ಕಸ್ಥಾಯಿಯಾಗಿ ಮುಂದುವರಿಯಲಿ ಎಂಬ ಉದ್ದೇಶದ ಸಂಕೇತವಾಗಿದೆ. ಸೂರ್ಯ 
ಚಂದರ ಕೆಳಗೆ ಶೈವಶಾಸನವಾಗಿದ್ದರೆ, ಶಿವಲಿಂಗದ ಬಿಂಬವನ್ನು ಬಿಡಿಸಿ, ಅದರ ಮುಂದೆ ಕೈಮುಗಿದು 
ನಿಂತಿರುವ ದಾನಿಗಳು ಮತ್ತು ದಾನವನ್ನು ಪರಿಗಹಿಸುತ್ತಿರುವ ಕಾಳಾಮುಖ ಯತಿ ಅಥವಾ 
ದೇವಾಲಯದ ಸ್ಥಾನಿಕನನ್ನು ಕೆತ್ತಲಾಗಿರುತ್ತದೆ. ವೈಷ್ಣವ ಶಾಸನವಾಗಿದ್ದರೆ ವಿಷ್ಣುವಿನ ಸುದರ್ಶನ 
ಚಕ್ರವನ್ನು ಕೆತ್ತಲಾಗಿರುತ್ತದೆ. 


ಲಲಾಟ ಬಿಂಬದ ನಂತರದ ಭಾಗವು ಶಾಸನ ಕೆತ್ತನೆಗೆ ಮೀಸಲಾಗಿರುತ್ತದೆ. ಇದರಲ್ಲಿ ಮೇಲೆ 
ಹೇಳಿದ ಪ್ರಾರ್ಥನಾ ಶ್ಲೋಕಗಳು, ಕಾಲ, ವಿಷಯಾನುಪೂರ್ನಿ, ದಾನದ ವಿವರ, ತೆರಿಗೆಯಂಥ 
ಆರ್ಥಿಕ ಸಂಗತಿಗಳು, ದಾನಭೂಮಿಯ ಮೇರೆಗಳು ಅಥವಾ ದಾನಚ್ಛೇದೋಪವರ್ಣನ, ದಾನ 
ಪಾಲನೆ, ದಾನಾಪಹರಣದ ಫಲಶೃತಿ ಶ್ಲೋಕಗಳು ಎಲ್ಲವನ್ನೂ ಈ ಭಾಗವು ಒಳಗೊಂಡಿರುತ್ತದೆ. 
ಕೊನೆಯಲ್ಲಿ, ಶಾಸನ ರಾಜನದಾಗಿದ್ದರೆ, ಆತನ ಒಪ್ಪ ಅಥವಾ ಸಹಿ ಹಾಗೂ ಮುದೆಗಳೊಂದಿಗೆ 
ಶಾಸನ ಕೊನೆಗೊಳ್ಳುತ್ತದೆ. 


ಶಾಸನವು ರಾಜನು ಹೊರಡಿಸಿದವುಗಳಾಗಿದ್ದರೆ, ಶಾಸನದ ಲಲಾಟಬಿಂಬದಲ್ಲಿ ರಾಜನ 
ಲಾಂಛನವನ್ನು ಬಿಡಿಸಲಾಗಿರುತ್ತದೆ. ಇದಕ್ಕೆ ಉದಾಹರಣೆಯಾಗಿ ವರುಣ ಗ್ರಾಮದ ಕ್ರಿಶ.8ನೇ 


ಶತಮಾನದ ಶಾಸನವನ್ನು ಗಮನಿಸಬಹುದು. ಇದರಲ್ಲಿ ಆದಿ ವರಾಹ ಲಾಂಛನವನ್ನು ಕೆತ್ತಲಾಗಿದೆ. 
ಸ್ಮಾರಕ ಶಾಸನ ಶಿಲ್ಪಗಳು 


ಸಮಾಜವು ಮೆಚ್ಚಿದಂಥ ಒಂದು ಆದರ್ಶಕ್ಕಾಗಿ ವ್ಯಕ್ತಿಯೊಬ್ಬ ಮಡಿದರೆ, ಆತನ ನೆನಪಿಗಾಗಿ 
ಹಾಕಿಸುವ ಶಾಸನ ಅಥವಾ ಶಿಲ್ಪಗಳನ್ನು ಸ್ಮಾರಕಶಾಸನಗಳಂದು ಕರೆಯಲಾಗುವುದು. ಇವುಗಳನ್ನು 


324 


ವಿಷಯಾನುಸಾರವಾಗಿ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ, ವೀರಗಲ್ಲು, 
ಮಾಸ್ಟಿಗಲ್ಲು ಹಾಗೂ ನಿಸಿದಿಗಲ್ಲು. ವೀರಗಲ್ಲು ಹಾಗೂ ಮಾಸಿಗಲ್ಲುಗಳು ಲೌಕಿಕ ಬಲಿದಾನದ 
ಸ್ಮಾರಕಗಳಾದರೆ, ನಿಸಿದಿಗಲ್ಲುಗಳು ಧಾರ್ಮಿಕ ಬಲಿದಾನದ ಸ್ಮಾರಕಗಳಾಗಿವೆ. 


ವೀರಗಲ್ಲು 


ವೀರತನವು ಸಮಾಜದ ಸಾರ್ವಕಾಲಿಕ ಮನೋಧರ್ಮವಾಗಿದ್ದು, ಎಂದಿಗೂ ಮನ್ನಣೆಯನ್ನು 
ಗಳಿಸಿತ್ತು. ಆದುದರಿಂದಲೇ, ಯುದ್ದ ಅಥವಾ ಕದನಗಳಲ್ಲಿ ಭಾಗವಹಿಸಿ ಹೋರಾಡಿ 
ಮಡಿಯುವುದು, ಊರಿನ ರಕ್ಷಣೆಗಾಗಿ ಊರಳಿವಿನಂಥ ಸಂದರ್ಭಗಳಲ್ಲಿ ಹೋರಾಡುವುದು, 
ಪೇಬ್ಬುಯ್ಯಲ್‌ನಂಥ ಸಂದರ್ಭಗಳಲ್ಲಿ ಹೆಣ್ಣುಮಕ್ಕಳ ರಕ್ಷಣೆಗಾಗಿ ಕಾದುವುದು, ಊರಿನ ಪಶುಸಂಪತ್ತಾದ 
ಗೋವುಗಳ ರಕ್ಷಣೆಗಾಗಿ ತುರುಗೋಳ್‌ ಕಾಳಗದಲ್ಲಿ ಹೋರಾಡುವುದು, ಊರಿನ ಮೇರೆ ಅಥವಾ 
ಗಡಿಗಳ ರಕ್ಷಣೆಗಾಗಿ ಕಾದಾಡುವುದು ಹಾಗೂ ವನ್ಯಪ್ರಾಣಿಗಳಿಂದ ಕೇಡುಂಟಾದಾಗ ಅವುಗಳನ್ನು 
ಬೇಟೆಯಾಡುವುದು, ಇಂಥ ಸಂದರ್ಭಗಳಲ್ಲಿ ಹೋರಾಡಿ ಮಡಿದ ವೀರರ ಸ್ಮಾರಕವಾಗಿ ಹಾಕಿಸುವ 
ಕಲ್ಲುಗಳೇ ವೀರಗಲ್ಲುಗಳು. ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ವೀರಗಲ್ಲು ಶಾಸನಗಳನ್ನು 
ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ ಎಂಬ ಅಧ್ಯಾಯದಲ್ಲಿ ಈಗಾಗಲೇ ವಿಶ್ಲೇಷಿಸಲಾಗಿದೆ. 
ಪ್ರಸ್ತುತ, ವೀರಗಲ್ಲು ಶಿಲಗಳ ಬಗ್ಗೆ ಗಮನಿಸಬಹುದು. 


ವೀರಗಲ್ಲುಗಳು ಸಾಮಾನ್ಯವಾಗಿ ಒಂದು ಹಂತದಿಂದ ಆರಂಬಿಸಿ ಮೂರು ಹಂತದವರೆಗಿನ 
ಫಲಕಗಳನ್ನು ಹೊಂದಿದ್ದು, ಇವುಗಳಲ್ಲಿ ಶಿಲ್ಲಗಳಿರುತ್ತವೆ. ಐದು ಹಂತಗಳನ್ನು ಹೊಂದಿದ ವೀರಗಲ್ಲು 
ಶಿಲ್ಲಗಳನ್ನು ಸಹ ನೋಡಬಹುದು. ಆದರೆ, ಸಾಧಾರಣವಾಗಿ ದೊರೆಯುವುದು ಮೂರು ಹಂತಗಳ 
ಶಿಲ್ಲಗಳುಳ್ಳ ವೀರಗಲ್ಲುಗಳು. ಯುದ್ದ ಸಂಬಂಧದ ವೀರಗಲ್ಲಾದರೆ, ಮೊದಲನೆಯ ಅಥವಾ ಕೆಳಗಿನ 
ಹಂತದಲ್ಲಿ ವೀರನು ಆಯುಧಪಾಣಿಯಾಗಿ ಶತ್ರುಗಳೊಡನೆ ಹೋರಾಡುತ್ತಿರುವ ಶಿಲಗಳಿರುತ್ತವೆ. 
ಎರಡನೆಯ ಹಂತದಲ್ಲಿ, ವೀರನನ್ನು ದೇವಕನೈಯರು ತಮ್ಮೊಡನೆ ದೇವಲೋಕಕ್ಕೆ ಅಥವಾ 
ಸ್ಪರ್ಗಲೋಕಕ್ಕೆ ಹೊತ್ತೊಯ್ಯುತ್ತಿರುವ ಶಿಲ್ಲಗಳಿರುತ್ತವೆ. ಮೂರನೆಯದರಲ್ಲಿ, ವೀರನು ತನ್ನ ಇಷ್ಟದೈವದ 
ಮುಂದೆ ಕುಳಿತು ಪೂಜೆ ಸಲ್ಲಿಸುತ್ತಿರುವ ಶಿಲ್ಲಗಳಿರುತ್ತವೆ. ವೀರನು ಶೈವನಾದರೆ ಕೈಲಾಸದಲ್ಲಿ 
ಶಿವಲಿಂಗದ ಮುಂದೆ ಕುಳಿತಂತೆ, ವೈಷ್ಣವನಾದರೆ ವೈಕುಂಠದಲ್ಲಿ ವಿಷ್ಣುವಿನ ಸನ್ನಿಧಿಯಲ್ಲಿ, ಜೈನನಾದರೆ 
ಜಿನನ ಸನ್ನಿಧಿಯಲ್ಲಿ ಅಂಜಲೀಬದ್ದನಾಗಿ ಕೈಮುಗಿದು ಕುಳಿತಿರುವಂತಹ ಶಿಲ್ಲಗಳನ್ನು ಕೆತ್ತಲಾಗಿರುತ್ತದೆ. 


ವೀರಗಲ್ಲು ಶಿಲಗಳಲ್ಲಿ ಮೂರೂ ಹಂತಗಳನ್ನು ಬೇರ್ಪಡಿಸುವ ಮಧ್ಯದ ಪಟ್ಟಿಕೆಗಳಲ್ಲಿ ವೀರನಿಗೆ 
ಸಂಬಂಧಿಸಿದ ವಿವರಗಳನ್ನು ಶಾಸನವಾಗಿ ಕೆತ್ತಲಾಗಿರುತ್ತದೆ. ಆದರೆ, ಶಾಸನವಿಲ್ಲದ ವೀರಗಲ್ಲುಗಳು 
ಮೈಸೂರು ಜಿಲ್ಲೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ದೊರೆತಿರುತ್ತವೆ. ವೀರಗಲ್ಲು ಒಂದೇ ಹಂತದ್ದಾಗಿದ್ದರೆ, 
ವೀರನ ಶಿಲ್ಪಗಳನ್ನು ಮಾತ್ರ ದೊಡ್ಡದಾಗಿ ಕೆತ್ತಿ ಆಯುಧಧಾರಿಯಾದ ವೀರನು ಶತ್ರುಗಳೊಡನೆ 


325 


ಹೋರಾಡಿ ಅವರುಗಳನ್ನು ಸಂಹರಿಸುತ್ತಿರುವಂತೆ ಹಾಗೂ ಆತನೂ ಸಹ ಶಸ್ತಾಘಾತಗಳಿಂದ 
ಗಾಯಗೊಂಡಿರುವಂತೆ ಶಿಲ್ಪಗಳನ್ನು ಕೆತ್ತಲಾಗಿರುತ್ತದೆ. 


ಪೇಬ್ಬುಯ್ಯಲ್‌ ವೀರಗಲ್ಲಾಗಿದ್ದರೆ, ಹೋರಾಡುತ್ತಿರುವ ವೀರನ ಹಿಂದೆ ಹೆಣ್ಣುಮಕ್ಕಳ ಅಥವಾ 
ಸ್ತೀಯರ ಶಿಲಗಳಿರುತ್ತವೆ. ವೀರಗಲ್ಲು ತುರುಗೋಳ್‌ ಸ್ಮಾರಕವಾಗಿದ್ದರೆ, ಹೋರಾಡುತ್ತಿರುವ ವೀರನ 
ಹಿಂದೆ ಹಸುಕರುಗಳ ಶಿಲ್ಪಗಳನ್ನು ಸಣ್ಣದಾಗಿ ಬಿಡಿಸಲಾಗಿರುತ್ತದೆ. ಮೈಸೂರು ಜಿಲ್ಲೆಯ 
ಕೃಷ್ಣರಾಜನಗರ, ಹೆಗ್ಗಡದೇವನಕೋಟೆ, ಹುಣಸೂರು ತಾಲ್ಲೂಕುಗಳಲ್ಲಿ ದೊರೆತಿರುವ ವೀರಗಲ್ಲು 
ಶಿಲ್ಲಗಳನ್ನು ಪರಿಶೀಲಿಸಿದಾಗ, ವೀರಗಲ್ಲು ಯಾವುದೇ ಪ್ರಕಾರಕ್ಕೆ ಸೇರಿರಲಿ, ಮೂರನೇ ಹಂತದಲ್ಲಿ 
ಇಷ್ಟದೈವದ ಸನ್ನಿಧಿಯಲ್ಲಿರುವ ಫಲಕದಲ್ಲಿ ಕೊಳಲನ್ನೂದುತ್ತಿರುವ ಕೃಷ್ಣನ ಶಿಲ್ಲದ ಮುಂದೆ ವೀರನು 
ಇರುವ ಶಿಲ್ಪಗಳನ್ನು ಕಂಡರಿಸಲಾಗಿದೆ. ಇದರಿಂದ ಮಡಿದ ವೀರನು 
ಗೋಪಾಲಕನಾಗಿದ್ದಿರಬಹುದಾದ ಸಾಧ್ಯತೆಯೂ ಮತ್ತು ವೀರನ ಇಷ್ಟದೈವವು ಶೀಕೃಷ್ಣನಾಗಿರುವ 
ಸಾಧ್ಯತೆಗಳೆರಡೂ ಇವೆ. 


ಮಾಸ್ತಿಕಲ್ಲುಗಳು 


ಪತಿಯು ಯುದ್ದದಲ್ಲಿಯೋ, ಅನಾರೋಗ್ಯದಿಂದಾಗಿಯೋ, ವೃದ್ಧಾಪ್ಯದಿಂದಾಗಿಯೋ ಒಟ್ಟಿನಲ್ಲಿ 
ಯಾವುದೇ ಕಾರಣದಿಂದ ಮರಣಕಿಸಿರಲಿ, ಪತಿಯ ಮರಣಾನಂತರ ಸತಿಯೂ ತನ್ನ ಪ್ರಾಣಾರ್ಪಣೆಯ 
ಮೂಲಕ ಪತಿಯನ್ನು ಹಿಂಬಾಲಿಸುವ ಆಚರಣೆಯನ್ನು ಮಹಾಸತಿ ಅಥವಾ ಮಾಸ್ತಿ ಆಚರಣೆ ಎಂದು 
ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಸುಮಾರು ಕ್ರಿಶ 6ನೇ ಶತಮಾನದಿಂದ 109ನೇ 
ಶತಮಾನದವರೆಗೂ ಈ ಆಚರಣೆ ಕಂಡುಬರುತ್ತದೆ. ಇಂತಹ ಸತಿಯರನ್ನು "ಮಹಾಸತಿ' ಅಥವಾ 
"ಮಾಸ್ತಿ'ಯೆಂದು ಕರೆದು ಅವಳ ನೆನಪಿಗಾಗಿ ನೆಟ್ಟ ಸ್ಮಾರಕಗಳೇ ಮಾಸಿಕಲ್ಲುಗಳು. ಈ ಪದ್ಧತಿಯನ್ನು 
ಸಹಗಮನ ಎಂದು ಕರೆಯಲಾಗುತ್ತಿತ್ತು ಪತಿಯ ಶವದೊಡನೆಯೇ ಚಿತೆಯೇರಿ ದಹನಕ್ಕೆ 
ಒಳಗಾಗುವುದು ಅಥವಾ ಹೂಳಿಸಿಕೊಳ್ಳುವುದು "ಸಹಗಮನ'ವೆನಿಸಿಕೊಂಡರೆ ಪತಿ ದೂರದಲ್ಲೆಲ್ಲೋ 
ಮಡಿದ ಸುದ್ದಿ ತಿಳಿದು ಅವನ ಶವದ ಅನುಪಸ್ಥಿತಿಯಲ್ಲಿ ಪತಿಗೆ ಸೇರಿದ ಯಾವುದಾದರೊಂದು 
ವಸ್ತುವನ್ನು ಹಿಡಿದುಕೊಂಡು ಮರಣ ಹೊಂದುವುದನ್ನು “ಅನುಗಮನ' ಎಂದು ಕರೆಯಲಾಗಿದೆ. 


ಸಾಧಾರಣವಾಗಿ ಮಾಸಿಗಲ್ಲಿನ ಶಿಲದಲ್ಲಿ ಒಂದು ಸ್ಪಂಭದಿಂದ ಹೊರಟ ಒಂದು ತೋಳು 
ಅಭಯ ಹಸ್ತವನ್ನು ತೋರುವಂತೆ ಕೆತ್ತಲಟ್ಟಿರುತ್ತದೆ. ಹಸ್ತದ ಎರಡೂ ಕಡೆಗಳಲ್ಲಿ ಸೂರ್ಯ ಮತ್ತು 
ಚಂದರ ಶಿಲ್ಲಗಳಿರುತ್ತವೆ. ಹಸ್ತದ ತೋರುಬೆರಳು ಹಾಗೂ ಹೆಬ್ಬೆರಳುಗಳ ನಡುವೆ ನಿಂಬೆಹಣ್ಣು 
ಅಥವಾ ಮಾದಲ ಫಲವಿರುತ್ತದೆ. ಕೆಲವೊಮ್ಮೆ ಕಳಸ, ಕನ್ನಡಿಯ ಶಿಲ್ಲಗಳೂ ತೋಳುಗಳ 
ಎಡಬಲಗಳಲ್ಲಿ ಇರುತ್ತವೆ. ಇದನ್ನು ವ್ಯಾಸನ ತೋಳು ಎಂಬುದಾಗಿ ಕರೆಯಲಾಗುತ್ತದೆ. ಇಂಥ 
ಒಂದು ತೋಳಿರುವ ಶಿಲ್ಲವನ್ನು ಒಕ್ಕೈಮಾಸ್ತಿ ಎಂದು ಹೇಳಲಾಗುತ್ತದೆ. ಅಂದಿನ ಕಾಲದಲ್ಲಿ 
ಬಹುಪತ್ತಿತ್ತ ಇದ್ದುದರಿಂದ ಕೆಲವೊಮ್ಮೆ ವೀರನಿಗೆ ಇಬ್ಬರು ಪತ್ನಿಯರಿರುತ್ತಿದ್ದರು. ವೀರನ ಒಬ್ಬ ಪತ್ನಿ 
ಸಹಗಮನ ಮಾಡಿದ್ದರೆ ಒಂದು ತೋಳನ್ನೂ ಇಬ್ದರು ಪತ್ನಿಯರು ಸಹಗಮನ ಮಾಡಿದ್ದರೆ 
ಸಂಭದಿಂದ ಎರಡು ತೋಳು ಹೊರಬಂದಂಥ ಶಿಲ್ಲವನ್ನು ಕೆತ್ತಲಾಗುತ್ತಿತ್ತು ಇದನ್ನು ಇಕ್ಕೈಮಾಸ್ತಿ 


326 


ಎಂದು ಕರೆಯಲಾಗುತ್ತದೆ. ಸತಿಯಾಗುವ ಸ್ರೀ ಚಿತೆಯೇರುವ ಮುನ್ನ ತನ್ನ ಕೈಯ ಅಚ್ಚನ್ನು 
ಬಿಡಿಸುತ್ತಿದ್ದ, ಆಕೆಯ ಸಹಗಮನದ ನಂತರ ಈ ಅಚ್ಚನ್ನು ಒಂದು ಕಲ್ಲಿನ ಮೇಲೆ ಕೊರೆದು 
ಮಾಸ್ತಿಕಲ್ಲನ್ನಾಗಿ ಮಾಡುತ್ತಿದ್ದರು. 

ಮೈಸೂರು ಜಿಲ್ಲೆಯ ಎಲ್ಲ ತಾಲ್ಲೂಕುಗಳಲ್ಲಿಯೂ ಮಾಸ್ತಿಕಲ್ಲುಗಳು ಕಂಡುಬರುತ್ತವೆ. 
ಸಾಮಾನ್ಯವಾಗಿ ಮಾಸ್ತಿಕಲ್ಲಿನಲ್ಲಿ ಎರಡು ಅಥವಾ ಐದು ಘಫಲಕಗಳಿರುತ್ತವೆ. ಮೊದಲನೆಯದರಲ್ಲಿ 
ಆಶೀರ್ವದಿಸುವಂತೆ ಕೈ ಎತ್ತಿದ ಸ್ತ್ರೀಯ ತೋಳಿನ ಚಿತ್ರವಿರುತ್ತದೆ. ನಂತರದ ಫಲಕದಲ್ಲಿ ಸ್ತ್ರೀಯ 
ಸಹಗಮನದ ಶಿಲ್ಪ, ಹಿನ್ನಲೆಯಲ್ಲಿ ಬೆಂಕಿಯ ಜ್ಞಾಲೆಗಳೂ ಇರುತ್ತವೆ. ಮೂರನೆಯ ಮತ್ತು ಇತರೆ 
ಫಲಕಗಳಲ್ಲಿ ಅಪ್ಸರೆಯರು ಮಹಾಸತಿಯನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಿರುವ ಶಿಲ್ಲಗಳಿರುತ್ತವೆ. ಐದು 
ಹಂತಗಳಿರುವ ಮಾಸಿಗಲ್ಲುಗಳು ಅಪರೂಪವೆಂದೇ ಹೇಳಬಹುದು. ಕೆಲವು ಮಾಸ್ತಿಕಲ್ಲುಗಳಂತೂ 
ಕೇವಲ ಒಂದೇ ಫಲಕವನ್ನು ಹೊಂದಿದ್ದು, ಇದರಲ್ಲಿ ಒಂದು ಅಥವಾ ಎರಡು ತೋಳುಗಳ 
ಶಿಲ್ಲಗಳನ್ನು ಮಾತ್ರ ಬಿಡಿಸಿರುತ್ತಾರೆ. 


ಮೈಸೂರು ಜಿಲ್ಲೆಯ ಹೆಗ್ಗಡದೇವನ ಕೋಟೆ ತಾಲ್ಲೂಕಿನ ಬೆಳತೂರು?' ಮತ್ತು ಹೆಬ್ಬಲಗುಪ್ಪೆ?* 
ಗ್ರಾಮಗಳಲ್ಲಿ ಸತಿಪದ್ಧತಿಯ ಬಗ್ಗೆ ದೊರೆತಿರುವ ಎರಡೂ ಶಾಸನಗಳು ಅನುಗಮನದ 
ಶಾಸನಗಳಾಗಿವೆ. ಇದರಲ್ಲಿ, ಕ್ರಿ.ಶ.1057ರ ಬೆಳತೂರಿನ ದೇಕಬ್ಬೆ ಶಾಸನವಂತೂ ಸಾಹಿತ್ಯದ 
ದೃಷ್ಟಿಯಿಂದ ಹಾಗೂ ಶಾಸನ ಮತ್ತು ಸತಿಪದ್ಧತಿಯ ಘಟನಾವಳಿಗಳನ್ನೊಳಗೊಂಡ ಶಿಲ್ಲಗಳಿಂದ 
ಕರ್ನಾಟಕದಲ್ಲಿಯೇ ಅಪರೂಪದ್ದಾಗಿದೆ. ಶಾಸನ ಶಿಲೆಯು ಸುಮಾರು ಎಂಟು ಅಡಿಗಳಷ್ಟು 
ಎತ್ತರವಾಗಿದ್ದು, ಶಿಲೆಯ ಒಂದು ಮುಖದಲ್ಲಿ ಶಾಸನವೂ ಮತ್ತೊಂದು ಮುಖದಲ್ಲಿ ಶಿಲ್ಲಗಳೂ ಇವೆ. 
ಕೆಳಗಿನ ಹಂತದಲ್ಲಿ ನುಗುನಾಡಿನ ಅಧಿಪತಿಯಾದ ರವಿಗನ ಮಗಳು ದೇಕಬ್ಲೆಯು ಸತಿ ಹೋಗುವ 
ಸಲುವಾಗಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯೊಂದಿಗೆ ಮಂಗಳವಾದ್ಯಗಳ ಸಹಿತ ಬರುತ್ತಿರುವ ಶಿಲ್ಪಗಳನ್ನು 
ಕೆತ್ತಲಾಗಿದೆ. ಎರಡನೇ ಹಂತದಲ್ಲಿ ತನ್ನ ಆಭರಣಗಳನ್ನು ಅಲ್ಲಿದ್ದವರಿಗೆ ದಾನವಾಗಿ ನೀಡಿದ 
ದೇಕಬ್ಬೆಯು ಉರಿಯುತ್ತಿರುವ ಅಗ್ಗಿಯೊಳಗೆ ಪ್ರವೇಶಿಸಲು ಸಿದ್ಧಳಾದಂತಿದೆ. ಮೂರನೆಯ ಹಂತದಲ್ಲಿ 
ದೇವಕನ್ಯೆಯರು ದೇಕಬ್ಲೆಯನ್ನು ಮಂಗಳವಾದ್ಯಗಳೊಡನೆ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು 
ಸಾಗುತ್ತಿರುವಂತಿದೆ. ನಾಲ್ಕು ಮತ್ತು ಐದನೆಯ ಹಂತಗಳಲ್ಲಿ ಬಹ್ಮ ವಿಷ್ಣು, ಮಹೇಶ್ವರರು 
ದೇಕಬ್ಲೆಯನ್ನು ಆಶೀರ್ವದಿಸುತ್ತಿರುವಂತೆ ಹಾಗೂ ಶಿವನ ಕುಟುಂಬವಾದ ಪಾರ್ವತಿ, ಸುಬ್ರಹಣ್ಯ 
ಮತ್ತು ಗಣೇಶರು ತಮ್ಮ ವಾಹನಗಳೂೊಡನೆ ಉಪಸ್ಥಿತರಿರುವಂತೆ ಶಿಲ್ಲಗಳನ್ನು ಕೆತ್ತಲಾಗಿದೆ. 
ಪ್ರತಿಯೊಂದು ಹಂತಗಳನ್ನು ಬೇರ್ಪಡಿಸುವ ಪಟ್ಟಿಕೆಗಳ ಮೇಲೆ ಶಾಸನಗಳನ್ನು ಕೆತ್ತಲಾಗಿದೆ. ಈ 
ಕಾರಣದಿಂದಲೇ ದೇಕಬ್ಬೆ ಶಾಸನಶಿಲವು ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಪರೂವಾದದ್ದೆಂಬ 
ಹೆಗ್ಗಳಿಕೆಗೆ ಕಾರಣವಾಗಿದೆ. 


ಹೆಬ್ಬಲಗುಪ್ರೆಯ ಮತ್ತೊಂದು ಅನುಗಮನದ ಶಾಸನವು ಶಿಲ್ಲವಿಲ್ಲದ ಶಾಸನವಾಗಿದ್ದು, 
ನವಲಾಷಿರಾಜ ಮರಣಿಸಿದಾಗ ಆತನ ಪತ್ನಿ ತಪರೆಯು ಕಮ್ಮಾರಿವುಯ್ದು ಸಾಯುವ ವಿವರವನ್ನು 


327 


ಶಾಸನ ಒಳಗೊಂಡಿದೆ. ಈ ಶಾಸನದ ಕಾಲ ಕ್ರಿಶ.1088-89. ಈ ಎರಡು ಶಾಸನಗಳಷ್ಟೇ ಅಲ್ಲದೆ, 
ಮೈಸೂರು ನಗರದ ವೀರರ ಓಣಿಯಲ್ಲಿ ಹಾಗೂ ಮತ್ತಿತರ ಕಡೆ ಮಹಾಸತಿಶಿಲ್ಲಗಳಿವೆ. 


ವೀರಮಾಸ್ತಿಗಲ್ಲು 


ಯುದ್ದದಲ್ಲಿ ಮರಣ ಹೊಂದಿದ ವೀರನ ಪತ್ನಿಯು ಸಹಗಮನ ಮಾಡಿದ ಸಂದರ್ಭದಲ್ಲಿ. 
ವೀರನು ಆಯುಧಪಾಣಿಯಾಗಿರುವ ಶಿಲ್ಲ ಹಾಗೂ ಆತನ ಸತಿ ಅಥವಾ ಸತಿಯರು ತಮ್ಮ ಬಲಗೈ 
ಮೇಲೆತ್ತಿ ಅಭಯ ಹಸ್ತ ತೋರುತ್ತ ಮುತ್ತೈದೆತನದ ಶುಭ ಸಂಕೇತಗಳಾದ ಕಳಸ್ಮ ಕನ್ನಡಿ, 
ನಿಂಬೆಹಣ್ಣು ಅಥವಾ ಮಾದಲ ಫಲ ಹಿಡಿದು ಕೇದಗೆ ಹೂಗಳಿಂದ ಅಲಂಕೃತರಾಗಿ ನಿಂತಿರುವಂತೆ 
ಶಿಲ್ಪಗಳನ್ನು ಕೆತ್ತಿರುತ್ತಾರೆ. ಇವುಗಳನ್ನು ವೀರ ಮಾಸಿಗಲ್ಲು ಎಂದು ಕರೆಯಲಾಗುತ್ತದೆ. 


ಮಾಸ್ತಿ ನಿಸಿದಿಗಲ್ಲು 


ವ್ಯಕ್ತಿಯು ಯುದ್ದದಿಂದ ವೀರಮರಣವನ್ನಾಗಲೀ ಅಥವಾ ಸಲ್ಲೇಖನ ವಿಧಿಯಿಂದ ಧಾರ್ಮಿಕ 
ಮರಣವನ್ನು ಹೊಂದಿರಲಿ, ಆತನ ಸತಿಯು ಸಹಗಮನಕ್ಕಾಗಿ ಸಲ್ಲೇಖನ ವ್ರತದಿಂದ ಸಮಾಧಿ 
ಮರಣವನ್ನು ಪಡೆದರೆ, ಅಂತಹವುಗಳನ್ನು ಮಾಸ್ತಿ ನಿಸಿದಿಗಲ್ಲು ಎಂದು ಕರೆಯಲಾಗುತ್ತದೆ. 


ನಿಸಿದಿಗಲ್ಲು 


ಸಲ್ಲೇಖನ ವತದಿಂದ ಸಮಾಧಿ ಮರಣವನ್ನು ಪಡೆದವರ ಸ್ಮಾರಕಗಳನ್ನು "ನಿಸಿದಿಗಲ್ಲು' ಎಂದು 
ಕರೆಯಲಾಗುತ್ತದೆ. ಇವು ಶಾಸನ ಸಹಿತವಾಗಿ ಮತ್ತು ಶಾಸನರಹಿತವಾಗಿಯೂ ದೊರೆಯುತ್ತವೆ. 
ನಿಸಿದಿಗಲ್ಲುಗಳ ಶಿಲ್ಪವು, ತೀರ್ಥಂಕರನ ವಿಗ್ರಹದ ಪಕ್ಕದಲ್ಲಿ ಸಲ್ಲೇಖನ ವತಧಾರಿ ಹಾಗೂ ಇನ್ನೊಂದು 
ಪಕ್ಕದಲ್ಲಿ ವ್ರತಾಚಾರಗಳನ್ನು ಬೋಧಿಸುವ ಮುನಿಯು ಕುಳಿತಂತೆ ಇರುತ್ತದೆ. ಕೆಲವೊಮ್ಮೆ 
ಜೈನಮುನಿಗಳು ಸಮಾಧಿಮರಣವನ್ನಪ್ಪಿದಾಗ ಅವರ ಪಾದಗಳ ಆಕೃತಿಯನ್ನು ಆ ಸ್ಥಳದಲ್ಲಿ ಕೆತ್ತಿ 
ಪೂಜಿಸಲಾಗುತ್ತದೆ. ಇದನ್ನು ಸಹ ನಿಸಿದಿಗಳೆಂದು ಹೇಳುವುದುಂಟು. 


ವೀರಗಲ್ಲು ಹಾಗೂ ಮಾಸಿಕಲ್ಲುಗಳು ಲೌಕಿಕ ಮರಣ ಸ್ಮಾರಕಗಳಾಗಿದ್ದು, ನಿಸಿಧಿಗಳನ್ನು 
ಧಾರ್ಮಿಕ ಮರಣ ಸ್ಮಾರಕಗಳಂದು ಗುರುತಿಸಲಾಗುತ್ತದೆ. ಸಮಾಧಿಮರಣ ಹೊಂದಿದ ವ್ಯಕ್ತಿಯ 
ನಿಸಿದಿ ಸ್ನಾರಕವಾಗಿ 1) ಚರಣ ಚಿಹ್ನೆಗಳನ್ನು ಕೊರೆಸುವುದು 2) ಶಾಸನಗಳನ್ನು ಬರೆಸುವುದು 3) 
ಸ್ತಂಭವನ್ನು ನಿರ್ಮಿಸಿ, ಸ್ತಂಭದ ಕೆಳಭಾಗದಲ್ಲಿ ಶಾಸನ ಮೇಲ್ಲಾಗದಲ್ಲಿ ಶಿಲ್ಲವನ್ನು ಕೊರೆಸುವುದು 4) 
ಸ್ತೂಪದ ಆಕಾರದಲ್ಲಿ ಸ್ಮಾರಕ ನಿರ್ಮಿಸುವುದು 5) ಸ್ಥಳೀಯವಾಗಿ ದೊರೆಯುವ ಕಲ್ಲುಗುಂಡುಗಳ 
ಗುಡ್ಡೆಯನ್ನು ನಿರ್ಮಿಸುವುದು 6) ಮಂಟಪವನ್ನು ನಿರ್ಮಿಸುವುದು ಹೀಗೆ ನಿಸಿದಿಗಲ್ಲು ನಿರ್ಮಾಣದ 
ಹಲವು ಪ್ರಕಾರಗಳನ್ನು ಡಾ.ಎಂ.ಜಿ.ಮಂಜುನಾಥ ಅವರು ಗುರ್ತಿಸಿದ್ದಾರೆ.೨9 


328 


ಸಾಲಿಗ್ರಾಮದಲ್ಲಿ ಚರಣ ಚಿಹ್ನೆಯನ್ನು ಹೊಂದಿರುವ ನಿಸಿದಿಯನ್ನು ಮೊದಲನೆಯ ಪಕಾರಕ್ಕೆ 
ಉದಾಹರಣೆಯಾಗಿ ಗಮನಿಸಬಹುದು. ಕೃಷ್ಣರಾಜನಗರ ತಾಲ್ಲೂಕಿನ ಚಿಕ್ಕಹನಸೋಗೆಯ ತಿಕೂಟ 


ಬಸದಿಯಲ್ಲಿ ಇರುವ ಕ್ರಿಶ.10ನೇ ಶತಮಾನದ ನೇಮಿಚಂದ್ರಾರರ ನಿಸಿದಿ ಶಾಸನವನ್ನು? ಎರಡನೆಯ 
ಪ್ರಕಾರಕ್ಕೆ, ಮುನಿಗಳೊಬ್ಬರ ಸ್ವಂಭಶಾಸನವನ್ನು ಮೂರನೆಯ ಪ್ರಕಾರಕ್ಕೆ ಮತ್ತು ಗೊಮ್ಮಟಗಿರಿಯಲ್ಲಿನ 
ಮಂಟಪಾಕಾರದ ನಿಸಿದಿಗಳನ್ನು ಆರನೆಯ ಪ್ರಕಾರಕ್ಕೆ ಉದಾಹರಣೆಯಾಗಿ ಗಮನಿಸಬಹುದು. 


ಕೀಳ್ಗು ೦ಠೆ ಶಾಸನ 


ಕರ್ನಾಟಕದಲ್ಲಿಯೇ ಅಪರೂಪವಾದ ಶಿಲ್ಲಸಹಿತ ಕೀಳ್ಗುಂಠೆ ಶಾಸನವು ತಿರುಮಕೂಡಲು 


ನರಸೀಪುರದ ದೊಡ್ಡಹುಂಡಿ ಗ್ರಾಮದಲ್ಲಿ ದೊರೆತಿದೆ.3! ಕ್ರಿಶ.10ನೇ ಶತಮಾನದ ಈ ಶಾಸನವು 
ಗಂಗರಾಜನಾದ ನೀತಿಮಾರ್ಗ ಪೆರ್ಮಾನಡಿಯು ಸ್ಪರ್ಗಸ್ಥನಾದಾಗ, ಪೆರ್ಮಾನಡಿಗಳ ಮನೆಮಗನಾದ 
ಅಗರಯ್ಯನು ಒಡೆಯನಿಗೆ ಕೀಳ್ಗುಂಠೆಯಾಗಿ, ಒಡೆಯನು ಮಡಿದಾಗ, ಆತನ ಪಾರ್ಥಿವ ಶರೀರವನ್ನು 
ತನ್ನ ದೇಹದ ಮೇಲಿಟ್ಟುಕೊಂಡು ಸಜೀವನಾಗಿ ದಹಿಸಿಕೊಂಡು ಅಥವಾ ಹೂಳಿಸಿಕೊಂಡು 
ಪ್ರಾಣಾರ್ಪಣೆ ಮಾಡಿದ ವಿವರವನ್ನು ದಾಖಲಿಸಿದೆ. ಶಾಸನ ಶಿಲವು ನಿಂತಿರುವ 
ಆಯತಾಕಾರದಲ್ಲಿದ್ದು, ಲಲಾಟ ಬಿಂಬದಲ್ಲಿ ಎರಡೂ ಪಾರ್ಶ್ರಗಳಿಂದ ಉರಿಯುವ ಬೆಂಕಿಯ 
ಜ್ಞಾಲೆಯು ದಹಿಸುತ್ತಿರುವಂತೆ ಹಾಗೂ ಮಧ್ಯಭಾಗದಲ್ಲಿ ಗಂಗದೊರೆಯಾದ ನೀತಿಮಾರ್ಗ 
ಪೆರ್ಮಾನಡಿಯ ಶರೀರವನ್ನು ತನ್ನ ದೇಹದ ಮೇಲೆ ಮಲಗಿಸಿಕೊಂಡಿರುವ ಭಂಗಿಯಲ್ಲಿರುವ 
ಅಗರಯ್ಕನನ್ನು ಕಂಡರಿಸಿದ್ದು, ಛತ್ರಿ ಚಾಮರಸಹಿತವಾದ ರಾಜಮರ್ಯಾದೆಯೊಡನೆ ಸಂಸ್ಕಾರ 
ನಡೆಸುತ್ತಿರುವಂತೆ ಕಂಡರಿಸಲಾಗಿದೆ. ಶಿಲೆಯ ಕೆಳಭಾಗ ಮತ್ತು ಪಾರ್ಶ್ರಗಳಲ್ಲಿ ಶಾಸನವನ್ನು 


ಕೆತ್ತಲಾಗಿದೆ. 
ಸಿಡಿದಲೆ ಕಲ್ಲುಗಳು 


ಬೇರೆ ಪ್ರದೇಶಗಳಿಗೆ ಹೋಲಿಸಿದರೆ, ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ಸಿಡಿದಲೆ ಕಲ್ಲುಗಳ 
ಪ್ರಮಾಣ ಕಡಿಮೆಯೆಂದೇ ಹೇಳಬಹುದು. ಸಿಡಿದಲೆ ಎಂದರೆ, ಬಿದಿರು ಸಸ್ಯವನ್ನು ಬಾಗಿಸಿ ಅದರ 
ಕಾಂಡಕ್ಕೆ ಮನುಷ್ಕ್ಠನ ಮುಡಿಯನ್ನು ಕಟ್ಟುತ್ತಿದ್ದರು. ನಂತರ ಆ ಮನುಷ್ಯನ ಶಿರವನ್ನು ಕತ್ತರಿಸಿದಾಗ. 
ಮುಡಿ ಕಟ್ಟಿದ ಶಿರದೊಡನೆ ಬಿದಿರು ಹಿಂದಕ್ಕೆ ಸಿಡಿಯುತ್ತಿತ್ತು ಇದರಿಂದ, ಇದನ್ನು ಅನುಸರಿಸಿ, 
ಮಡಿದವರ ಸ್ಮಾರಕವನ್ನು ಶಿರದ ಆಕಾರದಲ್ಲಿ ಮಾಡಿಸುತ್ತಿದ್ದ ನಿಮಿತ್ತ ಇವುಗಳಿಗೆ ಸಿಡಿದಲೆ 
ಕಲ್ಲುಗಳಂದು ಹೆಸರು ಬಂದಿರಬಹುದು. ಮೈಸೂರು ಜಿಲ್ಲೆಯ ಬನ್ನೂರಿಗೆ ಸೇರಿದ ತುರಗನೂರು 
ಗಾಮದಲ್ಲಿ ಕ್ರಿಶ.133886ರ ತಾಮಶಾಸನವೊಂದರಲ್ಲಿ "ಸಿಡಿದಲೆ ವೀರಪು' ಎಂಬ ಉಲ್ಲೇಖ 


ದೊರೆತಿರುತ್ತದೆ.3 ಈತ ಸಿಡಿದಲೆ ಮರಣ ಹೊಂದುವ ಮೊದಲು ತುರಗನೂರಿನ ನೂರೊಂದು 
ವೀರಗಲ್ಲುಗಳ ನೈವೇದ್ಯ ಮತ್ತು ಹೂಪತೆಗಾಗಿ ಕೊಡುಗೆ ನೀಡಿದ್ದನ್ನು ಈ ಶಾಸನವು ದಾಖಲಿಸಿದೆ. 


329 


ವೀರಗಲ್ಲು, ಮಾಸ್ತಿಗಲ್ಲು ಮತ್ತು ನಿಸಿಧಿ ಶಾಸನಗಳಷ್ಟೇ ಅಲ್ಲದೇ ಮೈಸೂರು ಜಿಲ್ಲೆಯಲ್ಲಿ ಇನ್ನೂ 
ಹಲವು ಸ್ನಾರಕ ಶಾಸನಗಳಿವೆ. ಮಂಟೇಸ್ವಾಮಿಯ ಗದ್ದುಗೆ ಮತ್ತು ಮೈಸೂರು ನಗರದ 
ಮಧುವನದಲ್ಲಿನ ಮೈಸೂರು ಅರಸ ಮತ್ತು ಅರಸಿಯರ ಸಮಾಧಿಗಳು ಹಾಗೂ ಅವುಗಳ ಮೇಲಿರುವ 
ಶಾಸನಗಳು ಸಹ ಸ್ಮಾರಕ ಶಾಸನಗಳ ವ್ಯಾಪಿಗೆ ಬರುತ್ತವೆ. 


ಶಾಸನ ಕವಿಗಳು 


ಶಾಸನಗಳ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸುವವರು ಶಾಸನ ಕವಿಗಳು. ಇವರುಗಳನ್ನು 
ಕೃತಿಕಾರರೆಂದು ಸಹ ಕರೆಯಲಾಗುತ್ತದೆ. ಪ್ರಖ್ಯಾತ ಅರಸರ ಆಸ್ಥಾನಗಳಲ್ಲಿದ್ದ ಕೆಲವು ಕವಿಗಳು 
ಶಾಸನರಚನೆಯಲ್ಲಿ ಸಿದ್ದಹಸ್ತರಾಗಿದ್ದರು. ಅಂದಿನ ಕಾಲದಲ್ಲಿ ಇವರ ಪ್ರತಿಭೆಗೆ ತಕ್ಕ ಮಾನ್ಯತೆಯೂ 
ದೊರೆಯುತ್ತಿದ್ದು, ಭೂಮಿ. ಸ್ಪರ್ಣ ಮತ್ತು ವರಹಗಳ ರೂಪದಲ್ಲಿ ಇವರಿಗೆ ಪುರಸ್ಕಾರಗಳು 
ಲಭ್ಯವಾಗುತ್ತಿದ್ದವು. ಕೆಲವು ಶಾಸನಗಳ ಶೈಲಿಯನ್ನು ಗಮನಿಸಿದರೆ, ರನ್ನ ಜನ್ನರಂಥ ಕವಿ 
ಚಕ್ರವರ್ತಿಗಳೂ ಸಹ ಶಾಸನ ರಚಿಸಿರುವುದನ್ನು ಗಮನಿಸಬಹುದು. ಲಕ್ಕುಂಡಿಯ ಅತ್ತಿಮಬ್ಬೆ 
ಶಾಸನವನ್ನು ಕವಿಚಕ್ರವರ್ತಿ ರನ್ನನೇ ರಚಿಸಿರಬಹುದೆಂದು ಊಹಿಸಲಾಗಿದೆ. ವಿಷಾದದ 
ಸಂಗತಿಯೆಂದರೆ ಶಾಸನರಚನೆಯಲ್ಲಿ ಮುಖ್ಯಪಾತ್ರ ವಹಿಸುವ ಶಾಸನಕವಿಗಳು, ಬಹುಪಾಲು 
ಶಾಸನಗಳಲ್ಲಿ ತಮ್ಮ ಹೆಸರು ದಾಖಲಿಸದೇ ಅಜ್ಞಾತವಾಗಿಯೇ ಉಳಿದಿರುವುದು. ಇನ್ನೂ ಬಹಳಷ್ಟು 
ಶಾಸನಗಳು ತುಟಿತವಾಗಿರುವುದರಿಂದ, ಶಾಸನದಲ್ಲಿನ ಸಮಗ್ರ ವಿಷಯಗಳು ತಿಳಿದುಬರದೇ, ಶಾಸನ 
ಕವಿಗಳ ಹೆಸರುಗಳು ಅಳಿಸಿಹೋಗಿರುವ ಸಾಧ್ಯತೆಗಳಿಂದಲೂ ಇವರುಗಳು ಅಜ್ಞಾತರಾಗಿಯೇ 
ಉಳಿದಿದ್ದಾರೆ. ಮೈಸೂರು ಜಿಲ್ಲೆಯ ಶಾಸನದಲ್ಲಿ ಉಕ್ಷರಾಗಿರುವ ಶಾಸನಕವಿಗಳನ್ನು ಮುಂದಿನಂತೆ 
ಗುರುತಿಸಬಹುದು. 


ಸೋಮಶರ್ಮ: ಗಂಗದೊರೆ ಒಂದನೇ ಮಾಧವವರ್ಮನ ಒಂಭತ್ತನೇ ಆಳ್ಲಿಕೆಯ ವರ್ಷದ 
ಕ್ರಿ.ಶ.359ರ ಮೈಸೂರಿನ ಸಂಸ್ಕತ ಭಾಷೆಯ ತಾಮಶಾಸನವು ಬ್ರಹದೇಯದ ವಿಷಯವನ್ನು 
ಒಳಗೊಂಡಿದೆ.35 ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನವಾದ ಈ ಶಾಸನವನ್ನು 
ಬರೆದವನು ಸೋಮಶರ್ಮನೆಂದು ತಿಳಿದುಬರುತ್ತದೆ. ಸೋಮಶರ್ಮನನ್ನು "ಸರ್ವರಹಸ್ಯಾಧಿಕೃತ' 
ನೆಂದು ಹೇಳಲಾಗಿದೆ. ಇದು ಆ ಕಾಲದಲ್ಲಿದ್ದ ಒಂದು ಪ್ರಮುಖ ಹುದ್ದೆಯಾಗಿದ್ದು, ಮಹತ್ವದ 
ದಾಖಲೆಗಳಾದ ಶಾಸನಗಳನ್ನು ಸಂರಕ್ಷಿಸುವುದು, ಶಾಸನ ಹಾಕಿಸುವುದು ಇವರ ಮುಖ್ಯ ಕರ್ತವ್ಯಗಳಲ್ಲಿ 
ಒಂ೦ದಾಗಿತು. 


ಕೀರ್ತಿವರ: ಪಿರಿಯಾಪಟ್ಟಣ ತಾಲ್ಲೂಕಿನ ಹಿಟ್ಟಹೆಬ್ಬಾಗಿಲು ಗಾಮದಲ್ಲಿ ದೊರೆತಿರುವ ಕ್ರಿ.ಶ.462-63ನೇ 
ಕಾಲಘಟ್ಟದ ಕದಂಬ ಶಿವಮೃಗೇಶವರ್ಮನ ಬ್ರಹ್ಮದೇಯದ ತಾಮ್ರಶಾಸನವನ್ನು ರಚಿಸಿದವನು 


ಕೀರ್ತಿವರನೆಂದು ತಿಳಿದುಬರುತ್ತದೆ.34 ಇದೊಂದು ಸಂಸ್ಕೃತ ಶಾಸನವಾಗಿದ್ದು, ಕೀರ್ತಿವರನು 


ಬರೆದಿದ್ದೆಂಬುದನ್ನು ಬಿಟ್ಟರೆ ("ಕೀರ್ತಿವರೇಣ ಲಿಖಿತಾ ಪಟ್ಟಿಕಾ'), ಈತನ ಹಿನ್ನೆಲೆಯ ಇನ್ನಾವುದೇ 
ವಿಷಯ ತಿಳಿದುಬರುವುದಿಲ್ಲ. 


330 


ಕುನಾಚಾರಿ: ಪುನ್ನಾಡಿನ ದೊರೆಯಾದ ಸ್ವಂದವರ್ಮನ ದಾನವನ್ನು ಉಲ್ಲೇಖಿಸಿರುವ ಕ್ರಿ.ಶ.7-8ನೇ 


ಶತಮಾನದ ತಾಮ್ರಶಾಸನವನ್ನು ಕುನಾಚಾರಿಯು ಬರೆದಿದ್ದಾಗಿ ತಿಳಿದುಬರುತ್ತದೆ. ಇದೊಂದು 
ಸಂಸ್ಕೃತ ಶಾಸನವಾಗಿದ್ದು, ದಾನಗ್ರಾಮದ ಮೇರೆಗಳನ್ನು ಹೇಳುವಾಗ ಕನ್ನಡವನ್ನು ಬಳಸಲಾಗಿದೆ. 


ಚಿತ್ರಾಶ್ರಯ: ಕೃಷ್ಣರಾಜನಗರ ತಾಲ್ಲೂಕಿನ ಸಾಲಿಗ್ರಾಮದಲ್ಲಿ ದೊರೆತಿರುವ ಗಂಗದೊರೆ ಶ್ರೀಪುರುಷನ 
ಆಳ್ಳಿಕೆಯ ಕಾಲದ ತಾಮ್ರಶಾಸನದ ಕಾಲ ಕ್ರಿಶ.725-26.36 ಈ ಸಂಸ್ಕೃತ ಶಾಸನವನ್ನು ರಚಿಸಿದವನು 
ಚಿತ್ರಾಶ್ರಯ ಎಂದು ತಿಳಿದುಬರುತ್ತದೆ. 

ಕುಂದಾಚಾರ್ಯ: ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಸರಗೂರು ಗ್ರಾಮದಲ್ಲಿ ದೊರೆತಿರುವ 
ತಾಮ್ರಶಾಸನದ ಕಾಲ ಕ್ರಿಶ. 8ನೇ ಶತಮಾನ3' ಈ ಶಾಸನವು ಗಂಗರ ಪ್ರಖ್ಯಾತ ದೊರೆ 
ಶ್ರೀಪುರುಷನ ಸಾಧನೆಗಳನ್ನು ಉಲ್ಲೇಖಿಸಿದೆ. ಕುಂದಾಚಾರ್ಯನನ್ನು ಶಾಸನದ ರಚನಕಾರ ಮತ್ತು 
ಲಿಪಿಕಾರನೆಂದು ಹೆಸರಿಸಲಾಗಿದೆ. 

ವಿಶ್ವ್ಷಕರ್ಮಾಚಾರ್ಯ: ರಾಷ್ಟಕೂಟ ರಣಾವಲೋಕ ಕಂಬಯ್ಯನ ಕ್ರಿಶ808ರ ದೇವನೂರು 


ಶಾಸನವನ್ನು ಬರೆದವನು ವಿಶ್ವ್ಷಕರ್ಮಾಚಾರ್ಯನೆಂದು ಶಾಸನದಿಂದ  ತಿಳಿದುಬರುತ್ತದೆ.38 


ಗಂಗದೊರೆಯಾದ ಒಂದನೇ ರಾಚಮಲ್ಲನ ಪೆರ್ಜರಂಗಿ ದಾನಶಾಸನದ ಕಾಲ ಕ್ರಿಶ819.5 ಈ 
ತಾಮಶಾಸನವನ್ನು ಬರೆದವನು ವಿಶ್ಷಕರ್ಮಾಚಾರ್ಯ ಎಂದು ಉಲ್ಲೇಖಿಸಲಾಗಿದೆ. ಶಾಸನದಲ್ಲಿ 
“ಸರ್ವಕಲಾಧಾರಭೂತ ಚಿತ್ರಕಲಾವಿಣ್ಣೇನ ವಿಶ್ವ್ಷಕರ್ಮಾಚಾರ್ಯಣ' ಎಂದು ಹೆಸರಿಸಲಾಗಿದೆ. 
ಅಕ್ಕಸಾಲಿಗರ ಕುಲದೈವ ವಿಶ್ವಕರ್ಮನೆಂದು ಹೇಳುವುದರಿಂದ. ಈ ದೇವತೆಯ ಹೆಸರನ್ನೇ 
ವಿಶೇಷಣವಾಗಿ ಹೊಂದಿರಬಹುದಾದ ಸಾಧ್ಯತೆಯಿದೆ. 

ನಂಜನಗೂಡು ತಾಲ್ಲೂಕಿನ ಗಟ್ಟವಾಡಿಯ ಕ್ರಿಶ.904ರ ತಾಮಶಾಸನವನ್ನು ಬರೆದವನು 
ವಿಶ್ಷಕರ್ಮಾಚಾರ್ಯನೆಂದು ತಿಳಿದುಬರುತ್ತದೆ. ಶಾಸನವು ಗಂಗರಾಜಕುಮಾರನಾದ ಎರೆಯಂಗನ 
ದಾನವನ್ನು ಉಲ್ಲೇಖಿಸಿದೆ. 


ಮಾರಿಕೇಸಿ: ಕೃಷ್ಣರಾಜನಗರ ತಾಲ್ಲೂಕಿನ ಗಳಿಗೇಕೆರೆಯ ಕ್ರಿಶ.890ರ ತಾಮಶಾಸನವನ್ನು ಬರೆದವನು 
ಕಂಪೂರ ಕುಲದ ಮಾರಿಕೇಸಿ ಎಂದು ತಿಳಿದುಬರುತ್ತದೆ. 

ಬಿದಿಯಮ್ಮ: ನಂಜನಗೂಡು ತಾಲ್ಲೂಕಿನ ಗಟ್ಟವಾಡಿಯ ಕ್ರಿ.ಶ9ನೇ ಶತಮಾನದ ಶಿಲಾಶಾಸನವನ್ನು 
ಬರೆದವನು ಬಿದಿಯಮ್ಮನೆಂದು ತಿಳಿದುಬರುತ್ತದೆ.4? 


ಇಮ್ಮಡಿ ಪೆಮ್ಮಡಿಯಾಚಾರಿ: ನಂಜನಗೂಡಿನ ದೊಡ್ಡಹೊಮ್ಮದ ಕ್ರಿಶ.977ರ ಶಿಲಾಶಾಸನವನ್ನು 


ಬರೆದವನು ಇಮ್ಮಡಿ ಪೆಮ್ಮಡಿಯಾಚಾರಿ ಎಂದು ತಿಳಿದುಬರುತ್ತದೆ. ಶಾಸನದಲ್ಲಿ "ಇಮ್ಮಡಿ 
ಪೆಮ್ಮಡಿಯಾಚಾರಿ ಬಹುಲವೆಳ್ಳಂಗನ ಶೀಘಲಿಖ್ದಿತಂ' ಎಂದು ಹೇಳಲಾಗಿದೆ. 
ಬೆಳ್ಲೇವ: ಕೃಷ್ಣರಾಜನಗರ ತಾಲ್ಲೂಕಿನ ಚಿಕ್ಕಹಪನಸೋಗೆಯ ಕ್ರಿ.ಶ.10ನೇ ಶತಮಾನದ ಸಮಾಧಿಮರಣದ 


ವಿಷಯವನ್ನೊಳಗೊಂಡ ನಿಸಿದಿ ಶಿಲಾಶಾಸನವನ್ನು ರಚಿಸಿದವನು ಬೆಳ್ಳೇವನೆಂದು ತಿಳಿದುಬರುತ್ತದೆ.44 


331 


ಬಾವಿಸೆಟ್ಟಿ ಕ್ರಿಶ1054ರ ತಾಂಡ್ಕದ ಶಾಸನದಲ್ಲಿ "ಬಾವಿಸೆಟ್ಟಿ ಪೇಳೆ ಬರೆದಂ 
ಸತ್ಯವಾಕ್ಕಂ----ಯಾಚರಿ' ಎಂಬ ಉಲ್ಲೇಖವಿದೆ. ಪ್ರಸ್ತುತ ಶಾಸನವು ವಿವಾಹವಾಗುವ ವಧುವಿಗೆ 
ಉಡುಗೊರೆಯಾಗಿ ಭೂಮಿಯನ್ನು ನೀಡಿದ ವಿಷಯವನ್ನು ಒಳಗೊಂಡಿದೆ. ಶಾಸನದ ಕೃತಿಕಾರ 
ಬಾವಿಸೆಟ್ಟಿ ಬರೆದವನು ಸತ್ಯವಾಕ್ಕ ಹಾಗೂ ಕೊರೆದವನು ---ಆಚಾರಿ ಎಂದು ತಿಳಿಯಬಹುದು. 


ಮಲ್ಲ: ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಬೆಳತೂರು ಗ್ರಾಮದ ಶಿಲಾಶಾಸನದ ಕಾಲ ಕ್ರಿಶ.1057.46 
ದೇಕಬ್ಲೆ ಶಾಸನವೆಂದೇ ತನ್ನ ಸಾಹಿತ್ಯ ಮತ್ತು ಶಿಲ್ಲವನ್ನು ಒಟ್ಟಾಗಿ ಹೊಂದಿರುವ ವಿಶಿಷ್ಟತೆಯಿಂದ 
ಪ್ರಖ್ಯಾತವಾಗಿರುವ ಈ ಶಾಸನದ ಕವಿ ಕವಿರಾಜಬಾಂಧವನೆಂಬ ಬಿರುದು ಹೊಂದಿದ್ದ ಹಾಗೂ 
ಅನವಶ್ಯಕವಾಗಿ ಪದಗಳನ್ನು ಬಳಸದ ಹಿರಿಮೆಯನ್ನು ಹೊಂದಿದ್ದ ಮಲ್ಲನೆಂಬುವನು. ಶಾಸನದಲ್ಲಿ 
ಮಲ್ಲನ ಬಗ್ಗೆ ಉಕ್ತವಾಗಿರುವ ಸಾಲುಗಳಿವು; “ಮರುಪರಚಕ್ರಂ ದ್ವಿಜರೊಳ್‌ ಕರೆಮರೆಯಿಲ್ಲನಿಪ 
ಕುರಿಪಿನಾದಿತ್ಯಂ ಸನ್ನರಕೆಯವಗಾದಮಲ್ಲಂ ಜರುಚದ ಕವಿರಾಜಬಾನ್ನವಂ”. ಶಾಸನ ಸಾಹಿತ್ಯದಿಂದ 
ಈತ ಉತ್ತಮ ಕವಿಯೆಂದು ತಿಳಿದುಬರುತ್ತದೆ. ಆದರೆ, ಈತ ಬರೆದಿರುವ ಬೇರಾವುದೇ ಕೃತಿಗಳೂ 
ಇದುವರೆಗೆ ದೊರೆತಿರುವುದಿಲ್ಲ. ಮಲ್ಲನು, ದೇಕಬ್ದೆಯ ತಂದೆಯಾದ ನುಗುನಾಡಿನ ಅಧಿಪತಿ ಮತ್ತು 
ಚೋಳರಾಜನ ಸಾಮಂತನಾದ ರವಿಗನ ಆಸ್ಥಾನಕವಿಯಾಗಿದ್ದಿರಬಹುದಾದ ಸಾಧ್ಯತೆಯನ್ನು 
ತಳ್ಳಿಹಾಕುವಂತಿಲ್ಲ. ಏಕೆಂದರೆ, ಮಲ್ಲನು ರವಿಗನ ವ್ಯಕ್ತಿತ್ತ ಮತ್ತು ಪರಾಕ್ರಮವನ್ನು ಶಾಸನದಲ್ಲಿ 
ಅದ್ದುತವಾಗಿ ವರ್ಣಿಸಿದ್ದಾನೆ. ಅಂದಿನ ಕವಿಗಳು ತಮ್ಮ ಆಶ್ರಯದಾತರನ್ನು ಸ್ತುತಿಸಿ ಕಾವ್ಯ 
ರಚಿಸುವುದು ಒಂದು ಪದ್ಧತಿಯೇ ಆಗಿತ್ತು. 


ಸೇನಬೋವ ಅರಪರಸ: ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಕಿತ್ತೂರಿನ ಕ್ರಿ.ಶ.1079ರ ಶಾಸನವು 
ಕಿತ್ತೂರಿನ ರವಿಯಮೇಶ್ವರ ದೇವರಿಗೆ ನೀಡಿದ ದತ್ತಿಗಳನ್ನು ಉಲ್ಲೇಖಿಸಿದೆ.47 ಪ್ರಸ್ತುತ ಶಾಸನವನ್ನು 
ರಚಿಸಿದವನು ಸೇನಬೋವ ಅರಪರಸ ಎಂದು ತಿಳಿದುಬರುತ್ತದೆ. 

ಜಯಕೀರ್ತಿ: ಕೃಷ್ಣರಾಜನಗರ ತಾಲ್ಲೂಕಿನ ಚಿಕ್ಕಹನಸೋಗೆಯ ಕ್ರಿಶ ಸುಮಾರು 11-12ನೇ 
ಶತಮಾನದ ಶಾಸನವು. "ಛಂದೋನುಶಾಸನ'ದ ಕರ್ತೃವಾದ ಜಯಕೀರ್ತಿಯನ್ನು ಉಲ್ಲೇಖಿಸಿದೆ.48 


ಜಯಕೀರ್ತಿಯು ಜೈನಮುನಿಯಾಗಿದ್ದು, ಅನೇಕವಾರಗಳು ವಿಧಿಯುಕ್ತವಾಗಿ ಉಪವಾಸ ಮಾಡಿ 
ಚಾಂದ್ರಾಯಣ ವ್ರತವನ್ನಾಚರಿಸಿದ್ದಕ್ಕೆ ಈತನಿಗೆ "ಚಾಂದ್ರಾಯಣಿದೇವ' ಎಂಬ ಹೆಸರು 


ಬಂದಿರುತ್ತದೆಂದು ಇನ್ನೊಂದು ಶಾಸನದಿಂದ ತಿಳಿದುಬರುತ್ತದೆ.9 

ಕುಂದಾಚಾರಿ: ಹೊಯ್ದಳ ವಿಷ್ಣುವರ್ಧನನ ದಂಡನಾಯಕನಾದ ಹುಣಿಸಮಯ್ಯನ ದೇವದಾನವನ್ನು 
ಉಲ್ಲೇಖಿಸಿರುವ ಕೃಷ್ಣರಾಜನಗರ ತಾಲ್ಲೂಕಿನ ಲಾಳನಹಳ್ಳಿ ಶಾಸನದ ಕಾಲ ಕ್ರಿ.ಶ.1116-17 ಆಗಿದ್ದು, ಈ 
ಶಿಲಾಶಾಸನವನ್ನು ಕುಂದಾಚಾರಿಯು ಬರೆದಿದ್ದಾಗಿ ತಿಳಿದುಬರುತ್ತದೆ.50 


ಸೇನಬೋವ ನಾಗಿಮಯ್ಯ: ಕಿ.ಶ.12ನೇ ಶತಮಾನದ ಹೆಗ್ಗಡದೇವನ ಕೋಟಿ ತಾಲ್ಲೂಕಿನ ಬೆಳತೂರು 


ಶಿಲಾಶಾಸನವನ್ನು ಬರೆದವನು ಸೇನಬೋವ ನಾಗಿಮಯ್ಯನೆಂದು ತಿಳಿದುಬರುತ್ತದೆ.5! ಶಾಸನವು 
ತ್ರುಟಿತವಾಗಿರುವುದರಿಂದ ಹೆಚ್ಚಿನ ವಿವರಗಳು ತಿಳಿದುಬರುವುದಿಲ್ಲ. 


332 


ಗಂಗಮಂಡಲ ಪಂಡಿತ: ನಂಜನಗೂಡು ತಾಲ್ಲೂಕಿನ ಕೂಡ್ಲಾಪುರ ಗ್ರಾಮದಲ್ಲಿನ ಶಾಸನದ ಕಾಲ 


ಕಿ.ಶ1148.5೨ ಒಂದನೆಯ ಹೊಯ್ದಳ ನರಸಿಂಹ ಪೆರುಮಾಳೆದೇವನ ಆಳಿಕೆಯ ಕಾಲದಲ್ಲಿ, ಏಚ 
ಮಾರೊಡೆಯನ ಮಗನಾದ ಮಾರೊಡೆಯನು ಪರಶುರಾಮದೇವರ ನಂದಾದೀಪಕ್ಕಾಗಿ 
ಭೂಮಿಯನ್ನು ನೀಡಿದ ವಿಷಯವನ್ನು ದಾಖಲಿಸಿದೆ. ಈ ಶಿಲಾಶಾಸನದ ಕರ್ತ್ರ್ಯ ಎಡತಲೆಯ 
ಗಂಗಮಂಡಲ ಪಂಡಿತ. 


ನಾಗದೇವ: ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ತುಂಬಲ ಗ್ರಾಮದಲ್ಲಿ ದೊರೆತಿರುವ ಶಾಸನವು 
ಕ್ರಿ.ಶ.1180ರ ಕಾಲಘಟ್ಟದ್ದಾಗಿದ್ದು, ಹೊಯ್ದಳ ದೊರೆ ಎರಡನೇ ವೀರಬಲ್ಲಾಳನ ಆಳ್ಗಿಕೆಯ ಕಾಲದಲ್ಲಿ, 
ದೊರೆಯು ತುಂಬುಲ ಗ್ರಾಮವನ್ನು ಅದಕ್ಕೆ ಸೇರಿದ ಮೂರು ಸಣ್ಣಹಳ್ಳಿಗಳೊಡನೆ ತಿರುಮಕೂಡಲಿನ 


ಅಗಸ್ತ್ಯೇಶ್ನರ ದೇವರ ಅಂಗಭೋಗಕ್ಕೆ ದತ್ತಿಯಾಗಿ ನೀಡಿದ ವಿವರವನ್ನು ದಾಖಲಿಸಿದೆ.೨3 ಈ ಶಾಸನದ 
ಕರ್ತೃ ಹೆಗ್ಗಡೆ ಬಮ್ಮದೇವನ ಅಳಿಯ ನಾಗದೇವ. ಇಮ್ಮಡಿ ವೀರಬಲ್ಲಾಳನು ಈತನ 
ಆಶ್ರಯದಾತನಿರಬಹುದೆಂದು ಊಹಿಸಬಹುದು. 


ವಚ್ಚಂಡೈ: ತುಂಬಲ ಗ್ರಾಮದಲ್ಲಿ ದೊರೆತಿರುವ ಮತ್ತೊಂದು ಶಾಸನವು ಕೂಡ ಎರಡನೇ 
ವೀರಬಲ್ಲಾಳನ ಆಳಿಕೆಯ ಕಾಲದ್ದಾಗಿದ್ದು, ಶಾಸನದ ವಿಷಯವು ಮೇಲ್ಪಂಡ ವಿವರಗಳನ್ನೇ 


ಹೋಲುತ್ತದೆ.54 ಶಾಸನದ ಭಾಷೆ ಕನ್ನಡವಾಗಿದ್ದರೂ, ತಮಿಳು ಅರವ ಲಿಪಿಯಲ್ಲಿ ಕಂಡರಿಸಲಾಗಿದೆ. 

ಈ ಶಿಲಾಶಾಸನದ ಕೃತಿಕಾರ ಸ್ಥಾನಪತಿ ಅಗತ್ತಿಯಾಂಡಾರ್‌ನ ಮಗ ವಚ್ಚಂಡೈ ಎಂದು 
ಗುರುತಿಸಲಾಗಿದೆ. ದೇವಾಲಯದ  ಸ್ಥಾನಪತಿಗಳೂ ಶಾಸನರಚನೆಯಲ್ಲಿ ನೈಪುಣ್ಯವನ್ನು 
ಹೊಂದಿರುತ್ತಿದ್ದು, ಅವರ ಮಕ್ಕಳೂ ಶಾಸನರಚನೆಯ ವೃತ್ತಿಯಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿರುತ್ತಿದ್ದರೆಂದು ಪ್ರಸ್ತುತ ಶಾಸನದಿಂದ ತಿಳಿದುಬರುತ್ತದೆ. 


ಮಲ್ಲಪ್ಪ: ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಹಿರಿಯೂರು ಗ್ರಾಮದಲ್ಲಿನ ಶಿಲಾಶಾಸನದ ಕಾಲ 


1231.55  ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ ಆಳಿಕೆಯ ಕಾಲದಲ್ಲಿ, ರಾಯಪ್ಪನು 
ತೊರೆನಾಡನ್ನು ಆಳುತ್ತಿದ್ದಾಗ ಕೆಲವು ಗೌಡರು ಮದಯ ಪುರದ ಭೂಮಿಯನ್ನು ಮೂರು 
ವರ್ಷಗಳಿಗೆ ಭೋಗ್ಯಕ್ಕೆ ಮಾಡಿಕೊಂಡ ವಿವರಗಳನ್ನು ಶಾಸನವು ದಾಖಲಿಸಿದೆ. ಈ ಶಾಸನವನ್ನು 
ರಚಿಸಿದವನು ಸೇನಬೋವ ಕೇಸದೇವನ ಮಗ ಮಲ್ಲಪ್ಪ ಹಾಗೂ ಕಂಡರಿಸಿದ ಶಿಲ್ಪಿ ವುಯಿಯೋಜನ 
ಮಗ ಕಂಬ. ಸೇನಬೋವರು ಶಾಸನ ರಚನೆಯಲ್ಲಿ ಸಿದ್ದಹಸ್ತರಾಗಿದ್ದು, ಇದು ಅವರ ಕರ್ತವ್ಯಗಳಲ್ಲಿ 
ಒಂದಾಗಿತ್ತೆಂದು ಡಾ.ಜಿದಾನಂದಮೂರ್ತಿಯವರು ಗುರುತಿಸಿದ್ದಾರೆ. ಕೆಲವು ವೃತ್ತಿಗಳು 
ವಂಶಪಾರಂಪರ್ಯವಾಗಿ ಮುಂದುವರಿಯುತ್ತಿದ್ದುದನ್ನು ಸೇನಬೋವ ಕೇಶದೇವನ ಮಗನಾದ 
ಮಲ್ಲಪುನು ಈ ಶಾಸನವನ್ನು ರಚಿಸಿರುವುದರ ಮೂಲಕ ಅರ್ಥೈಸಬಹುದಾಗಿದೆ. 


ಸರಸ್ಪತಿ ಕಂಠಾಭರಣ: ತಲಕಾಡಿನ ಕ್ರಿಶ.13ನೇ ಶತಮಾನದ ಶಾಸನವನ್ನು ರಚಿಸಿದವನು ಸರಸ್ಪತಿ 
ಕಂಠಾಭರಣನೆಂಬ ಕವಿಯೆಂದು ಶಾಸನೋಕ್ತವಾಗಿದೆ. 6 ಈತ ಹೊಯ್ದಳ ಎರಡನೇ ನರಸಿಂಹನ 


333 


ಆಸ್ಥಾನ ಕವಿಯಾಗಿದ್ದುದಾಗಿ ಊಹಿಸಬಹುದಾಗಿದೆ. ಕಾರಣವೆಂದರೆ, ಎರಡನೇ ನರಸಿಂಹನನ್ನು 
ಸ್ತುತಿಸುವ ಸಲುವಾಗಿ ಮಾತ್ರ ಶಾಸನವನ್ನು ರಚಿಸಲಾಗಿದೆ. 


ಅಸಗ: ಹೆಗ್ಗಡದೇವನಕೋಟೆ ತಾಲೂಕಿನ ಬೆಳತೂರು ಗ್ರಾಮದ ಶಿಲಾಶಾಸನದ ಕಾಲ ಕ್ರಿಶ.1255 
ಆಗಿದ್ದು, ಕಣ್ಣಾನೂರಿನಿಂದ ಆಳ್ಗಿಕೆ ನಡೆಸುತ್ತಿದ್ದ ಹೊಯ್ದಳ ದೊರೆ ವೀರಸೋಮೇಶ್ವರದೇವನ 
ಮಹಾಪ್ರಧಾನ ಮತ್ತು ದಂಡನಾಯಕ ಅಳಾಳದೇವನನ್ನು ಉಲ್ಲೇಖಿಸುತ್ತಾ ಮಾರಾಡ ಮಲ್ಲೊಡೆಯ 
ಮತ್ತು ಹರುವಾಡೊಯರು ಕೇತನಹಳ್ಳಿಯಮಲ್ಲಿಕಾರ್ಜುನ ಮತ್ತು ಬಾಣೇಶ್ವರ ದೇವಾಲಯಗಳ 


ನಿರ್ವಹಣೆಗಾಗಿ ದಾನ ನೀಡಿದುದನ್ನು ದಾಖಲಿಸಿದೆ? ಈ ಶಾಸನದ ಕರ್ತೃ ಅಸಗ. 


ನಾರಯ: ಹೊಯ್ದಳ ಮುಮ್ಮಡಿ ನರಸಿಂಹನ ಮಹಾಪುಧಾನನಾದ ಪೆರುಮಾಳೆ-ದಣ್ಣಾಯಕನು 
ಹಾಕಿಸಿರುವ ಮೈಸೂರು ತಾಲ್ಲೂಕಿನ ದೇವಗಳ್ಳಿಯ ವೀರಗಲ್ಲು ಶಾಸನದ ಕಾಲ ಕ್ರಿ.ಶ.1274 ಆಗಿದ್ದು, 
ಈ ಶಿಲಾಶಾಸನವನ್ನು ಬರೆದವನು ಸೇನಬೋವ ನೆಮೆಯ ಮಗ ನಾರಯ ಎಂದು 


ತಿಳಿದುಬರುತ್ತದೆ.58 


ಹೊನ್ನಯ್ಯ: ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಬಪ್ಪನಹಳ್ಳಿ ಗ್ರಾಮದಲ್ಲಿನ ಕ್ರಿ.ಶ.1327ನೇ ವರ್ಷದ 
ಶಾಸನವು, ಹೊಯ್ದಳ ಮೂರನೇ ವೀರಬಲ್ಲಾಳನ ಆಳಿಕೆಯ ಕಾಲದಲ್ಲಿ ನೀಲಗಿರಿನಾಡಿನ 
ಮುಖ್ಯಸ್ಥನಾದ ಕಣೆಯಾಲದ ಪೆರುಮಾಳ ದೇವರಾಯಿದೇವನ ಮಗನಾದ ಹೆಗ್ಗಡೆದೇವನು 
ನವಲೆನಾಡಿನ ಬೊಪ್ಪನಹಳ್ಳಿ ಗ್ರಾಮವನ್ನು ಪೆರುಮಾಳುಪುರ ಎಂಬ ಅಗ್ರಹಾರವಾಗಿ ಪರಿವರ್ತಿಸಿ, 
ಬ್ರಾಹ್ಮಣರಿಗೆ ದಾನವಾಗಿ ಮತ್ತು ಗಾಮಾಧಿದೇವತೆಯಾದ ಗೋಪಿನಾಥ ದೇವರ ಸೇವೆಗೆ ನೀಡಿದ 
ವಿಷಯವನ್ನು ದಾಖಲಿಸಿದೆ. ೨9 ಈ ಶಾಸನದ ರಚನೆಕಾರ ಸಿರಿಪತಿಯ ಮಗ ಪೊನ್ನಯ್ಯನೆಂದು 
ತಿಳಿದುಬರುತ್ತದೆ. 


ಸೇನಬೋವ ಅಲ್ಲಪ್ಪ: ಪಿರಿಯಾಪಟ್ಟಣ ತಾಲ್ಲೂಕಿನ ದೊಡ್ಡ ಬೆಲಹಾಳು ಗ್ರಾಮದಲ್ಲಿ ದೊರೆತಿರುವ 
ಕ್ರಿಶ. ಸುಮಾರು 1344ರ ಶಿಲಾಶಾಸನವು, ನಾಗಿಯ ದಣ್ಣಾಯಕನ ಮಗನಾದ ಮಹಾಪ್ರಧಾನ 
ಕೇತಯ ದಣ್ನಾಯಕನು ಗ್ರಾಮವನ್ನು ರಾಘವದೇವನಿಗೆ ಕೊಡುಗೆಯಾಗಿ ನೀಡಿದ ವಿಷಯವನ್ನು 


ಶಾಸನ ದಾಖಲಿಸಿದೆ.50 ಇದರ ಕರ್ತ ಸೇನಬೋವ ಅಲ್ಲಪನೆಂದು ಉಲ್ಲೇಖಿಸಲಾಗಿದೆ. 


ಶಾಸನಾಚಾರ್ಯ : ತಿ.ನರಸೀಪುರ ತಾಲ್ಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ದೊರೆತಿರುವ ತಾಮ್ರ ಶಾಸನದ 
ಕಾಲ ಕ್ರಿ.ಶ.1397 ಆಗಿದ್ದು, ವಿಜಯನಗರದ ಅರಸ ಎರಡನೇ ಹರಿಹರನ ಆಳ್ಗಿಕೆಯ ಕಾಲದಲ್ಲಿ 
ದೊರೆಯು ಹಿರಿಮಾಧವಪುರದ ಅಳಜ ದೀಕ್ಷಿತನ ಮಗನಾದ ವರದಭಟ್ಟನಿಗೆ ದಾನವಾಗಿ ಹೆಮ್ಮುಗೆ 
ಎಂಬ ಗ್ರಾಮವನ್ನು ಹರಿಹರರಾಜೇಂದ್ರ ಪುರವಾಗಿ ಪರಿವರ್ತಿಸಿ ನೀಡುವ ವಿವರಗಳನ್ನು ಶಾಸನವು 
ಒಳಗೊಂಡಿದೆ.! ಈ ಶಾಸನದ ಕರ್ತೃ ಶಾಸನಾಚಾರ್ಯ. ವಿಜಯನಗರದ ಅರಸರ ಕಾಲದಲ್ಲಿ 
ಶಾಸನಾಚಾರ್ಯ ಎಂಬಂಥ ಹುದ್ದೆಗಳೇ ಇದ್ದುದನ್ನು ಶಾಸನವು ದೃಢೀಕರಿಸಿದೆ. ಶಾಸನ ರಚನೆಯೇ 
ಇವರ ಪ್ರಧಾನ ಕರ್ತವ್ಯವಾಗಿದ್ದು, ಹಾಕಿಸಿದ ಶಾಸನಗಳನ್ನು ರಕ್ಷಿಸುವುದೂ ಹಾಗೂ ದೊರೆಯು 


334 


ನೀಡಿದ ದಾನಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುವುದೂ ಇವರ ಕರ್ತವ್ಯವಾಗಿತ್ತು. ಒಟ್ಟಾರೆಯಾಗಿ 
ಹೇಳಬೇಕೆಂದರೆ, ಹೊಯಳ ವಂಶದ ಅರಸರ ಕಾಲದಲ್ಲಿದ್ದ "ಸರ್ವ ರಹಸ್ಯಾಧಿಕೃತ' ಎಂಬ ಹುದ್ದೆಗೆ 
ಪರ್ಯಾಯವಾಗಿ ಶಾಸನಾಚಾರ್ಯ ಪದವಿಯಿತ್ತೆಂದು ಭಾವಿಸಬಹುದು. ಈತ ವಿಜಯನಗರದ 
ಇಮ್ಮಡಿ ಹರಿಹರನ ಆಸ್ಥಾನದಲ್ಲಿ ಆಶ್ರಿತನಾಗಿದ್ದನೆಂದು ಶಾಸನದಿಂದ ಗುರುತಿಸಬಹುದಾಗಿದೆ. 


ಶಾಸನಾಚಾರ್ಯ ಎಂಬಂಥ ಹೆಸರುಗಳನ್ನು ಗಮನಿಸಿದಾಗ, ಅಂದು ಶಾಸನ ರಚನೆ ಮಾಡುವ 
ಸಂಬಂಧ ಸಿದ್ದಹಸ್ತರಾದ ಪಂಡಿತ, ವಿದ್ವಾಂಸರುಗಳಿಗೆ ರಾಜಾಸ್ಥಾನಗಳಲ್ಲಿ ಉನ್ನತ ಅಧಿಕಾರ ಮತ್ತು 
ರಾಜಾಶ್ರಯದಂಥ ಮನ್ನಣೆಯು ದೊರಕುತ್ತಿದ್ದುದನ್ನು ಶಾಸನಗಳೇ ಉಲ್ಲೇಖಿಸಿದೆ. ಇದೊಂದು 
ಅಂಕಿತನಾಮವಾಗಿರದೆ, ಹುದ್ದೆಯ ಹೆಸರಾಗಿರಬಹುದೆಂದು ತೋರುತ್ತದೆ. 


ಮಲ್ಲೋಜ: ಪಿರಿಯಾಪಟ್ಟಣ ತಾಲ್ಲೂಕಿನ ಬೆಕ್ಕರೆ ಗ್ರಾಮದ ಶಾಸನವು ಕ್ರಿಶ 14ನೇ 
ಶತಮಾನದ್ದಾಗಿದ್ದು, ವೀರಣ್ಣನೆಂಬುವನು ಊರಿನ ಮಹಾಜನರಿಂದ ಖರೀದಿಸಿದ ಭೂಮಿಯನ್ನು 
ಮಲ್ಲಿಕಾರ್ಜುನ ದೇವರಿಗೆ ಅರ್ಪಿಸಿದ ಉಲ್ಲೇಖವಿದೆ ಈ ಶಿಲಾಶಾಸನವನ್ನು ರಚಿಸಿದವನು 
ಮಲ್ಲೋಜನೆಂದು ಶಾಸನದಲ್ಲಿ ದಾಖಲಿಸಿದೆ. 


ಚೆನ್ನಪ್ಪ: ಪಿರಿಯಾಪಟ್ಟಣ ತಾಲ್ಲೂಕಿನ ಆನೆವಾಳು ಗಾಮದಲ್ಲಿ ದೊರೆತಿರುವ ಕ್ರಿ.ಶ.15ನೇ ಶತಮಾನದ 
ಶಾಸನವೊಂದು, ಆನೆವಾಳದ ಚಿಕಣಗೌಡರ ಮಗ ಹೊನ್ನಣಗೌಡ ಬಸದಿಯನ್ನು ನಿರ್ಮಿಸಿದ 
ವಿಷಯವನ್ನು ದಾಖಲಿಸಿದೆ.53 ಈ ಶಾಸನದ ಕೃತಿಕಾರ ಚೆನ್ನಪ್ಪ 

ಭೈರವಾಚಾರ್ಯ : ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಸರಗೂರು ಗ್ರಾಮದ ಸಾಳುವ ಇಮ್ಮಡಿ 
ನರಸಿಂಹನ ಚಾಕೇನಹಳ್ಳಿ ದಾನಶಾಸನವು ಕಿ.ಶ.1493ನೇ ಕಾಲಘಟ್ಟದ್ದಾಗಿದೆ.9% ಈ ತಾಮ್ರಶಾಸನವನ್ನು 
ರಚಿಸಿದವನು ತಿಪ್ಪ್ಲಯಾಚಾರ್ಯನ ಮಗ ಭೈರವಾಚಾರ್ಯ. ಶಾಸನವು ಭೈರವಾಚಾರ್ಯನನ್ನು 
ಸುಶಿಲ್ಲಿಯೆಂದು ಸ್ತುತಿಸಿದ. ತಾಮದ ಶಾಸನಗಳನ್ನು ಅಕ್ಕಸಾಲಿಗರು ರಚಿಸಿ, ಲಿಪಿಯನ್ನು ಸಹ 
ಕೆತ್ತುತಿದ್ದರೆಂದು ಪ್ರಸ್ತುತ ಶಾಸನದಿಂದ ತಿಳಿಯಬಹುದು. 

ಮಂಗಣಾಚಾರ್ಯ : ನಂಜನಗೂಡಿನ ರಾಘವೇಂದ್ರಮಠದಲ್ಲಿರುವ ಕ್ರಿ.ಶ.1490ರ ತಾಮಶಾಸನವನ್ನು 
ರಚಿಸಿದವನು  ಮಂಗಣಾಚಾರ್ಯ.6  ಮಂಗಣಾಚಾರ್ಯನು ವೀರಣ್ಣನ ಮಗನಾಗಿದ್ದು, 
ವಿಜಯನಗರದ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದನೆಂದು ಭಾವಿಸಬಹುದು. 


ಸೇನಬೋವ ಸಿದ್ದಪು: ವಿಜಯನಗರದ ಕೃಷ್ಣದೇವರಾಯ ಮಹಾರಾಜನ ನಿರೂಪದ ಮೆರೆಗೆ, 
ಮಹಾಪ್ರಧಾನನಾದ ಸಾಳುವ ತಿಮ್ಮರಸನ ಸಹೋದರನಾದ ಸಾಳುವ ಗೋವಿಂದರಾಜನು 
ಉಮ್ಮತ್ತೂರ ತಿರುಮಲೆ ದೇವರಿಗೆ ನೀಡಿದ ಭೂದಾನದ ಕೊಡುಗೆಯ ವಿಷಯವನ್ನು ಕ್ರಿಶ.1513ರ 
ರಂಗೂಪುರ ಶಾಸನವು ದಾಖಲಿಸಿದೆ" ಈ ಶಿಲಾಶಾಸನವನ್ನು ಬರೆದಿದ್ದಕ್ಕೆ ಪ್ರತಿಯಾಗಿ 
ಸೇನಬೋವ ಸಿದ್ದಪ್ಪನಿಗೆ ಹಲವು ಕಂಬಗಳಷ್ಟು ಭೂಮಿಯನ್ನು ಕೊಡುಗೆಯಾಗಿ ನೀಡಲಾಗಿದೆ. 


ಸಭಾಪತಿ: ನಂಜನಗೂಡಿನ ಕ್ರಿ.ಶ.15133ರ ತಾಮ್ರಶಾಸನದ ಕರ್ತೃ ಸಭಾಪತಿ ಮತ್ತು ಲಿಪಿಕಾರ 


ಮಲ್ಲಣಾಚಾರ್ಯನ ಮಗನಾದ ವೀರಣಾಚಾರ್ಯ.6? ಶಾಸನವು ವಿಜಯನಗರದ ಕೃಷ್ಣದೇವರಾಯನ 
ಕೊಡುಗೆಯ ವವರವನ್ನು ಒಳಗೊಂಡಿದೆ. ತಿರುಮಕೂಡಲು ನರಸೀಪುರದ ಸೋಸಲೆ ಗ್ರಾಮದಲ್ಲಿ 


335 


ದೊರೆತಿರುವ ತಾಮಶಾಸನದ ಕಾಲ ಕ್ರಿಶ.152165 ಈ ಶಾಸನವು ವಿಜಯನಗರದ ಅರಸ 
ಕೃಷ್ಣದೇವರಾಯನು ಜಕ್ಕರಾಜನಹಳ್ಳಿಯನ್ನು ಕೃಷ್ಣರಾಯಪುರವೆಂದು ಮರುನಾಮಕರಣ ಮಾಡಿ 
ಬಹ್ಮಣ್ಯತೀರ್ಥನ ಶಿಷ್ಯನಾದ ವ್ಯಾಸತೀರ್ಥರಿಗೆ ದಾನವಾಗಿ ನೀಡಿದ ವಿವರಗಳನ್ನು ದಾಖಲಿಸಿದೆ. 
ಸಭಾಪಶಿಯು ಶಾಸನದ ರಚನಕಾರನಾದರೆ, ಕೊರೆದವನು ಮಲ್ಲಣನ ಮಗನಾದ ವೀರಣಾಚಾರ್ಯ. 
ವಿಜಯನಗರದ ಅಚ್ಛುತರಾಯನ ಕ್ರಿ.ಶ.1535ರ ಶಾಸನವನ್ನು ಕೂಡ ಸಭಾಪತಿಯು ರಚಿಸಿದ್ದು, 
ಬರೆದವನು ಮಲ್ಲಣನ ಮಗನಾದ ವೀರಣಾಚಾರ್ಯನೆಂದು ಉಲ್ಲೇಖಿಸಲಾಗಿದೆ. ಈತನ 
ರಚನೆಯ ಕ್ರಿ.ಶ.1543ರ ಸಂಸ್ಕೃತ ಭಾಷೆಯ ಇನ್ನೊಂದು ತಾಮಶಾಸನವು ನಂಜನಗೂಡಿನ 


ರಾಘವೇಂದ್ರಮಠದಲ್ಲಿದೆ. ಇದರ ಲಿಪಿಕಾರನೂ ಸಹ ವೀರಣಾಚಾರ್ಯನೆಂದು ತಿಳಿದುಬರುತ್ತದೆ.!0 


ಸಭಾಪತಿ: ನಂಜನಗೂಡಿನ ರಾಘವೇಂದಮಠದಲ್ಲಿರುವ  ಕ್ರಿಶ.15880ರ  ತಾಮಶಾಸನವನ್ನು 
ರಚಿಸಿದವನು ಸಭಾಪತಿ ಎಂದು ಶಾಸನೋಕ್ತವಾಗಿದೆ.ಗ ಈ ಸಭಾಪಶಿಯು ಕುಂಭಕೋಣದ 
ಕುಂಭಲಿಂಗನ ಮಗನೆಂದು ತಿಳಿದುಬರುತ್ತದೆ. ಈ ಸಭಾಪತಿಯು ಕ್ರಿಶ.1521ರ ಸೋಸಲೆಯ 
ಶಾಸನದಲ್ಲಿ ಉಲ್ಲೇಖಿಸಿರುವ ಸಭಾಪತಿಯಿಂದ ಭಿನ್ನನಾಗಿರಬಹುದು.  ಸೋಸಲೆಯ ಶಾಸನದಲ್ಲಿ 
ಸಭಾಪತಿಯ ತಂದೆಯ ಹೆಸರನ್ನು ಉಲ್ಲೇಖಿಸಿರುವುದಿಲ್ಲವಾದುದರಿಂದ ಈ ಅಭಿಪ್ರಾಯಕ್ಕೆ 
ಬರಲಾಗಿದೆ. 


ಮಂಗಣಾಚಾರ್ಯ : ಕ್ರಿ.ಶ.1513ರ ನಂಜನಗೂಡಿನ ರಾಘವೇಂದ್ರ ಮಠದಲ್ಲಿರುವ ತಾಮಶಾಸನವನ್ನು 
ರಚಿಸಿದವನು ವೀರಣ್ಣನ ಮಗನಾದ ಮಂಗಣಾಚಾರ್ಯನೆಂದು ತಿಳಿದುಬರುತ್ತದೆ.'? ಶಾಸನವು 
ವಿಜಯನಗರದ ಅರವೀಡು ವಂಶದ ರಾಮರಾಯನನ್ನು ಉಲ್ಲೇಖಿಸಿದೆ. ರಾಮರಾಯನ ಕಾಲದ 
ಮತ್ತೊಂದು ಶಾಸನವನ್ನು ವೀರಣ್ಣನ ಮಗನಾದ ಮಂಗಣಾಚಾರ್ಯನೇ ಬರೆದಿದ್ದಾಗಿ 
ತಿಳಿದುಬರುತ್ತದೆ.!3 ಕ್ರಿ.ಶ.1576ರ ನಂಜನಗೂಡಿನ ರಾಘವೇಂದ್ರ ಮಠದಲ್ಲಿರುವ ತಾಮಶಾಸನವನ್ನು 
ರಚಿಸಿದವನು ವೀರಣ್ಣನ ಮಗನಾದ ಮಂಗಣಾಚಾರ್ಯನೆಂದು ತಿಳಿದುಬರುತ್ತದೆ.?4 


ಮೇಲಿನ ಮೂರೂ ಶಾಸನಗಳನ್ನೂ ಮಂಗಣಾಚಾರ್ಯನೇ ರಚಿಸಿರುವುದಾಗಿ ಶಾಸನಗಳಲ್ಲಿ 
ಉಲ್ಲೇಖಿಸಲ್ಲಟ್ಟಿದ್ದು, ಮಂಗಣಾಚಾರ್ಯನು ವಿಜಯನಗರದ ಅರಸರ ಆಸ್ಥಾನದಲ್ಲಿ ತಾಮ್ರಶಾಸನ 
ರಚನಾಕಾರನಾಗಿದ್ದನೆಂದು ಇದರಿಂದ ಅರ್ಥೈಸಬಹುದು. ಇವನು ಬಹುಶಃ ಚಿಕ್ಕ ವಯಸಿನಿಂದಲೇ 
ಶಾಸನರಚನೆಯನ್ನು ತಂದೆಯಾದ ವೀರಣ್ಣನಿಂದ ಕಲಿತಿರಬಹುದು. ಈ ಊಹೆಗೆ ಆಧಾರವೆಂದರೆ, 
ಕ್ರಿ.ಶ.1513ರ ಶಾಸನದಲ್ಲಿ ಮತ್ತು ಕ್ರಿ.ಶ.1576ರ ಶಾಸನದಲ್ಲಿಯೂ ಸಹ ಈತನ ಉಲ್ಲೇಖವಿದೆ. ಇದನ್ನು 
ಗಮನಿಸಿದಾಗ ಸುದೀರ್ಪವಾದ ಅರವತ್ತಮೂರು ವರ್ಷಗಳ ಅಂತರ ಎರಡು ಶಾಸನಗಳ ನಡುವೆ 
ಇರುವುದು ಕಂಡುಬರುತ್ತದೆ. 


ಲಿಂಗಣ್ಣ; ದಾಸನೂರನ್ನು ಶ್ರೋತ್ರೀಯ ಗುತ್ತಗೆಯಾಗಿ ನೀಡುವ ವಿಷಯವನ್ನು ಒಳಗೊಂಡಿರುವ 
ನಂಜನಗೂಡಿನ ದಾಸನೂರಿನ ಕ್ರಿ.ಶ.1527ರ ಶಿಲಾಶಾಸನವನ್ನು ಬರೆದವನು ಲಿಂಗಣ್ಣ ಎಂದು 
ತಿಳಿದುಬರುತ್ತದೆ.!” 


336 


ಶಾಸನ-ಸ್ವಯಂಭು: ವಿಜಯನಗರದ ಅರವೀಡು ವಂಶದ ಶ್ರೀರಂಗರಾಯನ ಆಸ್ಥಾನದಲ್ಲಿದ್ದ ಕವಿ 
ಸಭಾಪತಿಯ ಮಗನಾದ ಶಾಸನ-ಸ್ಪಯಂಭು ಕಿ.ಶ.1575ರ ನಂಜನಗೂಡಿನ 
ರಾಘವೇಂದ್ರಮಠದಲ್ಲಿರುವ ತಾಮಶಾಸನದ ಕರ್ತ್ವವೆಂದು ತಿಳಿದುಬರುತ್ತದೆ./9 ಶಾಸನ ಸ್ವಯಂಭು 
ಎಂಬುದು ವ್ಯಕ್ತಿಯ ಹೆಸರಾಗಿರದೆ, ಬಿರುದಾಗಿರಬಹುದೆಂದು ತೋರುತ್ತದೆ. ಶಾಸನವನ್ನು ಕೊರೆದವನು 
ವೀರಣ್ಣನ ಮಗನಾದ ಗಣಪಯಾಚಾರ್ಯ. 


ರಾಮಣ್ಣ: ಪಿರಿಯಾಪಟ್ಟಣ ತಾಲ್ಲೂಕಿನ ಚಿಕ್ಕಮಳಲಿ ಗ್ರಾಮದ ತುುಟಿತವಾದ ಶಿಲಾಶಾಸನದ ಕಾಲವನ್ನು 
ಕ್ರಿಸ.16 ಅಥವಾ 17ನೇ ಶತಮಾನದ್ದೆಂದು ಲಿಪಿ ಸ್ಪರೂಪದ ಆಧಾರದಿಂದ ಗುರುತಿಸಲಾಗಿದೆ.!? 


ಗಾಮಗಳನ್ನು ಪರಸ್ಪರ ಬದಲಾಯಿಸಿಕೊಂಡ ವಿಷಯವನ್ನು ಹೊಂದಿರುವ ಈ ಶಾಸನದ ರಚನೆಕಾರ 
ರಾಮಣ್ಣ ಮತ್ತು ಶಿಲ್ಪಿ ಅಥವಾ ಕಂಡರಣೆಕಾರ ಕೇತ. 


ನಂಜಪ್ಪ; ಪಿರಿಯಾಪಟ್ಟಣ ತಾಲ್ಲೂಕಿನ ಹಳಗನಳ್ಳಿ ಗ್ರಾಮದ ಶಿಲಾಶಾಸನ ಕ್ರಿ.ಶ.1611ರ ಕಾಲಘಟ್ಟಕ್ಕೆ 
ಸೇರಿದ್ದು, ಶ್ರೀಕಂಠರಾಜ ಒಡೆಯರ ಮಗನಾದ ಚಂಗಾಳ್ವ ಕುಟುಂಬದ ಮುಖ್ಯಸ್ಥನು ಹಳಗನಹಳ್ಳಿ 
ಗ್ರಾಮವನ್ನು ಶ್ರೀಗಿರಿ ಅನ್ನದಾನಿ ಮಲ್ಲಿಕಾರ್ಜುನ ದೇವರ ಅಂಗರಂಭೋಗಕ್ಕೆ ನೀಡಿದ ವಿಷಯವನ್ನು 
ದಾಖಲಿಸಿದೆ.'5  ಸೇನಬೋವ ದೇವಪ್ಪಯ್ಯನ ಮಗ ನಂಜಪ್ಪ ಶಾಸನದ ರಚನಾಕಾರನೆಂದು 
ಶಾಸನದಲ್ಲಿ ಉಲ್ಲೇಖಿಸಿದೆ. 


ತ್ಯಾಗರಾಜ: ನಂಜನಗೂಡು ರಾಘವೇಂದಮಠದಲ್ಲಿರುವ ಕ್ರಿ.ಶ.1614ರ ತಾಮ್ರಶಾಸನವು ಸಂಸ್ಕೃತ 
ಭಾಷೆಯಲ್ಲಿದ್ದು, ಕುಂಭಕೋಣದ ಚಾವಪ್ಪನ ಕಿರಿಯ ಸಹೋದರನಾದ ಚಿನ್ನ ಜಚಾವಪ್ಪನು 
ರಾಘವೇಂದ್ರಮಕಠಕ್ಕೆ ನೀಡಿದ ಕೊಡುಗೆಯನ್ನು ದಾಖಲಿಸಿದೆ.?” ಈ ಶಾಸನವನ್ನು ಬರೆದವನು ದಕ್ಷಿಣ 
ದ್ವಾರಕವೆಂದು ಪ್ರಸಿದ್ಧವಾಗಿದ್ದ ಮನ್ನಾರ್‌ಗುಡಿಯ ರಾಜಗೋಪಾಲನ ಮಗ ತ್ಯಾಗರಾಜ ಎಂದು 
ತಿಳಿದುಬರುತ್ತದೆ. 


ಸೇನಬೋವ ದೇವಣಯ್ಯ: ಹೆಗ್ಗಡದೇವನ ಕೋಟೆ ತಾಲ್ಲೂಕಿನ ಮುಳ್ಳೂರು ಗ್ರಾಮದಲ್ಲಿ ದೊರೆತಿರುವ 
ಸ್ಪಂಭಶಾಸನವು ಕ್ರಿ.ಶ.1624-25ರ ಕಾಲಘಟ್ಟಕ್ಕೆ ಸೇರಿದ್ದು ಶೀರಂಗಪಟ್ಟಣದಿಂದ ಆಳುತ್ತಿದ್ದ ಮೈಸೂರು 
ದೊರೆ ಚಾಮರಾಜ ಒಡೆಯರನ್ನು ಹೆಸರಿಸಿದೆ.30 ಶಾಸನದ ಕರ್ತ್ವವಾಗಿ ಸೇನಬೋವ ದೇವಣಯ್ಮನ 
ಹೆಸರನ್ನು ಉಲ್ಲೇಖಿಸಿದೆ. 


ನೃಹರಿ ಕವಿ: ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನ ಗಜ್ಜಿಗನಹಳ್ಳಿ ಗಾಮದಲ್ಲಿ ದೊರೆತಿರುವ 
ಕ್ರಿಶ. 1639ರ ಶಾಸನವು ಪೆನುಗೊಂಡದಲ್ಲಿ ಎರಡನೇ ವೆಂಕಟಪತಿರಾಯನ ಆಳ್ಗಿಕೆ ಮತ್ತು ಕರ್ನಾಟ 
ದೇಶದ ಮಹಿಷಪುರದ ಬೆಟ್ಟದ ಚಾಮರಾಜನ ಮಗ ಕಂಠೀರವ ನರಸರಾಜ ಒಡೆಯರ ಆಳ್ಗಿಕೆಯ 
ಕಾಲಘಟ್ಟದ್ದಾಗಿದೆ.1 ಶಾಸನವು ಕಪಿಲಾ ನದಿಯ ದಂಡೆಯ ಮೇಲಿರುವ ಗೆಜ್ಜಿನಗಹಳ್ಳಿ ಗ್ರಾಮವನ್ನು 
ಹಲವಾರು ವೃತ್ತಿಗಳಾಗಿ ವಿಂಗಡಿಸಿ, ಅನೇಕ ಬ್ರಾಹ್ಮಣರಿಗೆ ದಾನ ನೀಡಿದ ವಿವರಗಳನ್ನು ದಾಖಲಿಸಿದೆ. 
ಈ ಶಾಸನವನ್ನು ರಚಿಸಿದ ಕವಿ ನರಸಿಂಹನ ಮಗ ನೃಹರಿ ಹಾಗೂ ಕೆತ್ತಿದವನು ನಲ್ಲಯಾಚಾರಿಯ 


337 


ಮಗ ಕೆಂಪಯಾಚಾರಿ ಎಂದು ಶಾಸನದಿಂದಲೇ ತಿಳಿದುಬರುತ್ತದೆ. ನೃಹರಿಯು ಮೈಸೂರಿನ 
ಕಂಠೀರವ ನರಸರಾಜ ಒಡೆಯರ ಆಸ್ಥಾನ ಕವಿಯಾಗಿದ್ದನೆಂದು ಊಹಿಸಬಹುದು. 


ನಗರಯ್ಯ: ಮೈಸೂರಿನ ಕಂಠೀರವ ನರಸರಾಜ ಒಡೆಯರ ಆಳ್ಗಿಕೆಯ ಕಾಲದ ನಂಜನಗೂಡು 
ತಾಲ್ಲೂಕಿನ ಕ್ರಿಶ.1653ರ ಹೆಮ್ಮರಗಾಲ ಶಾಸನವು ಬೀರೇದೇವರ ಗುಡಿಯ ಜೀರ್ಣೋದ್ದಾರದ 


ವಿಷಯವನ್ನು ಒಳಗೊಂಡಿದ್ದು, fol ಶಿಲಾಶಾಸನವನ್ನು ಬರೆದವನು ನಗರೈಯ ಎಂದು 
ಉಲ್ಲೇಖಿಸಲಾಗಿದೆ.8- 


ರಾಯಸದ ವಾಬಣ್ಣ : ಸೋಸಲೆ ಗಾಮದಲ್ಲಿ ದೊರೆತಿರುವ ಮತ್ತೊಂದು ತಾಮಶಾಸನದ ಕಾಲ 


ಕಿ,ಶ.1662.53 ಅರವೀಡು ವಂಶಸ್ಥನಾದ ಶ್ರೀರಂಗರಾಯನು ವೇಲಾಪುರಿಯಿಂದ ಆಳ್ಳಿಕೆ ನಡೆಸುತ್ತಿದ್ದು. 
ಯಲವಂಕ ಮತ್ತು ಸೆಟ್ಟಿಹಳ್ಳಿ ಗ್ರಾಮಗಳನ್ನು ವ್ಯಾಸರಾಯ ಮಠದ ರಾಮಚಂದ್ರ ತೀರ್ಥರ ಶಿಷ್ಯರಾದ 
ಲಕ್ಷ್ಮೀವಲ್ಲಭ ತೀರ್ಥ ಇವರ ಶಿಷ್ಕ್ಠರಾದ ಲಕ್ಷ್ಮೀನಾಥ ತೀರ್ಥ ಶ್ರೀಪಾದರಿಗೆ ದಾನವಿತ್ತ ವಿಷಯವನ್ನು 
ಶಾಸನವು ದಾಖಲಿಸಿದೆ. ಈ ಶಾಸನದ ಕರ್ತೃ ರಾಯಸದ ವಾಬಣವೆಂದು ಉಲ್ಲೇಖಿಸಿದೆ. 


ತಿರುಮಲಾರ್ಯ: ಮೈಸೂರಿನ ಅರಸರಾದ ದೇವರಾಜ ಒಡೆಯರ ಆಳ್ಗಿಕೆಯ ಕಾಲದ ಕ್ರಿ.ಶ.1667ರ 
ತಾಮಶಾಸನವು ಧನ್ನೋಜಿ-ರಾಮಭಾಯಮ್ಮಪುರ ಅಗಹಾರ ನಿರ್ಮಾಣಕ್ಕೆ 
ಸಂಬಂಧಿಸಿದ್ದಾಗಿರುತ್ತದೆ.84 ನಾಗರಿ ಲಿಪಿಯ ಈ ಸಂಸ್ಕೃತ ಶಾಸನವನ್ನು ಅಳಶಿಂಗರಾರ್ಯನ ಮಗನಾದ 
ತಿರುಮಲಾರ್ಯನು ರಚಿಸಿದ್ದುದಾಗಿ ತಿಳಿದುಬರುತ್ತದೆ. ಈತನ ಕಾಲ ಕ್ರಿಶ.1645ರಿಂದ 1706, 
ಶ್ರೀರಂಗಪಟ್ಟಣ ಇವನ ಜನ್ನಸ್ಥಳವಾಗಿದ್ದು, ತಂದೆ ಅಳಸಿಂಗಾಚಾರ್ಯ ಹಾಗು ತಾಯಿ ಸಿಂಗಾರಮ್ಯ 
ಈತನ ತಮ್ಮ "ಮಿತ್ರವಿಂದಾಗೋವಿಂದ' ಕೃತಿಯ ಕರ್ತೃವಾದ ಸಿಂಗರಾರ್ಯ. ತಿರುಮಲಾರ್ಯನು 
ಚಿಕ್ಕದೇವರಾಜ ಒಡೆಯರ ಆಸ್ಥಾನ ಕವಿಯಾಗಿ ನಂತರ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದ. 


"ಅಪ್ರತಿಮ ವೀರಚರಿತೆ', "ಚಿಕ್ಕದೇವರಾಜ ವಂಶಾವಳಿ, "ಚಿಕ್ಕದೇವರಾಜ ವಿಜಯ' ಮತ್ತು 
"ಚಿಕ್ಕದೇವರಾಜ ಶತಕ' ಇವು ಈತನ ಕೃತಿಗಳು.55 ಈತನೇ ರಚಿಸಿರುವ ಕ್ರಿಶ.1674ರ ಶಾಸನವು 
ಉತ್ತಮವಾದ ಕಿರುಕಾವ್ಯದಂತಿದೆ.59 ಪ್ರಸ್ತುತ ಶಾಸನದಲ್ಲಿ ಈತನ ಹೆಸರನ್ನು ರಾಮಾಯಣಂ 


ತಿರುಮಲಾರ್ಯ ಎಂದು ಹೇಳಲಾಗಿದೆ. ಈ ಹೊತ್ತಿಗೆ ಈತನು ಪಸಿದ್ದನಾದ ಕವಿಯಾಗಿ 
ರಾಮಾಯಣವೆಂಬ ಕಾವ್ಯ ರಚಿಸಿದ್ದರಿಂದ ಈತನಿಗೆ ಈ ಹೆಸರು ಬಂದಿರಬಹುದಾದ ಸಾಧ್ಯತೆಯಿದೆ. 


ರಾಯಸಂ ಲಂಗಪ್ಪಯ್ಯ: ಕ್ರಿ.ಶ.1699ರ ನಂಜನಗೂಡಿನ ಶ್ರೀ ರಾಘವೇಂದ್ರ ಮಠದಲ್ಲಿರುವ 
ತಾಮ್ರಶಾಸನವನ್ನು ಆದಿಮೂರ್ತೆಯಗಾರಿಯ ಕುಮಾರನಾದ ರಾಯಸಂ ಲಿಂಗಪ್ಪಯ್ಯ ಬರೆದುದಾಗಿ 
ತಿಳಿದುಬರುತ್ತದೆ.87 ಇದೊಂದು ತೆಲುಗು ಲಿಪಿಯಲ್ಲಿರುವ ಶಾಸನವಾಗಿದೆ. 

ತಮ್ಮಿಅಣ್ಣ: ಕ್ರಿಶ.17ನೇ ಶತಮಾನದ ಭೂಮಿಯನ್ನು ಮರುಸೂತ್ರಿಯಾಗಿ ಕೊಟ್ಟಿರುವ ವಿವರವನ್ನು 
ಒಳಗೊಂಡ ಮೈಸೂರು ತಾಲ್ಲೂಕಿನ ಮದ್ದೂರು ಶಿಲಾಶಾಸನವನ್ನು ತಮ್ಮಿಅಣ್ಣನು ಬರೆದಿದ್ದಾಗಿ 
ಉಲ್ಲೇಖಿಸಲಾಗಿದೆ.88 


338 


ರಾಯಸಂ ಬಾಲಯ್ಯ ಮತ್ತು ರಾಯಸಂ ಧರ್ಮರಾಯನ್‌ : ತಿ.ನರಸೀಪುರ ಗ್ರಾಮದ ಕ್ರಿ.ಶ.1708ರ 
ತಾಮ್ರಶಾಸನವು ತೆಲುಗು ಭಾಷೆ ಮತ್ತು ಲಿಪಿಯಲ್ಲಿದ್ದು, ಈ ದಾನಶಾಸನದ ಕರ್ತ್ವ ರಾಯಸಂ 
ಬಾಲಯ್ಯ ಎಂದು ದಾಖಲಾಗಿದೆ. ಸೋಸಲೆ ಗ್ರಾಮದ ಕ್ರಿಶ.1713ನೇ ವರ್ಷದ ತಾಮ್ರಶಾಸನವು 
ಗ್ರಂಥ ಮತ್ತು ತಮಿಳು ಲಿಪಿಯದಾಗಿದ್ದು, ಲಕ್ಷ್ಮೀನಿಧಿ ತೀರ್ಥ ಶ್ರೀಪಾದರ ಮಠಕ್ಕೆ ರಾಮನಾಡಿನ 
ಅಧಿಪತಿಯಾದ ರಘುನಾಥ ಸೇತುಪತಿ ಕಾತ್ತದೇವನ ಮಗ ವಿಜಯ ರಘುನಾಥ ಸೇತುಪತಿ 
ಕಾತ್ತದೇವನು ನೀಡಿದ ಕೊಡುಗೆಗಳನ್ನು ದಾಖಲಿಸಿದೆ 30 ಈ ಶಾಸನದ ರಚನಕಾರ ಜೊಕ್ಕುಪಿಳ್ಳೈಯ 
ಮಗನಾದ ರಾಯಸಂ ಧರ್ಮರಾಯನ್‌ ಎಂಬ ಉಲ್ಲೇಖವಿದೆ. 


ವೈದ್ಯಲಿಂಗಯ್ಯ;  ಕ್ರಿಶ.17146ರ ನಂಜನಗೂಡಿನ ರಾಘವೇಂದಮಠದಲ್ಲಿರುವ ಭೂದಾನ 
ತಾಮ್ರಶಾಸನವನ್ನು ರಚಿಸಿದವರು ರಾಯಸಂ ವೆಂಕಟ್ರಾಮಯ್ಯನ ಕುಮಾರನಾದ ವೈದ್ಯಲಿಂಗಯ್ಯ 


ಎಂದು ತಿಳಿದುಬರುತ್ತದೆ.91 ಇದು ತೆಲುಗು ಭಾಷೆ ಮತ್ತು ಲಿಪಿಯ ಶಾಸನವಾಗಿರುತ್ತದೆ. 


ವಿದ್ದಾನ್‌ ಕೃಷ್ಣದೀಕ್ಷಿತ: ತಿರುಮಕೂಡಲು ನರಸೀಪುರ ತಾಲ್ಲೂಕಿನಲ್ಲಿ ದೊರೆತಿರುವ ತಾಮಶಾಸನವು 


1387 ಸಾಲುಗಳಿಂದ ಕೂಡಿದ್ದು ಸುದೀರ್ಫವಾಗಿದೆ.5? ಈ ಶಾಸನದ ಕಾಲ ಕ್ರಿಶ.1749, ಶಾಸನವು 
ನಾಗರಿ ಲಿಪಿ, ಸಂಸ್ಕೃತ-ಕನ್ನಡ ಭಾಷೆಯಲ್ಲಿದೆ. ಮೈಸೂರಿನ ರಾಜ ಕೃಷ್ಣರಾಜ ಒಡೆಯರ ಆಳ್ಗಿಕೆಯ 
ಕಾಲದಲ್ಲಿ ದಳಪತಿಯಾಗಿದ್ದ ದೇವರಾಜನು ರಾಮಚಂದ್ರಾಪುರವೆಂಬ 14 ಹಳ್ಳಿಗಳಿಂದ ಕೂಡಿದ್ದ 
ಅಗ್ರಹಾರವನ್ನು 120 ವೃತ್ತಿಗಳಿಗಾಗಿ ವಿಂಗಡಿಸಿ ಬ್ರಾಹ್ಮಣರಿಗೆ ದಾನ ನೀಡುವ ವಿಷಯವನ್ನು ಶಾಸನವು 
ದಾಖಲಿಸಿದೆ. ಈ ಶಾಸನವನ್ನು ರಚಿಸಿದವನು ಕೃಷ್ಣಾರ್ಯನ ಮಗನಾದ ವಿದ್ದಾನ್‌ ಕೃಷ್ಟದೀಕ್ಷಿತ. 
ಇದಕ್ಕಾಗಿ ಅವನು ಭೂ ಕೊಡುಗೆಗಳಿಂದ ಸನ್ನಾನಿತನಾಗಿರುವ ವಿಷಯವೂ ಸಹ ಶಾಸನದಿಂದ 
ತಿಳಿದುಬರುತ್ತದೆ. 

ಸೈಯದ್‌ ಜಾಫರ್‌: ಮೈಸೂರಿನ ಆನಂದೂರಿನಲ್ಲಿ ದೊರೆತಿರುವ ಟಿಪುಸುಲ್ರಾನನ ಕ್ರಿ.ಶ.1797ರ 


ಪರ್ಶಿಯನ್‌ ಭಾಷೆಯ ಶಾಸನದ ಕರ್ತ್ವವೆಂದು ಸೈಯದ್‌ ಜಾಫರ್‌ನನ್ನು ಗುರುತಿಸಲಾಗಿದೆ.3 
ಪ್ರಸ್ತುತ ಶಾಸನದಲ್ಲಿ ಹಿಜಿರಾ ಶಕೆಯನ್ನು ಕಾಲಗಣನೆಗಾಗಿ ಬಳಸಲಾಗಿದೆ. 


ವಿಪರ್ಯಾಸದ ಸಂಗತಿಯೆಂದರೆ, ವರ್ಣನೆಗಳನ್ನು ಸೇರಿಸಿ, ಸಾಹಿತ್ಯಕ ಅಂಶಗಳನ್ನು ಬಳಸಿ, 
ಸಂಸ್ಕೃತ ವೃತ್ತಗಳ ಹೆಚ್ಚುಕಡಿಮೆ ಎಲ್ಲ ಪ್ರಕಾರಗಳನ್ನು ಪ್ರಯೋಗಾತ್ಮಕವಾಗಿ ಬಳಕೆ ಮಾಡಿ 
ಕಾವ್ಯಮಯವಾಗಿ ಈ ಜಿಲ್ಲೆಯ ಶಾಸನಗಳನ್ನು ರಚಿಸಿರುವ ಪ್ರತಿಭಾವಂತ ಕವಿಗಳು ಬಹುತೇಕ 
ಶಾಸನಗಳಲ್ಲಿ ತಮ್ಮ ಹೆಸರುಗಳನ್ನು ದಾಖಲಿಸಿಯೇ ಇಲ್ಲ. ಶಾಸನದ ಕರ್ತೃವಿನ ಹೆಸರು 
ತಿಳಿಯದಿರುವ ಶಾಸನಗಳ ಸಂಖ್ಯೆ ಅಧಿಕವಾಗಿಯೇ ಇದೆ. ತನ್ಮೂಲಕ ಅವರುಗಳು ನೇಪಥ್ಯದಲ್ಲಿಯೇ 
ಉಳಿದುಹೋಗಿರುವುದನ್ನು ಗಮನಿಸಬಹುದಾಗಿದೆ. 


ಲಿಪಿಕಾರರು 


ಶಾಸನ ಕವಿಗಳು ರಚಿಸಿದ ಶಾಸನವನ್ನು ಕಂಡರಿಸಲು ಅನುಕೂಲವಾಗುವಂತೆ ಶಿಲೆಯ 
ಮೇಲೆ ಅಕ್ಷರಗಳನ್ನು ಮೂಡಿಸುತ್ತಿದ್ದವರು ಲಿಪಿಕಾರರಾಗಿದ್ದಾರೆ. ಮೈಸೂರು ಜಿಲ್ಲೆಯ ಶಾಸನದಲ್ಲಿ 
ಕೇವಲ ಒಬ್ಬ ಲಿಪಿಕಾರನನ್ನು ಮಾತ್ರ ಗುರುತಿಸಬಹುದಾಗಿದೆ. ಇದಕ್ಕೆ ಕಾರಣ ಬಹುಶಃ ಶಿಲ್ಪಿಗಳು 


339 


ವಿದ್ಯಾವಂತರಾಗಿದ್ದು, ಶಾಸನದ ಅಕ್ಷರಗಳನ್ನು ಅವರೇ ಕೆತ್ತಲು ಅನುವಾಗುವಂತೆ 
ಬರೆದುಕೊಳ್ಳುತ್ತಿದ್ದುದಿರಬಹುದು. 

ಸತ್ಯವಾಕ್ಯ: ಕ್ರಿ.ಶ.1054ರ ತಾಂಡ್ಯದ ಶಾಸನದಲ್ಲಿ "ಬಾವಿಸೆಟ್ಟ ಪೇಳೆ ಬರೆದಂ 
ಸತ್ಯವಾಕ್ಕಂ----ಯಾಚರಿ' ಎಂಬ ಉಲ್ಲೇಖವಿದೆ.4 ಪ್ರಸ್ತುತ ಶಾಸನವು ವಿವಾಹವಾಗುವ ವಧುವಿಗೆ 
ಉಡುಗೊರೆಯಾಗಿ ಭೂಮಿಯನ್ನು ನೀಡಿದ ವಿಷಯವನ್ನು ಒಳಗೊಂಡಿದೆ. ಶಾಸನದ ಲಿಪಿಕಾರ 
ಸತ್ಯವಾಕ್ಯ್ಕ ಹಾಗೂ ಕೊರೆದವನು ---ಆಚಾರಿ ಎಂದು ತಿಳಿದುಬರುತ್ತದೆ. 


ಕಂಡರಣೆಕಾರರು/ಶಿಲ್ಲಿಗಳು/ರೂವಾರಿಗಳು 


ಶಾಸನಕವಿಗಳು ರಚಿಸಿದ ಶಾಸನವನ್ನು ಕಂಡರಿಸುತ್ತಿದ್ದ ಶಿಲ್ಪಿಗಳು ಅಥವಾ ಆಚಾರಿಗಳನ್ನು 
ರೂವಾರಿಗಳು ಎಂದು ಕರೆಯಲಾಗುತ್ತದೆ. ಇಂಥ ಕೆಲವು ಶಾಸನೋಕ್ತ ರೂವಾರಿಗಳನ್ನು 
ಮುಂದಿನಂತೆ ಗುರುತಿಸಲಾಗಿದೆ. 
ಮಲ್ಲಾಚಾರಿ: ಕೃಷ್ಣರಾಜನಗರ ತಾಲ್ಲೂಕಿನ ಚಿಕ್ಕಹನಸೋಗೆಯ  ಕಕ್ರಿ.ಶ.10ನೇ ಶತಮಾನದ 
ಸಮಾಧಿಮರಣದ ವಿಷಯವನ್ನೊಳಗೊಂಡ ನಿಸಿದಿ ಶಾಸನವನ್ನು ಕೆತ್ತಿದ ಶಿಲ್ಪಿ ಮಲ್ಲಾಚಾರಿ ಎಂದು 


ತಿಳಿದುಬರುತ್ತದೆ.95 


ಸಿಂಗಾಚಾರಿ: ಹೆಗ್ಗಡದೇವನಕೋಟಿ ತಾಲ್ಲೂಕಿನ ಬೆಳತೂರು ಗ್ರಾಮದ ಶಿಲಾಶಾಸನದ ಕಾಲ 
ಕ್ರಿ.ಶ.1057.  ದೇಕಬ್ಬೆ ಶಾಸನವೆಂದು ಹೆಸರಾಗಿರುವ ಈ ಶಾಸನವನ್ನು ಶಿಲ್ಲಸಹಿತವಾಗಿ 
ಕಂಡರಿಸಿದವನು "ಮಚ್ಚರಿಪರ ಗಣ್ಣಾಚಾರಿ'ಯೆಂದು ಹೆಸರಾಗಿದ್ದ ಮುನಿವರ ಸಿಂಗಾಚಾರಿ. 


ಮಡೆಮಾಚಾರಿ: ನಂಜನಗೂಡು ತಾಲ್ಲೂಕಿನ ಕೂಡ್ಲಾಪುರ ಗ್ರಾಮದಲ್ಲಿನ ಕ್ರಿ.ಶ1148ರ ಶಾಸನವು, 
ಒಂದನೆಯ ಹೊಯ್ದಳ ನರಸಿಂಹ ಪೆರುಮಾಳೆದೇವನ ಆಳ್ಗಿಕೆಯ ಕಾಲದಲ್ಲಿ, ಏಚ ಮಾರೊಡೆಯನ 
ಮಗನಾದ ಮಾರೊಡೆಯನು ಪರಶುರಾಮದೇವರ ನಂದಾದೀಪಕ್ಕಾಗಿ ಭೂಮಿಯನ್ನು ನೀಡಿದ 


ವಿಷಯವನ್ನು ದಾಖಲಿಸಿದೆ? ಈ ಶಿಲಾಶಾಸನದ ಶಿಲ್ಪಿ ಅಥವಾ ರೂವಾರಿ ತೊಂಡೆವಾಡಿಯ 
ಮಡೆಮಾಚಾರಿ ಎಂದು ತಿಳಿದುಬರುತ್ತದೆ. 

ಕಂಬ: ಕ್ರಿಶ.1231ರ ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಹಿರಿಯೂರು ಗ್ರಾಮದಲ್ಲಿನ ಹೊಯ್ಲಳ 
ದೊರೆ ಮೂರನೇ ವೀರಬಲ್ಲಾಳನ ಆಳಿಕೆಯ ಕಾಲದ ಶಿಲಾಶಾಸನವನ್ನು ಕಂಡರಿಸಿದ ಶಿಲ್ಪಿ 
ವುಯಿಯೋಜನ ಮಗ ಕಂಬನೆಂದು ತಿಳಿದುಬರುತ್ತದೆ.38 


ನಾಗಿದೇವ: ತಿ.ನರಸೀಪುರ ತಾಲ್ಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ದೊರೆತಿರುವ ಕ್ರಿ.ಶ.1397ರ ತಾಮ್ರ 
ಶಾಸನವು ವಿಜಯನಗರದ ಅರಸ ಎರಡನೇ ಹರಿಹರನ ಆಳ್ಗಿಕೆಯ ಕಾಲದ್ದಾಗಿದ್ದು ಈ ಶಾಸನದ 


ಕಂಡರಣೆಕಾರ ನಾಗಿದೇವನಾಗಿದ್ದಾನೆ. 


340 


ಕೇತ: ಪಿರಿಯಾಪಟ್ಟಣ ತಾಲ್ಲೂಕಿನ ಚಿಕ್ಕಮಳಲಿ ಗ್ರಾಮದ ತ್ರುಟಿತವಾದ ಶಿಲಾಶಾಸನದ ಕಾಲವನ್ನು 
ಕ್ರಿಸ.16 ಅಥವಾ 17ನೇ ಶತಮಾನದ್ದೆಂದು ಲಿಪಿ ಸ್ವರೂಪದ ಆಧಾರದಿಂದ ಗುರುತಿಸಲಾಗಿದ್ದು, ಈ 


ಶಾಸನದ ಶಿಲ್ಪಿ ಅಥವಾ ಕಂಡರಣೆಕಾರ ಕೇತನೆಂದು ತಿಳಿದುಬರುತ್ತದೆ.100 


ಗಣಪಯಾಚಾರ್ಯ: ಕ್ರಿ.ಶ.1575ರ ನಂಜನಗೂಡಿನ ರಾಘವೇಂದಮಠದಲ್ಲಿರುವ ತಾಮಶಾಸ ನವನ್ನು 
ಕೊರೆದವನು ವೀರಣ್ಣನ ಮಗನಾದ ಗಣಪಯಾಚಾರ್ಯನೆಂಬ ವಿಷಯ ಶಾಸನೋಕ್ಷವಾಗಿದೆ. 101 


ಕೆಂಪಯಾಚಾರಿ: ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನ ಗಜ್ಜಿಗನಹಳ್ಳಿ ಗ್ರಾಮದಲ್ಲಿ 
ದೊರೆತಿರುವ ಕ್ರಿಶ. 1639ರ ಶಾಸನವು ಪೆನುಗೊಂಡದಲ್ಲಿ ಎರಡನೇ ವೆಂಕಟಪತಿರಾಯನ ಆಳ್ಗಿಕೆ 
ಮತ್ತು ಕರ್ನಾಟ ದೇಶದ ಮಹಿಷಪುರದ ಬೆಟ್ಟದ ಚಾಮರಾಜನ ಮಗ ಕಂಠೀರವ ನರಸರಾಜ 


ಒಡೆಯರ ಆಳ್ಗಿಕೆಯ ಕಾಲಘಟ್ಟದ್ದಾಗಿದೆ.0?" ಈ ಶಾಸನವನ್ನು ಕೆತ್ತಿದವನು ನಲ್ಲಯಾಚಾರಿಯ 
ಮಗ ಕೆಂಪಯಾಚಾರಿ ಎಂದು ತಿಳಿದುಬರುತ್ತದೆ. 


ಇವರಲ್ಲದೆ, ಸೋಮನಾಥಪುರದ ಕೇಶವ ದೇವಾಲಯದಲ್ಲಿನ ಕ್ರಿ.ಶ.1268ರ ಮುಮ್ಮಡಿ 
ನರಸಿಂಹನ ಆಳ್ಳಿಕೆಯ ಕಾಲದ ಶಾಸನಗಳಲ್ಲಿ, ಕೇಶವ ದೇವಾಲಯವನ್ನು ಕೆತ್ತಿದ ಶಿಲ್ರಿಗಳ 


ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ.103 ಶಾಸನೋಕ್ತ ಶಿಲ್ಪಿಗಳು ಮಲ್ಲಿ, ಮಲ್ಲಿತಂಮ, ಮಸಣಿತಂಮ, 
ಬಲೆಯ, ಚೌಡೆಯ, ಚಾಮಯ, ನಭವ, ಭರ್ಮಯ, ನಂಜಯ., ಭರತ ಮತ್ತು 
ಎಳಮಸಯರಾಗಿದ್ದಾರೆ. ಇವರೆಲ್ಲರ ಪ್ರತಿಭೆಗೆ ಸಾಕ್ಷಿಯಾಗಿರುವ ಸೋಮನಾಥಪುರದ ಕೇಶವ 
ದೇವಾಲಯ ಮೈಸೂರು ಪ್ರದೇಶದಲ್ಲಿ ಹೊಯ್ದಳ ಶಿಲ್ಪಕಲೆಗೆ ಸಾಕ್ಷಿಯಾಗಿ ಇಂದಿಗೂ 
ಗುರುತಿಸಿಕೊಂಡಿದೆ. 


ಶಾಸನಗಳ ಸಾಹಿತ್ಯ 


ಮೈಸೂರು ಜಿಲ್ಲಯ ಶಾಸನ ಕವಿಗಳು ಹೆಚ್ಚಾಗಿ ಸಂಸ್ಕೃತ ಭೂಯಿಷ್ನ್ಠವಾದ ಸಾಹಿತ್ಯವನ್ನೇ 
ಶಾಸನಗಳಲ್ಲಿ ಬಳಸಿದ್ದಾರೆ. ಆದುದರಿಂದ ಸಂಸ್ಕತ ಶಾಸ ಗ ಉತ್ತಮವಾದ ಕಾವ್ಯಗಳಂತೆ 
ರಚನೆಯಾಗಿವೆ. ಕನ್ನಡ ಭಾಷೆಯ ಕೆಲವು ಶಾಸನಗಳಲ್ಲಿ ಕೂಡ ಸಾಹಿತ್ಯದ ಸೊಗಡನ್ನು 
ಗುರುತಿಸಬಹುದು. ಕ್ರಿಶ. ಸುಮಾರು 8-9ನೇ ಶತಮಾನದ ಮೈಸೂರು ತಾಲ್ಲೂಕಿನ ಕುಕ್ಕರಹಳ್ಳಿಯ 
ಶಾಸನವು ನರಸಿಂಗೇಶ್ವರನನ್ನು ನಿರ್ಭಯ, ಅಭಿಮಾನವಾಮನ, ಸತ್ಯವಿದ, ಚಾಳುಕ್ಯಾರ್ಜುನ, ಚಲಕೆ 
ಮೊದಲಿಗವಾರರ್ಶವಗಂಡ ಮತ್ತು ಅಕಳಂಕ ಮಹೇಶ್ವರ, ದಂಡಿನಲ್ಲಿ ಮುನ್ನಿರಿವವನು ಎಂದು 


ಮುಂತಾಗಿ ವರ್ಣಿಸಿದೆ.104 


ಸಮಧಿಗತಪಂಚಮಹಾಶಬ್ದ ಮಹಾಸಾಮಂತನಾದಿವರಾಹಲಾಂಛನ 
ನಾಹವ ನಿರ್ಭಯನಭಿಮಾನ ವಾಮನ ಮಟ್ಟಿನಚರಿತನಸತ್ಯವಿದೂರ 
ನಾಳಾನಿವೀರಂ ಚಾಳುಕ್ಕಾರ್ಜುನಂ ಚಲಕೆ ಮೊದಲಿಗ ವಾರಳ್ಳಗಂಡ 
ನಕಳಂಕ ಮಹೇಶ್ವರಂ ದಣ್ಣಿಂ ಮುನ್ನಿರಿವೊಂ। 


341 


ಕಿ.ಶ.10ನೇ ಶತಮಾನದ ಶಾಸನವು ಸಾಹಿತ್ಯಕ ಅಂಶಗಳಿಂದ ಗಮನ ಸೆಳೆಯುವಂತಿದೆ. ಈ 
ಶಾಸನವು ಚಾವುಂಡರಾಯನ ವಂಶಾವಳಿಯನ್ನು ಕಾವ್ಯಾತ್ಮಕವಾಗಿ ವರ್ಣಿಸಿದೆ. 
ಮನುಚಾರಿತ್ಯರಲಂಘ್ಯ ವಿಕಮಯುತದ್ದರ್ಮಾರ್ಥಿಗಳ್ಳತ್ಯ ಸದ್ದಿನುತರ್‌ 
ನೀತಿವಿದರ್ಪತಾಪಿಗಳೆನಲ್ಪೀಯನ್ನದೀ ಮಾಬಲಯ್ಯನುಮೊಳ್ಗಂ 
ತಳೆದೀಸರಯ್ಯನುಮಿವರ್ಗೋವಿನ್ನಮಯ್ಯಂಗೆ ಸಯ್ತೆನಿಸಲ್ಲುಟ್ಟಿದರೆನ್ನೊಡಿನ್ನವರ 
ಪೆಂಪೀ ಲೋಕಕಾಶ್ಚರ್ಯಮೇ॥ 
ಭೀಮಾರ್ಜಾನರಳವಂ ಪೋಲ್ಪಾವೆಡೆಗಂ ನೆಗಳ್ಳ 
ತಮ್ಮತೀರ್ವರ್ಗೆ ಮಹಾದೇವ ನೊಳಂಬಕುಲಾನಕದೇವ 
ಪದಾಬ್ದಂಗಳವರ್ಗೆ ಹೃದಯಸ್ಥಂ೦ಗಳ್‌॥ 


ಮನುವಿಗೆ ಸಮಾನವಾದ ಚಾರಿತ್ಯವುಳ್ಳ ಅಸಮಾನ ಶೂರರು, ಧಮಿಷ್ಠರು, ಸತ್ಯಕ್ಕೆ 
ಹೆಸರಾದವರು, ನೀತಿಗೆ ಪ್ರಸಿದ್ಧರಾದವರು ಹಾಗೂ ಪ್ರಠಾಪಿಗಳಾದ ಮಾಬಲಯ್ಯ ಮತ್ತು ಈಶ್ವರಯ್ಯರು 
ಭೂಮಿಯ ಮೇಲೆ ಗೋವಿಂದಮಯ್ಯನ ಮಕ್ಕಳಾಗಿ ಹುಟ್ಟಿದ್ದರಲ್ಲಿ ಆಶ್ಚರ್ಯವೇನಿದೆ? ಭೀಮ ಮತ್ತು 
ಅರ್ಜುನರಿಗೆ ಸರಿಸಮಾನರಾದ ಇವರ ಹೃದಯ ಕಮಲದಲ್ಲಿ ನೊಳಂಬಾನ್ನಕದೇವನ 
ಪಾದಕಮಲಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ ಎಂಬುದು ಈ ಸಾಲುಗಳ ಅರ್ಥವಾಗಿರುತ್ತದೆ. ಇಲ್ಲಿ ಆಯಾ 


ಗುಣಕ್ಕೆ ಬಳಸಿರುವ ಉಪಮೆಗಳು ಅತ್ಕುನ್ನತವಾಗಿವೆ. 


ಚೋಳದೊರೆ ಒಂದನೇ ರಾಜರಾಜನ ಸೇನಾಧಿಪತಿಯಾದ ಅಪ್ರಮೇಯನ ಜಯಸಂಭ 
ಶಾಸನವು ಕ್ರಿಶ.1006ರದ್ದಾಗಿದ್ದು, ಅಪ್ರಮೇಯನ ಶೌರ್ಯದ ಪ್ರಶಸಿಗಳ ವರ್ಣನೆಗಳನ್ನು 


ದಾಖಲಿಸಿದೆ.106 


ಶ್ರೀರಮಣಿಗಮಮೃತವಚ ಶ್ರೀರಮಣಿಗಮತ್ಕೂರ್ಜಿತ ವಿಗಹವಿಜಯ 
ಶ್ರೀರಮಣಿಗಮಮಳಯಶ ಶ್ರೀರಮಣಿಗಮಪ್ರಮೇಯನೊರ್ವೃನೆ ಗಣ್ಣಂ ಆಮೆನೆ ಸಂದ 
ಪೊಯ್ದಳನದೊರ್ವನೆ ಗಣ್ಣರಭೀಮನೊತ್ತು ಮತ್ತಾಮೆನೆ ಬೆಳ್ಗುಪನದೊರ್ವನೆಯಾಂ 
ವಿಜಯಪ್ರಮತ್ತನುಂ ತ್ತಾಮೆನೆ ಬಲ್ಲಿತಲ್ಲಿ ಕೆಳೆಗಳ್ಳಲವಲ್ಲಿಗೆ ನೂಂಕಿಮೆಂದು ಸಂಗ್ರಾಮ 
ದಿನೊತ್ತಿಮತ್ತಮಳುದತ್ತು ರಣಾಗ್ರದೊಳಪ್ರಮೇಯನಿಂ ಚಲದಿನರಾತಿವರ್ಗ್ಗಮೆನಿತುಂ 
ಟನಿತುಂನ್ಸೆರದೆಲ್ಲವೊರ್ಮೆ  ಮಾರ್ಮ್ವಲೆದಿದಿರಾನ್ತು ತಾಗಿದೊಡೆ ತನ್ನ ನಿಜೋಗ್ರ 
ಭುಜಾಸಿಯಿನ್ನ ಮಾ ಕಲಹದೊಳಟ್ಟಿ ತಳ್ಲಿರಿಯೆ ದಾಳಿಗೆ ಕೂರ್ತ ಕ್ರಿತಾನ್ನನತ್ತಿಯಿಂ 


ಬಲಿವಡೆದನ್ನುಟಾಯ್ದಿರುದು ಗೆಲ್ಲೊಡೆ ಯಿನ್ನಿದನಪ್ರಮೇಯನಂ॥ 
ಕಾವ್ಯಾತ್ಸಕ ಗುಣಗಳನ್ನು ಹೊಂದಿ ಮೇರುಮಟ್ಟದಲ್ಲಿರುವ ಇನ್ನೊಂದು ಶಾಸನ ಕ್ರಿ.ಶ.1057ರ 


ಬೆಳತೂರಿನ ದೇಕಬ್ಬೆ ಶಾಸನ. 7 ಅನುಗಮನದ ಮೂಲಕ ಸತಿಹೋಗುವ ದೇಕಬ್ದೆಯ 
ಮಾತಾಪಿತೃಗಳ ವಂಶ, ಗುಣಾತಿಶಯಗಳನ್ನು ಈ ಶಾಸನವು ಅತಿಶಯವಾಗಿ ವರ್ಣಿಸಿದೆ. ಇದಕ್ಕೆ 
ಉದಾಹರಣೆಯಾಗಿ ಒಂದೆರಡು ಪದ್ಯಗಳನ್ನು ಗಮನಿಸಬಹುದು. 


ಶ್ರೀರಮಣಿ ಗೌರಿ ಶಚಿ ಧಾರಿಣಿಯ ಪುತ್ತಿ ರತಿ ಭೂರಮಣಿಯಂಕ್ಷೆದರ ಸರೂಪವರವೊಳೌ 
ಧಾರೆ ಜಯಧಾರೆ ಜಸಧಾರೆ ನಯಧಾರೆ ಭಯಹಾರೆ ಪತಿಭಕ್ತೆ ಧೃತ ಶಕ್ತಯೆನೆಸಂದೀ 
ವೀರನಿಧಿಯಂಚಲದ ವಾರಿನಿಧಿಯಂ ಗುಣರ ಚಾರುನಿಧಿಯಂ ನೆಗಳ್ಳ ದೇಕಲೆಯ ನಿಂತೀ 


342 


ನಾರಿಜನರನ್ನ ಮನದಾರೋ ಮರೆವರ್‌ ಸಕಳಧಾರಿಣಿಯೊಳಿಂತು ವರಕಾಂತೆ ದೊರೆಯಾವಳ್‌। 

ಕವಿಯು ರವಿಗನ ಮಗಳಾದ ದೇಕಬ್ಬೆಯನ್ನು ರವಿಗನ ಕುಲದೀಪಕಿ. ಸಾಕ್ಷಾತ್‌ ಗೌರಿ, 
ಧಾರಿಣಿಯ ಪುತ್ರಿ ಅಂದರೆ ಸೀತೆ, ಜಯವನ್ನು ಯಶವನ್ನು ಜೊತೆಯಲ್ಲಿ ಹೊತ್ತವಳು. ನಯದಿಂದ 
ಇರುವವಳು, ಭಯವನ್ನು ದೂರ ಮಾಡುವವಳು, ಪತಿಭಕ್ತೆ, ಧೃತ ಶಕ್ತಿ ವೀರನಿಧಿ, ಸಂಕಲ್ಲದ ಸಾಗರ, 
ಗುಣಗಳ ಭಂಡಾರ, ಸ್ತೀಕುಲದ ರತ್ನ, ಇಂಥ ಶ್ರೇಷ್ಠ ರತ್ನವು ಮತ್ತೊಂದು ದೊರಕೀತೆ, ದೇಕಬ್ಲೆಯನ್ನು 
ಮರೆಯಲಾಗುವುದೇ ಎಂದು ವರ್ಣಿಸಿದ್ದಾನೆ. 

ಕುಡಿಯರ ವಲ್ಲಭಂ ಕುಡಿಯರಾಭರಣಂ ನುಗುನಾಡರಾಮನೆಂ 

ದಡೆ ಕಲಿಕಾಲ ಕರ್ಣನ ವಿನೋದದ ಚಾಗದ ಬೀರ ದರ್ಪನೀ 

ಗಡಿನ ನಿಕೃಷ್ಟ ನಿರ್ಗುಣ ನಿಕೃತ್ಯ ನಿರಚರಣೇಟ ವೀಟರಾ 

ಕಡುಜಡರೆಂತು ಪೋಲಿಪರೆ ಧನ್ಯನೆನಿಪ್ಪ ವಚೋಗಗಳ್ಯನಂ॥ 

ದೇಕಬ್ಲೆಯ ತಂದೆಯಾದ ರವಿಗನನ್ನು ಕುಡಿಯರ ವಲ್ಲಭ, ಕುಡಿಯರ ಆಭರಣ, 
ನುಗುನಾಡರಾಮ, ಕಲಿಯುಗದ ಕರ್ಣ, ವಿನೋದ, ತ್ಯಾಗ ಮತ್ತು ವೀರತನಗಳ ನಿಲಯವಾಗಿರುವಂಥ 
ಪ ರವಿಗನನ್ನು ನಿಕೃಷ್ಟರೂ, ನಿರ್ಗಣರೂ, ದುಷ್ಠರೂ ಮತ್ತು ಅಧರ್ಮಿಗಳೂ, ಅನಾಗರೀಕರೂ 
ಹಾಗು ಅಜ್ಞಾನಿಗಳೊಡನೆ ಹೋಲಿಸುವುದು ಉಚಿತವಲ್ಲ ಎಂದು ವರ್ಣಿಸಿದ್ದಾನೆ. 

ಕ್ರಿಶ. 10ನೇ ಶತಮಾನದ ಚಿಕ್ಕಹನಸೋಗೆಯ ಶಾಸನವು ನಾಗಕುಮಾರನ ಪತ್ನಿಯಾದ 
ಜಕ್ಕಿಯಬ್ಬೆಯ ಸಮಾಧಿಮರಣದ ಬಗ್ಗೆ ಮುಂದಿನಂತೆ ವರ್ಣಿಸಿದೆ.108 


ತತ್ತನಯಂ ಜಿನಭಕ್ತನುದಾತ್ತಂ ಸುಭಟಾಗಣ್ಯನಾರ್ಜಿತಪುಣ್ಯಂ 


ಚಿತ್ತಜರೂಪಂ ಶುಚಿ ಪುರುಷೋತ್ತಮ ವಿಕ್ರಮವಿಭಾಸಿ ನಾಗಕುಮಾರಂ। 
ತತ್ನ್ತತಿ ಪರಮಶ್ರಾವಕಿ ವತ್ನಳೆ ರೋಹಿಣಿಗಮಗ್ಗಳಂ ಗುಣದೊಳೆ 
ವೀವತ್ತುವೊಡಲೆಂದು ಮೆರೆದು ಮಹೋತ್ತವದಿಂ ಜಕ್ಕಿಯಬ್ಬೆ ಸುಗತಿಗೆ ಸನ್ನಳ್‌! 


ಪ್ರಸ್ತುತ ಶಾಸನದಲ್ಲಿ ಜಕ್ಕಿಯಬ್ಬೆಯನ್ನು ಪರಮಶ್ರಾವಕಿ, ವತ್ನಲೆ, ರೋಹಿಣಿಗೂ ಮಿಗಿಲಾದ 
ಗುಣವುಳ್ಳವಳು ಎಂದು ಕೀರ್ತಿಸಲಾಗಿದೆ. 

ಕಿ.ಶ.12ನೇ ಶತಮಾನದ ವೀರಗಲ್ಲು ಶಾಸನದಲ್ಲಿ ಹೊಸವೀಡಿನಲ್ಲಿ ನಡೆದ ಯುದ್ಧದಲ್ಲಿ 
ವೈರಿಗಳನ್ನು ಮಣಿಸಿ ವೀರಸ್ಪರ್ಗವನ್ನು ಪಡೆದ ನಾರಿಗನೆಂಬ ವೀರನನ್ನು ವರ್ಣಿಸಲಾಗಿದೆ.109 


ಮಾದಯನಾಯಕಂಗೆ ಕಿರಿಯ ಹೋಜಾಂಬಿಕಾ ಗರ್ಭಸಂಜಾತಂ ಗಣ್ಣರಗಣ್ಣ 
ನಾರಿಗನನಾ ಪೆರ್ಮಾಡಿದೇವಂ೦ ಜಯಶ್ರೀಯಂ ತಾಳ್ಗುರೆ ಹೊಯ್ದಳೋಗ್ರಬಲಮುಂ 
ನಿನಿಂನ್ಲೊಡಾಕ್ಷೇಪದಿಂದಾತಂ ಶ್ರೀ ಹೊಸವೀಡಿನೊಳ್ಳುಭಟರಂ ಕೊನ್ನೆಯ್ದಿದಂ ಸ್ಪರ್ಗ್ಗಮಂ 
ತನಗಾಣ್ನ್ಣಂ ರಣಧೀರನೀ ಪುರುಷಮಾಣಿಕ್ಯ್ಕಂ ನಿಜಾಗ್ರಾತ್ಮಜರ್ವಿನುತರ್ಮಾದಯ್ಯ 
ನಾಯಕಾರಿಯಮನಿನ್ನೀ ಮೂವರಂ ವೀರಶಾಸನದಿಂ ಸ್ಪರ್ಗಮನೆಯ್ಲಿಪನ್ನು 


343 


ಪಡೆದಳ್ಳೋಚವೆ ಸತ್‌ಪುತ್ತರಂ ಪನಸೋಗಾಧಿಪವಾಸುದೇವ ಶುಭಕೃತ್ತೋತಯ್ಯನಂ 


ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ತುಂಬಲ ಗ್ರಾಮದ ಕ್ರಿ.ಶ.1180ರ ಹೊಯ್ದಳ ಇಮ್ಮಡಿ 
ವೀರಬಲ್ಲಾಳನ ಶಾಸನವು ಹೊಯ್ದಳ ವಂಶದ ಉಗಮ ಮತ್ತು ಉತ್ಕರ್ಷವನ್ನು ಕಂದಪದ್ಯದಲ್ಲಿ 


ವರ್ಣಿಸಿದೆ.110 


ಸಳನೆಂಬಂ ಜಿನಮುನಿ ಹೊಯ್‌ ಸಳೆಯಿಂದಂ ಪುಲಿಯನೆಂದೊಡೆಗೊಂಡು 
ಮಹೀತಳವಾವ್ಪನೆಗಂ ಹೊಯೆ ಪೊಯ್ದಳವೆಸರಂ ತಳೆದುದಿತ್ತ ಯಾದವವಂಶಂ॥ 

ಆ ಯದುಕುಳದೊಳು ಸಕಳಮಹೀಯುವತೀಕಾಂತನೆನಿಪ ವಿನೆಯಾದಿತ್ಯಂ 
ಶ್ರೀಯಂ ಪಾಳಿಪನಾದನುಪಾಯಜ್ಞಂ ತತ್ತನೂಜನೆರೆಯಂಗನೃಪಂ॥ ತದಪತ್ಕರ್ಬ್ಬಲ್ಲಾಳಂ 
ವಿದಿತಗುಣಂ ವಿಷ್ಣುಭೂಪನುದಯಾದಿತ್ಯಂ ಮದನಾರಿಮಹಿಮರರೊಳು ಹೃದಯಪ್ರಿಯ 
ನಖಿಳಧರೆಗೆ ವಿಷ್ಣುನೃಪಾಳಂ॥ ಆತನ ಮಹಿಮೆಯಂ ಪೇಳ್ಗಡೆ। ಜಯತಿಧರಣಿ 
ಲೋಕೋತ್ತಂಶಿತಾತ್ಮೀಯ ಪಾದಶ್ನತುರ ವಿಭುಧಗೋಷ್ಟೀ ಪೌಢವಾಣೀ ವಿನೋದಃ 
ಸಕಳ ಭರತವಿದ್ಯಾ ಹೃದ್ಯಗಂಭೀರಭಾವೋ ವಿಷಳ ವಿಜಯಲಕ್ಷ್ಮೀವಲ್ಲಭೋ 
ವಿಷ್ಣುದೇವಃ॥ 


ಕ್ರಿ.ಶ.1195ರ ತಿ.ನರಸೀಪುರ ತಾಲ್ಲೂಕಿನ ತಡಿಮಾಲಿಂಗಿಯ ಶಾಸನವು ಇಮ್ಮಡಿ ವೀರಬಲ್ಲಾಳನ 
ಪರಾಕ್ರಮ ಮತ್ತು ಗುಣಗಳನ್ನು ವರ್ಣಿಸಿದೆ. 


ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರ ದ್ಹಾರಾವತೀಷುರವರಾಧೀಶ್ವರಂ 


ವಾಸಂತಿಕಾದೇವಿಯಲಬ್ಬ ವರಪಸಾದಂ ರಿಪುನಿಪ ಕಿರೀಟತಾಡಿತಪಾದಂ 
ಸಕಳಕಳಾಪಾರಾಯಣಂ ಯಾದವ ನಾರಾಯಣಂ ಚಾರಚಾರಿತ್ರಂ ಪರಾಂಗನಪುತ್ರ 
ಚೋಳಕಟಕಸೂರೆಕಾರಂ ರಿಪುರಾಯಬೇಟೆಕಾರಂ ಗಂಡಭೇರುಂಡಂ 
ಮಳಪರೊಳುಗಂಡಂ ----1 


ಪಿರಿಯಾಪಟ್ಟಣ ತಾಲ್ಲೂಕಿನ ರಾವಂದೂರಿನ ಕ್ರಿ.ಶ.1385ರ ಕಾಲಘಟ್ಟದ ಶಾಸನವು ಜೈನಮುನಿ 
ಶ್ರುತಕೀರ್ತಿದೇವರ ಸಮಾಧಿಮರಣವನ್ನು ಅವರ ಗುರುಪರಂಪರೆಯೊಡನೆ ಹೇಳಿದೆ.!!2 


ಸ್‌) 


ಪುಸ್ತಕಗಚ್ಛ  ಕೊಂಡಕುಂದಾನ್ವಯ ಯಿಂಗುಳೇಶ್ವರದ ಬಳಿ ಶ್ರೀಮದಭಯಚಂದ್ರ 


ಶ್ರೀಮದ್ರಾಯರಾಜಗುರು ಮಂಡಳಾಚಾರ್ಯ್ಯರೆನಿಸಿ ಶ್ರೀಮೂಲಸಂಘ ದೇಶಿಯಗಣ 


KY 
ಸಿದ್ದಾಂತಚಕ್ರವರ್ತ್ರಿಗಳು ತತ್ತಿಷ್ಯರು ಶ್ರೀ ಶ್ರುಶಮುನಿಗಳು ತತ್ತಿಷ್ಯರು ಪ್ರಭೇಂದುಗಳು ಅವರ 
ಪ್ರಿಯಾಗಸಿಷ್ಯರು ಶ್ರೀ ಶುತಕೀರ್ತ್ರಿದೇವರು ಶಕವರ್ಷ - - - - - ಆದಿತ್ಯವಾರದಲು 
ಮುಕ್ತಿವಧೂವಲ್ಲಭರಾದರು!। 


ಮೈಸೂರಿನ ದೇವರಾಜ ಒಡೆಯರ ಆಳ್ಗಿಕೆಯ ಕಾಲದ ಕ್ರಿ.ಶ.1667ರ ಶಾಸನವನ್ನು ಒಂದು 
ಕಿರುಕಾವ್ಯದಂತೆ ಸಂಸ್ಕೃತದಲ್ಲಿ ರಚಿಸಿರುವುದು ಚಿಕ್ಕದೇವರಾಜ ಒಡೆಯರ ಆಸ್ಥಾನ ಕವಿಯಾದ 


ತಿರುಮಲಾರ್ಯ! ಈತನೇ ರಚಿಸಿರುವ ಕ್ರಿಶ.1674ರ ಮತ್ತೊಂದು ಸಂಸ್ಕೃತ ಶಾಸನ ಸಹ 


344 


ಉತ್ತಮವಾದ  ಕಿರುಕಾವ್ಯದಂತಿದೆ.4 ಮೈಸೂರು ಒಡೆಯರ ಕನ್ನಡ ಶಾಸನಗಳು ಗದ್ಯ 
ಸ್ವರೂಪದ್ದಾಗಿದ್ದು, ವಿಷಯ ನಿರೂಪಣೆಯನ್ನು ಸರಳ ಕನ್ನಡದಲ್ಲಿ ನಿರೂಪಿಸಿವೆ. ಆದರೆ, ಇವರ 


ಕಾಲದ ಸಂಸ್ಕೃತ ಶಾಸನಗಳು ಕಾವ್ಯಾತ್ಮಕವಾಗಿ ರಚನೆಯಾಗಿವೆ. 


ಶಾಸನಗಳಲ್ಲಿನ ಛಂದಸ್ಸು 


ಮೈಸೂರು ಜಿಲ್ಲೆಯ ಶಾಸನಗಳನ್ನು ನೋಡಿದಾಗ, ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ವ್ಯಾಪಕವಾಗಿ 
ಬಳಕೆಯಲ್ಲಿದ್ದ ಖ್ಯಾತ ಕರ್ನಾಟಕದ ವೃತ್ತಗಳ ಬಳಕೆಯೊಡನೆ ಸಂಸ್ಕೃತದ ಅನೇಕ ವೃತ್ತಗಳು ಈ 


ಜಿಲ್ಲೆಯ ಶಾಸನ ಕವಿಗಳ ಮೆಚ್ಚುಗೆಗೆ ಪಾತ್ರವಾಗಿರುವುದು ತಿಳಿದುಬರುತ್ತದೆ. 

ಸಂಸ್ಕೃತದ ವರ್ಣವೃತ್ತಗಳು 

ಕನ್ನಡದಲ್ಲಿ ಬಳಕೆಯಲ್ಲಿಲ್ಲದ ಸಂಸ್ಕೃತದ ವರ್ಣವೃತ್ತಗಳಲ್ಲಿ ನಾಲ್ಕು ಪಾದಗಳಿರುತ್ತವೆ. 
ಇವುಗಳಲ್ಲಿ ಸಮವೃತ್ತಗಳು. ಅರ್ಧಸಮವೃತ್ತಗಳು ಮತ್ತು ವಿಷಮ ವೃತ್ತಗಳು ಎಂದು ಮೂರು 
ವಿಧಗಳಿವೆ.!!5 


ಸಮವೃತ್ತಗಳು 


ನಾಲ್ಕುಪಾದಗಳಲ್ಲಿರುವ ವರ್ಣವೃತ್ತದಲ್ಲಿ ಎಲ್ಲ ಪಾದಗಳಲ್ಲಿಯೂ ಒಂದೇ ಲಕ್ಷಣವಿರುವುದನ್ನು 
ಸಮವೃತ್ತಗಳು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಪಾದವೊಂದಕ್ಕೆ ಅಕ್ಷರಗಳು ಒಂದರಿಂದ 
ಇಪ್ಪತ್ತಾರರವರೆಗೂ ಇರುವುವು. ಹೀಗೆ ಪ್ರತಿಪಾದದ ಅಕ್ಷರಸಂಖ್ಯೆಯನ್ನನುಸರಿಸಿ ಸಮವೃತ್ತಗಳನ್ನು 
ಇಪ್ಪತ್ತಾರು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ, 1)ಉಕ್ತೆ 2)ಅತ್ಯುಕ್ತೆ 3)ಮಧ್ಯೆ, 
4)ಪ್ರತಿಷ್ಠೆ 5)ಸುಪ್ರತಿಷ್ಠೆ 6)ಗಾಯತ್ತಿ 7)ಉಷ್ಟಿಕ್ಕು 8)ಅನುಷ್ಟುಪ್ತು 9)ಬೃಹತಿ 10)ಪಂಕ್ತಿ 1)ತಿಷುಪ್ತು 
12)ಜಗತಿ 13)ಅತಿಜಗತಿ 14)ಶಕ್ತರಿ 15)ಅತಿಶಕ್ಟರಿ 16)ಅಷ್ಟಿ 17)ಅತ್ಯಷ್ಟಿ 18)ಧೃತಿ 19)ಅತಿಧೃತಿ 20)ಕೃತಿ 
21)ಪ್ರಕೃತಿ 22)ಆಕೃತಿ 23)ವಿಕೃತಿ 24)ಸಂಕೃತಿ 25)ಅಭಿಕೃತಿ 26)ಉತ್ಕೃತಿ. ಇವುಗಳನ್ನು *ಭಂದಸ್ಸು' 
ಎಂದು ಹೆಸರಿಸಲಾಗಿದೆ.!16 


ಈ ಛಂದಸ್ಸುಗಳ ಗುಂಪುಗಳಲ್ಲಿ ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಬಳಕೆಯಾಗಿರುವ 
ಸಮವೃತ್ತಗಳನ್ನು ಮುಂದಿನಂತೆ ಗುರುತಿಸಲಾಗಿದೆ. 
ಇಅಂದ್ರವಜ್ರ 


ಮೈಸೂರು ಜಿಲ್ಲೆಯ ಹಲವಾರು ಶಾಸನಗಳಲ್ಲಿ ಬಳಕೆಯಾಗಿರುವ ಇಂದ್ರವಜವು ಸಮವೃತ್ತಗಳ 


1ನೇ ಪ್ರಕಾರವಾದ ತ್ರಿಷ್ಟುಪ್‌ ಛಂದಸಿನ ಒಂದು ಒಳಪ್ರಕಾರವಾಗಿರುತ್ತದೆ. ಕನ್ನಡ ಕೈಪಿಡಿಯಲ್ಲಿ 
“ತತಜಂಗಯುಗ್ಗಂ” ಎಂದು ಇದರ ಲಕ್ಷಣವನ್ನು ಹೇಳಲಾಗಿದೆ.!!? ಈ ವೃತ್ತವನ್ನು 
ತಿ.ನರಸೀಪುರದ ಕ್ರಿ.ಶ.1176 ಶಾಸನ!18 ನಂಜನಗೂಡಿನ ಕ್ರಿ.ಶ.1575ರ ಶಾಸನ!’ ಮೈಸೂರಿನ20 
ಕ್ರಿ.ಶ.1674; ತಿರುಮಕೂಡಲು ನರಸೀಪುರದ ಕ್ರಿ.ಶ.18ನೇ ಶತಮಾನದ ಶಾಸನ?! ಇದೇ ತಾಲ್ಲೂಕಿನ 


345 


ಕ್ರಿಶ.1749ರ ಶಾಸನ;!?? ಕೃಷ್ಣರಾಜನಗರ ತಾಲ್ಲೂಕಿನ ಕ್ರಿಶ.1763ರ೨3 ಶಾಸನಗಳಲ್ಲಿ ಬಳಸಲಾಗಿದೆ. 


ರಥೋದ್ದತಂ 

ರಥೋದ್ಧತವು ಸಮವೃತ್ತಗಳ 11ನೇ ಪ್ರಕಾರವಾದ ತಕ್ರಿಷ್ಟುಪ್ಲ್‌ ಛಂದಸ್ಸಿನ ಒಳಪ್ರಕಾರಗಳಲ್ಲಿ 
ಒಂದಾಗಿರುತ್ತದೆ. “ರಂನರಂಲೆಗಮಿರಲ್‌” ಎಂದು ಇದರ ಲಕ್ಷಣವನ್ನು ಹೇಳಲಾಗಿದೆ.!24 ಮೈಸೂರು 
ಜಿಲ್ಲೆಯ ಕೆಲವು ಶಾಸನಗಳಲ್ಲಿ ಈ ವೃತ್ತಪಕಾರವನ್ನು ಬಳಸಲಾಗಿದೆ.!3° 

ಕುಸುಮ 

ಇದು ಕೂಡ ಸಮವೃತ್ತಗಳ 11ನೇ ಪ್ರಕಾರವಾದ ತ್ರಿಷ್ಟುಪ್ಪ್‌ ಛಂದಸಿನ ಒಳಪ್ರಕಾರಗಳಲ್ಲಿ ಒಂದು. 
ನಾಗವರ್ಮನು ಇದರ ಲಕ್ಷಣವನ್ನು "ಅಕ್ಕುಂ ಕುಸುಮಂ ತಜಜಂಲಗಮುಂ' ಎಂದು 


ರ 
ಹೇಳಿದ್ದಾನೆ.6 ಅಪರೂಪವಾಗಿ ಬಳಕೆಯಾಗಿರುವ ಈ ವೃತ್ತವನ್ನು ಕ್ರಿ.ಶ.1857ರ ಮುಮ್ಮಡಿ ಕೃಷ್ಣರಾಜ 


ಒಡೆಯರ ಕಾಲದ ಚಾಮುಂಡಿಬೆಟ್ಟದ ಶಾಸನದಲ್ಲಿ ಕುಸುಮೀಲತಾವೇಲ್ಲಿತ ಎಂಬ ಹೆಸರಿನಲ್ಲಿ 
ಬಳಸಲಾಗಿದೆ.]27 

ದೋಧಕ 

ದೋಧಕವು ಸಹ ಸಮವೃತ್ತಗಳ 11ನೇ ಪ್ರಕಾರವಾದ ತಿಷ್ಟುಪ್ಸ್‌ ಛಂದಸಿನ ಒಳಪ್ರಕಾರಗಳಲ್ಲಿ 
ಒಂದಾಗಿದ್ದು, ಇದರ ಲಕ್ಷಣವನ್ನು ನಾಗವರ್ಮನು ಮುಂದಿನಂತೆ ಹೇಳಿದ್ದಾನೆ.28 

“ಇಂದು-ಗಣಂಗಳೆ ಮೂರವರಿಂದಂ 

ಮುಂದೆ ಗುರುದ್ದಯಮಾಗೆ, ವಿರಾಮಂ। 
ಬಂದು ಪದಾಂತದೊಳಿರ್ದೊಡೆ 

ಸಂಪೂ 

ರ್ಣೇಂದು-ಮುಖೀ, ಬಗೆ! ದೋಧಕವೃತ್ನಂ” 

ಮೈಸೂರು ಜಿಲ್ಲೆಯ ಅತಿಕಡಿಮೆ ಶಾಸನಗಳಲ್ಲಿ ಈ ವೃತ್ತಗಳನ್ನು ಶಾಸನಕವಿಗಳು ಬಳಸಿದ್ದಾರೆ. 
ಮೈಸೂರಿನ ಕ್ರಿ.ಶ.1535ರ ಶಾಸನ ತಿ.ನರಸೀಪುರದ ಸೋಸಲೆಯ ಕ್ರಿ.ಶ.1521ರ ಎರಡು 
ಶಾಸನಗಳು;0 ನಂಜನಗೂಡಿನ ಕ್ರಿ.ಶ.1575ರ ಶಾಸನ! ಮತ್ತು ಇದೇ ತಾಲ್ಲೂಕಿನ ಕ್ರಿಶ.1513ರ 
ಶಾಸನಗಳಲ್ಲಿ ದೋಧಕ ವೃತ್ತವು ರಚಿಸಲ್ಪಟ್ಟಿದೆ. 

ಸಮವೃತ್ತಗಳ 11ನೇ ಪ್ರಕಾರವಾದ ತ್ರಿಷ್ಟುಪ್ಪ್‌ ಛಂದಸ್ಸಿನ ವರ್ಗಕ್ಕೆ ಸೇರಿದ, ಸ್ಪಷ್ಟವಾಗಿ 
ಯಾವುದೆಂದು ಗುರುತಿಸಲು ಸಾಧ್ಯವಾಗದ, ವೃತ್ತವೊಂದನ್ನು ತಿ.ನರಸೀಪುರದ ಶಾಸನಗಳಲ್ಲಿ ಬಳಕೆ 
ಮಾಡಲಾಗಿದೆ. ಈ ಶಾಸನಗಳ ಕಾಲ ಕ್ರಮವಾಗಿ ಕ್ರಿಶ. 1277 ಮತ್ತು 1279. ಇದು ಸಾಹಿತ್ಯಕ 
ಅಧ್ಯಯನವನ್ನು ಕೈಗೊಳ್ಳುವವರಿಗೆ ಬಿಡಿಸಲು ಯೋಗ್ಯವಾದ ಕುತೂಹಲಕರವಾದ ವೃತ್ತವಾಗಿದೆ. 


ವಂಶಸ್ಪ 
® 


346 


ಸಮವೃತ್ತಗಳ 12ನೇ ಪ್ರಕಾರವಾದ ಜಗತಿಯಲ್ಲಿ ವಂಶಸ್ಥವು ಒಂದು ಒಳಪ್ರಕಾರವಾಗಿರುತ್ತದೆ. 
ಇದರ ಲಕ್ಷಣವನ್ನು ನಾಗವರ್ಮನು "ನೆಗಳ್ಳ ವಂಶಸ್ಥಮಿರಲ್‌ ಜತಂಜರಂ'” ಎಂದು ಹೇಳಿರುತ್ತಾನೆ.35 
ನಂಜನಗೂಡಿನ ಕ್ರಿ.ಶ.1543ರ ಶಾಸನದಲ್ಲಿ ಈ ವೃತ್ತಪಕಾರವನ್ನು ಬಳಸಲಾಗಿದೆ.34 ಈ ಶಾಸನವು 
ಒಂದು ಉದಾಹರಣೆ ಮಾತ್ರವಾಗಿದ್ದು ಇನ್ನೂ ನಾಲ್ಕೈದು ಶಾಸನಗಳಲ್ಲಿ ಈ ವೃತ್ತವನ್ನು ಬಳಸಲಾಗಿದೆ. 

ದ್ರುತವಿಲಂಬಿತ 

ಸಮವೃತ್ತಗಳ 12ನೇ ಪಕಾರವಾದ ಜಗತಿಯಲ್ಲಿ ದುತವಿಲಂಬಿತವು ಒಂದು 
ಒಳಪ್ರಕಾರವಾಗಿರುತ್ತದೆ. ಇದರ ಲಕ್ಷಣವನ್ನು ನಾಗವರ್ಮನು "ದುತವಿಲಂಬಿತಮೊಪ್ರೆ ನಭಂಭರಂ' 


ಎಂದು ಹೇಳಿರುತ್ತಾನೆ.!35 ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ವಂಶಸ್ಥದಂತೆಯೇ ಇದೂ ಕೂಡ 
ಅತಿವಿರಳವಾಗಿ ಬಳಕೆಯಾಗಿರುವ ವೃತ್ತವಾಗಿದೆ. ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಸಾಗರೆಯ 


ಕ್ರಿ.ಶ.1379-80ರ ಶಾಸನ13ರ ಮತ್ತು ತಿ.ನರಸೀಪುರದ ಕ್ರಿಶ.18ನೇ ಶತಮಾನದ? ಶಾಸನಗಳಲ್ಲಿ ಈ 
ವೃತ್ತವು ಬಳಕೆಯಾಗಿದೆ. 

ಭುಜಂಗಪ್ರಯಾತ 

ಜಗತಿಯಲ್ಲಿ ಇನ್ನೊಂದು ಒಳಪ್ರಕಾರದ ವೃತ್ತ ಭುಜಂಗಪ್ರಯಾತ. ನಾಗವರ್ಮನು ಇದರ 
ಲಕ್ಷಣವನ್ನು 

“ಕುಶಂ ವಾರ್ಥ್ಧಿಪರ್ಯಾಯಮಕ್ಕುಂ; ವಿರಾಮಂ 

ದಿಶಾಸಂಖ್ಯೆಯಕ್ಕುಂ; ಪಯೋಜಾಯತಾಕ್ಷೀ 
ವಿಶೇಷಂ ಕವೀಂದಸ್ತುತಂ ಪಿಂಗಳಂಬೋಲ್‌ 


ಪ್ರಶಸ್ತಂ ಸಮಸ್ತಂ ಭುಜಂಗಪ್ರಯಾತಂ.” ಎಂದು ಹೇಳಿದ್ದಾನೆ.!38 


pe) ) 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಈ ವೃತ್ತವನ್ನು ಅತಿವಿರಳವಾಗಿ ಬಳಸಲಾಗಿದೆ. ಕ್ರಿ.ಶ.1761ರ 


ಹನಸೋಗೆಯ ಶಾಸನ ಮತ್ತು ಕ್ರಿಶ.18ನೇ ಶತಮಾನದ ತಿರುಮಕೂಡಲು ನರಸೀಪುರದ!4 
ಶಾಸನಗಳಲ್ಲಿ ಭುಜಂಗಪ್ರಯಾತ ವೃತ್ತವನ್ನು ಬಳಸಲಾಗಿದೆ. 


ಹರ್ಷಣಿ 


(4 


ಸಮವೃತ್ತಗಳ 13ನೇ ಪ್ರಕಾರವಾದ ಅತಿಜಗತಿಯಲ್ಲಿನ ಒಂದು ಒಳಪ್ರಕಾರ ಪ್ರಹರ್ಷಣ. ಈ 
ಜಿಲ್ಲೆಯ ಶಾಸನಗಳಲ್ಲಿ ಇದು ಅತಿವಿರಳವಾಗಿ ಬಳಕೆಯಾಗಿರುವ ಸಂಸ್ಕೃತವೃತ್ತ. 'ಕಣೊಪ್ಪಲ್‌ 


ಮನಜರಗಂ ಪ್ರಹರ್ಷಣಂ ತಾಂ” ಎಂದು ನಾಗವರ್ಮನು ಇದರ ಲಕ್ಷಣವನ್ನು ಹೇಳಿದ್ದಾನೆ.!41 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಈ ವೃತ್ತವು ಅತಿವಿರಳವಾಗಿ ಬಳಕೆಯಾಗಿದೆ. ಕೃಷ್ಣರಾಜನಗರದ 


ಹನಸೋಗೆಯ ಕ್ರಿ.ಶ.1761ರ ಶಾಸನದಲ್ಲಿ ಈ ವೃತ್ತವು ಬಳಕೆಯಾಗಿದೆ.142 


347 


ವಸಂತತಿಲಕ 

ವಸಂತತಿಲಕವು ಸಮವೃತ್ತಗಳ 14ನೇ ಪ್ರಕಾರವಾದ ಶಕ್ಷರಿಯಲ್ಲಿನ ಒಂದು ಒಳಪ್ರಕಾರವಾಗಿದೆ. 
ನಾಗವರ್ಮನು ಇದರ ಲಕ್ಷಣವನ್ನು "ಅಕ್ಕುಂ ವಸಂತತಿಲಕಂ ತಭಜಂಜಗಂಗಂ' ಎಂದು 
ಹೇಳಿದ್ದಾನೆ.435 ಈ ವೃತ್ತವು ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಅತಿಹೆಚ್ಚಾಗಿ ಬಳಕೆಯಾಗಿದೆ. 
ಕೃಷ್ಣರಾಜನಗರದ  ಮಾಚನಹಳ್ಳಿಯ ಕಕ್ರಿಶ1741ರ ಶಾಸನ,4" ಮೈಸೂರು ತಾಲ್ಲೂಕಿನ 
ಕುರುಬಾರಹಳ್ಳಿಯ ಕ್ರಿ.ಶ.1497ರ ಶಾಸನ! ತಿ.ನರಸೀಪುರ ತಾಲ್ಲೂಕಿನ ತಲಕಾಡಿನ ಕ್ರಿಶ. 1117ರ 
ಶಾಸನ;146 ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಿಯ ಕ್ರಿಶ.1371ರ ಶಾಸನ!7 ಮತ್ತು ಇದೇ 


ತಾಲ್ಲೂಕಿನ ಕ್ರಿಶ.904ರ148 ಶಾಸನಗಳನ್ನು ಉದಾಹರಣೆಯಾಗಿ ನೋಡಬಹುದು. ಮೈಸೂರು 
ಜಿಲ್ಲೆಯ ಶಾಸನ ಕವಿಗಳಿಗೆ ಬಹುಪ್ರಿಯವಾದ ವೃತ್ತವಿದೆಂದು ವ್ಯಾಪಕವಾದ ಬಳಕೆಯಿಂದ 
ನಿರ್ಧರಿಸಬಹುದಾಗಿದೆ. 


ಮಾಲಿನಿ 

ಸಮವೃತ್ತಗಳ 15ನೇ ಪ್ರಕಾರವಾದ ಅತಿಶಕ್ತರಿಯಲ್ಲಿ ಮಾಲಿನೀ ವೃತ್ತವು ಒಂದು 
ಒಳಪ್ರಕಾರವಾಗಿರುತ್ತದೆ. "ನನಮಯಯಗಣಂಗಳ್‌ ಮಾಲಿನೀವೃತ್ತಮಕ್ಕುಂ' ಎಂದು ನಾಗವರ್ಮನು 
ಇದರ ಲಕ್ಷಣವನ್ನು ಹೇಳಿರುತ್ತಾನೆ.149 ಮಾಲಿನಿಯನ್ನು ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಹೆಚ್ಚಾಗಿ 
ಬಳಸಲಾಗಿದೆ. ನಂಜನಗೂಡು ತಾಲ್ಲೂಕಿನ ಗಟ್ಟವಾಡಿಯ ಕ್ರಿ.ಶ.904ರ ಶಾಸನ; ನಂಜನಗೂಡಿನ 
ಕ್ರಿಶ.1513ರ ಶಾಸನ! ಮೈಸೂರಿನ ಕ್ರಿಶ.1860ರ ಶಾಸನ್ಯ2  ಹೊಯ್ದಳ ವಿಷ್ಣುವರ್ಧನನ 
ಅಳ್ಲಿಕೆಯ ಕಾಲದ ಕುಮಾರಬೀಡು ಶಾಸನ;!53 ತಿ.ನರಸೀಪುರದ ತಲಕಾಡಿನ ಕ್ರಿ.ಶ.1176 ಶಾಸನ!54 
ಮತ್ತು ಕೃಷ್ಣರಾಜನಗರದ ಚಿಕ್ಕಹನಸೋಗೆಯಔನ ಕ್ರಿಶ.10ನೇ ಶತಮಾನದ ಶಾಸನಗಳಲ್ಲಿ ಮಾಲಿನಿ 
ಬಳಕೆಯಾಗಿರುವುದನ್ನು ಗಮನಿಸಬಹುದು. 

ಪಂಚಚಾಮರಂ 

ಸಮವೃತ್ತಗಳಲ್ಲಿ 16ನೇ ಪ್ರಕಾರವಾದ ಅಷ್ನಿಯಲ್ಲಿನ ಒಂದು ಒಳಪ್ರಕಾರವಾಗಿರುತ್ತದೆ 
ಪಂಚಚಾಮರ. ನಾಗವರ್ಮನು ಇದರ ಲಕ್ಷಣಗಳನ್ನು '"ಜರಂಜರಂಜಗಂಬರಲ್‌ ನೆಗಳ್ಳ 
ಪಂಚಚಾಮರಂ' ಎಂದು ಹೇಳಿದ್ದಾನೆ. 56 ಮೈಸೂರಿನ ಕ್ರಿಶ.1674ರ ಶಾಸನ? ಮತ್ತು 
ತಿ.ನರಸೀಪುರದ ಕ್ರಿ.ಶ.18ನೇ ಶತಮಾನದ ಶಾಸನಗಳಲ್ಲಿ ಪಂಚಚಾಮರವು ಬಳಕೆಯಾಗಿದೆ. 


ಹರಿಣಿ 


348 


ಅತ್ಯಷ್ಟಿಯು ಸಮವೃತ್ತಗಳಲ್ಲಿ 17ನೇ ಪ್ರಕಾರವಾಗಿದ್ದು, ಹರೀಣಿಯು ಇದರ 
ಉಪಪ್ರಕಾರವಾಗಿರುತ್ತದೆ. "ಹರಿಣಿಯೆನಿಪಾವೃತ್ತಂ ತೋರಲ್‌ ನಸಂಮರಸಂಲಗಂ' ಎಂದು 


ನಾಗವರ್ಮನು ಹರಿಣಿಯ ಲಕ್ಷಣವನ್ನು ಹೇಳಿರುತ್ತಾನೆ.59 ನಂಜನಗೂಡಿನ ಕ್ರಿಶ.1513ರ ಶಾಸನ;!60 
ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಸರಗೂರಿನ ಕ್ರಿ.ಶ.1493ರ ಶಾಸನ; ಮೈಸೂರಿನ ಕ್ರಿಶ.1535ರ 


ಶಾಸನ162 ಮತ್ತು ತಿ.ನರಸೀಪುರ ತಾಲ್ಲೂಕಿನ ಸೋಸಲೆಯ ಕ್ರಿಶ.1521ರ163 ಶಾಸನಗಳಲ್ಲಿ 
ಹರಿಣಿವೃತ್ತವು ಬಳಕೆಯಾಗಿದೆ. 


pe) 
ಪೃಥ್ವಿ 


ಅತ್ಯಷ್ಟಿ ಷ್ಟಿಯಲ್ಲಿ ಪೃಥ್ಧಿಯು ಒಂದು ಉಪ ಪಪ್ರಕಾರವಾಗಿದ್ದು, ಇದರ ಬಳಕೆಯು ಮೈಸೂರು 


ಜಿಲ್ಲೆಯ ಶಾಸನಗಳಲ್ಲಿ ಅತಿವಿರಳವಾಗಿದೆ. ನಾಗವರ್ಮನು “"ಜಸಂಜಸಯಲಂಗಮೊಂದಿದೊಡೆ 
ಪೃಥ್ಧಿಯೆಂಬರ್‌ ಬುಧರ್‌' ಎಂದು ಇದರ ಲಕ್ಷಣವನ್ನು ಹೇಳಿದ್ದಾನೆ.164 ಕೃಷ್ಣರಾಜನಗರ ತಾಲ್ಲೂಕಿನ 


ಕಿ.ಶ.1763ರ ಶಾಸನದಲ್ಲಿ!95 ಪೃಥ್ವಿ ವೃತ್ತವನ್ನು ಬಳಸಿರುವುದನ್ನು ಗಮನಿಸಬಹುದಾಗಿದೆ. 
ಶಿಖರಿಣಿ 


ಶಿಖರೀಕಿಯು ಸಹ ಅತ್ಯಷ್ಠಿಯ ಒಂದು ಒಳಪ್ರಕಾರ ವೃತ್ತವಾಗಿದೆ.  “ಯಮನಸಭಲಗಂ॥ 


ವಿಶಮಂ ಆರೆಂಬಲ್ಲಿ ಎಂದು ನಾಗವರ್ಮನು ಶಿಖರಿಣಿಯ ಲಕ್ಷಣವನ್ನು ಹೇಳಿದ್ದಾನೆ.!66 
ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಶಿಖರಿಣಿಯು ಸಾಕಷ್ಟು ಬಳಕೆಯಾಗಿದೆ. ಇದಕ್ಕೆ 


ಉದಾಹರಣೆಯಾಗಿ ನಂಜನಗೂಡಿನ ಗಟ್ಟವಾಡಿಯ ಕ್ರಿಶ೨04ರ ಶಾಸನ,7 ಕ್ರಿಶ.1276ರ 
ಸೋಮನಾಥಪುರದ ಶಾಸನ;168 ತಿ.ನರಸೀಪುರದ ಕ್ರಿ.ಶ.1397ರ ಶಾಸನ169 ಮತ್ತು ಮೈಸೂರಿನ!?0 
ಕ್ರಿ.ಶ.1674ರ ಶಾಸನಗಳನ್ನು ಹೆಸರಿಸಬಹುದು. 

ಮಂದಾಕ್ರಾಂತ 

ಸಮವೃತ್ತಗಳ 17ನೇ ವಿಧವಾದ ಅತ್ಯಷ್ಠಿಯ ಒಳಪ್ರಕಾರಗಳಲ್ಲಿ ಮಂದಾಕ್ರಾಂತವೂ ಒಂದು. 
"ಮಂದಾಕ್ರಾನ್ನಂ ನೆರೆಯೆ ಮಭನಂತದ್ದಯಂಗದ್ದಯಂ ಮೇಣ್‌' ಎಂದು ನಾಗವರ್ಮನು ಇದರ 
ಲಕ್ಷಣವನ್ನು ಹೇಳಿದ್ದಾನೆ.!'1! ಮೈಸೂರಿನ ಕ್ರಿಶ.1667ರ ಶಾಸನ;!'? ತಿ.ನರಸೀಪುರದ ಕ್ರಿ.ಶ.1749ರ 
ಶಾಸನ! ಕೃಷ್ಣರಾಜನಗರದ ಕ್ರಿ.ಶ.1761ರ ಶಾಸನ!'4 ಮುಂತಾದವುಗಳಲ್ಲಿ ಮಂದಾಕ್ರಾಂತವು 
ಬಳಸಲ್ಲಟ್ಟಿರುವುದನ್ನು ಕಾಣಬಹುದು. 

ಅವಿನಥ/ನರ್ಕುಟಕ 

ಈ ವೃತ್ತವು ಸಮವೃತ್ತಗಳಲ್ಲಿ 17ನೇ ಪ್ರಕಾರವಾದ ಅತ್ಯಷ್ಟಿಯ ಒಂದು ಒಳಪ್ರಕಾರವೆಂದು 
ಡಾ.ಎಂ.ಚಿದಾನಂದಮೂರ್ತಿಯವರು ಅಭಿಪ್ರಾಯ ಪಟ್ಟಿದ್ದಾರೆ.!'5 ಕನ್ನಡ ಕೈಪಿಡಿಕಾರರು ಈ 
ವೃತ್ತವನ್ನು “ಸುಮಂಗಲಿ” ಎಂಬ ಹೆಸರಿನಿಂದ ಸೂಚಿಸಿದ್ದಾರೆ.!' ತಮಟಕಲ್ಲು ಶಾಸನದಲ್ಲಿ ಈ 


349 


ವೃತ್ತವು ಮಕರಾಬ್ದಿನಿ ಎಂಬ ಹೆಸರಿನಿಂದ ಬಳಕೆಯಾಗಿದೆ. ನಾಗವರ್ಮನು ಈ ವೃತ್ತದ ಲಕ್ಷಣವನ್ನು 
"ನಜಭಜಜಂಲಗಂ ಬರೆ ಸುಮಂಗಲಿಯೆಂಬರದಂ'” ಎಂದು ಹೇಳಿದ್ದಾನೆ. ಈ ಎಲ್ಲ ಆಧಾರಗಳಿಂದ 
ಅವಿನಥ ವೃತ್ತಕ್ಕೆ ಕನ್ಯಾಕಾಬ್ದಿನಿ, ನತ್ಯಟಕ ಅಥವಾ ನರ್ಕುಟಕ, ಸುಮಂಗಲಿ ಎಂಬ ಹೆಸರುಗಳಿತ್ತೆಂದು 
ತಿಳಿದುಬರುತ್ತದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಈ ವೃತ್ತವು ಅತಿ ವಿರಳವಾಗಿ 
ಬಳಕೆಯಾಗಿರುವುದನ್ನು ನೋಡಬಹುದು. ನಂಜನಗೂಡಿನ ಕ್ರಿಶ.1543ರ ಶಾಸನದಲ್ಲಿ ಅವಿನಥ 


ಅಥವಾ ನರ್ಕುಟಕ ವೃತ್ತವನ್ನು ಬಳಸಲಾಗಿದೆ.!?7 

ಮಲ್ಲಿಕಾ 

ಸಮವೃತ್ತಗಳಲ್ಲಿ 18ನೇ ಪ್ರಕಾರವಾದ ಧೃತಿಯ ಒಳಪ್ರಕಾರವೇ ಮಲ್ಲಿಕಾಮಾಲೆ. ನಾಗವರ್ಮನು 
ಇದರ ಲಕ್ಷಣವನ್ನು "ಮಲ್ಲಿಕಾಯುತಮಾಲೆಯಪುುದು ರಂಸಜಂಜಭರಂ ಬರಲ್‌” ಎಂದು 
ಹೇಳಿದ್ದಾನೆ.!78 


ಶಾರ್ದೂಲವಿಕ್ರೀಡಿತ 
ಸಮವೃತ್ತಗಳಲ್ಲಿ 19ನೇ ಪ್ರಕಾರವಾದ ಅತಿಧೃತಿಯ ಒಳಪ್ರಕಾರಗಳಲ್ಲಿ ಶಾರ್ದೂಲವಿಕ್ರೀಡಿತವೂ 
ಒಂದು. ನಾಗವರ್ಮನು ಇದರ ಲಕ್ಷಣವನ್ನು "ಕಣ್ಣ್ಗೊಪ್ತಲ್‌ ಮಸಜಂಸತಂತಗಮುಮಾ 


ಶಾರ್ದೂಲವಿಕ್ರೀಡಿತಂ' ಎಂಬುದಾಗಿ ಹೇಳಿದ್ದಾನೆ.!'5 ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಅತಿಹೆಚ್ಚಾಗಿ 
ಬಳಕೆಯಾಗಿರುವುದು ಈ ವೃತ್ತವೇ ಆಗಿದೆ. ಕ್ರಿಶ.904ರ ಕಾಲಘಟ್ಟದ ಶಾಸನಗಳಿಂದ ಆರಂಭಿಸಿ, 
ಕ್ರಿ.ಶ.18ನೇ ಶತಮಾನದ ಶಾಸನದವರೆಗೂ ಈ ವೃತ್ತವು ಬಹುವ್ಯಾಪಕವಾಗಿ ಬಳಕೆಯಾಗಿದೆ. 


ಉತ್ತಲಮಾಲೆ 

ಸಮವೃತ್ತಗಳಲ್ಲಿ 20ನೇ ಪ್ರಕಾರವಾದ ಕೃತಿಯ ಒಳಪ್ರಕಾರಗಳಲ್ಲಿ ಉತ್ಸ್ತಲಮಾಲೆಯೂ ಒಂದು. 
ನಾಗವರ್ಮನು ಇದರ ಲಕ್ಷಣವನ್ನು "ಉತ್ತಲಮಾಲೆಯಪುದು ಭರಂನಭಭಂರಲಗಂ  ನೆಗಳ್ಳಿರಲ್‌' 
ಎಂಬುದಾಗಿ ಹೇಳಿದ್ದಾನೆ.80 ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಈ ವೃತ್ತವೂ ಕೂಡ ಅತಿಹೆಚ್ಚಾಗಿ 
ಬಳಕೆಯಾಗಿದೆ. 

ಮತ್ತೇಭವಿಕ್ರೀಡಿತ 

ಕೃತಿಯ ಮತ್ತೊಂದು ಒಳಪ್ರಕಾರವಾದ ಮತ್ತೇಭವಿಕ್ರೀಡಿತ ವೃತ್ತವು ನಾಗವರ್ಮನ 
ಹೇಳಿಕೆಯಂತೆ "ಸಭರಂನಂಮಯಲಂಗಮುಂ ಬಗೊಳಲ್‌ ಮತ್ತೇಭವಿಕ್ರೀಡಿತಂ' ಎಂಬ ಲಕ್ಷಣವನ್ನು 
ಹೊಂದಿದೆ.!8! ಈ ವೃತ್ತವೂ ಕೂಡ ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಅಧಿಕವಾಗಿಯೇ 
ಬಳಕೆಯಾಗಿದೆ. ಹುಣಸೂರು ತಾಲ್ಲೂಕಿನ ರಾಮಪಟ್ಟಣದ ಕ್ರಿಶ.1124ರ ಶಾಸನ? ಮತ್ತು 


ಪಿರಿಯಾಪಟ್ಟಣದ ಸಂನ್ಯಾಸಿಪುರದ!33 ಕ್ರಿ.ಠಶ.16ನೇ ಶತಮಾನದ ಶಾಸಗಳನ್ನು ಈ ವೃತ್ತದ ಬಳಕೆಯ 
ಶಾಸನಗಳಾಗಿ ಉದಾಹರಿಸಬಹುದು. 


ಸಗ್ಗರಾ 


350 


ಸಮವೃತ್ತಗಳಲ್ಲಿ 21ನೆಯ ಪ್ರಕಾರವೇ ಪಕೃಶಿ. ಸ್ಪಗ್ಗರಾವೃತ್ತವು ಇದರ ಉಪಪ್ರಕಾರಗಳಲ್ಲಿ 
ಒಂದು. ನಾಗವರ್ಮನು ಇದರ ಲಕ್ಷಣವನ್ನು “ತೋರಲ್‌ ಮಂರಂಭನಂಮೂಯಗಣಮುಮದೆ ತಾಂ 
ಸಗ್ಗರಾವೃತ್ತಮಕ್ಕುಂ' ಎಂದು ಹೇಳಿದ್ದಾನೆ.184 ಸ್ಪಗ್ಗರೆಯು ಮೈಸೂರು ಜಿಲ್ಲೆಯ ಎಲ್ಲ ಏಳು 
ತಾಲ್ಲೂಕುಗಳ ಶಾಸನಗಳಲ್ಲಿಯೂ ಬಹುವ್ಯಾಪಕವಾಗಿ ಬಳಕೆಯಾಗಿದೆ. 

ಚಂಪಕಮಾಲೆ 


ಪ್ರಕೃತಿಯೆಂಬ ಸಮವೃತ್ತದ ಇನ್ನೊಂದು ಉಪಪ್ರಕಾರವೇ ಚಂಪಕಮಾಲೆ. 'ನಜಭಜಜಂಜರಂ 
ಬಗೆಗೊಳ್ಳುತ್ತಿರೆ ಚಂಪಕಮಾಲೆಯೆಂದಪರ್‌' ಎಂದು ನಾಗವರ್ಮನು ಇದರ ಲಕ್ಷಣವನ್ನು 


ವಿವರಿಸಿದ್ದಾನೆ.!85  ತಿ.ನರಸೀಪುರದ  ಕ್ರಿಶ.1006ರ  ಕಲಿಯೂರಿನ ಶಾಸನ!8? ಮತ್ತು 


ಪಿರಿಯಾಪಟ್ಟಣದ ಮಲ್ಲಿನಾಥಪುರದ ಕ್ರಿಶ.16ನೇ ಶತಮಾನದ? ಶಾಸನಗಳನ್ನು ಈ ವೃತ್ತ 
ಬಳಕೆಯಲ್ಲಿ ಉದಾಹರಿಸಬಹುದು. 


ಮಹಾಸಗ್ಗರಾ 

ಮಹಾಸಗ್ಗರಾ ವೃತ್ತವು ಸಮವೃತ್ತಗಳಲ್ಲಿ 23ನೇ ಪ್ರಕಾರವಾದ ಆಕೃತಿಯ ಒಳಪ್ರಕಾರಗಳಲ್ಲಿ 
ಒಂದಾಗಿದೆ. ನಾಗವರ್ಮನು ಇದರ ಲಕ್ಷಣವನ್ನು "ಸತತಂನಂಸಂರರಂಗಂ  ನೆರೆದೆಸೆಯೆ 
ಮಹಾಸಗ್ಬರಾವೃತ್ತಮಕ್ಕುಂ' ಎಂದು ಹೇಳಿದ್ದಾನೆ.!55 ಈ ವೃತ್ತವು ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ 
ಕೆಲಮಟ್ಟಿಗೆ ಬಳಕೆಯಾಗಿದೆ.  ಕೃಷ್ಣರಾಜನಗರದ ಚಿಕ್ಕಹನಸೋಗೆಯ ಕ್ರಿಶ.10ನೇ ಶತಮಾನದ 
ಶಾಸನ189 ಹಾಗೂ ಕ್ರಿಶ.1162ರ ಹುಣಸೂರು ತಾಲ್ಲೂಕಿನ ಧರ್ಮಾಪುರೌ0 ಶಾಸನಗಳಲ್ಲಿ 
ಮಹಾಸ್ಪಗ್ನರಾ ವೃತ್ತದ ಬಳಕೆಯಿರುವುದನ್ನು ಉದಾಹರಿಸಬಹುದು. 


ಸಂಸ್ಥತದ  ಸಮವೃತ್ತಗಳಲ್ಲಿ ಮೇಲಿನ ಎಲ್ಲ ವೃತ್ತಗಳೂ ಬಳಕೆಯಾಗಿದ್ದರೂ, 
ಖ್ಯಾತಕರ್ನಾಟಕಗಳೆಂದು ಹೆಸರಾಗಿರುವ ಉತ್ತಲಮಾಲೆ, ಚಂಪಕಮಾಲೆ, ಸಗ್ಗರೆ ಮಹಾಸಗ್ಗರೆ, 
ಶಾರ್ದೂಲವಿಕ್ರೀಡಿತ ಮತ್ತು ಮತ್ತೇಭವಿಕ್ರೀಡಿತವೆಂಬ ಆರು ವೃತ್ತಗಳು ಶಾಸನಕವಿಗಳ ಮನ್ನಣೆಗೆ 
ಪಾತ್ರವಾಗಿರುವುದರಲ್ಲಿ ಮೈಸೂರು ಜಿಲ್ಲೆಯ ಶಾಸನಗಳೇನು ಹೊರತಾಗಿಲ್ಲ. ಆದರೆ, ಇಲ್ಲಿನ 
ಶಾಸನಕವಿಗಳು ಎಲ್ಲ ಪ್ರಕಾರದ ಛಂದಸ್ಸುಗಳನ್ನೂ ಪ್ರಯೋಗಾತ್ಮಕವಾಗಿ ಬಳಸಿರುವ ವಿಷಯವನ್ನೂ 
ಗಮನಿಸಬಹುದು. 


ಅರ್ಧಸಮವೃತ್ತಗಳು 


ಅರ್ಧಸಮವೃತ್ತಗಳಲ್ಲಿ ನಾಲ್ಕು ಮಾತ್ರ ದೊರೆತಿದ್ದು, ಅವುಗಳೆಂದರೆ ನಾಗ, ವಿನಿಯೋಗಿನಿ, 
ವಸಂತಮಾಲಿಕೆ ಮತ್ತು ಪುಷ್ಲಿತಾಗ ನಂಜನಗೂಡು ತಾಲ್ಲೂಕಿನ ಗಟ್ಟವಾಡಿಯ ಕ್ರಿ.ಶ.904ರ 
ಶಾಸನದಲ್ಲಿ ಅರ್ಧಸಮವೃತ್ತದಲ್ಲಿ ಗುರುತಿಸಲು ಸಾಧ್ಯವಾಗದ ಅನುಕ್ಷವಾದೊಂದು ವೃತ್ತವನ್ನು 
ಬಳಸಲಾಗಿದೆ.1 ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಅರ್ಧಸಮವೃತ್ತಗಳಾದ ವಿನಿಯೋಗಿನಿ ಮತ್ತು 
ಪುಷ್ಲಿತಾಗ್ರ ವೃತ್ತಗಳು ಮಾತ್ರ ಶಾಸನ ರಚನೆಯಲ್ಲಿ ಬಳಕೆಯಾಗಿವೆ. 


ವಿನಿಯೋಗಿನಿ 


351 


ಈ ವೃತ್ತದ ವಿಷಮಪಾದಗಳಲ್ಲಿ ಸಸಜಗಣಗಳೂ ಒಂದು ಗುರುವೂ, ಸಮಪಾದಗಳಲ್ಲಿ 
ಸಭರಗಣಗಳೂ ಒಂದು ಲಘುವೂ ಒಂದು ಗುರುವೂ ಇರುತ್ತದೆಂದು ನಾಗವರ್ಮನು ಲಕ್ಷಣವನ್ನು 


ಹೇಳಿದ್ದಾನೆ.9? ಮೈಸೂರು ಜಿಲ್ಲೆಯ ಶಾಸನದಲ್ಲಿ ವಿನಿಯೋಗಿನಿಯು ಅತ್ಯಪರೂಪವಾಗಿ 
ಬಳಕೆಯಾಗಿದೆ. ಕೃಷ್ಣರಾಜನಗರ ತಾಲ್ಲೂಕಿನ ಹನಸೋಗೆಯ!ೌ3 ಕ್ರಿಶ.1763ರ ಶಾಸನದಲ್ಲಿ 
ವಿಯೋಗಿನಿಯನ್ನು ಬಳಸಲಾಗಿದೆ. 

ಹುಷ್ಟಿತಾಗ್ರ 

ಅರ್ಧಸಮವೃತ್ತದ ಪ್ರಕಾರವಾದ ಇದರ ವಿಷಮಪಾದಗಳಲ್ಲಿ ನನರಯ ಗಣಗಳು, 
ಸಮಪಾದಗಳಲ್ಲಿ ನಜಜರ ಗಣಗಳೂ ಮತ್ತು ಒಂದು ಗುರುವೂ ಬರುತ್ತದೆಂದು ನಾಗವರ್ಮನು 
ಲಕ್ಷಣವನ್ನು ಹೇಳಿದ್ದಾನೆ. 94 ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಪುಷ್ಪಿತಾಗ್ರ ವೃತ್ತವು ತಕ್ಕಮಟ್ಟಿಗೆ 
ಬಳಕೆಯಾಗಿದೆ. ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಸರಗೂರಿನ ಕ್ರಿಶ.1493ರ ಶಾಸನ 
ನಂಜನಗೂಡಿನ ಕ್ರಿ.ಶ. ಕಿ.ಶ.1543ರ ಶಾಸನ? ಕ್ರಿಶ. ಕ್ರಿಶ.1575ರ ಶಾಸನ”? ಮುಂತಾದವುಗಳಲ್ಲಿ 
ಪುಷ್ಲಿತಾಗ್ರವು ಬಳಕೆಯಾಗಿರುವುದನ್ನು ಗಮನಿಸಬಹುದು. 

ಮೂಲಭಾರಿಣಿ 


ಅಪರೂಪವಾದ ಮೂಲಭಾರಿಣಿಯೆಂಬ ಅರ್ಧಸಮವೃತ್ತವು ಕಿ.ಶ.1521ರ ತಿ.ನರಸೀಪುರದ 
ಕಲಿಯೂರು ಶಾಸನದಲ್ಲಿ ಬಳಕೆಯಾಗಿದೆ.98 ಇದು ಅರ್ಧಸಮಚತುಷ್ನದಿ ವೃತ್ತಗಳಲ್ಲಿ ಒಂದಾಗಿದೆ. 
ಇದೇ ವರ್ಗಕ್ಕೆ ಸೇರಿದ ಆಖ್ಯಾನಕೀ ಮತ್ತು ವಿಪರೀತಾಖ್ಯಾನಕೀ ವೃತ್ತಗಳು ಸಹ ಅನೇಕ ಶಾಸನಗಳಲ್ಲಿ 
ಬಳಕೆಯಾಗಿದೆ. 


ಮಾತ್ರಾವೃತ್ತಗಳು 


ಮಾತಾವೃತ್ತಗಳಲ್ಲಿ ಅನೇಕ ಪ್ರಯೋಗಳನ್ನು ಮಾಡಿ ಬಹುವಿಧಗಳನ್ನು ಸೃಷ್ಟಿಸಿದ್ದರೂ, 
ಪ್ರಸಿದ್ದವಾದ ಹನ್ನೆರಡು ಮಾತ್ರಾವೃತ್ತಗಳನ್ನು ಮಾತ್ರ ಗುರುತಿಸಲಾಗುತ್ತದೆ. ಅವುಗಳೆಂದರೆ; ಲಲಿತ, 
ಉತ್ಸಾಹ, ಅಕ್ಕರಿಕೆ ಲಯಗಾಹಿ, ಲಯೋತ್ತರ, ಕಂದ, ಷಟ್ಟದಿ, ರಗಳ, ದಂಡಕ, ಹಾಡಿನ 


~ 


ಮಾತ್ತಾವೃತ್ತಗಳು. ತಿಪದಿ, ಪಿರಿಯಕ್ಕರ ಮತ್ತು ಶ್ಲೋಕವೃತ್ತಗಳನ್ನು ಮಾತ್ರ ಕನ್ನಡ ಕೈಪಿಡಿಯಲ್ಲಿ 


ನತ) 


ಹೆಸರಿಸಲಾಗಿದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಬಳಕೆಯಾಗಿರುವ ಮಾತ್ತಾವೃತ್ತಗಳ 
ವಿಧಗಳನ್ನು ಮಾತ್ರ ಮುಂದಿನಂತೆ ಪರಿಶೀಲಿಸಲಾಗಿದೆ. 


ಲಲಿತ 
ನಾಲ್ಕು ಪಾದಗಳನ್ನು ಹೊಂದಿದ್ದು, ಪ್ರತಿಪಾದದಲ್ಲಿಯೂ ಪಂಚಮಾತ್ರಾಗಣ ಮೂರು, 
ಚತುರ್ಮಾತ್ರಾಗಣ ಒಂದು ಇದ್ದರೆ ಲಲಿತವೃತ್ತವಾಗುತ್ತದೆ.೨00 ಹೆಗ್ಗಡದೇವನಕೋಟೆ ತಾಲ್ಲೂಕಿನ 


ಬೆಳತೂರು ಗ್ರಾಮದ ಕ್ರಿಶ.1057ರ ಶಾಸನದಲ್ಲಿ ಲಲಿತವೃತ್ತವನ್ನು ಬಳಸಲಾಗಿದೆ.501 ಮೈಸೂರು 
ಜಿಲ್ಲೆಯ ಶಾಸನಗಳಲ್ಲಿ ಈ ವೃತ್ತದ ಬಳಕೆ ಅತಿವಿರಳವಾಗಿದೆ. 


352 


ಕಂದ 


ಕಂದಪದ್ಯವು ನಾಲ್ಕು ಪಾದಗಳನ್ನು ಹೊಂದಿದ್ದು, ಒಂದು ಮತ್ತು ಮೂರನೇ ಪಾದಗಳು 
ಒಂದು ಸಮನಾಗಿದ್ದು, ಎರಡು ಮತ್ತು ನಾಲ್ಕನೆಯ ಪಾದಗಳು ಒಂದು ಸಮನಾಗಿರುತ್ತವೆ. ಒಂದು 
ಮತ್ತು ಮೂರನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರುತ್ತವೆ. ವಿಷಮಸ್ಥಾನಗಳಾದ 
ಒಂದು, ಮೂರು, ಐದು ಮತ್ತು ಏಳರಲ್ಲಿ ಜಗಣ ಬರಬಾರದು ಹಾಗೂ ಆರನೇ ಸ್ಥಾನದಲ್ಲಿ ಜಗಣ 
ಅಥವಾ ನಾಲ್ಕು ಲಘುಗಳ ಗಣ ಬರಬೇಕು. ಯತಿಯು ಆರನೇ ಗಣದ ಮುಂದೆ ಬಂದು, ಪ್ರತಿ 
ಅರ್ಧಪದ್ಯದ ಕೊನೆಯಲ್ಲಿ ಗುರು ಕಡ್ಡಾಯವಾಗಿ ಬರಬೇಕು. ಇದು ಕಂದಪದ್ಯದ 


ಲಕ್ಷಣವಾಗಿರುತ್ತದೆ.೨02 


ಕಂದವು ಸಂಸ್ಕೃತದಲ್ಲಿ 'ಆರ್ಯಾಗೀತಿ' ಎಂದು, ಪ್ರಾಕೃತದಲ್ಲಿ "ಸ್ಕಂದಕ್‌' ಎಂದೂ 
ಪ್ರಸಿದ್ದವಾಗಿದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಆರ್ಯಾಗೀತಿಯನ್ನು ಕೆಲವು ಶಾಸನಗಳಲ್ಲಿ 
ಹಾಗೂ "ಸ್ವಂದಕ' ಅಥವಾ "ಸಂಕೀರ್ಣ ಸ್ಥಂದಕ'ವನ್ನು ಕೆಲವು ಶಾಸನಗಳಲ್ಲಿ ಬಳಸಿರುವುದನ್ನು 
ಗುರುತಿಸಬಹುದಾಗಿದೆ.೨03 ಕ್ರಿ.ಶ.1674ರ ಮೈಸೂರಿನ ಶಾಸನದಲ್ಲಿ ಆರ್ಯಾಗೀತಿಯನ್ನು ಹೆಚ್ಚಾಗಿ 
ಬಳಸಲಾಗಿದೆ. ಇದಲ್ಲದೆ, ಕೆಲವು ಶಾಸನಗಳಲ್ಲಿ ಆರ್ಯೆ, ಗೀತಿ ಮತ್ತು ಉದ್ಲೀತಿಗಳನ್ನು ಪ್ರತ್ಯೇಕವಾಗಿ 
ಬಳಸಿರುವುದನ್ನು ಸಹ ನೋಡಬಹುದು. ನೇರವಾಗಿ ಕಂದಗಳನ್ನು ಬಳಸಿರುವ ಶಾಸನಗಳು ಸಹ ಈ 


ಜಿಲ್ಲೆಯಲ್ಲಿ ವ್ಯಾಪಕವಾಗಿ ದೊರೆಯುತ್ತವೆ. 
ಪಿರಿಯಕ್ಕರ 


ನಾಗವರ್ಮನು ಛಂದೋಂಬುಧಿಯಲ್ಲಿ ಅಕ್ಕರವೆಂಬ ಪ್ರಕಾರದಲ್ಲಿ ಪಿರಿಯಕ್ಕರ, ದೊರೆಯಕ್ಕರ, 
ನಡುವಣಕ್ಕರ, ಎಡೆಯಕ್ಕರ ಮತ್ತು ಕಿರಿಯಕ್ಕರಗಳೆಂಬ ಐದು ವಿಧಗಳನ್ನು ಹೇಳಿದ್ದರೂ. ಪ್ರಮುಖವಾಗಿ 
ಬಳಕೆಯಾಗುವುದು ಪಿರಿಯಕ್ಕರವೆಂದು ತಿಳಿದುಬರುತ್ತದೆ. ಪಿರಿಯಕ್ಕರದ ಲಕ್ಷಣವನ್ನು ನಾಗವರ್ಮನು 


ಹೀಗೆಂದು ಹೇಳಿದ್ದಾನೆ.204 

ಮೊದಲೊಳಜಗಣಂ ಕುಂದದೆ ಬಕ್ಕತ್ತಮಯ್ದುಗಣಂಗಳವಿಷ್ಣುವಕ್ಕುಂ 

ತುದಿಯೊಳೆಂಬ ತಾಣದೊಳೆಲ್ಲಿಯುಂ ಕಂದರ್ಪರಿಪುಗಣಂ ನೆಲಸಿ ನಿಲೆ 

ಪದದೊಳೆರಡೆಂಬ ಸಂಖ್ಯೆಯೊಳಾರರೊಳಜಗಣಂ ಸಮವಾಯಪೊಡಕುಂ 

ಸದಮಳೇಂದು ನಿಭಾನನೆ ನಾಕಿಗನಿಷ್ಠದಿನಿಂತಿದು ಪಿರಿಯಕ್ಕರಂ। 

ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಪಿರಿಯಕ್ಕರವನ್ನು ವಿರಳವಾಗಿ ಬಳಸಲಾಗಿದೆ. 
ಉದಾಹರಣೆಯಾಗಿ, ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಬೆಳತೂರಿನ ಕ್ರಿ.ಶ.1057ರ ಶಾಸನದ ಕೆಳಕಂಡ 


ಪದ್ಯವನ್ನು ಹೆಸರಿಸಬಹುದು. 
ಪಣ್ಣಿತಾಶ್ರಯಂ ನುಗುನಾಡ ರಾಘವಂ ಮುನಿವರಸಿಜ್ಞಮಾಚಕದಾವಳಂ 
ಚಣ್ಣವಿಕ್ರಮಂ ಕುಡಿಯರವಲ್ಲಭಂ ಕಲಿಕಾಲಕರ್ಣ್ಣ ಮಚ್ಚರಿಪವರಗಣ್ಣಂ 


ವನ್ನಿಚಿನ್ಹಾಮಣಿ ಶಿವಪಾದಶೇಖರಂ ನಿಜಸುತೆಗನುರಾಗದಿಂ ಮಣ್ಣಲಕ್ಕೆಲ್ಲಂ 
ಪಡಿಛನ್ನಮಾಗೆ ಶಿಲಾಸ್ತಂಭ ಶಾಸನಮಾಗೆ ನಟ್ಟಂ। 


353 


ಈ ವೃತ್ತಗಳಷ್ಟ್ನೇ ಅಲ್ಲದೆ. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಆಖ್ಯಾನಕೀ,09 
ವಿಪರೀತಾಖ್ಯಾನಕೀ,0? ಶೈಲಶಿಖಾ,೨08 ಅಪವಾದ ಮತ್ತು ಉಪಜಾತಿ,509 ಶಾಲಿನಿ,?10 ಸ್ಪಾಗತ?11 


ಇಂತಹ ಅಪರೂಪವಾದ ವೃತ್ತಗಳು ಸಹ ಅನೇಕ ಶಾಸನಗಳಲ್ಲಿ ಬಳಕೆಯಾಗಿವೆ. 
ಶಾಸನಗಳ ಭಾಷೆ-ಪರಿಭಾಷೆ 


ಈ ಶೀರ್ಷಿಕೆಯಲ್ಲಿ ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಬಳಕೆಯಾಗಿರುವ ಭಾಷೆ ಮತ್ತು 
ಪಾರಿಭಾಷಿಕ ಶಬ್ದಗಳ ಬಗ್ಗೆ ವಿವೇಚಿಸಲಾಗಿದೆ. 


ಶಾನಸಗಳ ಭಾಷೆ ಮತ್ತು ಲಿಪಿಗಳು 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಅನೇಕ ಭಾಷೆ ಮತ್ತು ಲಿಪಿಗಳು ಬಳಕೆಯಾಗಿವೆ. ಸಂಸ್ಕೃತ. 
ಕನ್ನಡ, ತಮಿಳು, ತೆಲುಗು, ಪರ್ಶಿಯನ್‌ ಭಾಷೆಗಳು ಹಾಗೂ ಗಂಥ, ನಾಗರಿ, ನಂದಿನಾಗರಿ, ತೆಲುಗು, 
ಅರವ ಲಿಪಿಗಳ ಶಾಸನಗಳು ಮತ್ತು ಘನ ಚಂಪೂ ಶೈಲಿ ಲಿಪಿಯ ಶಾಸನಗಳು ಈ ಜಿಲ್ಲೆಯಲ್ಲಿ 


ಲಭ್ಯವಾಗಿವೆ. 
ಹೂರ್ವದ ಹಳಗನ್ನಡ ಭಾಷೆ 


ಕಿ.ಶ.750ರವರೆಗಿನ ಕನ್ನಡ ಭಾಷೆಯ ಅವಸ್ಥೆಯನ್ನು ಪೂರ್ವದ ಹಳಗನ್ನಡ ಎಂದು 
ಭಾಷಾದೃಷ್ಟಿಯಿಂದ ಗುರುತಿಸಲಾಗಿದೆ. ಪೂರ್ವದ ಹಳಗನ್ನಡ ಭಾಷೆ ಮತ್ತು ಲಿಪಿಯನ್ನು 
ಒಳಗೊಂಡ ಶಾಸನಗಳು ಮೈಸೂರು ಜಿಲ್ಲೆಯಲ್ಲಿ ಲಭ್ಯವಿದೆ. ತಿ.ನರಸೀಪುರ ತಾಲ್ಲೂಕಿನ ತಲಕಾಡಿನ 
ಕ್ರಿಶ.726 ಗಂಗ ಶ್ರೀಪುರುಷನ ಶಾಸನವು ಪೂರ್ವದ ಹಳಗನ್ನಡ ಭಾಷೆ ಮತ್ತು ಲಿಪಿಯನ್ನು 


ಹೊಂದಿದೆ.2!2 


ಸ್ಪಸ್ತಿ ಶ್ರೀರಾಜ್ಯಂ ಪೃಥುವೀಕೊಜ್ಞು 

ಣೆಮುತ್ತರಸರ್‌ ಶ್ರೀ ಪುರುಷಮಹಾರಾಜ 

ಪೃಥುವೀರಾಜ್ಯಂಗೆಯೆ ಪ್ರಥಮ ವಿಜಯ 

ಸಮ್ಮತ್ತರಂ ಕಾರ್ತಿಗೆ ಪುಣ್ಣಮೆ ಅನ್ನು ತಳೆ 

ಕಾಡಾ ಇರ್ಪತ್ತಯ್ದರ್ಕ್ಕೃಂ ಸಿನ್ನರಸರುಂ ದೇವ 

ಸತ್ತಿಅರಸರು೦ ಮನಸಿಜರುಂ ವಿನ್ನಪ್ಪಂ 

ಕೆಯೆ ಪರಮಕೂಳರ್ಮ್ಮಗನ್ನಿರರಕೇ 

ಸಿಗಳಾಣತ್ತಿ ಆಗ ಪಳ್ಳಿಲ್ಪಿಟ್ಟು 

ಪ್ರಸಾದಂ ಗೆಯ್ದಾರಿದರ್ಕೆ ತೊಂಬತ್ತರು 

ಸಾಸಿರದಾ ಪ್ರಕೃತಿಗಳಲ್ಲೋರು 

—————————— ಣಿಸ ಪದಿಲೋ 

ಮೇಲಿನ ಶಾಸನದಲ್ಲಿ "ತಲಕಾಡ' ಎಂಬುದಕ್ಕೆ ಬಳಸಿರುವ "ತಳೆಕಾಡಾ' ಎಂಬ ದೀರ್ಫಾಕ್ಷರ, 
'ಆಣತಿ'ಗೆ ಬದಲಾಗಿ ಬಳಸಿರುವ "ಆಣತ್ತಿ' ಎಂಬ ಒತ್ತು ಇವುಗಳನ್ನು ಗಮನಿಸಿದರೆ, ಕನ್ನಡ ಭಾಷೆಯ 
ಸ್ಪರೂಪವು ಪೂರ್ವದ ಹಳಗನ್ನಡವಾಗಿತ್ತು ಎಂಬುದು ತಿಳಿಯುತ್ತದೆ. 


354 


ಕ್ರಿಶ.725-26ರ ಇನ್ನೊಂದು ಶಾಸನವು ಸಹ ಪೂರ್ವದ ಹಳಗನ್ನಡ ಭಾಷೆಯಲ್ಲಿ 
ರಚಿತವಾಗಿದ್ದು, "ಒನ್ನು', "ಳಿತ್ಲೋನ್‌' ಪದಗಳನ್ನು ಹೊಂದಿದೆ. ಇದೇ ಕಾಲಘಟ್ಟದ ಮತ್ತೊಂದು 
ಶಾಸನವು ಮೈಸೂರು ತಾಲ್ಲೂಕಿನ ವರುಣ ಗ್ರಾಮದಲ್ಲಿದೆ.?14 ಈ ಶಾಸನವು ಪೂರ್ವದ ಹಳಗನ್ನಡ 
ಭಾಷಾಸ್ತರೂಪದ ಪದಗಳಾದ "ವಿಟ್ಟದು ಒನ್ನ ಡಿಪಾನಿಯೆ ಮೇಳುಂ ಒನ್ಪತ್ತೆ' "ಪಳಿಜ್ನಳ್‌' ಎಂಬಂಥ 
ಪದಗಳನ್ನು ಹೊಂದಿದೆ. ದೇವಲಾಪುರ ಶಾಸನವು ಸಹ '"ವಾರಾಣಾಸಿಯಾ', "ಅಳಾಳ್ಸಿಡಿಶಿದೋನ' 
"ಶಾಸಿರ' ಎಂಬಂತಹ ಪದಗಳೊಡನೆ ಪೂರ್ವದ ಹಳೆಗನ್ನಡ ಭಾಷೆ ಮತ್ತು ಲಿಪಿಯಲ್ಲಿ 


ರಚಿತವಾಗಿದೆ.?15 

ಹಳಗನ್ನಡ ಭಾಷೆ ಮತ್ತು ಲಿಪಿ 

ಕಿ.ಶ.750ರಿಂದ ಕ್ರಿ.ಶ.1150ರವರೆಗೆ ಕನ್ನಡ ಭಾಷೆ ಮತ್ತು ಲಿಪಿಯನ್ನು ಹಳಗನ್ನಡ ಭಾಷೆ ಮತ್ತು 
ಲಿಪಿ ಎಂದು ವಿಂಗಡಿಸಲಾಗಿದೆ. ಕ್ರಿಶ.8ನೇ ಶತಮಾನದ ಗಂಗದೊರೆ ಪೆರ್ಮಾನಡಿಯ ಆಳ್ಗಿಕೆಯ 
ಕಾಲದ ಶಿಲಾಶಾಸನವು ಪೂರ್ವದ ಹಳಗನ್ನಡ ಭಾಷೆ ಮತ್ತು ಲಿಪಿಯನ್ನು ಹೊಂದಿದೆ.?16 
ಪೆರ್ಮಾನಡಿಯ ಆಳ್ಗಿಕೆಯನ್ನು ಉಲ್ಲೇಖಿಸಿರುವ ಕ್ರಿ.ಶ.9ನೇ ಶತಮಾನದ ಕಪ್ಪುಸೋಗೆ ಶಿಲಾಶಾಸನವು 
ಹಳಗನ್ನಡ ಭಾಷೆ ಮತ್ತು ಲಿಪಿಯಲ್ಲಿ ರಚಿತವಾಗಿದೆ.?!' ಕ್ರಿಶ.9ನೇ ಶತಮಾನದ ಹದಿನಾರು?!8 
ಮತ್ತು ಮೂಡಹಳ್ಳಿಯ?! ಶಾಸನಗಳು ಕೂಡ ಇದೇ ಭಾಷೆ ಮತ್ತು ಲಿಪಿಯಲ್ಲಿವೆ. ಈ ಶಾಸನಗಳಲ್ಲಿ 
"ಇದಾನ್‌ ಅರಿದೋನ್‌ ಪಣ್ಞುಮಹಾಪಾತಕನಕ್ಕು' ಎಂಬಂತಹ ಹಳಗನ್ನಡ ಪದಪ್ರಯೋಗಗಳನ್ನು 
ಕಾಣಬಹುದು. 

ಗಂಗದೊರೆ ಸತ್ಯವಾಕ್ಕ ಪೆರ್ಮಾನಡಿಯ ಆಳ್ಲಿಕೆಯ ಕಾಲದ ಕ್ರಿಶ. 10ನೇ ಶತಮಾನದ 
ಶಾಸನವು ಹಳಗನ್ನಡ ಭಾಷೆ ಮತ್ತು ಲಿಪಿಯಲ್ಲಿ ರಚಿತವಾಗಿದೆ. ಕ್ರಿಶ.10ನೇ ಶತಮಾನದ 
ನಗರ್ಲೆಯ ಇನ್ನೆರಡು ಶಾಸನಗಳು ಕೂಡ ಹಳಗನ್ನಡ ಶಾಸನಕ್ಕೆ ಉತ್ತಮ ಉದಾಹರಣೆಗಳಾಗಿವೆ.” 
ಕ್ರಿಶ.1ನೇ ಶತಮಾನದ ವೀರಗಲ್ಲು ಶಾಸನಗಳಲ್ಲಿ ಹಳಗನ್ನಡ ಭಾಷೆ ಮತ್ತು ಲಿಪಿಯು 


ಬಳಕೆಯಾಗಿದೆ.?5?  ಕ್ರಿಶ.1077ರ ಮೂಡಹಳ್ಳಿಯ ಶಾಸನವು?55 “"ವೇದಗಾವುಣ್ಣನ ಮಗಂ” 
"ಪಟ್ಟಿಕಾರರುಂ' ಎಂಬಂತಹ ಬಿಂದುಗಳ ಪದಪ್ರಯೋಗಗಳನ್ನು ಹೊಂದಿದ್ದು, ಈ ಶಾಸನದಂತೆಯೇ 


ಕ್ರಿಶ.1021ರ ನಂದಿಗುಂದ ಶಾಸನದಲ್ಲಿಯೂ?54 ಸಹ ಹಳಗನ್ನಡ ಭಾಷೆಯನ್ನು ಗಮನಿಸಬಹುದು. 


ನಡುಗನ್ನಡ ಭಾಷೆ ಮತ್ತು ಲಿಪಿ 


ಕ್ರಿ.ಶ.1150ರಿಂದ ಕ್ರಿ.ಶ.1500ರವರೆಗೆ ಕನ್ನಡ ಭಾಷೆಯ ಅವಸ್ಥೆಯನ್ನು ನಡುಗನ್ನಡವೆಂಬುದಾಗಿ 
ವಿಭಾಗಿಸಿದ್ದು, ಈ ಕಾಲಘಟ್ಟದ ಅನೇಕ ಶಾಸನಗಳು ಜಿಲ್ಲೆಯಲ್ಲಿ ಲಭ್ಯವಿದೆ. ನಡುಗನ್ನಡ ಕಾಲದಲ್ಲಿ, 
ಭಾಷೆಯು ತನ್ನ ಕ್ಷಿಷ್ಠತೆಯನ್ನು ಕಳೆದುಕೊಂಡು ಸರಳವಾಗಿ ರೂಪುಗೊಂಡಿದೆ. ಉದಾಹರಣೆಯಾಗಿ, 
ಕ್ರಿಶ.1497ರ ನಂಜನಗೂಡಿನ ಶಾಸನದ "ಧರ್ಮವ  ಅಳುಪಿದರೆ ಗಂಗೆಯತಡಿಯಲು 
ಕವಿಲೆಗೋವಧದ ಪಾಪಕ್ಕೆ ಹೋಹನು', 'ಉಮ್ಮತ್ತೂರ ಸೋವಯ್ಯ ದೇವಗಳು 


355 


ಸೋಪಾಲುರಪ್ರಮಾಣಪೂರ್ವಕವಾಗಿ ಸಮರ್ಪಿಸಿಕೊಟ್ಟ ಗ್ರಾಮ' ಎಂಬಂತಹ ಸಾಲುಗಳನ್ನು 


w 


ನಡುಗನ್ನಡ ಶೈಲಿಗೆ ಉದಾಹರಣೆಯಾಗಿ ಗಮನಿಸಬಹುದು.55 
ಹೊಸಗನ್ನಡ ಭಾಷೆ ಮತ್ತು ಲಿಪಿ 


ಭಾಷಾ ದೃಷ್ಟಿಯಿಂದ ಹೊಸಗನ್ನಡ ಕಾಲವನ್ನು ಕ್ರಿಶ.1500ರಂದ ಕ್ರಿ.ಶ.1850ರವರೆಗೆ ಎಂದು 


ವಿಭಾಗಿಸಲಾಗಿದೆ. ಹೊಸಗನ್ನಡ ಕಾಲದ ಭಾಷೆಯು ಇನ್ನಷ್ಟು ಸರಳವಾಗಿದೆ.  ಕ್ರಿ.ಶ.1586ರ 
ತಾಯೂರು ಶಾಸನದ ಸಾಲುಗಳನ್ನು ಉದಾಹರಣೆಯಾಗಿ ಗಮನಿಸಬಹುದು; "ಮಹಾಮಂಡಲೇಶ್ವರ 
ತಿರುಮಲರಾಜಯದೇವ  ಮಹಾಅರಸುಗಳವರು ಹದಿನಾಡ ರಾಮರಾಯನಾಯಕರಿಗೆ ಕೊಟ್ಟ 
ಕೊಡಗಿಯ ಶಿಲಾಶಾಸನದ ಕ್ರಮವೆಂತೆಂದರೆ ನೀನೂ ನಿನ್ನ ಮಗನೂ ನಮ್ಮ ಹೆಸರನು 


ಕರೆಯಲಾಗಿ'6 ಇದೇ ರೀತಿ ಕ್ರಿಶ.1762ರ ಗಟ್ಟವಾಡಿ??' ಶಾಸನದ ಸಾಲುಗಳನ್ನು ಸಹ 
ಉದಾಹರಿಸಲಾಗಿದೆ; " ಇಪ್ಪತ್ತೊಂದು ವರಹವು ಮೂರುಹಣದ ಹುಟ್ಟುವಳಿ ಗ್ರಾಮವನ್ನು ಕ್ರಯ 
ಭೂದಾನವಾಗಿ ಅಪ್ಪಣೆ ಕೊಡಿಸಬೇಕೆಂದು ನೀನು ಹೇಳಿಕೊಂಡು ಇದಕ್ಕೆ ————————— ಸಾಕಲ್ಯವಾಗಿ 
ಕೊಳ್ಳಗಾಲದ ವೀರಶೆಟ್ಟಿ ಮುಖಾಂತ್ರ ಬೊಕ್ಕಸಕ್ಕೆ ವಪ್ಪಿಸ್ತೆಯಾದ ಕಾರಣ” ಎಂಬಂತಹ ಸರಳ ಭಾಷಾ 
ಪ್ರಯೋಗವನ್ನು ಗಮನಿಸಬಹುದು. 

ನವಗನ್ನಡ ಭಾಷೆ ಮತ್ತು ಲಿಪಿ 

ಮೈಸೂರು ಜಿಲ್ಲೆಯಲ್ಲಿ ಕ್ರಿಶ.1೪ನೇ ಶತಮಾನದ ಶಾಸನಗಳೂ ದೊರೆತಿರುವುದರಿಂದ, 
ಸಹಜವಾಗಿಯೇ ನವಗನ್ನಡ ಬಳಕೆಯ ಶಾಸನಗಳು ಲಭ್ಯವಿವೆ. ಇದಕ್ಕೆ ಉದಾಹರಣೆಯಾಗಿ 


ಕಿ,ಶ.19ನೇ ಶತಮಾನದ ದೇವನೂರು ಶಾಸನವನ್ನು ಗಮನಿಸಬಹುದು. ತಿ.ನರಸೀಪುರದ 
ಸೋಸಲೆಯ  ಕ್ರಿಶ19ನೇ ಶತಮಾನದ ಶಾಸನ ಪಾಠವು "ಶ್ರೀಮದ್ವ್ಯಾಸರಾಯರವರ 
ವಿದ್ಯಾಸಂಹ್ಹಾಸನಾಧೀಶ್ಲರರಾದ ಶ್ರೀಮದ್ದಿದ್ಯಾಪೂರ್ಣತೀರ್ಥ ಶ್ರೀಪಾದಂಗಳವರ ಮಠದ ಶ್ರೀ 
ಗೋಪಾಲಕೃಷ್ಣದೇವರಿಗೆ ಮೈಸೂರು ಸಂಸ್ಥಾನಾಧಿಪತಿಗಳಾದ ಶೀಮತ್ಸ ಷ್ಟರಾಜವಡೆಯರವರ 


ಸೇವಾರ್ಥ॥ ಎಂದಿದ್ದು, ಇದು ನವಗನ್ನಡ ಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ.” 

ಇತರೆ ಭಾಷೆ ಮತ್ತು ಲಿಪಿಗಳು 

ಸಂಸ್ಕೃತ ಭಾಷೆ-ಚಂಪೂ ಶೈಲಿ 

ಗಂಗರಾಜ ರಾಚಮಲ್ಲನ ಪೆರ್ಜ್ಗರಂಗಿ ದಾನಶಾಸನದಲ್ಲಿ ಸಂಸ್ಕೃತ ಭಾಷೆ ಮತ್ತು ಪ್ರಾಚೀನ 
ಚಂಪೂ ಶೈಲಿಯನ್ನು ಬಳಸಲಾಗಿದೆ.೨30 ಈ ಶಾಸನದ ಕಾಲ ಕ್ರಿ.ಶ.819 ಆಗಿರುತ್ತದೆ. 

ತಮಿಳು ಭಾಷೆ-ಗ್ರಂಥ ಲಿಪಿ 


ಕುಲೋತ್ಸುಂಗಚೋಳದೇವನ ಕ್ರಿ.ಶ.1100-01ರ ಕಾಲಘಟ್ಟದ ದೇಬೂರು ಶಾಸನವು ತಮಿಳು 
ಭಾಷೆ ಮತ್ತು ಗ್ರಂಥ ಲಿಪಿಯಲ್ಲಿ ರಚಿತವಾಗಿದೆ.231 ಕ್ರಿ.ಶ.12ನೇ ಶತಮಾನದ ದೇಬೂರು ಶಾಸನದಲ್ಲಿ 
ಸಹ ತಮಿಳು ಭಾಷೆ ಮತ್ತು ಗ್ರಂಥ ಲಿಪಿಯನ್ನು ಬಳಸಲಾಗಿದೆ.?3 ನಂಜನಗೂಡು ತಾಲ್ಲೂಕಿನ 


356 


ಕ್ರಿ.ಶ.1204-05ರ ನಂದಿಗುಂದ ಶಾಸನವು ತಮಿಳು ಭಾಷೆ ಮತ್ತು ಗ್ರಂಥ ಲಿಪಿಯಲ್ಲಿದೆ.53 
ಇವುಗಳಲ್ಲದೆ, ಕಿ.ಶ.13. 14. 15 ಮತ್ತು 16ನೇ ಶತಮಾನದ ಕೆಲವು ಶಾಸನಗಳು ಸಹ ತಮಿಳು ಭಾಷೆ. 
ಗ್ರಂಥ ಲಿಪಿಯಲ್ಲಿ ರಚನೆಯಾಗಿರುತ್ತವೆ. 


ತಮಿಳು ಭಾಷೆ-ಗ್ರಂಥ ಮತ್ತು ಅರವ ಲಿಪಿಗಳು 


ಕ್ರಿ.ಶ.1713ರ ತಾಮಶಾಸನವು ತಮಿಳು ಭಾಷೆಯದಾಗಿದ್ದು, ಗಂಥ ಮತ್ತು ಅರವ ಲಿಪಿಗಳಲ್ಲಿ 
ರಚನೆಯಾಗಿದೆ.34 

ಸಂಸ್ಕೃತ ಭಾಷೆ-ತೆಲುಗು ಲಿಪಿ 

ನಂಜನಗೂಡಿನ ಕ್ರಿ.ಶ.14490ರ ತಾಮ್ರ ಶಾಸನವು ಸಂಸ್ಕೃಶ ಭಾಷೆ ತೆಲುಗು ಲಿಪಿಯಲ್ಲಿ 
ರಚಿತವಾಗಿದೆ.೨35 ಕ್ರ.ಶ.1513ರ ನಂಜನಗೂಡಿನ ತಾಮಶಾಸನವು ಸಂಸ್ಕೃತ ಭಾಷೆ ಮತ್ತು ತೆಲುಗು 
ಲಿಪಿಯಲ್ಲಿ ಕೊರೆಯಲ್ಲಟ್ಟದೆ.36 ಕ್ರಿ.ಶ.1576ರ ಕಾಲಘಟ್ಟದ ತಾಮ್ರಶಾಸನವು ಸಹ ಇದೇ ಭಾಷೆ 
ಮತ್ತು ಲಿಪಿಯಲ್ಲಿ ರಚಿತವಾಗಿದೆ.37 ತೇದಿಯಿಲ್ಲದ ನಂಜನಗೂಡಿನ ಇನ್ನೊಂದು ತಾಮ್ರಶಾಸನದಲ್ಲಿ 
ಕೂಡ ಸಂಸ್ಕೃತ ಭಾಷೆ ಮತ್ತು ತೆಲುಗು ಲಿಪಿಯನ್ನು ಬಳಸಲಾಗಿದೆ.535 ಚೆಂಜಿ ಪ್ರಭುಗಳು 
ನಂಜನಗೂಡಿನ ಶೀ ರಾಘವೇಂದಮರಠಕ್ಕೆ ನೀಡಿರುವ ಕೊಡುಗೆಗಳ ಉಲ್ಲೇಖವಿರುವ ಕ್ರಿ.ಶ.1680 
ತಾಮ್ರಶಾಸನವು ಸಂಸ್ಕೃತ ಭಾಷೆ ಹಾಗೂ ತೆಲುಗು ಲಿಪಿಯಲ್ಲಿದೆ.239 

ಸಂಸ್ಕೃತ ಭಾಷೆ-ನಾಗರಿ ಲಿಪಿ 


ಹೆಗ್ಗಡದೇವನಕೋಟೆಯ ಕ್ರಿಶ.1379-80ರ ಸಾಗರೆ ಶಾಸನ?4 ಮತ್ತು ಕ್ರಿಶ. 1493ರ 


ಸರಗೂರು ಶಾಸನದಲ್ಲಿಯೂ ಸಂಸ್ಕೃತ ಭಾಷೆ, ನಾಗರಿ ಲಿಪಿಯನ್ನು ಬಳಸಲಾಗಿದೆ.341 
ನಂಜನಗೂಡಿನ ಕ್ರಿಶ.1543ರ ತಾಮ್ರಶಾಸನವು ಸಂಸ್ಕೃತ ಭಾಷೆ ಮತ್ತು ನಾಗರಿ ಲಿಪಿಯಲ್ಲಿ 


ರಚಿಸಲ್ಲಟ್ಟಿದೆ.?42  ಕ್ರಿಶ.1575ರ ತಾಮ್ರಶಾಸನವು ಸಂಸ್ಕೃತ ಭಾಷೆ ನಾಗರಿ ಲಿಪಿಯಲ್ಲಿ 


ರಚಿತವಾಗಿದೆ.543 ಮೈಸೂರು ಅರಸರ ಕ್ರಿ.ಶ.1663ರ ತಾಮ್ರಶಾಸನವು ಸಂಸ್ಥ ತ ಭಾಷೆ ಮತ್ತು ನಾಗರಿ 
ಲಿಪಿಯನ್ನು ಹೊಂದಿದ್ದು, ಭೂದಾನದ ಮೇರೆ ಅಥವಾ 'ಎಲ್ರೆಕೆಟು ಟ್ರುಗಳನ್ನು ನರವ ಕನ್ನಡ 


ಭಾಷೆಯನ್ನು ಬಳಸಲಾಗಿದೆ.244 
ಸಂಸ್ಕೃತ ಭಾಷೆ-ನಂದಿನಾಗರಿ ಲಿಪಿ 


ಮೈಸೂರು ಜಿಲ್ಲೆಯ ಕೆಲವು ಶಾಸನಗಳು ಸಂಸ್ಕೃತ ಭಾಷೆ ಮತ್ತು ನಂದಿನಾಗರಿ ಲಿಪಿಯಲ್ಲಿ 
ರಚಿತವಾಗಿವೆ. ಉದಾಹರಣೆಯಾಗಿ, ಕ್ರಿಶ.1535ರ ಮೈಸೂರು ಶಾಸನದಲ್ಲಿ ಸಂಸ್ಥತ ಭಾಷೆ ಮತ್ತು 


ನಂದಿನಾಗರಿ ಲಿಪಿಯನ್ನು ಬಳಸಲಾಗಿದೆ.24 


ತೆಲುಗು ಭಾಷೆ ಮತ್ತು ಲಿಪಿ 


357 


ನಂಜನಗೂಡಿನ ರಾಘವೇಂದಮಠದಲ್ಲಿ ದೊರೆತಿರುವ ಕ್ರಿ.ಶ.1679ರ ತಾಮಶಾಸನವು ತೆಲುಗು 
ಭಾಷೆ ಮತ್ತು ತೆಲುಗು ಲಿಪಿಯಲ್ಲಿ ರಚಿತವಾಗಿದೆ.?4 ಇದೇ ಸ್ಥಳದಲ್ಲಿರುವ ಕ್ರಿಶ.1698ರ 
ತಾಮ್ರಶಾಸನದಲ್ಲಿ ತೆಲುಗು ಭಾಷೆ ಮತ್ತು ಲಿಪಿಯನ್ನು ಬಳಸಲಾಗಿದೆ.?47 ಕ್ರಿಶ.1699ರ 


ತಾಮ್ರಶಾಸನವನ್ನು ತೆಲುಗು ಭಾಷೆ ಮತ್ತು ಲಿಪಿಯಲ್ಲಿ ರಚಿಸಲಾಗಿದೆ.?45 ನಂಜನಗೂಡಿನ 
ರಾಘವೇಂದ್ರಮರಠಕ್ಕೆ ನೀಡಿರುವ ಕೊಡುಗೆಗಳನ್ನು ದಾಖಲಿಸಿರುವ ಕ್ರಿ.ಶ.1746ರ ತಾಮ್ರಶಾಸನವು ಸಹ 


ತೆಲುಗು ಭಾಷೆ ಮತ್ತು ಲಿಪಿಯನ್ನು ಹೊಂದಿದೆ. 
ಪರ್ಶಿಯನ್‌ ಭಾಷೆ ಮತ್ತು ಲಿಪಿ 


ಮೈಸೂರು ಜಿಲ್ಲೆಯಲ್ಲಿ ಎರಡು ಪರ್ಶಿಯನ್‌ ಭಾಷೆ ಮತ್ತು ಲಿಪಿಯ ಶಾಸನಗಳು ಇದುವರೆಗೆ 


ದೊರೆತಿವೆ. ಟಿಪ್ಪು ಸುಲ್ತಾನನ ಈ ಶಾಸನದ ಕಾಲ ಕ್ರಿಶ.1797ರದ್ದಾಗಿದ್ದು, ಕಾವೇರಿ ನದಿಗೆ ಸೇತುವೆ 
ಕಟ್ಟದ ವಿಷಯವನ್ನು ಇದು ನಿರೂಪಿಸಿದೆ.೨5 


ಶಾಸನಗಳ ಪರಿಭಾಷೆ 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಬಳಕೆಯಾಗಿರುವ ಕೆಲವು ಪಾರಿಭಾಷಿಕ ಪದಗಳನ್ನು ಕುರಿತು 


ವಿವೇಚಿಸಲಾಗಿದೆ. 


ಬ್ರಹ್ಮದೇಯ: ಪ್ರಾಚೀನ ಶಾಸನಗಳಲ್ಲಿ ಉಕ್ತವಾಗಿರುವ ಈ ಪದವು ಬ್ರಾಹಣರಿಗೆ ನೀಡಿದ 
ಕೊಡುಗೆಗಳನ್ನು ಅಥವಾ ದಾನವನ್ನು ಸೂಚಿಸುತ್ತದೆ. ಬಹ್ಮ ಪದವು ಬ್ರಾಹ್ಮಣನನ್ನು ದೇಯ ಎಂಬ 
ಉತ್ತರ ಪದವು ನೀಡುವುದು ಎಂಬ ಅರ್ಥವನ್ನು ಹೊಂದಿದೆ. ಕದಂಬರ ಕಾಲದ ಶಾಸನದಲ್ಲಿ 
ಮತ್ತು ಗಂಗರ ಪ್ರಾಚೀನ ಶಾಸನಗಳಲ್ಲಿ ಈ ಪದದ ಬಳಕೆಯಾಗಿದೆ. 


ನೆತ್ತರುಕೊಡಿಗೆ: ಯುದ್ದದಲ್ಲಿ ಹೋರಾಡಿ ಮಡಿದ ವೀರನ ಕುಟುಂಬ ಅಥವಾ ಸಂಬಂಧಿಗಳಿಗೆ 
ಜೀವಿತೋಪಾಯಕ್ಕಾಗಿ ನೀಡುವ ಕೊಡುಗೆಯನ್ನು ನೆತ್ತರುಕೊಡಿಗೆ ಎಂದು ಕರೆಯಲಾಗುತ್ತದೆ. 
ಇದರಿಂದ ಮಡಿದ ವೀರನ ವೀರತನವನ್ನು ಮೆಚ್ಚಿ ಸನ್ನಾನಿಸಿದಂತೆಯೂ ಆಗುತ್ತದೆ ಮತ್ತು ಆತನ 
ಕುಟುಂಬಕ್ಕೆ ಜೀವನಾಶ್ರಯ ಕಲ್ಲಿಸಿದಂತೆಯೂ ಆಗುತ್ತದೆ ಎಂಬುದು ಇದರ ಹಿನ್ನೆಲೆಯಲ್ಲಿರುವ 
ಉದ್ದೇಶ. 


ಬಾಳ್ಗಲ್ಲು; ಬಾಳ್‌ ಎಂದರೆ ಕತ್ತಿ ಇದು ಸಹ ನೆತ್ತರುಕೊಡುಗೆಗೆ ಸಮಾನವಾದ ಪದವಾಗಿದೆ. 


ಅರವಟ್ಟಿಗೆ: ಹಿಂದಿನ ಕಾಲದಲ್ಲಿ ಪ್ರಯಾಣ ಹೊರಡುವ ಹಾದಿಹೋಕರಿಗೆ ಬಾಯಾರಿಕೆ ಅಥವಾ 
ದಾಹವನ್ನು ತಣಿಸಲು ಕುಡಿಯುವ ನೀರನ್ನು ಧರ್ಮಾರ್ಥವಾಗಿ ನೀಡುವ ಸ್ಥಳಕ್ಕೆ ಅರವಟಿಗೆ ಎಂದು 
ಹೆಸರು. ಇದನ್ನೊಂದು ಧರ್ಮಕಾರ್ಯವೆಂದು ಭಾವಿಸಿ, ಅರವಟಿಗೆ ನಿರ್ಮಿಸಿ ಅದಕ್ಕೆ 
ನೀರನೆರೆಯುವ ವೆಚ್ಚವನ್ನು ಭರಿಸಲು ಭೂಮಿಯನ್ನು ಕೊಂಡು ದಾನನೀಡಿದ ವಿವರಗಳನ್ನು 
ಶಾಸನಗಳೇ ಒದಗಿಸುತ್ತವೆ. 


358 


ನಿಸಿದಿ: ಸಮಾಧಿಮರಣ ಹೊಂದಿದ ವ್ಯಕ್ತಿಗಳ ಸ್ನಾರಕವನ್ನು ನಿಸಿದಿಗಳಂದು ಕರೆಯಲಾಗುತ್ತದೆ. 
ಸಾಮಾನ್ಯವಾಗಿ ಸಲ್ಲೇಖನ ವ್ರತ ಕೈಗೊಂಡು ಮುಡುಪಿದ ಜೈನಮುನಿಗಳು, ಕಂತಿಯರು, 
ಶ್ರಾವಕ-ಶ್ರಾವಕಿಯರ ಸ್ಮಾರಕಗಳು ಸಹ ನಿಸಿದಿಗೆಗಳಾಗಿವೆ. 


ಸಲ್ಲೇಖನ: ಸಮಾಧಿಮರಣಕ್ಕೆ ಇನ್ನೊಂದು ಹೆಸರು ಸಲ್ಲೇಖನ. ಇದೊಂದು ಜೈನಧಾರ್ಮಿಕ 
ವತವಾಗಿರುತ್ತದೆ. “ಸತ್‌' ಎಂದರೆ ಸಮೀಚೀನ ಅಥವಾ ಒಳ್ಳೆಯ ರೀತಿಯಿಂದ ಎಂದರ್ಥ. 
"'ಲೇಖನ' ಎಂದರೆ ಕೃಶಗೊಳಿಸುವುದು ಅಥವಾ ಕ್ಲೀಂ ಮಾಡುವುದು ಎಂದರ್ಥ. ಶರೀರ ಮತ್ತು 
ಕಷಾಯಗಳನ್ನು ಒಳ್ಳೆಯ ರೀತಿಯಲ್ಲಿ ಅಂದರೆ ಆಗಮೋಕ್ತ ರೀತಿಯಲ್ಲಿ ಕ್ಷೀಣಗೊಳಿಸುವುದಕ್ಕೆ 


ಸಲ್ಲೇಖನ ಎಂದು ಹೇಳುತ್ತಾರೆ.251 


ಸಮಾಧಿ ಮರಣ: ಆದಿ, ವ್ಯಾಧಿ ಮತ್ತು ಉಪಾಧಿರಹಿತವಾಗುವುದನ್ನು ಸಮಾಧಿ ಎಂದು 
ಚರಣಾನುಯೋಗದಲ್ಲಿ ಹೇಳಲಾಗಿದೆ. ಇದರರ್ಥ, ಯಾವುದೇ ರೀತಿಯ ಆಸೆ, ಆಕಾಂಕ್ಷೆ, ರೋಗ, 
ರುಜಿನ ಅಥವಾ ಪದವಿಯ ವ್ಯಾಮೋಹಗಳಿಲ್ಲದ ಸ್ಥಿತಿಯನ್ನು ಸಮಾಧಿಯೆಂದು ಹಾಗೆಯೇ, 
ಇವಾವುದೂ ಇಲ್ಲದ ಮರಣವನ್ನು ಹೊಂದುವುದು ಸಮಾಧಿ ಮರಣ ಎಂದು ಕರೆಯಲಾಗುತ್ತದೆಂದು 
ಡಾ.ಎಂ.ಜಿ.ಮಂಜುನಾಥ ಅವರು ಹೇಳಿದ್ದಾರೆ.5೨ ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಈ ಪದವು 


ವ್ಯಾಪಕವಾಗಿ ಬಳಕೆಯಾಗಿದೆ.೨53 


ಪರೋಕ್ಷವಿನಯ: ಮಡಿದವರ ಸ್ಮಾರಕವಾಗಿ ನಿರ್ಮಿಸುವ ವೀರಗಲ್ಲು ಮತ್ತು ನಿಸಿದಿ ಶಾಸನಗಳಲ್ಲಿ ಈ 


ಪದವು ಸಾಮಾನ್ಯವಾಗಿ ಕಾಣಬರುತ್ತದೆ.೨54 ಒಂದು ಸಾರ್ಥಕ ಉದ್ದೇಶಕ್ಷಾಗಿ ಮಡಿದವರಿಗೆ ಅವರ 
ಅನುಪಸ್ಥಿತಿಯಲ್ಲಿ ಸಲ್ಲಿಸುವ ಕೃತಜ್ಞತೆಯೇ ಈ ಪರೋಕ್ಷ ವಿನಯ ಎಂಬುದಾಗಿ ಅರ್ಥೈಸಬಹುದಾಗಿದೆ. 
ಡಾ.ಆರ್‌.ಶೇಷಶಾಸ್ತ್ರಿಯವರು ಈ ಪದಕ್ಕೆ ಮುಂದಿನಂತೆ ಅರ್ಥವನ್ನು ಹೇಳಿದ್ದಾರೆ. “ಪರೋಕ್ಷ 
ವಿನಯ ಎಂದರೆ ವ್ಯಕ್ತಿಯೊಬ್ಬನು ಯಾವುದೇ ಕಾರಣಕ್ಕಾಗಿ ಮಡಿದಿರಲಿ, ಅವನು ತಮ್ಮ 
ಎದುರಿಗಿಲ್ಲವೆಂದು ಅಲಕ್ಷ್ಯದಿಂದ ಕಾಣದೆ, ಆತನ "ಪರೋಕ್ಷ'ದಲ್ಲಿ ಆತನ ಮರಣೋತ್ತರ ಜೀವನದ 
ಶ್ರೇಯಸ್ಸಿಗೆ ಆತನಿಂದ ಉಪಕೃತರಾದವರು ಮಾಡುವ ಕೃತಜ್ಞತಾ ಪೂರ್ವಕ ಕ್ರಿಯೆಗಳು ಎಂಬುದಾಗಿ 
ಅರ್ಥ ಮಾಡಬಹುದೆಂದು ತೋರುತ್ತದೆ. ವೀರಗಲ್ಲುಗಳಲ್ಲಿಯೂ, ಇತರ ಶಾಸನಗಳಲ್ಲಿಯೂ ಈ 


ಪದವನ್ನು ಇದೇ ಅರ್ಥದಲ್ಲಿ ಪ್ರಯೋಗ ಮಾಡಲಾಗಿದೆ”. 


ಮುಡಿಹು: “ಮುಡಿಪು ಎಂಬುದು ಜೈನ ಪಾರಿಭಾಷಿಕ ಶಬ್ದ್ಬ.೨6 ಈ ಪರಿಭಾಷೆಯ ಅರ್ಥ ಜೈನ 
ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವ ನೋಂಪಿ-ನಿಯಮಗಳಿಗೆ ಅನುಸಾರವಾಗಿ ಸಾವನ್ನು ಹೊಂದುವುದು, 
ಇಲ್ಲವಾಗುವುದು, ಗತಿಸುವುದು ಎಂಬ ಹುರುಳಿರುವ "'ಮುಡಿ' ಎಂಬ ಶಬ್ದಕ್ಕೆ "ಹು' ಎಂಬ 
ಭಾವನಾಮ ಪ್ರತ್ಯಯ ಸೇರಿ "ಮುಡಿಪು' ಶಬ್ದ ಸಿದ್ದಿಸಿದೆ" ಎಂದು ಡಾ.ಹಂಪನಾ ಅವರು 


ಅಭಿಪ್ರಾಯಪಟ್ಟದ್ದಾರೆ.೨57 


ಸಂಗಹವಾಗಿ ಹೇಳಬೇಕೆಂದರೆ, “ಮುಡಿ ಎಂದರೆ ದೇವರಿಗೆ ಮೀಸಲಾದ, ಅರ್ಪಿತವಾದ, 
ಅರ್ಪಿಸಲಟ, ಎಂಬ ಅರ್ಥ ಹೊಮ್ಮುತ್ತದೆ. ನಿಸಿದಿ ಶಾಸನಗಳಲ್ಲಿನ "ಮುಡುಪಿದರು' ಎಂದರೆ 


359 


ಪ್ರಪಂಚದ ಭವಾವಳಿಯ ಬಂಧನದಿಂದ ಮುಕ್ತರಾಗಿ ಜಿನನಿಗೆ ಅರ್ಪಿತರಾದರು, ಜಿನನಲ್ಲಿ 
ಐಕ್ಯರಾದರು, ಮೋಕ್ಷಹೊಂದಿದರು ಎಂಬ ಅರ್ಥ” ಎಂದು ಡಾ.ಎಂ.ಜಿ.ಮಂಜುನಾಥ ಅವರು 


ಹೇಳಿದ್ದಾರೆ.೨8 


ನೋಂಪಿ: "ನೋಂಪಿ' ಎಂಬುದು ಜೈನ ಪಾರಿಭಾಷಿಕ ಪದಗಳಲ್ಲಿ ಒಂದು. ನೋಂಪಿಯನ್ನು ಒಂದು 
ವತ ಅಥವಾ ನಿಯಮವಾಗಿ ಆಚರಿಸಲಾಗುತ್ತದೆ. "ನೋನ್‌' ಎಂದರೆ ವತ ಮಾಡು ಎಂಬರ್ಥವಿದೆ. 
ಜೈನಧರ್ಮೀಯರು ನೋಂಪಿಯ ವ್ರತವನ್ನಾಚರಿಸಿ ಅಥವಾ ನೋನ್ತು ಮುಡಿಪಿದರು ಎಂಬ ಸಂಗತಿ 
ಶಾಸನಗಳಿಂದ ವೇದ್ಯವಾಗುತ್ತದೆ.5 ಅಂದರೆ, ಸಲ್ಲೇಖನ ವ್ರತವನ್ನಾಚರಿಸಿ ಮುಡಿಪಿದರು ಎಂಬ 
ಅರ್ಥ ಬರುತ್ತದೆ. 


ಮಹಾಮಹತ್ತು: ಈ ಪಾರಿಭಾಷಿಕ ಶಬ್ದವು ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಿರುತ್ತದೆ. ವೀರಶೈವ 
ಧರ್ಮದ ಶಾಸನಗಳ ಶಾಪಾಶಯ ವಾಕ್ಯಗಳಲ್ಲಿ “ಥ್ರೂ ಧರ್ಮವನ್ನು ಕೆಡಿಸಿದವರು ಮಹಾಮಹತ್ತಿಗೆ 
ಹೊರಗು, ಗುರುಲಿಂಗ ಜಂಗಮಕ್ಕೆ ಹೊರಗು”? ಎಂಬ ಉಕ್ತಿಗಳು ಕಂಡುಬರುತ್ತವೆ. ವೀರಶೈವ 


ಮಠಗಳಿಗೆ ಈ ಹೆಸರಾಗಿದ್ದಿರಬೇಕೆಂದು ತೋರುತ್ತದೆ.೨60 


ತೆಂಕಣ ಅಯ್ಯಾವಳೆ: "ಅಯ್ಯಾವಳೆ' ಎಂಬುದು ವರ್ತಕ ಸಂಘವನ್ನು ಸೂಚಿಸುವ 
ಪದವಾಗಿದೆಯೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ಪದವು ಮೊದಲಿಗೆ ಐಹೊಳೆಯ 
ಶಾಸನಗಳಲ್ಲಿ ಕಾಣಿಸಿಕೊಂಡಿರುವುದರಿಂದ, ಅಯ್ಯಾವಳಯು ಐಹೊಳೆಯ ರೂಪವಾಗಿರಬೇಕೆಂದು 
ವಿದ್ವಾಂಸರು ತರ್ಕಿಸಿದ್ದಾರೆ. "'ಅಯ್ಯಾವಳೆ ಐನೂರ್ವರು' ಎಂಬುದು ದಕ್ಷಿಣ ಭಾರತದ ಪ್ರಸಿದ್ಧ 
ವರ್ತಕ ಶ್ರೇಣಿಗಳಲ್ಲಿ ಪ್ರಮುಖವಾದುದು. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಕೃಷ್ಣರಾಜನಗರದ 
ಮಿರ್ಲೆ(ಮಿರಿಲೆ)ಯನ್ನು "ತೆಂಕಣ ಅಯ್ಯಾವಳೆ' ಎಂದು ಕರೆಯಲಾಗಿದೆ.591 ಇದೊಂದು ವರ್ತಕ 
ಸಂಘವಾಗಿದ್ದು, ಈ ಸಂಘದ ಸದಸ್ಯರಿಗೆ ತೊಂದರೆಯಾದಲ್ಲಿ ನೆರವಿಗೆ ಸಂಘವು ನಿಲ್ಲುತ್ತಿತ್ತೆಂದು 
ಹಾಗೂ ಇವರು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದರೆಂದು ತಿಳಿದುಬರುತ್ತದೆ. ಸಂಘವು ಪ್ರತ್ಯೇಕ ಧ್ವಜ 
ಮತ್ತು ಲಾಂಛನವನ್ನು ಹೊಂದಿತ್ತೆಂದು ತಿಳಿದುಬರುತ್ತದೆ. ಆದರೆ, ಈ ಸಂಘದ ಕಾರ್ಯವಿಧಾನ, 
ವರ್ತಕ ಶ್ರೇಣಿಯ ಪರಸ್ಪರ ಸಂಬಂಧ ಹಾಗೂ ನಿಯಂತ್ರಣಗಳ ಬಗ್ಗೆ ಇದುವರೆಗೆ ಸ್ಪಷ್ಟವಾಗಿ ಏನೂ 
ತಿಳಿದುಬಂದಿರುವುದಿಲ್ಲ. 


ವೀರಪಾಂಚಾಳರು: ಈ ಶಬ್ದವು ಇದು ಕರಕುಶಲ ವೃತ್ತಿಗಳನ್ನನುಸರಿಸುವ ವೃತ್ತಿಕಾರರಿಗೆ 
ಸಂಬಂಧಿಸಿದ್ದಾಗಿರುತ್ತದೆ. ಈ ವೃತ್ತಿಕಾರರೆಂದರೆ, ಕಂಚುಗಾರ, ಕುಂಬಾರ, ಕಮ್ಮಾರ, ಬಡಗಿ ಮತ್ತು 
ಅಕ್ಕಸಾಲಿ. ಇವರನ್ನು ಪ್ರಾಚೀನ ಸಮಾಜದಲ್ಲಿ ವೀರಪಾಂಚಾಳರೆಂದು ಕರೆಯಲಾಗುತ್ತಿತ್ತು ಈ ಐದು 
ವೃತ್ತಿಗಳೂ ಅಂದಿನ ಸಮಾಜದ ಜನಜೀವನದ ಅವಿಭಾಜ್ಯ ಅಂಗಗಳಾಗಿದ್ದುದರಿಂದ, ಇವರನ್ನು 
ವೀರಪಾಂಚಾಳರು ಎಂದು ಕರೆಯುತ್ತಿದ್ದಿರಬಹುದೆಂದು ತೋರುತ್ತದೆ. ಕೆಲವು ಶಾಸನಗಳಲ್ಲಿ 


ಕುಂಬಾರರ ಬದಲಿಗೆ ಕಲ್ಕುಟಿಗರನ್ನು ಹೆಸರಿಸಿರುವುದನ್ನು ಕಾಣಬಹುದು. 


ಮಠ: ಶಾಸ್ತ್ರೋಕ್ತವಾಗಿ ದೀಕ್ಷೆ ಪಡೆದು ಪೀಠಾಧಿಪತಿಯಾದ ಸನ್ಯಾಸಿಗಳು ನೆಲೆಸುವ ಸ್ಥಳಕ್ಕೆ ಮಠವೆಂದು 
ಹೆಸರು. ಮಠಗಳು ವಿದ್ಯಾದಾನಗಳಲ್ಲೂ ಹಾಗೂ ಸಮಾಜದ ಒಳಿತಿಗಾಗಿ ದುಡಿಯುವಲ್ಲೂ 


360 


ಮಹತ್ತ್ವದ ಪಾತ್ರ ವಹಿಸಿವೆ. ಮಠಗಳು ಧಾರ್ಮಿಕ ಪರಂಪರೆಯ ಆಶ್ರಯತಾಣಗಳಾಗಿವೆಯೆಂದರೆ 
ತಪ್ಪಾಗಲಾರದು. ವಿಜಯನಗರ ಕಾಲದಲ್ಲಿ ಮಠಗಳ ಮೇಲೆ ತೆರಿಗೆಯನ್ನೂ ವಿಧಿಸುತ್ತಿದ್ದು. 
ಶಾಸನಗಳಲ್ಲಿ ಇದನ್ನು "ಮಠದೆರೆ' ಎಂದು ಉಲ್ಲೇಖಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ 
ಕಾಳಾಮುಖಶೈವ, ವೀರಶೈವ, ಶ್ರೀವೈಷ್ಣವ, ಮಾಧ್ವ ಜೈನ ಮಠಗಳಿದ್ದುದು ಶಾಸನಗಳ 


ಉಲ್ಲೇಖಗಳಿಂದ ತಿಳಿದುಬರುತ್ತದೆ.೨63 


ಪತ್ತೊನ್ನಿ: ಪತ್ಗೊನ್ನಿ ಎಂಬುದು ತೆರಿಗೆಗೆ ಸಂಬಂಧಿಸಿದ ಪದವಾಗಿರುತ್ತದೆ. "ಪತ್ತು' ಎಂದರೆ ಹತ್ತು. 
'ಒಂದಿ' ಎಂದರೆ ಒಂದು. ಆದಾಯದ ಅಥವಾ ಇಳುವರಿಯ ಹತ್ತನೇ ಒಂದು ಭಾಗವನ್ನು ಈ 
ಪದವು ಸೂಚಿಸುತ್ತದೆ.394 ಇದಕ್ಕೆ ಸಂವಾದಿಯಾಗಿ "ದಸವಂದ' ಎಂಬ ಶಬ್ದವೂ ಶಾಸನಗಳಲ್ಲಿ 
ಬಳಕೆಯಾಗಿರುವುದನ್ನು ಗಮನಿಸಬಹುದು. 


ಅಯ್ಲೊನ್ನಿ: ಅಯ್ಲೊನ್ನಿ ಎಂಬುದು ತೆರಿಗೆಗೆ ಸಂಬಂಧಿಸಿದ ಪದವಾಗಿರುತ್ತದೆ. ಪತ್ಗೊನ್ನಿ ಪದವು 
ಹತ್ತನೇ ಒಂದು ಭಾಗವನ್ನು ಸೂಚಿಸುವಂತೆ, ಅಯ್ಲೊನ್ನಿ ಪದವು ಐದನೇ ಒಂದು ಭಾಗವನ್ನು 


po) 


ಸೂಚಿಸುತದೆ.೨65 


ಆರಾಧನೆ: ಆರಾಧನೆ ಎಂಬ ಪದವು ಜೈನ ಮತ್ತು ಹಿಂದೂ ಧರ್ಮಗಳಲ್ಲಿ ಪ್ರತ್ತೇಕ ಅರ್ಥಗಳನ್ನು 
ಹೊಂದಿವೆ. ಶಿವಕೋಟ್ಯಾಚಾರ್ಯ ವಿರಚಿತ “ಭಗವತೀ ಆರಾಧನ? ಎಂಬ ಜೈನ ಧಾರ್ಮಿಕ 
ಗಂಥದಲ್ಲಿ ಸಮಾಧಿಮರಣ ಪ್ರಭೇದಗಳು, ಅನುಸರಿಸಬೇಕಾದ ವಿಧಿ-ವಿಧಾನಗಳು ಮುಂತಾದವುಗಳ 
ಬಗ್ಗೆ ವಿವರಿಸಲಾಗಿದೆ. ಆದರೆ, ಹಿಂದೂಧರ್ಮದಲ್ಲಿ ಬಳಸುವ “ಆರಾಧನೆ” ಎಂಬ ಪದಕ್ಕೆ ಹೂಜಿ, 
ಪೂಜೆಯ ವಿಧಿವಿಧಾನಗಳು ಎಂಬರ್ಥವಿದೆ. ದೇವ-ದೇವತೆಯರನ್ನು ಅರ್ಚಿಸುವ ಅರ್ಚಕವೃಂದಕ್ಕೆ 
ಆರಾಧಕರು ಎಂದು ಕರೆಯಲಾಗುತ್ತದೆ.೨66 


ಎಕ್ಕೋಟಿ ತಹೋಧನರು/ಎಕ್ಕೋಟಿ ಸಮಯ: ಶೈವಧರ್ಮದ ಕಾಳಾಮುಖ ಪರಂಪರೆಯ 
ಮುನಿಗಳಿಗೆ ಬಳಸುವ ಪಾರಿಭಾಷಿಕ ಶಬ್ದ ಇದಾಗಿದೆ. ಎಕ್ಕೋಟಿ ಎಂಬುದು ಏಳ್ಳೋಟಿಯ 
ಇನ್ನೊಂದು ರೂಪವಾಗಿದೆ. “ಇದು ವಿಜ್ಞಾನ ಕಲರೆಂಬ ಪಶುಗಳಲ್ಲಿ ಸಮಾಪ್ತ ಕಲುಷರು ಅಸಮಾಪ್ತ 
ಕಲುಷರೆಂಬ ಎರಡು ಬಗೆ ಇರುವುದೆಂದೂ, ಸಮಾಪ್ತ ಕಲುಷರು ವೈದ್ಯೇಶ್ವರ ಪದವಿಯನ್ನು 
ಪಡೆದವರಾದರೆ ಅಸಮಾಪ್ತ ಕಲುಷರು ಮಂತ್ರಗಳಾದರೆಂದೂ ಈ ಮಂತ್ರಗಳು ಏಳುಕೋಟಿ. 
ಮಂತ್ರೇಶ್ವರರು ಏಳುಕೋಟಿಗಳು. ಅಂತೆಯೇ ಈ ಮತಕ್ಕೆ ಎಕ್ಕೋಟಿ ಸಮಯ ಎಂದು 


ಹೆಸರು.”%67 ಎಕ್ಕೋಟಿ ಸಮಯವನ್ನು ಆಚರಿಸುವ ಮುನೀಂದ್ರರು ಎಕ್ಕೋಟಿ ಮುನೀಂದ್ರರು 
ಅಥವಾ ತಪೋಧನರೆಂದು ಶಾಸನಗಳಲ್ಲಿ ಉಕ್ತವಾಗಿದೆ. 


ಪಂಚಮಹಾಪಾತಕಗಳು: ಶಾಸನದ ಶಾಪಾಶಯ ವಾಕ್ಯಗಳಲ್ಲಿ ಕ್ರಿ.ಶ.350ರಿಂದ ಹಿಡಿದು ಮೈಸೂರು 
ಅರಸರ ಕಾಲದವರೆಗೂ ಕಂಡುಬಂದಿರುವ ಸಾರ್ವಕಾಲಿಕ ಶಾಪವೆಂದರೆ "ಶಾಸನದ ಧರ್ಮವನ್ನು 
ಕೆಡಿಸಿದವರು ಪಂಚಮಹಾಪಾತಕಕ್ಕೆ ಈಡಾಗುವರು' ಎಂಬುದು. ಈ ಪಂಚಮಹಾಪಾತಕಗಳೆಂದರೆ, 


361 


ಬಹ್ಮಹತ್ಯೆ (ಬ್ರಾಹ್ಮಣರನ್ನು ವಧಿಸುವುದು), ಗೋಹತ್ಯೆ, ಸ್ತೀಹತ್ಯೆ, ಶಿಶುಹತ್ಯೆ ಮತ್ತು ಗುರುಹತ್ಯೆ. ಇದು 
ಪ್ರಾಚೀನ ಸಮಾಜದಿಂದ ಅರ್ವಾಚೀನ ಸಮಾಜದವರೆಗೂ ನಿಷಿದ್ದವಾದ ಸಂಗತಿಯಾಗಿತ್ತು. 


ಮೈಸೂರು ಜಿಲ್ಲೆಯ ಶಾಸನಗಳ ಸಂಖ್ಯೆ ಅತ್ಯಂತ ವಿಫುಲವಾಗಿದ್ದು, 1500 ಶಾಸನಗಳಿಗೂ 
ಮಿಕ್ಕಿರುವುದರಿಂದ, ಇದರಲ್ಲಿನ ಪಾರಿಭಾಷಿಕ ಪದಗಳ ಸಂಖ್ಯೆಯೂ ಸಹಜವಾಗಿಯೇ ಹೆಚ್ಚಾಗಿರುತ್ತದೆ. 
ಆದರೆ, ಸಂಶೋಧನಾ ಪ್ರಬಂಧದ ಮಿತಿಯಲ್ಲಿ ಇವುಗಳಲ್ಲಿ ಕೆಲವನ್ನು ಮಾತ್ರ ಪ್ರಾಶಿನಿಧಿಕವಾಗಿ 
ಆರಿಸಿಕೊಂಡು ಚರ್ಚಿಸಲಾಗಿದೆ. 


ಫಲಶ್ರುತಿ ಶ್ಲೋಕಗಳು 


ಶಾಸನಗಳನ್ನು ಹಾಕಿಸುವುದೇ ಅಲ್ಲದೆ, ಶಾಸನದ ಆಶಯವನ್ನು ನಡೆಯಗೊಡಬೇಕೆಂಬ ಕಾಳಜಿ 
ಅಂದಿನ ದಾನಿಗಳಲ್ಲಿತ್ತು ಅವರ ನಂತರವೂ ಅಂದರೆ ಶಾಸನಭಾಷೆಯಲ್ಲಿ ಹೇಳುವುದಾದರೆ 
"'ಆಚಂದ್ರಾರ್ಕಪರಿಯಂತರವೂ' ನೀಡಿದ ದಾನ ಅಥವಾ ವಿಧಿಸಿದ ಕಟ್ಟಳಗಳು ನಡೆದುಬರಬೇಕೆಂದು 
ರಾಜ-ಮಹಾರಾಜರ ಅಥವಾ ದಾನಿಗಳ ಇಚ್ಛೆಯಾಗಿತ್ತು. ಇದರಿಂದ, ಜನರ ಧಾರ್ಮಿಕ 
ಭಾವನೆಗಳಿಗೆ ಅನುಗುಣವಾಗಿ, ಶಾಸನದ ಆಶಯವನ್ನು ಪಾಲಿಸಿದರೆ ದೊರೆಯುವ ಪುಣ್ಯಫಲಗಳನ್ನೂ 
ಹಾಗೂ ಕೆಡಿಸಿದರೆ ಅಥವಾ ದಾನದ ಸ್ವತ್ತುಗಳನ್ನು ಅಪಹರಿಸಿದರೆ ಪಡೆಯುವ ಪಾಪದ ಫಲಗಳನ್ನು 
ಶಾಸನದಲ್ಲಿಯೇ ದಾಖಲಿಸುತ್ತಿದ್ದರು. ಇದು ಜನರ ಮೇಲೆ ಪರಿಣಾಮ ಬೀರಿ, ಶಾಸನದ ಆಶಯವು 
ಪಾಲಿತವಾಗುತ್ತಿತ್ತು ಆದುದರಿಂದ, ಫಲಶುಶಿ ಶ್ಲೋಕಗಳು ಶಾಸನದ ಅವಿಭಾಜ್ಯ ಲಿಖಿತಗಳಾಗಿದ್ದವು. 
ದಾನ ನೀಡುವುದಕ್ಕಿಂತ ಇತರರು ನೀಡಿದ ದಾನಗಳನ್ನು ಕಾಪಾಡುವುದು ಹೆಚ್ಚು ಪುಣ್ಕಪ್ರದವೆಂಬ 
ಅನೇಕ ಹೇಳಿಕೆಗಳು ಶಾಸನದಲ್ಲಿ ದೊರೆಯುತ್ತವೆ. ಸಾಮಾನ್ಯವಾಗಿ ಕ್ರಿ.ಶ.12ನೇ ಶತಮಾನದಿಂದ 
ಆರಂಭಿಸಿ ಕ್ರಿ.ಶ.18ನೇ ಶತಮಾನದವರೆಗಿನ ಶಾಸನಗಳಲ್ಲಿ ಅತಿಹೆಚ್ಚಾಗಿ ದಾಖಲಾಗಿರುವ ಫಲಶೃತಿ 
ಶ್ಲೋಕವು "ದಾನಪಾಲನಯೋರ್ಮಧ್ಯೇ ದಾನಚ್ಛೀಯೋನುಪಾಲನಂ। ದಾನಾತ್ಸ್ವರ್ಗಮವಾಷ್ನೋತಿ 
ಪಾಲನಾದಚ್ಛ್ಯುತಂ ಪದಂ। ಸ್ಪದತ್ತಾ ದ್ವಿಗುಣಂ ಪುಣ್ಯಂ ಪರದತ್ತಾನುಪಾಲನಂ। ಪರದತ್ತಾಪಹಾರೇಣ 
ಸ್ಪದತ್ತಂ ನಿಷ್ಠಲಂ ಭವೇತ್‌॥ ಸ್ಪದತ್ತಾ ಪರದತ್ತಾಂ ವಾ ಯೋ ಹರೇತ ವಸುಂಧರಾಂ! ಷಷ್ಠಿರ್ವರ್ಷ 
ಸಹಸ್ರಾಣಿ ವಿಷ್ಠಾಯಾಂ ಜಾಯತೇ ಕ್ರಿಮಿಃ' ಆಗಿರುತ್ತದೆ. 


ಈ ಜಿಲ್ಲೆಯ ಪ್ರಾಚೀನವಾದ ಗಂಗ ಮಾಧವವರ್ಮನ ಕ್ರಿಶ.359ರ ಶಾಸನದಲ್ಲಿ, ಶಾಸನೋಕ್ತ 
ದಾನವನ್ನು ಕಾಪಾಡುವವರು ಮತ್ತು ಹರಣ ಮಾಡುವವರು ಅನುಭವಿಸುವ ಫಲಗಳ ಬಗ್ಗೆ 


ಮುಂದಿನಂತೆ ಹೇಳಲಾಗಿದೆ.೨68 


“ಯೋಸ್ಕಾಭಿರಕ್ಷಿತಾ ಸ ತತ್ನಲಭಾಗ್ಗವತಿ ಯೋಸ್ಕಾಭಿಹರ್ತಾ 
ಸ ಪಂಚಮಹಾಪಾತಕಸಂಯುಕ್ತೋ ಭವತಿ 
ಅಪಿ ಚ ಮನುಗೀತಾಶ್ಲೋಕ ಬಹುಭಿರ್ವಸುಧಾಭುಕ್ತಾ 
ರಾಜಭಿಸ್ಪಗರಾದಿಭಿಃ ಯಸ್ಯ ಯಸ್ಯ ಯದಾಭೂಮಿಸ್ಪಸ್ಯ ಸ್ಯ ತದಾ ಫಲಂ॥ ಸ್ಪದತ್ತಾಂ ಪರದತ್ತಾಂ 
ವಾಯೋ ಹರೇತ ವಸುಂಧರಾಂ ಷಷ್ನಿವರ್ಷಸಹಸ್ರಾಕಿ ಘೋರೇ ತಮಸಿ ಪಚ್ಯತೇ। ಸ್ಪ್ವದಾತುಂ 


ದ್‌ 


362 


ಸುಮಹಚ್ಛಕ್ಕನ್ನುಃಖಮನ್ಯಾ ರ್ತ್ವಪಾಲನಂ ದಾನಂ 
ವಾ ಪಾಲನಂ ವೇತಿ ದಾನಾಚ್ಛೇಯೋನುಪಾಲನಮಿತಿ MES 
ಪ್ರವರ್ದ್ಧ್ಧನ ವಿಪುಲೈಶ್ವರ್ಯಸ್ಯ” 


ಗಂಗ ಶ್ರೀಪುರುಷನ ಶಾಸನದಲ್ಲಿ, ಶಾಸನದ ಧರ್ಮವನ್ನು ಅಳಿದವನು ವಾರಣಾಸಿಯಲ್ಲಿ 
ಸಾವಿರ ತಪೋಧನರನ್ನು, ಸಾವಿರ ಕವಿಲೆಯನ್ನು ಕೊಂದ ಪಂಚಮಹಾಪಾತಕಕ್ಕೆ ಈಡಾಗುವನು' 


ಎಂದು ಹೇಳಲಾಗಿದೆ.269 


ಕ್ರಿಶ.4462ರ ಕದಂಬ ಶಿವಮೃಗೇಶವರ್ಮನ ಶಾಸನದಲ್ಲಿ "ದಾನವನ್ನು ಅಪಹರಿಸಿದವನು 
ಪಂಚಮಹಾಪಾತಕಕ್ಕೆ ಒಳಗಾಗುವನು ಹಾಗೂ ಪಾಲಿಸುವವನು ಸಗರ ರಾಜನಂತೆ 


ಭೂಮಿಯನ್ನಾಳುವನು' ಎಂಬ ಫಲವನ್ನು ಹೇಳಲಾಗಿದೆ.?0 


ಕ್ರಿ.ಶ.10-11ನೇ ಶತಮಾನಗಳಲ್ಲಿ ಕಾಳಾಮುಖ ಪರಂಪರೆಯು ಪ್ರಬಲವಾಗಿದ್ದ ಸಂದರ್ಭದಲ್ಲಿ, 
ನೀಡಿದ ದಾನವನ್ನು ಅಪಹರಿಸಿದರೆ ಅಥವಾ ಕೆಡಿಸಿದರೆ ಗಂಗೆಯ ತಡಿಯ ವಾರಣಾಸಿಯಲ್ಲಿ ಸಾವಿರ 
ಕವಿಲೆಯನ್ನು ಮತ್ತು ಏಳ್ವೋಟಿ ಮುನೀಂದರನ್ನು ವಧಿಸಿದ ದೋಷವುಂಟಾಗುತ್ತದೆಂದು ಶಾಸನಗಳು 
ತಿಳಿಸಿವೆ. ಇದೇ ವೈಷ್ಣವ ಶಾಸನಗಳಲ್ಲಿ ಏಳ್ಕೋಟಿ ಮುನೀಂದರ ಬದಲಿಗೆ ವೇದಾಢ್ಕರನ್ನು ಕೊಂದ 
ಪಾಪವುಂಟಾಗುತ್ತದೆಂದು ಹೇಳಲಾಗಿದೆ. ವಿಜಯನಗರ ಅರಸರ ಶಾಸನಗಳಲ್ಲೂ ಇವೇ ಶಾಪಾಶಯ 
ಮತ್ತು ಪುಣ್ಯಾಶಯ ವಾಕ್ಯಗಳು ಕಂಡುಬರುತ್ತವೆ. 


ಹೊಯ್ದಳರ ಕಾಲದ ಶಾಸನಗಳಲ್ಲಿ, “ದಾನವನ್ನು ಪಾಲಿಸಿದವರು ವಾರಣಾಸಿ ಮುಖ್ಯವಾದ 
ತೀರ್ಥಗಳಲ್ಲಿ ಸಹಸ್ತವೇದ ಪಾರಂಗತರಾದ ಬ್ರಾಹ್ಮಣರಿಗೆ ಸಾಲಂಕಾರ ಮಾಡಿದ ಕಪಿಲೆಗಳನ್ನು 
ದಾನಮಾಡಿದ ಪುಣ್ಯ ಹಾಗೂ ದಾನವನ್ನು ಅಳಿದವರಿಗೆ ಇದೇ ತೀರ್ಥಗಳಲ್ಲಿ ಬ್ರಾಹ್ಮಣರು ಮತ್ತು 
ಕಪಿಲೆಯನ್ನು ಅಳಿದ ಮಹಾಪಾತಕ' ಎಂಬಂತಹ ಪುಣ್ಯಾಶಯ ಮತ್ತು ಶಾಪಾಶಯಗಳನ್ನು 


ನೋಡಬಹುದು.?1! 


ಕಿ.ಶ.15ನೇ ಶತಮಾನದಿಂದೀಚೆಗೆ ಶಾಸನಗಳಲ್ಲಿ ಗಂಗೆಯ ತಡಿಯ ವಾರಣಾಸಿಯಲ್ಲಿ ತಮ್ಮ 
ತಂದೆ ತಾಯಿಯರನ್ನು ಕೊಂದ ಅಥವಾ ಸೋದರಮಾವನನ್ನು ಕೊಂದ ಪಾಪದ ವಿವರಗಳ 
ಶಾಪಾಶಯಗಳು ಸೃಷ್ಟಿಯಾಗಿವೆ. ಚಂಗಾಳ್ಳರ ಕಾಲದ ಶಾಸನದಲ್ಲಿಯಂತೂ, ಸೋದರಿಯನ್ನು 
ವರಿಸಿದ ಪಾಪಕ್ಕೆ ಹೋಹರು ಎಂಬಂತಹ ಶಾಪಾಶಯಗಳಿವೆ. ಇದನ್ನೂ ಮೀರಿ ಅತಿ ಅಶ್ಲೀಲವಾದ 
ಶಾಪಗಳ ಬಳಕೆ ಚಂಗಾಳ್ಸರ ಶಾಸನಗಳಲ್ಲಿ ಕಂಡುಬರುತ್ತದೆ. ಕ್ರಿ.ಶ.1556ರ ವಿಜಯನಗರದ ಅರಸರ 
ಆಳ್ಳಿಕೆಯ ಕಾಲದ ಶಾಸನದಲ್ಲಿ "ಈ ಶಾಸನ ಪ್ರಮಾಣಿಗೆ ಅಳುಪಿದಡೆ ಸತ್ತ ನಾಯ ತಿಂದವರು” 


ಎಂಬಂಥ ಶಾಪಾಶಯಗಳನ್ನು ನೋಡಬಹುದು.೨! ಕೆಲವು ಶಾಸನಗಳು ನಾಯಿಗೆ ಬದಲಾಗಿ 
ಕತ್ತೆಯನ್ನು ಉಲ್ಲೇಖಿಸಿವೆ. 


363 


ಮೈಸೂರು ಅರಸರ ಕಾಲದ ಶಾಸನಗಳಲ್ಲಿ, ಶಾಸನೋಕ್ತ ದಾನವನ್ನು ಕಾಪಾಡುವವನಿಗೆ 


ಸಂತಾನವೃದ್ಧಿ ಮತ್ತು ಭುವನಾಧಿಪತ್ಯಗಳ ಫಲ ದೊರಕುತ್ತದೆಂದು ಹೇಳಲಾಗಿದೆ.೨15 ಕ್ರಿಶ.18ನೇ 
ಶತಮಾನದ ಶಾಸನವೊಂದು ನೀಡಿದ ಅಗಹಾರ ಕೊಡುಗೆಯ ದಾನವನ್ನು ಪಾಲಿಸಿದವರು 
ಕಪಿಲಾತೀರ್ಥದ ದಂಡೆಯ ಮೇಲಿರುವ ನಂಜನಗೂಡಿನ ಶೀಕಂಠೇಶ್ವರನ ಲಿಂಗಪೂಜೆಯನ್ನು 


ಮಾಡಿದ ವಿಪ್ರರ ಪುಣ್ಯವನ್ನು ಪಡೆಯುತ್ತಾರೆಂದು ಉಲ್ಲೇಖಿಸಿದೆ.೨74 


ಶಾಸನೋಲ್ಲೇಖಿತ ಪಂಚಮಹಾಪಾತಕಗಳೆಂದರೆ, ಬಹ್ಮಹತ್ಯೆ, ಗೋಹತ್ಯೆ, ಸ್ತೀಹತ್ಯೆ, ಶಿಶುಹತ್ತೆ 
ಮತ್ತು ಗುರುಹತ್ಯೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಕ್ರಿಶ.4ನೇ ಶತಮಾನದಿಂದ 12ನೇ 
ಶತಮಾನದವರೆಗೆ ಶಾಪಾಶಯ ವಾಕ್ಯಗಳು ಒಂದು ಸಿದ್ದ ಮಿತಿಯಲ್ಲಿ ರಚನೆಯಾಗಿದ್ದು, 13ನೇ 
ಶತಮಾನದಿಂದ ಈಚೆಗೆ ಚಂಗಾಳ್ಳರ ಕಾಲದವರೆಗೂ ಹಂತಹಂತವಾಗಿ ಅಶ್ಲೀಲತೆಯನ್ನು 
ಹೆಚ್ಚಿಸಿಕೊಂಡೇ ರಚನೆಯಾಗಿವೆ. ಬಹುಶಃ ಇದಕ್ಕೆ ಅಂದಿನ ಸಮಾಜದ ಮನೋಧರ್ಮಗಳು 


ಕಾರಣವಾಗಿದ್ದಿರಬಹುದಾದ  ಸಾಧ್ಯತೆಗಳಿವೆ.'5  ಶಾಸನಾಧಾರದಲ್ಲಿ ಹೇಳುವುದಾದರೆ, ಈ 
ಬೆಳವಣಿಗೆಗಳು ಕಿ.ಶ.17ನೇ ಶತಮಾನದ ಶಾಸನಗಳಲ್ಲಿ ಕಾಣಿಸಿಕೊಂಡಿವೆ. ತದನಂತರ, ಮೈಸೂರು 
ಅರಸರ ಆಳ್ಗಿಕೆಯ ಉಚ್ಛ್ರಾಯ ಕಾಲದಲ್ಲಿ ಮತ್ತೆ ಶಾಪಾಶಯ ರಚನೆಯ ಭಾಷೆಯು ಶಿಷ್ಟ ಭಾಷೆಯ 
ರೂಪವನ್ನು ಪಡೆದಿರುವುದನ್ನು ಗಮನಿಸಬಹುದು. 


ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಉಕ್ತರಾಗಿರುವ ಶಾಸನ ಕವಿಗಳು, ಎಲ್ಲ ರೀತಿಯ ಛಂಧೋ 
ಪ್ರಯೋಗಗಳನ್ನೂ ಈ ಜಿಲ್ಲೆಯ ಶಾಸನಗಳಲ್ಲಿ ಮಾಡಿದ್ದಾರೆ. ಕನ್ನಡ ಭಾಷೆಯ ಆರಂಭಕಾಲದಿಂದ 
ಕ್ರಿ.ಶ.19ನೇ ಶತಮಾನದವರೆಗಿನ ಎಲ್ಲ ಮಜಲುಗಳನ್ನೂ ಈ ಜಿಲ್ಲೆಯ ಶಾಸನಗಳಲ್ಲಿ 
ಗುರುತಿಸಬಹುದಾಗಿದೆ. ಗಂಗರ ಕಾಲದ ಕನ್ನಡ ಶಾಸನಗಳು ಗದ್ಮಪಕಾರದಲ್ಲಿ ರಚನೆಯಾಗಿದ್ದರೆ, 
ಚೋಳರ ತಮಿಳು ಶಾಸನಗಳು ಹೆಚ್ಚು ಕಾವ್ಯಾತ್ಮಕ ಅಂಶಗಳನ್ನು ಒಳಗೊಂಡಿವೆ. ಹೊಯ್ದಳರ 
ಕಾಲದ ಶಾಸನಗಳು ಸಾಹಿತ್ಯಕ ಅಂಶಗಳಿಂದ ಸಂಪದ್ಧರಿತವಾಗಿವೆ. ವಿಜಯನಗರದ ಶಾಸನಗಳು 
ಗದ್ಯರೂಪದಲ್ಲಿ ರಚಿತವಾಗಿದ್ದರೆ, ಚಂಗಾಳ್ನರ ಶಾಸನಗಳು ವಿಷಯ ನಿರೂಪಣೆಗೆ ಆಡುಭಾಷೆಯನ್ನೇ 
ಆಶ್ರಯಿಸಿವೆ. ಮೈಸೂರು ಅರಸರ ಶಾಸನಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರುವಂಥವು 
ಅತಿಹೆಚ್ಚು ಕಾವ್ಯಾತ್ಮಕವಾಗಿವೆ. ಕನ್ನಡ ಭಾಷೆಯ ಶಾಸನಗಳು ವಿಷಯ ನಿರೂಪಣೆಗಷ್ಟೇ 
ಸೀಮಿತವಾಗಿವೆ. 


364 


ಕೊನೆಟಿಪ್ಪಣಿಗಳು 


ಡಾ.ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಪುಟ 48. 
. ಪೂರ್ವೋಕ್ತ ಪುಟ 49. 


. ಡಾ. ಬಾ.ರಾ.ಗೋಪಾಲ್‌, ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಮೈಸೂರು - 103, 
ಹುಟ 237. 
. ಪೂರ್ವೋಕ್ವ, ಮೈಸೂರು — 169: ವರುಣ, ಪುಟ 294 
ಪೂರ್ವೋಕ್ತ, ಮೈಸೂರು — 168: ವರುಣ, ಪುಟ 293; 
ಪೂರ್ವೋಕ್ತ, ಮೈಸೂರು — 223: ಕುಕ್ಕರಹಳ್ಳಿ, ಪುಟ 321. 


. ಡಾ.ಎಂ.ಜಿ.ಮಂಜುನಾಥ: ಶಾಸನ ಪರಿಶೋಧನೆ, ಪುಟ 28. 


365 


6. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 151: 
ತಲಕಾಡು, ಪುಟ 557. 


7. ಪೂರ್ವೋಕ್ತ, ಮೈಸೂರು - 26: ಪುಟ 160, ಕ್ರಿ.ಶ.1860. 


8. ಪೂರ್ವೋಕ್ವ, ತಿ.ನರಸೀಪುರ - 218: ತಲಕಾಡು, ಪುಟ 595. 

9. ಪೂರ್ವೋಕ್ತ, ಮೈಸೂರು -— 103, ಪುಟ 237. 

10. ಪೂರ್ವೋಕ್ತ ಕೃಷ್ಣರಾಜನಗರ-31, ಚಿಕ್ಕಹನಸೋಗೆ, ಪುಟ 19. 

1. ಪೂರ್ವೋಕ್ತ, ಮೈಸೂರು-104, ಪುಟ 239. 

12. ಪೂರ್ವೋಕ್ತ ಸಂಪುಟ 3: ನಂಜನಗೂಡು - 204: ಇಗ್ನಲಿ, ಪುಟ 296. 


13. ಪೂರ್ವೋಕ್ತ, ನಂಜನಗೂಡು - 208: ತಾಯೂರು, ಪುಟ 299. 


14. ಡಾ.ಎಂ.ಜಿ. ಮಂಜುನಾಥ, ಡಾ.ಜಿ.ಕೆ.ದೇವರಾಜಸ್ತಾಮಿ: ಕನ್ನಡ ಲಿಪಿವಿಕಾಸ, ಪುಟ 181. 


15. ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ತಿ.ನರಸೀಪುರ - 245: 
ತಡಿಮಾಲಿಂಗಿ, ಪುಟ 626. 


16. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು - 214: ಸುತ್ತೂರು. ಪುಟ 311. 
17. ಪೂರ್ವೋಕ್ತ, ಸಂಪುಟ 5: ತಿ.ನರಸೀಪುರ -230: ತಡಿಮಾಲಿಂಗಿ, ಪುಟ 613. 
18. ಪೂರ್ವೋಕ್ತ, ಸಂಪುಟ 3: ನಂಜನಗೂಡು -213: ಸುತ್ತೂರು, ಪುಟ 310. 
19. ಪೂರ್ವೋಕ್ತ, ನಂಜನಗೂಡು -215: ಸುತ್ತೂರು, ಪುಟ 31. 

20. ಪೂರ್ವೋಕ್ತ ನಂಜನಗೂಡು - 113: ಪುಟ 203. 

21. ಪೂರ್ವೋಕ್ತ, ನಂಜನಗೂಡು - 112: ಪುಟ 200. 

22. ಪೂರ್ವೋಕ್ತ ನಂಜನಗೂಡು - 116: ಪುಟ 218. 

23. ಪೂರ್ವೋಕ್ತ, ನಂಜನಗೂಡು - 117: ಪುಟ 224. 

24. ಪೂರ್ವೋಕ್ತ, ನಂಜನಗೂಡು - 124: ಪುಟ 243. 

25. ಪೂರ್ವೋಕ್ತ ಸಂಪುಟ 5: ಮೈಸೂರು - 112: ಆನಂದೂರು, ಪುಟ 262. 


26. ಪೂರ್ವೋಕ್ತ, ಮೈಸೂರು — 169: ವರುಣ, ಪುಟ 294. 


2, 


28. 


29: 


30. 


31. 


32. 


ಸಿತಿ. 


34. 


ಪನಿ: 


36. 


೨] 


38. 


39. 


ಪೂರ್ವೋಕ್ತ, 


ಪೂರ್ವೋಕ್ತ, 


366 


ಸಂಪುಟ 3, ಹೆಗ್ಗಡದೇವನಕೋಟೆ - 60, ಬೆಳತೂರು, ಪುಟ 464. 


ಹೆಗ್ಗಡದೇವನಕೋಟೆ — 6], ಹೆಬ್ಬಲಗುಪ್ತೆ, ಹುಟ 467. 


ಡಾ.ಎಂ.ಜಿ.ಮಂಜುನಾಥ: ಮಾಸಿಗಲ್ಲು ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು, ಪುಟ 73. 


ಡಾ. ಬಾ.ರಾ.ಗೋಪಾಲ್‌, ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಕೃಷ್ಣರಾಜನಗರ-35, 


ಚಿಕ್ಕಹನಸೋಗೆ, ಪುಟ 21. 


ಪೂರ್ವೋಕ್ತ, 


237, 

ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ತಿರುಮಕೂಡಲು ನರಸೀಪುರ-257, ದೊಡ್ಡಹುಂಡಿ, ಪುಟ 639. 


ಟಿ.ಎಲ್‌.ಜಗದೀಶ: ಶೋಧ ಭಾರತಿ, ಪುಟ 57. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಮೈಸೂರು-103: ಪುಟ 


ಸಂಪುಟ 4, ಪಿರಿಯಾಪಟ್ಟಣ-49, ಹಿಟ್ಟ ಹೆಬ್ಬಾಗಿಲು, ಪುಟ 532. 
ಸಂಪುಟ 3, ನಂಜನಗೂಡು-175, ಬಸವನಪುರ; ಪುಟ 279. 
ಸಂಪುಟ 5, ಕೃಷ್ಣರಾಜನಗರ-48, ಸಾಲಿಗ್ರಾಮ, ಪುಟ 44. 
ಸಂಪುಟ 3, ಹೆಗ್ಗಡದೇವನಕೋಟಿ-90 ಸರಗೂರು, ಪುಟ 497. 
ನಂಜನಗೂಡು-278, ದೇವನೂರು, ಪುಟ 352. 


ಸಂಪುಟ 5, ಕೃಷ್ಣರಾಜನಗರ-49, ಸಾಲಿಗ್ರಾಮ, ಪುಟ 49. 


40. ಪೂರ್ವೋಕ್ತ ಸಂಪುಟ 3, ನಂಜನಗೂಡು-402; ಗಟ್ಟವಾಡಿ, ಪುಟ 547. 


4]. 


42 


43 


44 


45 


46 


47 


48 


ಪೂರ್ವೋಕ್ತ, ಸಂಪುಟ 5, ಕೃಷ್ಣರಾಜನಗರ 105, ಗಳಿಗೇಕೆರೆ, ಪುಟ 99. 


.ಪೂರ್ಮೋಕ್ತ 
.ಪೂರ್ವೋಕ್ತ, 
. ಪೂರ್ಪೋಕ್ತ 
.ಪೂರ್ವೋಕ್ತ, 
. ಪೂರ್ಪೋಕ್ತ 
.ಪೂರ್ವೋಕ್ತ, 


.ಪೂರ್ವೋಕ್ತ, 


ಸಂಪುಟ 3, ನಂಜನಗೂಡು-314, ಗಟ್ಟವಾಡಿ, ಹುಟ 379. 


ನಂಜನಗೂಡು-294, ದೊಡ್ಡಹೊಮ್ಮ ಹುಟ 366. 
ಸಂಪುಟ ನ, ಕೃಷ್ಣರಾಜನಗರ 36, ಚಿಕ್ಕ್ಷಹನಸೋಗೆ, ಹುಟ 23. 


ಸಂಪುಟ 3, ನಂಜನಗೂಡು-178, ತಾಂಡ್ಯ, ಪುಟ 283. 
ಹೆಗ್ಗಡದೇವನಕೋಟಿ-60 ಬೆಳತೂರು, ಪುಟ 464. 


ಹೆಗ್ಗಡದೇವನಕೋಟೆ 123, ಕಿತ್ತೂರು, ಪುಟ 514. 


ಸಂಪುಟ 5, ಕೃಷ್ಣರಾಜನಗರ 33, ಚಿಕ್ಕಹನಸೋಗೆ, ಪುಟ 19. 


49. 


5೦. 


51. 


೨2. 


ವಿಪಿ. 


೨4. 


೨, 


56. 


57 


58. 


ಲ, 


60. 


61. 


62 


63 


64 


65. 


66. 


67. 


68. 


69. 


70. 


7. 


ಪೂರ್ವೋಕ್ತ, ಕೃಷ್ಣರಾಜನಗರ 25, ಚಿಕ್ಕಹನಸೋಗೆ, ಪುಟ 16. 


ಪೂರ್ವೋಕ್ತ, ಕೃಷ್ಣರಾಜನಗರ 118, ಲಾಳನಹಳ್ಳಿ, ಪುಟ 142. 


ಪೂರ್ವೋಕ್ತ ಸಂಪುಟ 3, ಹೆಗ್ಗಡದೇವನಕೋಟೆ 50, ಬೆಳತೂರು, ಪುಟ 460. 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
. ಪೂರ್ಮೋಕ್ತ 
.ಪೂರ್ವೋಕ್ತ, 
. ಪೂರ್ಪ್ಮೋಕ್ತ 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ನಂಜನಗೂಡು 322, ಕೂಡ್ಲಾಪುರ, ಪುಟ 387. 


ಸಂಪುಟ ನ, 


ತಿ.ನರಸೀಪುರ 40, ತುಂಬಲ, ಹುಟ 440. 


ತಿ.ನರಸೀಪುರ 41, ತುಂಬಲ, ಪುಟ 441. 


ತಿ.ನರಸೀಷಮರ 126, ಹಿರಿಯೂರು, ಪುಟ 541. 


ತಿ.ನರಸೀಪುರ 162, ತಲಕಾಡು, ಪುಟ 566. 


ಸಂಪುಟ 3, 


ಸಂಪುಟ ನ, 


ಸಂಪುಟ 4, 


ಹೆಗ್ಗಡದೇವನಕೋಟೆ 48, ಬೆಳತೂರು, ಮಟ 459. 


ಮೆ 


ಿಸೂರು-204, ದೇವಗಳ್ಳಿ, ಮಟ 309. 


ಹೆಗ್ಗಡದೇವನಕೋಟೆ 47, ಬೊಪ್ಪನಹಳ್ಳಿ, ಪುಟ 457. 
ಪಿರಿಯಾಪಟ್ಟಣ 122, ದೊಡ್ಡಬೆಲಹಾಳು, ಹುಟ 570. 


ತಿ. ನರಸೀಷಮುರ 256, ಹೆಮ್ಮಿಗೆ, ಮಟ 634. 


ಪಿರಿಯಾಪಟ್ಟಣ 45, ಬೆಕ್ಕರೆ, ಪುಟ 531. 


ಪಿರಿಯಾಪಟಣ 54, ಆನೆವಾಳು, ಮಟ 536. 


pe 


ಸಂಪುಟ 3, 


ಹೆಗ್ಗಡದೇವನಕೋಟೆ 89 ಸರಗೂರು, ಪುಟ 483. 


ನಂಜನಗೂಡು-110; ಪುಟ 189. 


ನಂಜನಗೂಡು 285, ರಂಗೂಪುರ, ಮಟ 360. 


ನಂಜನಗೂಡು-398;, ಪುಟ 538. 


ಸಂಪುಟ ನ, 


ಮೃ 


ಸಂಪುಟ 3, 


ತಿ.ನರಸೀಪುರ 105, ಸೋಸಲೆ, ಪುಟ 504. 


ಸೂರು 105, ಪುಟ 250. 


ನಂಜನಗೂಡು-115; ಪುಟ 211. 


ನಂಜನಗೂಡು-116; ಪುಟ 218. 


367 


(8 


7 


(9) 


74. 


7 


Nn 


76. 


EL 


78. 


2: 


80. 


81. 


[ud 


82. 


83. 


84. 


85. 


86. 


87. 


88. 


89. 


90. 


9]. 


92 


93 


368 


ಪೂರ್ವೋಕ್ತ, ನಂಜನಗೂಡು-113; ಪುಟ 203. 


. ಪೂರ್ವೋಕ್ತ ನಂಜನಗೂಡು-114 ಪುಟ 209. 


ಪೂರ್ವೋಕ್ತ ನಂಜನಗೂಡು-112; ಪುಟ 200. 

. ಪೂರ್ವೋಕ್ತ್ಕ, ನಂಜನಗೂಡು 292, ದಾಸನೂರು, ಪುಟ 365. 
ಪೂರ್ವೋಕ್ತ, ನಂಜನಗೂಡು-11; ಪುಟ 193. 

ಪೂರ್ವೋಕ್ತ ಸಂಪುಟ 4, ಪಿರಿಯಾಪಟ್ಟಣ 134, ಚಿಕ್ಕಮಳಲಿ, ಪುಟ 577. 
ಪೂರ್ವೋಕ್ತ್ವ ಪಿರಿಯಾಪಟ್ಟಣ 20, ಹಳಗನಹಳ್ಳಿ, ಪುಟ 518. 
ಪೂರ್ವೋಕ್ತ, ಸಂಪುಟ 3, ನಂಜನಗೂಡು 117, ಪುಟ 223. 
ಪೂರ್ವೋಕ್ತ ಹೆಗ್ಗಡದೇವನಕೋಟೆ 97 ಮುಳ್ಳೂರು ಪುಟ 501. 
ಪೂರ್ವೋಕ್ತ, ನಂಜನಗೂಡು 212, ಗಜ್ಜಿಗನಹಳ್ಳಿ, ಪುಟ 301. 
ಪೂರ್ವೋಕ್ತ, ನಂಜನಗೂಡು 332. ಹೆಂಮರಗಾಲ, ಪುಟ 394. 
ಪೂರ್ವೋಕ್ತ, ಸಂಪುಟ 5, ತಿ.ನರಸೀಪುರ 107, ಸೋಸಲೆ, ಪುಟ 512. 
ಪೂರ್ವೋಕ್ತ, ಮೈಸೂರು-104, ಪುಟ 239. 

ಕನ್ನಡ ವಿಷಯ ವಿಶ್ವಕೋಶ-ಸಂಪುಟ |; ಪುಟ 1148. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಮೈಸೂರು-99, ಪುಟ 
209. 


ಪೂರ್ವೋಕ್ತ, ಸಂಪುಟ 3, ನಂಜನಗೂಡು 122, ಪುಟ 239. 
ಪೂರ್ವೋಕ್ತ, ಸಂಪುಟ 5, ಮೈಸೂರು-201, ಮದ್ದೂರು, ಪುಟ 308. 
ಪೂರ್ವೋಕ್ತ, ತಿ.ನರಸೀಪುರ 110, ಸೋಸಲೆ, ಪುಟ 516. 
ಪೂರ್ವೋಕ್ತ, ತಿ.ನರಸೀಪುರ 115, ಸೋಸಲೆ, ಪುಟ 528. 
ಪೂರ್ವೋಕ್ತ, ಸಂಪುಟ 3, ನಂಜನಗೂಡು 123, ಪುಟ 241. 

. ಪೂರ್ವೋಕ್ತ ಸಂಪುಟ 5, ತಿ.ನರಸೀಪುರ 16, ಪುಟ 349. 


. ಪೂರ್ವೋಕ್ತ, ಮೈಸೂರು - 112: ಆನಂದೂರು, ಪುಟ 262. 


369 


94. ಪೂರ್ವೋಕ್ತ, ಸಂಪುಟ 3, ನಂಜನಗೂಡು-178, ತಾಂಡ್ಯ, ಪುಟ 283. 

95. ಪೂರ್ವೋಕ್ತ, ಸಂಪುಟ 5, ಕೃಷ್ಣರಾಜನಗರ 36. ಚಿಕ್ಕ್ಷಹನಸೋಗೆ, ಪುಟ 23. 
96. ಪೂರ್ವೋಕ್ತ ಸಂಪುಟ 3, ಹೆಗ್ಗಡದೇವನಕೋಟೆ 60 ಬೆಳತೂರು, ಪುಟ 464. 
97. ಪೂರ್ವೋಕ್ತ, ನಂಜನಗೂಡು 322, ಕೂಡ್ಲಾಪುರ, ಹುಟ 387. 

98. ಪೂರ್ವೋಕ್ತ, ಸಂಪುಟ 5, ತಿ.ನರಸೀಪುರ 126, ಹಿರಿಯೂರು, ಪುಟ 541. 
99. ಪೂರ್ವೋಕ್ವ, ತಿ.ನರಸೀಪುರ 256, ಹೆಮ್ಮಿಗೆ, ಹುಟ 634. 

100. ಪೂರ್ವೋಕ್ತ ಸಂಪುಟ 4, ಪಿರಿಯಾಪಟ್ಟಣ 134, ಚಿಕ್ಕಮಳಲಿ, ಪುಟ. 577. 
101.ಪೂರ್ವೋಕ್ತ, ಸಂಪುಟ 3, ನಂಜನಗೂಡು-11; ಪುಟ 193. 

102. ಪೂರ್ವೋಕ್ತ, ನಂಜನಗೂಡು 212, ಗಜ್ಜಿಗನಹಳ್ಳಿ, ಹುಟ 301. 

103. ಪೂರ್ಮೋಕ್ತ ಸಂಪುಟ 5, ತಿ.ನರಸೀಪುರ 93, ಸೋಮನಾಥಪುರ, ಪುಟ 486. 
104. ಪೂರ್ವೋಕ್ತ, ಮೈಸೂರು-223, ಕುಕ್ಕರಹಳ್ಳಿ, ಪುಟ 321. 

105. ಪೂರ್ವೋಕ್ತ ತಿ.ನರಸೀಪುರ-312, ಆಲ್ಲೋಡು, ಪುಟ 666. 

106. ಪೂರ್ವೋಕ್ತ ತಿ.ನರಸೀಪುರ-220, ಕಲಿಯೂರು, ಪುಟ 602. 

107. ಪೂರ್ವೋಕ್ತ ಸಂಪುಟ 3, ಹೆಗ್ಗಡದೇವನಕೋಟೆ 60, ಬೆಳತೂರು, ಪುಟ 464. 
108. ಪೂರ್ವೋಕ್ತ, ಸಂಪುಟ 5, ಕೃಷ್ಣರಾಜನಗರ-34, ಚಿಕ್ಕಹನಸೋಗೆ, ಪುಟ 20. 
109. ಪೂರ್ವೋಕ್ತ, ಕೃಷ್ಣರಾಜನಗರ-40. ಚಿಕ್ಕಹನಸೋಗೆ, ಪುಟ 25. 
110.ಪೂರ್ವೋಕ್ವ, ತಿ.ನರಸೀಷುರ-40, ತುಂಬಲ, ಪುಟ 440. 

111. ಪೂರ್ವೋಕ್ವ ತಿ.ನರಸೀಪುರ-236, ತಡಿಮಾಲಿಂಗಿ, ಪುಟ 617. 

112. ಪೂರ್ವೋಕ್ತ 4, ಪಿರಿಯಾಪಟ್ಟಣ-125, ರಾವಂದೂರು, ಪುಟ 571. 

113. ಪೂರ್ವೋಕ್ತ್ವ ಸಂಪುಟ 5, ಮೈಸೂರು-104, ಪುಟ 239. 
114.ಪೂರ್ವ್ಮೋಕ್ತ, ಮೈಸೂರು-99, ಪುಟ 209. 

115. ಡಾ.ಕೆ.ವಿ.ಪುಟ್ಟಪ್ಪ(ಪ್ರಸಂ.): ಕನ್ನಡ ಕೈಪಡಿ, ಪುಟ 80. 


116.ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 80. 


ಊಟ 


370 


117. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ; ಪುಟ 82. 


ಊಟ 


118. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ತಿ.ನರಸೀಪುರ-151, 
ತಲಕಾಡು, ಪುಟ 557. 


119.ಪೂರ್ವೋಕ್ತ, ಸಂಪುಟ 3, ನಂಜನಗೂಡು-1, ಪುಟ 193. 
120. ಪೂರ್ವೋಕ್ತ, ಸಂಪುಟ ೨, ಮೈಸೂರು-99, ಹುಟ 209. 
121. ಪೂರ್ಮ್ವೋಕ್ವ ತಿ.ನರಸೀಪುರ-14, ಪುಟ 331. 

122. ಪೂರ್ವೋಕ್ವ ತಿ.ನರಸೀಪುರ-16, ಪುಟ 349. 

123. ಪೂರ್ವೋಕ್ವ, ಕೃಷ್ಣರಾಜನಗರ-47, ಹನಸೋಗೆ, ಪುಟ 35. 
124. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 82. 


125. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, ನಂಜನಗೂಡು-11, 
ಹುಟ 193; 
ಪೂರ್ವೋಕ್ತ, ನಂಜನಗೂಡು-113, ಪುಟ 203; 
ಪೂರ್ವೋಕ್ತ, ನಂಜನಗೂಡು-115, ಪುಟ 
21; ಪೂರ್ವೋಕ್ತ, 
ಹೆಗ್ಗಡದೇವನಕೋಟಿ-149, ಪುಟ 527; 
ಪೂರ್ವೋಕ್ತ, ಸಂಪುಟ 5, ತಿ.ನರಸೀಪುರ-88, ಸೋಮನಾಥಪುರ, ಪುಟ 475; 
ಪೂರ್ವೋಕ್ತ, ತಿ.ನರಸೀಪುರ-96, ಸೋಮನಾಥಪುರ, ಪುಟ 491. 
126. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 82. 


ಊಟ 


127. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಮೈಸೂರು-157, 
ಚಾಮುಂಡಿಬೆಟ್ಟ ಪುಟ 285. 


128. ನಾಗವರ್ಮ: ಛಂದೋಂಬುಧಿ, ಪುಟ 33. 


129. ಬಾ.ರಾ.ಗೋಪಾಲ (ಸಂ), ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಮೈಸೂರು-99, 
ಹುಟ 209. 


130. ಪೂರ್ವೋಕ್ತ, ತಿ.ನರಸೀಪುರ-105 & 106, ಸೋಸಲೆ, ಪುಟ 504 & 510. 


131. ಪೂರ್ವೋಕ್ತ ಸಂಪುಟ 3, ನಂಜನಗೂಡು-1, ಪುಟ 193. 


132. ಪೂರ್ವೋಕ್ತ ಸಂಪುಟ 5, ತಿ.ನರಸೀಪುರ-261 & 278, ಮೂಗೂರು, ಪುಟ 642 
ಮತು 652. 


133. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 82. 


ಊಟ 


137. 


371 


134. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, ನಂಜನಗೂಡು-115, 
ಹುಟ 211 


ಊಟ 


135. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 83. 


136. ಬಾ.ರಾ.ಗೋಪಾಲ (ಸಂ), ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, 
ಹೆಗ್ಗಡದೇವನಕೋಟಿ- 149, ಸಾಗರೆ, ಪುಟ 527. 


ಪೂರ್ವೋಕ್ತ, ಸಂಪುಟ 5, ತಿ.ನರಸೀಪುರ-14, ಪುಟ 331. 
138. ನಾಗವರ್ಮ: ಛಂದೋಂಬುಧಿ, ಪುಟ 35. 


139. ಬಾ.ರಾ.ಗೋಪಾಲ (ಸಂ), ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಕೃಷ್ಣರಾಜನಗರ-47. 
ಹನಸೋಗೆ, ಪುಟ 36. 

140. ಪೂರ್ವೋಕ್ವ ತಿ.ನರಸೀಪುರ-14, ಪುಟ 331. 

141.ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 84. 


142. ಬಾ.ರಾ.ಗೋಪಾಲ (ಸಂ), ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಕೃಷ್ಣರಾಜನಗರ-47, 
ಹನಸೋಗೆ, ಪುಟ 35. 
143. ಡಾ.ಕೆ.ವಿ.ಪುಟಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 84. 


ಬ ೩ 


144. ಬಾ.ರಾ.ಗೋಪಾಲ (ಸಂ), ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಕೃಷ್ಣರಾಜನಗರ-117, 
ಮಾಚನಹಳ್ಳಿ ಪುಟ 114. 


145. ಪೂರ್ವೋಕ್ವ, ಮೈಸೂರು-225, ಪುಟ 322. 


146. ಪೂರ್ವೋಕ್ವ ತಿ.ನರಸೀಪುರ-151, ತಲಕಾಡು, ಪುಟ 557. 


147. ಪೂರ್ವೋಕ್ತ ಸಂಪುಟ 3, ನಂಜನಗೂಡು-137, ಹುಲ್ಲಹಳ್ಳಿ, ಪುಟ 258. 
148. ಪೂರ್ವೋಕ್ವ ನಂಜನಗೂಡು-402, ಗಟ್ಟವಾಡಿ, ಪುಟ 547. 
149. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಡಿ, ಪುಟ 85. 


ಊಟ 


150. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, 
ನಂಜನಗೂಡು-402, ಗಟ್ಟವಾಡಿ, ಪುಟ 547. 


151. ಪೂರ್ವೋಕ್ತ್ಕ ನಂಜನಗೂಡು-113, ಪುಟ 203. 
152. ಪೂರ್ವೋಕ್ತ್ವ ಸಂಪುಟ 5, ಮೈಸೂರು-26, ಹುಟ 160. 
153. ಪೂರ್ವೋಕ್ವ ಮೈಸೂರು-208, ಪುಟ 312. 


154. ಪೂರ್ವೋಕ್ವ ತಿ.ನರಸೀಪುರ-151, ತಲಕಾಡು, ಪುಟ 557. 


372 


155. ಪೂರ್ವೋಕ್ವ ಕೃಷ್ಣರಾಜನಗರ-35, ಚಿಕ್ಕಹನಸೋಗೆ, ಪುಟ 21. 
156. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 86. 


157. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಮೈಸೂರು-99, 
ಹುಟ 209. 


158. ಪೂರ್ವೋಕ್ವ ತಿ.ನರಸೀಪುರ-14, ಪುಟ 331. 


159. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 87. 


160. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, ನಂಜನಗೂಡು-398; 
ಹುಟ 538. 


161.ಪೂರ್ವೋಕ್ತ ಹೆಗ್ಗಡದೇವನಕೋಟಿ-89; ಸರಗೂರು, ಪುಟ 483. 
162. ಪೂರ್ವೋಕ್ತ, ಸಂಪುಟ ೨, ಮೈಸೂರು-105; ಹುಟ 250. 
163. ಪೂರ್ವೋಕ್ವ ತಿ.ನರಸೀಪುರ-105, ಸೋಸಲೆ, ಪುಟ 504. 
164. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ; ಪುಟ 87. 


165. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಕೃಷ್ಣರಾಜನಗರ-47, 
ಹನಸೋಗೆ, ಪುಟ 35. 


166. ನಾಗವರ್ಮ: ಛಂದೋಂಬುಧಿ, ಪುಟ 44. 


167. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, 
ನಂಜನಗೂಡು-402; ಗಟ್ಟವಾಡಿ, ಪುಟ 547. 


168. ಪೂರ್ವೋಕ್ತ ಸಂಪುಟ 5, ತಿ.ನರಸೀಪುರ-96, ಸೋಮನಾಥಪುರ, ಪುಟ 491. 
169. ಪೂರ್ವೋಕ್ತ್ವ ತಿ.ನರಸೀಪುರ-17, ಪುಟ 416. 

170. ಪೂರ್ವೋಕ್ತ, ಮೈಸೂರು-99, ಹುಟ 209. 

171. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ; ಪುಟ 88. 


172. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಮೈಸೂರು-104, 
ಹುಟ 239. 


173. ಪೂರ್ವೋಕ್ವ ತಿ.ನರಸೀಪುರ-16, ಪುಟ 349. 
174. ಪೂರ್ವೋಕ್ವ ಕೃಷ್ಣರಾಜನಗರ-46, ಹನಸೋಗೆ, ಪುಟ 28. 


175. ಡಾ.ಎಂ.ಚೆದಾನಂದಮೂರ್ತಿ: ಸಂಶೋಧನಾ ತರಂಗ-2, ಪುಟ 197. 


373 


176. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 87. 


177. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, ನಂಜನಗೂಡು-15; 
ಪುಟ 211. 


178. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ; ಪುಟ 88. 
179. ಪೂರ್ವೋಕ್ವ ಪುಟ 88. 
180. ಪೂರ್ವೋಕ್ತ ಪುಟ 89. 
181. ಪೂರ್ವೋಕ್ತ, ಪುಟ 89]. 


182. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 4, ಹುಣಸೂರು-16, 
ರಾಮಪಟ್ಟಣ, ಪುಟ 489. 


183. ಪೂರ್ವೋಕ್ವ ಪಿರಿಯಾಪಟ್ಟಣ-114, ಸಂನ್ಯಾಸಿಪರ, ಪುಟ 562. 
184. ಪೂರ್ವೋಕ್ತ ಪುಟ 90. 
185. ಪೂರ್ವೋಕ್ತ್ವ ಪುಟ 90. 


186. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ತಿ.ನರಸೀಪುರ-220, 
ಕಲಿಯೂರು, ಪುಟ 602. 


187. ಪೂರ್ವೋಕ್ವ ಸಂಪುಟ 4, ಪಿರಿಯಾಪಟ್ಟಣ-7, ಮಲ್ಲಿನಾಥಪುರ, ಪುಟ 511. 
188. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 90. 


189. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಕೃಷ್ಣರಾಜನಗರ-35, 
ಚಿಕ್ಕ್ಷಹಪನಸೋಗೆ, ಪುಟ 21. 


190. ಪೂರ್ವೋಕ್ತ ಸಂಪುಟ 4, ಹುಣಸೂರು-24, ಧರ್ಮಾಪುರ, ಪುಟ 496. 
191.ಪೂರ್ವೋಕ್ತ ಸಂಪುಟ 3, ನಂಜನಗೂಡು-402, ಗಟ್ಟವಾಡಿ, ಪುಟ 547. 
192. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ; ಪುಟ 91. 


193. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಕೃಷ್ಣರಾಜನಗರ-47, 
ಹನಸೋಗೆ, ಪುಟ 35. 


194. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 92. 


195. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, 
ಹೆಗ್ಗಡದೇವನಕೋಟಿ- 89; ಸರಗೂರು, ಪುಟ 483. 


196. ಪೂರ್ವೋಕ್ತ ನಂಜನಗೂಡು-115; ಪುಟ 211. 


197. 


198. 


199. 


200. 


201. 


ಪೂರ್ವೋಕ್ತ, 


ಪೂರ್ವೋಕ್ತ, 


374 


ನಂಜನಗೂಡು-11, ಪುಟ 193. 


ಸಂಪುಟ 5, ತಿ.ನರಸೀಪುರ-225, ಕಲಿಯೂರು, ಪುಟ 604. 


ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ; ಪುಟ 96. 


ಪೂರ್ವೋಕ್ತ, 


ಪುಟ 96. 


ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, 
ಹೆಗ್ಗಡದೇವನಕೋಟಿ- 60, ಬೆಳತೂರು, ಪುಟ 464. 


202. ಡಾ.ಕೆ.ವಿ.ಪುಟ್ಟಪ್ಪ(ಪ್ರ.ಸಂ.): ಕನ್ನಡ ಕೈಪಿಡಿ, ಪುಟ 97. 


pe 


w 


203. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಮೈಸೂರು-99, 


ಪುಟ 


ಕ್ರಿ.ಶ.1663. 


209, ಕ್ರಿ.ಶ.1674. 


ಪೂರ್ವೋಕ್ತ, ತಿ.ನರಸೀಪುರ-218, ತಲಕಾಡು, ಪುಟ 595, 


204. ನಾಗವರ್ಮ: ಛಂದೋಂಬುಧಿ, ಪುಟ 81. 


205. ಬಾ.ರಾ.ಗೋಪಾಲ (ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 3, 
ಹೆಗ್ಗಡದೇವನಕೋಟಿ- 60, ಬೆಳತೂರು, ಪುಟ 464. 


206. 


207. 


208. 


209. 


210. 


211. 


212, 


213. 


214. 


215, 


216. 


217. 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ವ, 


ಸಂಪುಟ ೨, ಮೈಸೂರು-99, ಮಟ 209, ಕ್ರಿ.ಶ.1674. 
ಮೈಸೂರು-92, ಮಟ 199, ಕ್ರಿ.ಶ.1660. 

ಸಂಪುಟ 3, ನಂಜನಗೂಡು-11, ಪುಟ 193, ಕ್ರಿ.ಶ.1575. 
ಸಂಪುಟ 5, ಕೃಷ್ಣರಾಜನಗರ-46, ಪುಟ 28, ಕ್ರಿ.ಶ.1761. 
ಕೃಷ್ಣರಾಜನಗರ-47. ಮಟ 36, ಕ್ರಿ.ಶ.1761. 

ಸಂಪುಟ 4, ಪಿರಿಯಾಪಟ್ಟಣ-114, ಮುಟ 562, ಕ್ರಿ.ಶ.1568. 
ಸಂಪುಟ 5, ತಿ.ನರಸೀಪುರ-207, ತಲಕಾಡು, ಪುಟ 590. 
ತಿ.ನರಸೀಪುರ-307, ತಲಕಾಡು, ಆಲ್ಲೋಡು, ಪುಟ 665. 
ಮೆ 


ಲ 


ಮೃ 


ಸೂರು-183, ವರುಣ, ಮಟ 299. 
ಸೂರು-192, ದೇವಲಾಪುರ, ಪುಟ 303. 
ಸಂಪುಟ 3, ನಂಜನಗೂಡು-147, ಕಣೆನೂರು, ಪುಟ 266. 


ನಂಜನಗೂಡು-148, ಕಪುಸೋಗೆ, ಹುಟ 267. 


218. 


219; 


220. 


221. 


222, 


223, 


224. 


225, 


226. 


22, 


228, 


229; 


230. 


231. 


23 


233; 


234. 


235; 


236. 


23. 


238. 


239. 


240. 


241. 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


375 


ನಂಜನಗೂಡು-190, ಹದಿನಾರು, ಪುಟ 289. 
ನಂಜನಗೂಡು-192 & 193, ಮೂಡಹಳ್ಳಿ, ಹುಟ 290. 
ನಂಜನಗೂಡು-195, ಮೂಡಹಳ್ಳಿ, ಪುಟ 291. 
ನಂಜನಗೂಡು-239 & 240, ನಗರ್ಲೆ, ಪುಟ 326 & 327. 
ನಂಜನಗೂಡು-197 & 199, ಮೂಡಹಳ್ಳಿ, ಪುಟ 292 & 293. 
ನಂಜನಗೂಡು-198, ಮೂಡಹಳ್ಳಿ, ಪುಟ 292. 
ನಂಜನಗೂಡು-201, ನಂದಿಗುಂದ, ಪುಟ 294. 
ನಂಜನಗೂಡು-181, ಮುಳ್ಳೂರು, ಪುಟ 285. 
ನಂಜನಗೂಡು-208, ತಾಯೂರು, ಪುಟ 299. 
ನಂಜನಗೂಡು-317, ಗಟ್ಟವಾಡಿ, ಹುಟ 381. 


ನಂಜನಗೂಡು-279, ದೇವನೂರು, ಪುಟ 357. 


ಸಂಪುಟ ನ, ತಿ.ನರಸೀಪುರ-118, ಸೋಸಲೆ-ಪುಟ 538. 


ಕೃಷ್ಣರಾಜನಗರ-49, ಸಾಲಿಗಾಮ, ಪುಟ 49. 


ಸಂಪುಟ 3, ನಂಜನಗೂಡು-131, ದೇಬೂರು, ಪುಟ 253. 
ನಂಜನಗೂಡು-132, ದೇಬೂರು, ಪುಟ 254. 


ನಂಜನಗೂಡು-203, ನಂದಿಗುಂದ, ಹುಟ 296. 
ಸಂಪುಟ 5: ತಿ.ನರಸೀಪುರ - 115: ಸೋಸಲೆ, ಪುಟ 528. 


ಸಂಪುಟ 3, ನಂಜನಗೂಡು-110, ಪುಟ 189. 
ನಂಜನಗೂಡು-113, ಪುಟ 203. 
ನಂಜನಗೂಡು-112, ಪುಟ 200. 
ನಂಜನಗೂಡು-114, ಪುಟ 209. 
ನಂಜನಗೂಡು-121, ಪುಟ 237. 
ಹೆಗ್ಗಡದೇವನಕೋಟಿ-149, ಸಾಗರೆ, ಪುಟ 527. 


ಹೆಗ್ಗಡದೇವನಕೋಟಿ-89, ಸರಗೂರು, ಪುಟ 4823. 


242. 


243. 


244. 


245. 


246. 


247, 


248. 


249. 


250. 


251. 


252. 


23; 


376 


ಪೂರ್ವೋಕ್ತ, ನಂಜನಗೂಡು-115, ಪುಟ 211. 

ಪೂರ್ವೋಕ್ತ, ನಂಜನಗೂಡು-11, ಪುಟ 193. 

ಪೂರ್ವೋಕ್ತ, ನಂಜನಗೂಡು-124, ಪುಟ 243. 

ಪೂರ್ವೋಕ್ತ, ಸಂಪುಟ 5, ಮೈಸೂರು-105, ಪುಟ 250. 
ಪೂರ್ವೋಕ್ತ, ಸಂಪುಟ 3, ನಂಜನಗೂಡು-119, ಪುಟ 232. 
ಪೂರ್ವೋಕ್ತ, ನಂಜನಗೂಡು-120, ಪುಟ 234. 

ಪೂರ್ವೋಕ್ತ, ನಂಜನಗೂಡು-122, ಪುಟ 239. 

ಪೂರ್ವೋಕ್ತ ನಂಜನಗೂಡು-123, ಪುಟ 241. 

ಪೂರ್ವೋಕ್ತ ಸಂಪುಟ 5, ಮೈಸೂರು-112, ಆನಂದೂರು, ಪುಟ 262. 
ಡಾ.ಎಂ.ಜಿ.ಮಂಜುನಾಥ: ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ 101. 
ಪೂರ್ವೋಕ್ತ, ಪುಟ 99. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ-36: 


ಚಿಕ್ಕಹನಸೋಗೆ, ಪುಟ 23. 


254. 


255; 


256. 


257, 


258. 


259; 


260. 


261. 


262. 


263. 


ಪೂರ್ವೋಕ್ತ, ಕೃಷ್ಣರಾಜನಗರ-36: ಚಿಕ್ಕಹನಸೋಗೆ - ಪುಟ 23. 
ಡಾ.ಆರ್‌.ಶೇಷಶಾಸ್ತಿ: ಕರ್ನಾಟಕದ ವೀರಗಲ್ಲುಗಳು, ಪುಟ 75. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ - 59: 
ಸಾಲಿಗ್ರಾಮ, ಪುಟ 63. 


ಡಾ.ಹಂಪ ನಾಗರಾಜಯ್ಯ; ಸಾಂತರರು-ಒಂದು ಅಧ್ಯಯನ, ಹುಟ 185. 


ಡಾ.ಎಂ.ಜಿ.ಮಂಜುನಾಥ: ನಿಸಿದಿ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಪುಟ 107. 


ಬಾ.ರಾ.ಗೋಪಾಲ್‌(ಸಂ): ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5: ಕೃಷ್ಣರಾಜನಗರ - 59: 
ಸಾಲಿಗ್ರಾಮ, ಪುಟ 63. 


ಪೂರ್ವೋಕ್ವ ಸಂಪುಟ 4, ಪಿರಿಯಾಪಟ್ಟಣ-94, ಕುಡಕೂರು, ಪುಟ 553. 
ಪೂರ್ವೋಕ್ವ ಸಂಪುಟ 5: ಕೃಷ್ಣರಾಜನಗರ - 88: ಮಿರ್ಲೆ, ಪುಟ 92. 
ಪೂರ್ವೋಕ್ತ, ಸಂಪುಟ 3: ಗುಂಡ್ಲುಪೇಟೆ - 17: ಪುಟ 18, ಕ್ರಿ.ಶ.1372. 


ಪೂರ್ವೋಕ್ತ ಸಂಪುಟ 5: ಮೈಸೂರು —2:ಪುಟ 145. 


377 


264. ಪೂರ್ವೋಕ್ತ, ಸಂಪುಟ 5, ತಿ.ನರಸೀಪುರ - 253, ಹೆಮ್ಮಿಗೆ-ಪುಟ 633 ಕ್ರಿ.ಶ.8ನೇ 
ಶತಮಾನ. 


265. ಪೂರ್ವೋಕ್ತ್ವ ತಿ.ನರಸೀಪುರ - 146, ವಿಜಯಪುರ, ಪುಟ 554 ಕ್ರಿಶ.9ನೇ ಶತಮಾನ. 
266. ಪೂರ್ವೋಕ್ತ ಸಂಪುಟ 3: ನಂಜನಗೂಡು-241: ನಗರ್ಲೆ-ಪುಟ 327. 
267. ಕಪಟರಾಳ ಕೃಷ್ಣರಾಯ: ಕರ್ನಾಟಕ ಲಾಕುಳ ಶೈವರ ಇತಿಹಾಸ, ಪುಟ 85. 


268. ಡಾ. ಬಾ.ರಾ.ಗೋಪಾಲ್‌, ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 5, ಮೈಸೂರು - 103, 
ಮಟ 237. 


269. ಪೂರ್ವೋಕ್ವ ತಿ.ನರಸೀಪುರ - 46, ಬನ್ನೂರು, ಪುಟ 446. 

270. ಪೂರ್ವೋಕ್ವ ಸಂಪುಟ 4: ಪಿರಿಯಾಪಟ್ಟಣ-49: ಹಿಟ್ಟಿಹೆಬ್ಬಾಗಿಲು, ಪುಟ 532. 
27]. ಪೂರ್ವೋಕ್ವ ತಿ.ನರಸೀಪುರ - 40, ತುಂಬಲ, ಪುಟ 440, ಕ್ರಿ.ಶ.1180. 

272. ಪೂರ್ವೋಕ್ವ ತಿ.ನರಸೀಪುರ - 42, ತುಂಬಲ, ಪುಟ 443. 

273. ಪೂರ್ವೋಕ್ತ, ಮೈಸೂರು -— 99, ಪುಟ 209. 

274. ಪೂರ್ವೋಕ್ವ ತಿ.ನರಸೀಪುರ - 14, ಪುಟ 331. 


275. ಪೂರ್ವೋಕ್ತ, ಸಂಪುಟ 4: ಪಿರಿಯಾಪಟ್ಟಣ-90: ನೆಲವಾಡಿ, ಪುಟ 551. 


* % ok Ok Ok 


370 


ಮೈಸೂರು ಜಿಲ್ಲೆಯು ಚಾರಿತ್ರಿಕವಾಗಿ ಅತ್ಯಂತ ಪ್ರಾಚೀನವಾದ ಪ್ರದೇಶವಾಗಿದೆ. ಕ್ರಿಪೂ.3ನೇ 


ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನು ಅಂದು ಮಹಿಷಕವೆಂದು ಹೆಸರಾಗಿದ್ದ 
ಮೈಸೂರಿಗೆ ಥೇರ ಮಹಾದೇವನನ್ನು ಬೌದ್ಧಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿದ್ದ ಉಲ್ಲೇಖ 
ಶ್ರೀಲಂಕಾದಲ್ಲಿ ದೊರೆತಿರುವ 'ದೀಪವಂಸ' ಮತ್ತು "ಮಹಾವಂಸ' ಕೃತಿಗಳಿಂದ ದೊರೆಯುತ್ತದೆ. 
ಕ್ರಿಪೂ.1ನೇ ಶತಮಾನಕ್ಕೆ ಸೇರಿದ ತಮಿಳುನಾಡಿನ ಸಿತ್ತನ್ನವಾಸಲ್‌ ಶಾಸನದಲ್ಲಿ "ಎರುಮಿನಾಟ್ಟು' 
ಅಂದರೆ "ಎಮ್ಮೆಯ ನಾಡು' ಎಂಬ ಹೆಸರಿನಿಂದ ಮಹಿಷಮಂಡಲವನ್ನು ಉಲ್ಲೇಖಿಸಲಾಗಿದೆ. 
ಪ್ರಾಕೃತಿಕವಾಗಿ ಸಹ ಮೈಸೂರು ಜಿಲ್ಲೆಯು ಸಂಪದ್ಧರಿತವಾಗಿದೆ. ಪ್ರಾಗೈತಿಹಾಸಿಕ ನೆಲೆಗಳನ್ನು ಈ 
ಜಿಲ್ಲೆಯಲ್ಲಿ ಗುರುತಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ದೊರೆತಿರುವ ವಿಫುಲ ಸಂಖ್ಯೆಯ ಶಾಸನಗಳು, 
ಈ ಪ್ರದೇಶದ ಸಾಂಸ್ಕೃಶಿಕ ಚರಿತ್ರೆಗೆ ಸಾಕ್ಷಿಯಾಗಿವೆ. 


ಶಾಸನಗಳು ನಮ್ಮ ದೇಶದ ಇತಿಹಾಸದ ಪುನಾರಚನೆಗೆ ಇರುವ ನಂಬಲರ್ಹ 
ಆಧಾರಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಶಾಸನಗಳನ್ನು ಆಧರಿಸಿ, ಸಮಗವಾದ 
ಅಧ್ಯಯನವನ್ನು ಕೈಗೊಂಡು, ಶಾಸನೋಕ್ತ ವಿಷಯಗಳನ್ನು ವಿಶ್ಲೇಷಿಸಿ, ಈ ಜಿಲ್ಲೆಯ ಸಾಂಸ್ಕೃತಿಕ 
ಚರಿತ್ರೆಯನ್ನು ಕಟ್ಟಿಕೊಡುವ ಹಿನ್ನೆಲೆಯಲ್ಲಿ “ಮೈಸೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ” 
ಎಂಬ ಈ ಮಹಾಪ್ರಬಂಧವನ್ನು ರಚಿಸಲಾಗಿದೆ. ಮೈಸೂರು ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವ ಏಳು 
ತಾಲ್ಲೂಕುಗಳಾದ ಮೈಸೂರು, ನಂಜನಗೂಡು, ತಿರುಮಕೂಡಲು ನರಸೀಪುರ, ಕೃಷ್ಣರಾಜನಗರ, 
ಹುಣಸೂರು ಪಿರಿಯಾಪಟ್ಟಣ ಮತ್ತು ಹೆಗ್ಗಡದೇವನಕೋಟಿ ತಾಲ್ಲೂಕುಗಳ  ಕ್ಷೇತಕಾರ್ಯದ 
ಸಮಯದಲ್ಲಿ ಹಲವು ಅಪ್ರಕಟಿತ ಶಾಸನಗಳು ದೊರೆತಿದ್ದು, ಇವುಗಳನ್ನು ಸಾಂದರ್ಭಿಕವಾಗಿ 
ಸಂಬಂಧಿಸಿದ ಅಧ್ಯಾಯಗಳಲ್ಲಿ ವಿಶ್ಲೇಷಣೆಗೆ ಬಳಸಿಕೊಳ್ಳಲಾಗಿದೆ. ಇನ್ನು ಕೆಲವು ಶಾಸನಗಳ 
ಲಿಪಿಯು ತೀರಾ ಅಸ್ಪಷ್ಟವಾಗಿದ್ದು, ಓದಲು ಸಾಧ್ಯವಿಲ್ಲದಷ್ಟು ತುುಟಿತವಾಗಿದೆ. ಮೈಸೂರಿನಲ್ಲಿ 
ದೊರೆತಿರುವ ಕಿ.ಶ.359ರ ಗಂಗ ಮಾಧವವರ್ಮನ ಶಾಸನವು ಈ ಜಿಲ್ಲೆಯ ಅತ್ಯಂತ ಪ್ರಾಚೀನ 
ಶಾಸನವಾಗಿದೆ. ಕ್ರಿ.ಶ. 19ನೇ ಶತಮಾನದ ಶಾಸನವು ಈ ಜಿಲ್ಲೆಯ ಅರ್ವಾಚೀನ ಶಾಸನವಾಗಿದೆ. 


ಅಧ್ಯಯನದ ಅನುಕೂಲತೆಯ ದೃಷ್ಟಿಯಿಂದ ಮಹಾಪ್ರಬಂಧವನ್ನು ಐದು ಅಧ್ಯಾಯಗಳಾಗಿ 
ವಿಂಗಡಿಸಲಾಗಿದೆ. “ಚಾರಿತ್ರಿಕ ಅಧ್ಯಯನ' ಎಂಬ ಮೊದಲ ಅಧ್ಯಾಯದಲ್ಲಿ, ಮೈಸೂರು ಜಿಲ್ಲೆಯನ್ನು 
ಆಳಿದ ರಾಜವಂಶಗಳ ರಾಜಕೀಯ ಚರಿತ್ರೆಯ ಬಗ್ಗೆ ಇಲ್ಲಿ ದೊರೆತಿರುವ ಶಾಸನಗಳ ಹಿನ್ನೆಲೆಯಲ್ಲಿ 
ವಿಶ್ಲೇಷಿಸಲಾಗಿದೆ. ಮೌರ್ಯರು, ಶಾತವಾಹನರು, ಕದಂಬರು. ಪುನ್ನಾಟದ ಅರಸರು, ಗಂಗರು, 


371 
ಬಾದಾಮಿ ಚಾಲುಕ್ಕರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಕರು, ಬಯಲ್ಲಾಡಿನ ಕದಂಬರು, 
ನೊಳಂಬರು, ಚೋಳರು, ಹೊಯ್ದಳರು, ವಿಜಯನಗರದ ಅರಸರು, ಮೈಸೂರು ಒಡೆಯರು, 
ಹೈದರಾಲಿ ಮತ್ತು ಟಿಪ್ಪುಸುಲ್ತಾನ್‌, ಉಮ್ಮತ್ತೂರಿನ ಪಾಳೆಯಗಾರರು, ಕೊಂಗಾಳ್ಳ ಮತ್ತು ಚಂಗಾಳ್ಳ 
ಪ್ರಭುಗಳು ಹಾಗೂ ಕೆಳದಿ ಅರಸರು ಮುಂತಾದ ಅರಸು ಮನೆತನಗಳ ರಾಜಕೀಯ ಚರಿತ್ರೆಯನ್ನು 
ಹಾಗೂ ಕ ಮನೆತನಗಳು ಮೈಸೂರು ಜಿಲ್ಲೆಯೊಡನೆ ಹೊಂದಿದ್ದ ರಾಜಕೀಯ ಸಂಬಂಧದ 
ಸ್ವರೂಪವನ್ನು ಕುರಿತು ವಿಶ್ಲೇಷಿಸಲಾಗಿದೆ. 

ಕನ್ನಡದ ಪ್ರಪ್ರಥಮ ರಾಜವಂಶವೆಂದು ಹೆಸರಾಗಿರುವ ಕದಂಬರ ನೇರ ಆಳ್ಗಿಕೆಯು 
ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲ್ಲೂಕಿನವರೆಗೂ ವಿಸ್ತರಿಸಿತ್ತು ಎಂಬುದನ್ನು ದೊರೆತಿರುವ 
ಶಾಸನದ ಆಧಾರದಿಂದ ಗುರುತಿಸಲಾಗಿದೆ. ಮೈಸೂರು ಜಿಲ್ಲೆಯನ್ನು ಏಳೂವರೆ ಶತಮಾನಗಳಷ್ಟು 
ದೀರ್ಪಕಾಲ ಆಳಿದ ಕನ್ನಡ ರಾಜವಂಶದವರಾದ ಗಂಗರ ಸಾಂಸ್ಕೃಶಿಕ ಕೊಡುಗೆಯ ಬಗ್ಗೆ 
ವಿಶ್ಲೇಷಿಸಲಾಗಿದೆ. ಗಂಗದೊರೆ ಇಮ್ಮಡಿ ಬೂತುಗನ ಮಗ ಮತ್ತು ಎರಡನೇ ಮಾರಸಿಂಹನ ಕಿರಿಯ 
ಸಹೋದರನಾದ ನೀತಿಮಾರ್ಗ ಗೋವಿಂದರನು, ಗಂಗ ಸಿಂಹಾಸನದ ಹಕ್ಕುದಾರನಾಗಿ ರಾಜ್ಯವಾಳಿದ 
ಬಗ್ಗೆ ಇದುವರೆಗೂ ಯಾವುದೇ ಇತಿಹಾಸಕಾರರೂ ಗುರುತಿಸಿರಲಿಲ್ಲ. ಆದರೆ, ಎರಡನೇ 
ಮಾರಸಿಂಹನ ಮಗನಾದ ನಾಲ್ಪನೇ ರಾಚಮಲ್ಲನ ನಂತರ ಮಹಾರಾಜನಾಗಿ ನೀತಿಮಾರ್ಗ 
ಗೋವಿಂದರನು ಅಲ್ಲಕಾಲ ರಾಜ್ಯವಾಳಿದ್ದ ವಿಷಯವನ್ನು ಶಾಸನಗಳಿಂದ ಪ್ರಪ್ರಥಮವಾಗಿ 


ನಿರೂಪಿಸಲಾಗಿದೆ. 


ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಬಾದಾಮಿ ಚಾಲುಕ್ಕರ ಯಾವುದೇ ಶಾಸನವೂ 
ದೊರೆತಿಲ್ಲವೆಂದು ಭಾವಿಸಲಾಗಿತ್ತು. ಮೈಸೂರು ಜಿಲ್ಲೆಯ ಪ್ರದೇಶಗಳು ಬಾದಾಮಿ ಚಾಲುಕ್ಕರ ನೇರ 
ಆಳ್ಗಿಕೆಗೊಳಪಟ್ಟಿತ್ತಂದು ಯಾವ ಇತಿಹಾಸಕಾರರೂ ಇದುವರೆಗೂ ಗುರುತಿಸಿರಲಿಲ್ಲ. ಎಪಿಗ್ರಾಫಿಯ 
ಕರ್ನಾಟಿಕದಲ್ಲಿ ಪ್ರಕಟವಾಗಿರುವ ನಾಲ್ಕು ಶಾಸನಗಳು ಬಾದಾಮಿ ಚಾಲುಕ್ಕ ವಂಶದ ಅರಸನಾದ 
ಇಮ್ಮಡಿ ವಿಕ್ರಮಾದಿತ್ಯ ಮತ್ತು ಆತನ ವಂಶಜರಾದ ದುರ್ಗ, ಗೊಗ್ಗಿ ಮತ್ತು ನರಸಿಂಗರದೆಂದು 
ಗುರುತಿಸಲಾಗಿದೆ. ಬಾದಾಮಿ ಚಾಲುಕ್ಕರ ಪ್ರಸಿದ್ಧ ಅರಸನಾದ ಇಮ್ಮಡಿ ವಿಕ್ರಮಾದಿತ್ಯನು, ಮೈಸೂರು 
ಜಿಲ್ಲೆಗೆ ಸೇರಿದ್ದ ತೊರೆಬಡಗರೆನಾಡು-300ನ್ನು ಯುವರಾಜನಾಗಿದ್ದ ಸಮಯದಲ್ಲಿ ಆಳುತ್ತಿದ್ದನೆಂದು 
ಪ್ರಪ್ರಥಮವಾಗಿ ಗುರುತಿಸಲಾಗಿದೆ. ಬಾದಾಮಿ ಚಾಲುಕ್ಕರ ವಂಶಜನೆಂದು ವಿದ್ವಾಂಸರಿಂದ 
ಗುರುತಿಸಲ್ಪಟ್ಟಿರುವ ರಣಪಾರನ ಉಲ್ಲೇಖ ಈ ಜಿಲ್ಲೆಯ ತಿರುಮಕೂಡಲು ನರಸೀಪುರದ 
ಶಾಸನದಲ್ಲಿದೆ. ಈ ಎಲ್ಲ ಆಧಾರಗಳಿಂದ, ಮೈಸೂರು ಜಿಲ್ಲೆಯು ಬಾದಾಮಿ ಚಾಲುಕ್ಯರ ನೇರ 


ಆಳ್ಗಿಕೆಗೆ ಒಳಪಟ್ಟಿತೆಂದು ತಿಳಿದುಬರುತ್ತದೆ. ರಾಷ್ಟಕೂಟ ಚಕ್ರವರ್ತಿ ಧ್ರುವ ನಿರುಪಮನ ಆಳಿಕೆಯ 


372 
ಕಾಲದಲ್ಲಿ, ಮುಮ್ಮಡಿ ಗೋವಿಂದನು ಯುವರಾಜನಾಗಿದ್ದ ಸಂದರ್ಭದಲ್ಲಿ, ಮೈಸೂರು ಜಿಲ್ಲೆಯ 
ಕೃಷ್ಣರಾಜನಗರವನ್ನು ಮಹಾಸಾಮಂತನಾಗಿ ಆಳುತ್ತಿದ್ದುದನ್ನು ಶಾಸನಾಧಾರದಿಂದ ಮೊದಲಬಾರಿಗೆ 
ಗುರುತಿಸಲಾಗಿದೆ. 


ಚಂಗಾಳ್ಳರು ಚೋಳರ ನಿಷ್ಠ ಸಾಮಂತರೆಂದು ಮಾತ್ರ ಇದುವರೆಗಿನ ಅಧ್ಯಯನಗಳಿಂದ 
ತಿಳಿದಿದ್ದು, ಇವರು ಚೋಳರ ಸಾಮಂತರಾಗುವ ಮುನ್ನ ಸ್ವತಂತ್ರರಾಗಿ ಆಳ್ಗಿಕೆ ನಡೆಸುತ್ತಿದ್ದರೆಂಬ 
ಅಂಶವನ್ನು ಪ್ರಸ್ತುತ ಮಹಾಪ್ರಬಂಧದಲ್ಲಿ ಗುರುತಿಸಲಾಗಿದೆ. ವಿಜಯನಗರದ ವೆಂಕಟಪತಿರಾಯನ 
ಆಳ್ಗಿಕೆಯು ಕ್ರಿ.ಶ.1614ಕ್ಕೆ ಕೊನೆಗೊಂಡಿತ್ತೆಂದು ಇದುವರೆಗೆ ತಿಳಿಯಲಾಗಿತ್ತು ಆದರೆ, ಈತನ 
ಆಳ್ಗಿಕೆಯ ಕಾಲದ ಬನ್ನೂರಿನ ಶಾಸನದಿಂದ ಇವನ  ಆಳ್ಗಿಕೆಯು ಕ್ರಿಶ.1615ರವರೆಗೂ 
ಮುಂದುವರಿದಿತ್ತೆಂಬುದನ್ನು ಗುರುತಿಸಲಾಗಿದೆ. ಶ್ರೀರಂಗಪಟ್ಟಣವನ್ನು ವಿಜಯನಗರದ 
ಪ್ರತಿನಿಧಿಯಾಗಿ ಆಳುತ್ತಿದ್ದ ಶ್ರೀರಂಗರಾಯನಿಂದ, ಮೈಸೂರಿನ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು 
ಕಸಿದುಕೊಂಡರೆಂ೦ಬ ವಿದ್ವಾಂಸರ ಅಭಿಪ್ರಾಯಕ್ಕೆ ವಿರುದ್ದವಾಗಿ, ವಿಜಯನಗರದ 
ವೀರವೆಂಕಟಪತಿರಾಯನು ರಾಜ ಒಡೆಯರಿಗೆ ಶ್ರೀರಂಗಪಟ್ಟಣ ಮತ್ತು ಉಮ್ಮತ್ತೂರುಗಳನ್ನು 
ಕಾಣಾಂಚಿಯಾಗಿ ಅಂದರೆ ಕಾಣಿಕೆಯಾಗಿ ಕ್ರಿ.ಶ.1612ರಲ್ಲಿ ನೀಡಿದ ವಿಷಯವನ್ನು ತಿರುಮಕೂಡಲು 


ನರಸೀಪುರದ ಶಾಸನದ ಆಧಾರದಿಂದ ನಿರೂಪಿಸಲಾಗಿದೆ. 


"ಆಡಳಿತ ಪದ್ದತಿ'ಯೆಂಬ ಎರಡನೆಯ ಅಧ್ಯಾಯದಲ್ಲಿ, ಆಯಾ ಕಾಲಘಟ್ಟಗಳ ಆಡಳಿತಕ್ಕೆ 
ಸಂಬಂಧಿಸಿದ ಅಧಿಕಾರ ಶ್ರೇಣಿಗಳನ್ನು ರಾಜನಿಂದ ಆರಂಭಿಸಿ ಗಾಮುಂಡರವರೆಗೂ ವಿಶ್ಲೇಷಿಸಲಾಗಿದೆ. 
ರಾಜನ ಸ್ಥಾನಮಾನ, ಉತ್ತರಾಧಿಕಾರ, ರಾಣಿಯರು, ರಾಜಕುಮಾರರು, ಮಹಾಪಧಾನರು, 
ಸಾಮಂತರು, ದಂಡನಾಯಕರು, ಮಹಾಪಸಾಯ್ತರು, ಸಂಧಿವಿಗಹಿಗಳು, ಬಾಹತ್ತರ 
ನಿಯೋಗಾಧಿಪತಿಗಳು, ಮಹಾಜನರು, ಗಾಮುಂಡರು ಮತ್ತು ಇತರೆ ಅಧಿಕಾರಿಗಳು ಹಾಗೂ ಇವರ 
ಅಧಿಕಾರವ್ಯಾಪ್ತಿ ಮತ್ತು ಕರ್ತವ್ಯಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. ವಿಶೇಷವಾಗಿ, ಉನ್ನತಾಧಿಕಾರ 
ಹೊಂದಿದ್ದ ಅಧಿಕಾರಿಗಳು ನಿರ್ವಹಿಸುತ್ತಿದ್ದ ಒಂದಕ್ಕಿಂತ ಹೆಚ್ಚಿನ ಅಧಿಕಾರ ಶ್ರೇಣಿಗಳ ಬಗ್ಗೆ ಸಹ 
ಚರ್ಚಿಸಲಾಗಿದೆ. ಇದರೊಡನೆ ಸೈನಾಡಳಿತದ ಬಗ್ಗೆಯೂ ಶಾಸನಾಧಾರಗಳ ಹಿನ್ನೆಲೆಯಲ್ಲಿ 
ವಿಶ್ಲೇಷಿಸಲಾಗಿದೆ. ಎರಡನೇ ಅಧ್ಯಾಯದ "ಪ್ರಾಂತ್ಯಾಡಳಿತ ವಿಭಾಗಗಳು” ಎಂಬ ಉಪಶೀರ್ಷಿಕೆಯಲ್ಲಿ 
ಅರಸರು ಆಡಳಿತದ ಅನುಕೂಲಕ್ಕಾಗಿ ತಮ್ಮ ಸಾಮ್ರಾಜ್ಯವನ್ನು ನಾಡು, ವಿಷಯ, ವಳಿತ, ಸ್ಥಳ, ಸೀಮೆ, 


ಚಾವಡಿಗಳೆಂಬ ಉಪವಿಭಾಗಗಳಾಗಿ ವಿಂಗಡಿಸುತ್ತಿದ್ದು, ಇವುಗಳ ಬಗ್ಗೆಯೂ ವಿಶ್ಲೇಷಿಸಲಾಗಿದೆ. 


373 
ಮೂರನೇ ಅಧ್ಯಾಯವಾದ "ಧಾರ್ಮಿಕ ಅಧ್ಯಯನದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಮೌರ್ಯರ 
ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ, ಕಾಲದಿಂದ ಕಾಲಕ್ಕೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ 
ಬೌದ್ಧ, ಜೈನ, ಶೈವ, ವೈಷ್ಣವ ಧರ್ಮಗಳ ಚರಿತ್ರೆಯನ್ನು ವಿಶ್ಲೇಷಿಸಲಾಗಿದೆ. ಈ ಧರ್ಮಗಳಿಗೆ ಇದ್ದ 
ರಾಜಪೋಷಣೆ, ಜನಸಾಮಾನ್ಯರ ಒಲವುಗಳನ್ನು ಶಾಸನಾಧಾರಗಳ ಹಿನ್ನೆಲೆಯಲ್ಲಿ ಚರ್ಚಿಸಲಾಗಿದೆ. 
ಈ ನಾಲ್ಕು ಪ್ರಮುಖ ಧರ್ಮಗಳಷ್ಟೇ ಅಲ್ಲದೆ, ಶೈವಧರ್ಮದ ಉಪ ಶಾಖೆಗಳಾದ ಕಾಪಾಲಿಕ, 
ಕಾಳಾಮುಖ, ನಾಥಪಂಥ, ವೀರಶೈವ; ವೈಷ್ಣವ ಧರ್ಮದ ಮಾಧ್ವ ಮತ್ತು ಶ್ರೀವೈಷ್ಣವ ಪಂಥಗಳು, 
ಗಾಣಪತ್ಯ, ಸೌರಮತ, ಮಾತೃದೇವತಾರಾಧನೆಯ ಪಂಥಗಳನ್ನು ಕುರಿತು ವಿವೇಚಿಸಲಾಗಿದೆ. 
ಇದಲ್ಲದೆ, ಶಾಸನೋಕ್ತ ಗ್ರಾಮದೇವತೆಯರು ಮತ್ತು ರಾವಳೇಶ್ವ್ಷರನ ಆರಾಧನೆಯನ್ನು ಕುರಿತು 
ಮೈಸೂರು ಜಿಲ್ಲೆಯಾದ್ಯಂತ ಸ್ವತಃ ಕ್ಷೇತಕಾರ್ಯದಲ್ಲಿ ಗುರುತಿಸಿರುವ ದೇವಾಲಯಗಳು ಹಾಗೂ 
ಮೂರ್ತಿಶಿಲ್ಲಗಳ ಹಿನ್ನೆಲೆಯಲ್ಲಿ ಮತ್ತು ಶಾಸನೋಲ್ಲೇಖಗಳ ಆಧಾರದಿಂದ ವಿಶ್ಲೇಷಿಸಲಾಗಿದೆ. 


ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಿಯು ಪ್ರಮುಖ ಬೌದ್ದ ಕೇಂದವಾಗಿದ್ದಿರಬಹುದಾದ 
ಸಾಧ್ಯತೆಗಳನ್ನು ಇತ್ತೀಚೆಗೆ ಅಲ್ಲಿ ದೊರೆತ ಬುದ್ದನ ವಿಗ್ರಹ ಮತ್ತು ಚೈತ್ಕಾಲಯದ ಅವಶೇಷಗಳ 
ಆಧಾರದಿಂದ ಗುರುತಿಸಲಾಗಿದೆ. ಇದುವರೆಗೂ ವಿದ್ವಾಂಸರು ಗುರುತಿಸಿರುವಂತೆ, ಗಂಗರ 
ಸ್ಪಕ್ಷೇತವಾಗಿದ್ದ ತಲಕಾಡಿನಲ್ಲಿ ಶೀವಿಜಯ ಜಿನಾಲಯವಿತ್ತೆಂದು ಮಾತ್ರ ತಿಳಿಯಲಾಗಿತ್ತು. 
ಇದರೊಡನೆ, ಎರೆಯಂಗನ ಹೆಸರಿನಲ್ಲಿ ನಿರ್ಮಿಸಿದ ಎರೆಯನ ಬಸದಿಯನ್ನು ತಲಕಾಡಿನಲ್ಲಿ 
ನಿರ್ಮಿಸಲಾಗಿತ್ತು ಎಂದು ಶಾಸನಾಧಾರದಿಂದ ಪ್ರಥಮ ಬಾರಿಗೆ ಗುರುತಿಸಲಾಗಿದೆ. ಹಾಗೆಯೇ, 
ನಂಜನಗೂಡು ತಾಲ್ಲೂಕಿನ ಕಣೆಯೂರಿನಲ್ಲಿ ಜಿನಧರ್ಮಪತಾಕೆಯೆನಿಸಿದ ಅತ್ತಿಮಬ್ಲೆಯು ನಿರ್ಮಿಸಿದ 
ಆದಿನಾಥಸ್ವಾಮಿಯ ಬಸದಿಯನ್ನು ಶಾಸನೋಲ್ಲೇಖದಿಂದ ಗುರುತಿಸಲಾಗಿದೆ. ಕ್ಷೇತಕಾರ್ಯದ 
ಸಮಯದಲ್ಲಿ ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಚಕ್ಕೂರಿನಲ್ಲಿ ಶೋಧಿಸಿದ ಚಿಕ್ಕಕೆರೆಯೂರಿನಿಂದ 
ತಂದಿರಿಸಲಾಗಿದ್ದ ತೀರ್ಥಂಕರ ಶಿಲಗಳು ಮತ್ತು ಚತುರ್ಮಿಂಶತಿ ತೀರ್ಥ೦ಕರರನ್ನೊಳಗೊಂಡಿರುವ 
ಪ್ರಭಾವಳಿ ಮತ್ತಿತರ ಜಿನವಿಗ್ರಹಗಳಿಂದ ಚಿಕ್ಕಕೆರೆಯೂರು ಕ್ರಿಶ. ಸುಮಾರು 10ನೇ ಶತಮಾನದಲ್ಲಿ 
ಮುಖ ಜೈನನೆಲೆಯಾಗಿತ್ತು ಎಂಬುದನ್ನು ಗುರುತಿಸಲಾಗಿದೆ. ರಾಜರು ಮತ್ತು ದೇವತೆಗಳಿಗೆ 
ದ್ದ ಪಂಚಮಹಾವಾದ್ಯಗಳ ಸೇವೆಯಲ್ಲಿನ ಪಂಚಮಹಾವಾದ್ಯಗಳು ಯಾವುವೆಂದು ಇದುವರೆಗೆ 


ಖಂಡಿಕೆ, ಪಲಂ ಮತ್ತು ಜಯಗಂಟೆಗಳೇ ಆ ಪಂಚಮಹಾವಾದ್ಯಗಳೆಂದು ಗುರುತಿಸಲಾಗಿದೆ. 


ಮೈಸೂರು ಜಿಲ್ಲೆಯಲ್ಲಿ ಕಾಳಾಮುಖ ಮತ್ತು ನಾಥಪಂಥಗಳು ವ್ಯಾಪಕವಾಗಿದ್ದುದನ್ನು 
ಗುರುತಿಸಲಾಗಿದೆ. ನಂಜನಗೂಡಿನ ಮೂಲ ರಾಘವೇಂದ್ರಸ್ವಾಮಿಗಳ ಮಠ ಮತ್ತು ಸೋಸಲೆಯ 


374 
ವ್ಯಾಸರಾಯ ಮಠಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಮಾದ್ದಮತದ ಅಸಿತ್ವವನ್ನು ಶಾಸನೋಲ್ಲೇಖಗಳಿಂದ 
ವಿಶ್ಲೇಷಿಸಲಾಗಿದೆ. ಮೈಸೂರಿನ ಅಧಿದೇವತೆಯಾಗಿರುವ ಚಾಮುಂಡೇಶ್ವರಿಯೊಡನೆ ಮೂಗೂರಿನ 
ತಿಬ್ಬಾದೇವಿ, ಸೋಸಲೆಯ ಹೊನ್ನಾದೇವಿಯಂಥ ಶಕ್ತಿದೇವತೆಗಳ ಆರಾಧನೆಯೊಡನೆ, 
ಮಾತೃದೇವತಾರಾಧನೆಯು ಈ ಪ್ರದೇಶದಲ್ಲಿದ್ದುದನ್ನು ಗುರುತಿಸಲಾಗಿದೆ. ವಿಶೇಷವಾಗಿ, ಬ್ರಹ್ಮನ 
ಆರಾಧನೆಯು ತಿರುಮಕೂಡಲು ನರಸೀಪುರ, ಕೃಷ್ಣರಾಜನಗರ ಮತ್ತು ಹೆಗ್ಗಡದೇವನಕೋಟೆ 
ಪ್ರದೇಶಗಳಲ್ಲಿದ್ದಿತೆಂದು ಶಾಸನೋಲ್ಲೇಖಗಳಿಂದ ನಿರೂಪಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯವಾದ "ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನದಲ್ಲಿ, ವರ್ಣವ್ಯವಸ್ಥೆ, 
ಜಾತಿಪದ್ಧತಿ, ಸ್ತೀಯರ ಸ್ಥಾನಮಾನ, ವಿದ್ಯಾಭ್ಯಾಸ, ವಿವಾಹ ಪದ್ಧತಿ, ಕೃಷಿ ಮತ್ತು ನೀರಾವರಿ 
ಪದ್ಧತಿಗಳು, ನ್ಯಾಯಪದ್ಧತಿ, ವರ್ತಕರು-ವ್ಯಾಪಾರ ವಹಿವಾಟುಗಳು, ಲೇವಾದೇವಿ ವ್ಯವಹಾರಗಳು, 
ಸಾಲಸೌಲಭ್ಯಗಳು, ಅಳತೆ ಮತ್ತು ಮಾಪನಗಳು, ಭೂಮಿಯ ವ್ಯವಹಾರಗಳನ್ನು ಕುರಿತು 
ಚರ್ಚಿಸಲಾಗಿದೆ. ಕದಂಬ ಮಯೂರವರ್ಮನ ಕಾಲದಲ್ಲಿ ಉತ್ತರದ ಅಹಿಚ್ಛತ್ರಪುರದಿಂದ ಬಂದು 
ತಾಣಗುಂದೂರಿನಲ್ಲಿ ಅಥವಾ ತಾಳಗುಂದದಲ್ಲಿ ನೆಲೆಸಿದ ಬ್ರಾಹ್ಮಣರು, ತದನಂತರದಲ್ಲಿ ಗಂಗ 
ಯುವರಾಜ ಎರೆಯಂಗನ ಪ್ರೋತ್ಸಾಹದಿಂದ, ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ನೆಲೆಸಿದ್ದುದನ್ನು 
ಶಾಸನಾಧಾರದಿಂದ ಗುರುತಿಸಲಾಗಿದೆ. ಶಾಸನೋಲ್ಲೇಖಗಳಿಂದ ದಲಿತರು ಅಂದಿನ ಸಮಾಜದಲ್ಲಿ 
ಹೊಂದಿದ್ದ ಸ್ಥಾನಮಾನಗಳನ್ನು ಗುರುತಿಸಲಾಗಿದೆ. ಕೃಷ್ಣರಾಜನಗರ ತಾಲ್ಲೂಕಿನ ಮಿರ್ಲೆಯಲ್ಲಿ ತೆಂಕಣ 


ಅಯ್ಯಾವಳೆಯೆಂದು ಪ್ರಸಿದ್ಧವಾಗಿದ್ದ ವರ್ತಕರ ಸಂಘವನ್ನು ಗುರುತಿಸಲಾಗಿದೆ. 


ಶಾಸನಗಳಲ್ಲಿನ ಸಾಮಾಜಿಕ ಮೌಲ್ಯಗಳನ್ನು ವೀರಗಲ್ಲು, ಸತಿಪದ್ಧತಿ. ಕೀಳ್ಗುಂಟಿ ಪದ್ಧತಿ, 
ಲೆಂಕವಾಳಿ, ಸಿಡಿದಲೆ ಕಲ್ಲುಗಳು ಮತ್ತು ಧಾರ್ಮಿಕ ಬಲಿದಾನದ ಶಾಸನಗಳಾದ ನಿಸಿದಿಗಲ್ಲುಗಳಿಂದ 
ವಿಶ್ಲೇಷಿಸಲಾಗಿದೆ. ಕಳ್ಳಂಬಾಳಿನಲ್ಲಿರುವ ತೈಪುರುಷ ಶಿಲ್ಲದಿಂದ ಕ್ರಿ.ಶ.10ನೇ ಶತಮಾನದಲ್ಲಿ 
ಕಳ್ಳಂಬಾಳು ಗ್ರಾಮವು ಘಟಿಕಾಸ್ನಾನವಾಗಿತ್ತೆಂದು ಗುರುತಿಸಲಾಗಿದೆ. ಶಾಸನಾಧಾರಗಳಿಂದ ಮೈಸೂರು 
ಜಿಲ್ಲೆಯ ಸಂಪೂರ್ಣ ವ್ಯಾಪ್ತಿಯೊಳಗೆ ಸುಮಾರು ಎಂಟು ಘಟಿಕಾಸ್ಲಾನಗಳಿದ್ದವೆ೦ಬ ಅಂಶವನ್ನು 
ಮೊದಲಬಾರಿಗೆ ಗುರುತಿಸಲಾಗಿದೆ. ಇವುಗಳಲ್ಲಿ ನಂಜನಗೂಡು ತಾಲ್ಲೂಕಿನ ನಗರ್ಲೆ, 
ತಿರುಮಕೂಡಲು ನರಸೀಪುರದ ಸೋಮನಾಥಪುರ, ರಾಜರಾಜಪುರವೆಂದು ಹೆಸರಾಗಿದ್ದ ತಲಕಾಡು, 
ಜನನಾಥಪುರವೆಂದು ಹೆಸರಾಗಿದ್ದ ತಡಿಮಾಲಿಂಗಿ, ಹೆಗ್ಗಡದೇವನಕೋಟೆಯ ಕಳ್ಳಂಬಾಳು 
ಮುಂತಾದವುಗಳು ಸೇರಿದ್ದವೆಂದು ಗುರುತಿಸಲಾಗಿದೆ. ಇದೇ ಅಧ್ಯಾಯದ “ಆರ್ಥಿಕ ವ್ಯವಸ್ಥೆ' ಎಂಬ 


ಉಪಶೀರ್ಷಿಕೆಯಲ್ಲಿ, ಪ್ರಾಚೀನ ಮೈಸೂರು ಜಿಲ್ಲೆಯಲ್ಲಿ ಅಸಿತ್ವದಲ್ಲಿದ್ದ ತೆರಿಗೆ ಪದ್ಧತಿಯ ಬಗ್ಗೆ 


375 


ಚರ್ಚಿಸಲಾಗಿದೆ. ಇದರೊಡನೆ ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದ ದೇವಾಲಯಗಳು ಉದ್ಯೋಗ ಸೃಷ್ಟಿಯ 


ಕೇಂದಗಳಾಗಿ ಕಾರ್ಯನಿರ್ವಹಿಸಿದ ಅಂಶಗಳನ್ನು ಗುರುತಿಸಲಾಗಿದೆ. 


ಐದನೆಯ ಅಧ್ಯಾಯವಾದ "ಶಾಸನಗಳ ರಾಚನಿಕ ಅಧ್ಯಯನ'ದಲ್ಲಿ ಶಾಸನಗಳ ರಚನೆಗೆ 
ಸಂಬಂಧಿಸಿದಂತೆ ಶಾಸನಗಳಲ್ಲಿ ವಿಷಯಾನುಪೂರ್ನಿ, ಶಾಸನಗಳಲ್ಲಿನ ಪ್ರಾರ್ಥನಾ ಶ್ಲೋಕಗಳು, 
ಶಾಸನೋಕ್ತ ರಾಜಲಾಂಛನ ಮತ್ತು ರಾಜಮುದೆಗಳು, ಕಾಲಗಣನೆಗೆ ಅನುಸರಿಸಿದ ಪದ್ಧತಿ, ಶಾಸನಗಳ 
ಫಲಶ್ರುತಿ ಶ್ಲೋಕಗಳು ಮತ್ತು ಶಾಪಾಶಯಗಳನ್ನು ಕುರಿತು ಚರ್ಚಿಸಲಾಗಿದೆ. ಜೊತೆಗೆ ಶಾಸನ 
ಶಿಲ್ಲಗಳು, ಸ್ಮಾರಕ ಶಾಸನ ಪ್ರಕಾರಗಳಾದ ವೀರಗಲ್ಲು, ಮಾಸ್ತಿಗಲ್ಲು, ನಿಸಿದಿ ಕಲ್ಲುಗಳ ಸ್ವರೂಪವನ್ನು 
ಚರ್ಚಿಸಲಾಗಿದೆ. ಶಾಸನ ಕವಿಗಳು. ಲಿಪಿಕಾರರು ಹಾಗೂ ಕಂಡರಣೆಕಾರರುಗಳನ್ನು ಕುರಿತು 


ಸಮಗವಾಗಿ ವಿವೇಚಿಸಲಾಗಿದೆ. 


ತದನಂತರದ ಭಾಗಗಳಲ್ಲಿ "ಶಾಸನಗಳ ಭಾಷೆ-ಪರಿಭಾಷೆ'ಯೆಂಬ ಉಪಶೀರ್ಷಿಕೆಯಲ್ಲಿ, 
ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಬಳಕೆಯಾಗಿರುವ ಪೂರ್ವದ ಹಳಗನ್ನಡ, ಹಳಗನ್ನಡ, 
ನಡುಗನ್ನಡ ಮತ್ತು ಹೊಸಗನ್ನಡ ಭಾಷೆಗಳನ್ನು ಹಾಗೂ ಶಾಸನಗಳು ರಚನೆಯಾಗಿರುವ ತಮಿಳು, 
ತೆಲುಗು, ಪರ್ಷಿಯನ್‌ ಮತ್ತು ಸಂಸ್ಕೃತ ಭಾಷ ಮತ್ತು ಗಂಥ, ನಾಗರಿ, ನಂದಿನಾಗರಿ, ಅರವ 
ಲಿಪಿಗಳನ್ನು ಕುರಿತು ವಿವರಿಸಲಾಗಿದೆ. ಶಾಸನಗಳಲ್ಲಿನ ಕೆಲವು ಪ್ರಮುಖ ಪಾರಿಭಾಷಿಕ ಪದಗಳ ಬಗ್ಗೆ 
ಚರ್ಚಿಸಲಾಗಿದೆ. ಸಾಹಿತ್ಯಕ ಅಧ್ಯಯನವೆಂಬ ಉಪಶೀರ್ಷಿಕೆಯಲ್ಲಿ, ಶಾಸನಗಳಲ್ಲಿನ ಸಾಹಿತ್ಯಕ 
ಅಂಶಗಳು, ಶಾಸನಗಳಲ್ಲಿ ಬಳಕೆಯಾಗಿರುವ ಛಂದಸ್ಸುಗಳನ್ನು ಸಹಾ ಸಮಗವಾಗಿ ವಿಶ್ಲೇಷಿಸಲಾಗಿದೆ. 
ಗಂಗರ ಕಾಲದ ಕನ್ನಡ ಶಾಸನಗಳು ಬಹುತೇಕವಾಗಿ ಗದ್ಯರೂಪದಲ್ಲಿರುವುದನ್ನು ಗುರುತಿಸಲಾಗಿದೆ. 
ಹೊಯ್ದಳರ ಕಾಲದ ಕನ್ನಡ ಶಾಸನಗಳು ಅಧಿಕ ಸಾಹಿತ್ಯಕ ಅಂಶಗಳನ್ನು ಒಳಗೊಂಡು 
ಕಾವ್ಯಾತ್ಮಕವಾಗಿರುವುದನ್ನು ಹಾಗೂ ಚಂಗಾಳ್ಸರ ಶಾಸನಗಳು ಆಡುಮಾತಿಗೆ ತೀರಾ 
ಸಮೀಪವಿರುವುದನ್ನು ಗುರುತಿಸಲಾಗಿದೆ. ಚೋಳರ ಕಾಲದ ತಮಿಳು ಕೆಲವು ತಮಿಳು ಶಾಸನಗಳು 
ಉತ್ತಮ ಸಾಹಿತ್ಯಕ ಮೌಲ್ಯವನ್ನು ಹೊಂದಿವೆ. ಒಟ್ಟಾರೆಯಾಗಿ ನೋಡಿದರೆ, ಮೈಸೂರು ಜಿಲ್ಲೆಯ 
ಶಾಸನಗಳ ಕಾವ್ಯಗುಣಗಳಲ್ಲಿ ಸಂಸ್ಕೃತ ಶಾಸನಗಳೇ ಮೇಲುಗೈಯಾಗಿರುವುದನ್ನು ಗಮನಿಸಬಹುದು. 
ಶಾಸನಗಳಲ್ಲಿ ಎಲ್ಲ ಪ್ರಕಾರಗಳ ಛಂದಸ್ಸುಗಳ ಪ್ರಯೋಗವಾಗಿರುವುದನ್ನು ಸಹ ಗುರುತಿಸಲಾಗಿದೆ. 


ಐದು ಅಧ್ಯಾಯಗಳನ್ನು ಹೊಂದಿರುವ ಈ ಮಹಾಪ್ರಬಂಧದ ಕೊನೆಯ ಭಾಗವಾದ 
ಅನುಬಂಧದಲ್ಲಿ, ಈ ಅಧ್ಯಯನದ ಕ್ಷೇತಕಾರ್ಯದ ವ್ಯಾಪ್ತಿಯಲ್ಲಿ ಸಂಗಹಿಸಿದ ಕೆಲವು ಪ್ರಮುಖ 
ಛಾಯಾಚಿತ್ರಗಳನ್ನು ವಿವರಣೆಯೊಂದಿಗೆ ಪೂರಕವಾಗಿ ನೀಡಲಾಗಿದೆ. ಅಧ್ಯಯನಕ್ಕೆ ಬಳಸಲಾಗಿರುವ 


376 


ಆಕರ ಗಂಥಗಳು ಮತ್ತು ಪರಾಮರ್ಶನ ಗಂಥಗಳ ಪಟ್ಟಿಯನ್ನು ಲೇಖಕರ ಅಕಾರಾದಿಯಲ್ಲಿ ಮತ್ತು 
ಅಧ್ಯಯನಕ್ಕೆ ನೆರವಾದ ನಿಯತಕಾಲಿಕೆಗಳ ಪಟ್ಟಿಯನ್ನು ನೀಡಲಾಗಿದೆ. 


ಒಟ್ಟಾರೆಯಾಗಿ, ಮೈಸೂರು ಜಿಲ್ಲೆಯ ಏಳು ತಾಲ್ಲೂಕುಗಳ ಶಾಸನಗಳನ್ನು ಮೂಲ ಆಕರವಾಗಿ 
ಬಳಸಿಕೊಳ್ಳುವುದರೊಂದಿಗೆ, ಜಿಲ್ಲೆಯಾದ್ಯಂತ  ಕ್ಷೇತಕಾರ್ಯ ಮಾಡಿ ಸ್ವತಃ ಸಂಗಹಿಸಿದ 
ಮಾಹಿತಿಗಳೊಂದಿಗೆ ಆನುಷಂಗಿಕ ಆಕರಗಳೆಲ್ಲವುಗಳ ಹಿನ್ನೆಲೆಯಲ್ಲಿ, ನನ್ನ ಇತಿಮಿತಿಯಲ್ಲಿ ಸಾಧ್ಯವಾದ 
ಮಟ್ಟಿಗೆ ಮೈಸೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಪರಂಪರೆಯನ್ನು ಕುರಿತು ಸಮಗವಾದ 
ಮಾಹಿತಿಯನ್ನು ಈ ಮಹಾಪ್ರಬಂಧದ ರೂಪದಲ್ಲಿ ರಚಿಸುವ ಪ್ರಾಮಾಣಿಕವಾದ ಪ್ರಯತ್ನವನ್ನು 
ಮಾಡಲಾಗಿದೆ. 


ಸಂಶೋಧನೆಯ ಹೊಸ ಸಾಧ್ಯತೆಗಳು 


ಅತ್ಯಂತ ಪ್ರಾಚೀನವಾದ ಮೈಸೂರು ಜಿಲ್ಲೆಯಲ್ಲಿ ಪ್ರಾಗಿತಿಹಾಸವನ್ನು ಶೋಧಿಸುವ ಕೆಲಸವು 
ಇನ್ನೂ ಬಹುತೇಕ ಸ್ಥಳಗಳಲ್ಲಿ ನಡೆದಿರುವುದಿಲ್ಲ. ಈ ಜಿಲ್ಲೆಯ ಏಳು ತಾಲ್ಲೂಕುಗಳಲ್ಲಿನ 
ಪಾಗೈತಿಹಾಸಿಕ ನೆಲೆಗಳನ್ನು ಶೋಧಿಸಿದಲ್ಲಿ, ಅದೊಂದು ಪ್ರತ್ಯೇಕ ಮಹಾಪ್ರಬಂಧ ರಚನೆಗೆ 
ವಸ್ತುವಾಗಬಲ್ಲದು. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿನ ಭಾಷೆಯ ಬಗ್ಗೆ ಭಾಷಿಕ ಅಧ್ಯಯನವನ್ನು 
ಕೈಗೊಳ್ಳಬಹುದಾಗಿದೆ. ಮೈಸೂರು ಜಿಲ್ಲೆಯ ಶಾಸನೋಕ್ತ ದೇವಾಲಯಗಳ ಬಗ್ಗೆ ಸಂಶೋಧನೆಯನ್ನು 
ಕೈಗೊಂಡು ಇಲ್ಲಿನ ದೇವಾಲಯಗಳ ವಾಸ್ತುವಿನ್ಯಾಸ, ಮೂರ್ತಿಶಿಲ್ಲಗಳ ಅಧ್ಯಯನ 
ನಡೆಸಬಹುದಾಗಿದೆ. 


ಮೃ 


ಕೈಗೊಳ್ಳಬಹುದಾಗಿದೆ. ಈ ಎಲ್ಲ ಅಧ್ಯಯನಗಳ ಸಾಧ್ಯತೆಗಳೂ ಒಂದೊಂದು ಪ್ರತ್ಯೇಕವಾದ 


ಸೂರು ಜಿಲ್ಲೆಯ ಸ್ಥಳನಾಮಗಳು, ಅವುಗಳ ಐತಿಹ್ಯಗಳನ್ನು ಕುರಿತಂತೆ ಅಧ್ಯಯನ 


ಪಿಎಚ್‌.ಡಿ. ಮಹಾಪ್ರಬಂಧದ ಸಂಶೋಧನೆಯ ವಸ್ತುವಾಗಬಲ್ಲಂತಹ ಮಹತ್ತ್ವದ ವಿಚಾರಗಳಾಗಿವೆ. 
ಇವುಗಳು ಮುಂದಿನ ಸಂಶೋಧಕರಿಗೆ ಸಂಶೋಧನಾ ವಿಷಯಗಳ ದಿಕ್ಲೂಚಿಯಾಗಬಹುದು. 


ಕೊನೆಯದಾಗಿ, ಪ್ರಸ್ತುತ ಮಹಾಪ್ರಬಂಧವನ್ನು ಪ್ರಕಟಿತ ಶಾಸನಗಳ ಆಧಾರದ ಮೇಲೆ, 
ಪೂರಕ ಗಂಥಗಳನ್ನು ಅಭ್ಯಸಿಸಿ, ಕ್ಷೇತಕಾರ್ಯದ ಸಂದರ್ಭದಲ್ಲಿ ದೊರೆತ ಮಾಹಿತಿಗಳನ್ನು 
ಬಳಸಿಕೊಂಡು, ಮೈಸೂರು ಜಿಲ್ಲೆಯ ಸಾಂಸ್ಕೃತಿಕ ಚರಿತ್ರೆಯನ್ನು ಪುನಾರಚಿಸಲಾಗಿದೆ. ನನ್ನ 
ಇತಿಮಿತಿಯಲ್ಲಿ ತಕ್ಕಮಟ್ಟಿಗೆ ಈ ಮಹಾಪ್ರಬಂಧವನ್ನು ಪರಿಪೂರ್ಣವಾಗಿ ರಚಿಸುವ ಪ್ರಯತ್ನವನ್ನು 


377 
ಮಾಡಲಾಗಿದೆ. ಈ ಮಹಾಪ್ರಬಂಧದ ಸರಿ ತಪ್ಪುಗಳನ್ನು ಪ್ರಾಜರು ತಿಳಿಸಿದಲ್ಲಿ, ಅವುಗಳನ್ನು 


ವಿನಯಪೂರ್ವಕವಾಗಿ ಸ್ನೀಕರಿಸಲಾಗುವುದು. 


377 
ಗ್ರಂಥಸೂಚಿ 


ಅಭಿಶಂಕರ್‌ (ಸಂ) : ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, ಮೈಸೂರು ಜಿಲ್ಲಾ ಸಂಪುಟ, 2010. 


ಅರವಿಂದ ಮಾಲಗತ್ತಿ (ಪ್ರ.ಸಂ): ಕನ್ನಡ ವಿಷಯ ವಿಶ್ವಕೋಶ - ಸಂಪುಟ |, ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 2005. 


ಕರ್ಕಿ ಡಿ.ಎಸ್‌. : ಕನ್ನಡ ಛಂದೋವಿಕಾಸ, ಭಾರತ್‌ ಬುಕ್‌ ಡಿಪೋ ಮತ್ತು ಪ್ರಕಾಶನ, 
ಧಾರವಾಡ, 1992. 


ಕನ್ನಡ ರತ್ನಕೋಶ : ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು, 1994. 
ಕರ್ನಾಟಕದ ಪರಂಪರೆ-ಸಂಪಹುಟ 1, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ; 2006. 


ಕರ್ನಾಟಕದ ಪರಂಪರೆ - ಸಂಪುಟ 2, ಲೇಖಕರು-ಮೂಲ-ಓ.ರಾಮಚಂದಯ್ಯ ಅನುವಾದ: 
ಕೊರಟಿ ಶ್ರೀನಿವಾಸರಾವ್‌, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 2006. 


ಕಪಟರಾಳ ಕೃಷ್ಣರಾಯ : ಕರ್ನಾಟಕ ಲಾಕುಳಶೈವರ ಇತಿಹಾಸ, ಕನ್ನಡ ಸಂಶೋಧನಾ ಸಂಸ್ಥೆ, 
ಧಾರವಾಡ, 1995. 


ಕಲಬುರ್ಗಿ ಎಂ.ಎಂ. : ಕನ್ನಡ ಸಂಶೋಧನಾ ಶಾಸ್ತ, ಚೇತನ ಬುಕ್‌ ಹೌಸ್‌, ಬೆಂಗಳೂರು, 
1992. 


ಕಲಬುರ್ಗಿ ಎಂ.ಎಂ. : ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಭಾಗ-1, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 1999. 


. ಕಲಬುರ್ಗಿ ಎಂ.ಎಂ. : ಸಮಾಧಿ-ಬಲಿದಾನ-ವೀರ ಮರಣ ಸ್ಮಾರಕಗಳು, ಐಬಿಎಚ್‌ ಪ್ರಕಾಶನ, 


ಬೆಂಗಳೂರು, 1980. 


. ಕಲಬುರ್ಗಿ ಎಂ.ಎಂ. : ಶಾಸನಗಳಲ್ಲಿ ಶಿವಶರಣರು, ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ, 
ಗುಲಬರ್ಗಾ, 2012. 
. ಕೃಷ್ಣರಾವ್‌ ಎಂ.ವಿ. ಮತ್ತು ಎಂ.ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, 


ಪಕಟಣೆ:ಕರ್ನಾಟಕ ಸಹಕಾರೀ ಪ್ರಕಾಶನ ಮಂದಿರ, ಚಾಮರಾಜಪೇಟೆ, ಬೆಂಗಳೂರು, 1970. 


. ಕೆಳದಿ ವೆಂಕಟೇಶ ಜೋಯಿಸ್‌ : ಕೆಳದಿಯ ಅರಸರು, ಜಗದ್ಗುರು ಶ್ರೀ ಶಿವರಾತ್ರೀಶ್ವರ 


ಗಂಥಮಾಲೆ; ಮೈಸೂರು, 2003. 


. ಕೈದಾಳ ರಾಮಸ್ವಾಮಿ ಗಣೇಶ : ಶಾಸನ ಸರಸ್ಪತಿ, ಕರ್ನಾಟಕ ಇತಿಹಾಸ ಸಂಶೋಧನ 


ಮಂಡಲ, ಧಾರವಾಡ, 2008. 


. ಗಣೇಶ್‌ ಕೆ.ಆರ್‌. (ಸಂ.) : ಗುಣಮಧುರ, ಡಾ.ದೇವರಕೊಂಡಾರೆಡ್ಡಿ ಅಭಿನಂದನ ಸಮಿತಿ, 


ಕೋರಮಂಗಲ, ಬೆಂಗಳೂರು, 2010. 


. ಗಿರೀಗೌಡ ನೀ. : ಹೆಗ್ಗಡದೇವನಕೋಟೆ ತಾಲ್ಲೂಕು ಗ್ಯಾಸೆಟಿಯರ್‌, ಕರ್ನಾಟಕ ಗ್ಯಾಸೆಟಿಯರ್‌ 


ಇಲಾಖೆ, ಬೆಂಗಳೂರು, 2011 


17. ಗುಂಡಪ ಡಿ.ವಿ. : ಸಂಸತಿ, ಕಾವ್ನಾಲಯ ಪಕಾಶನ, ಮೆಸೂರು, 1996. 
ಬ ಕ್ರ ನೆ 5) 


18. ಗೋಪಾಲ್‌ ಆರ್‌. (ಸಂ) : ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, ಪ್ರಾಚ್ಯವಸ್ತು 
ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2010. 


19. ಗೋಪಾಲ್‌ ಬಾ.ರಾ. : ಕರ್ನಾಟಕದಲ್ಲಿ ಶ್ರೀರಾಮಾನುಜಾಚಾರ್ಯರು, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 1984. 


20. ಚನ್ನಬಸವಯ್ಯ ಹಿರೇಮಠ : ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2014. 


21. ಚಿಕ್ಕಮಾದು ಎನ್‌.ಎನ್‌: ಮೈಸೂರು ತಾಲೂಕು ಗ್ಯಾಸೆಟಿಯರ್‌, ಕರ್ನಾಟಕ ಗ್ಯಾಸೆಟಿಯರ್‌ 
ಇಲಾಖೆ, ಬೆಂಗಳೂರು, 2010. 


22. ಚಿಂದ್ರಪೂಜಾರಿ ಎಂ. : ಸಂಶೋಧಕರು ಮತ್ತು ಕ್ಷೇತ್ರಕಾರ್ಯ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2005. 


23. ಜಿದಾನಂದಮೂರ್ತಿ ಎಂ. : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸ್ಪಪ್ಪ ಬುಕ್‌ ಹೌಸ್‌, 
ಬೆಂಗಳೂರು, 2011. 


24. ಚಿದಾನಂದಮೂರ್ತಿ ಎಂ. : ವೀರಗಲ್ಲು ಮತ್ತು ಮಾಸ್ತಿಗಲ್ಲು ಐಬಿಎಚ್‌ ಪ್ರಕಾಶನ, 
ಬೆಂಗಳೂರು, 1984. 


25. ಚಿದಾನಂದಮೂರ್ತಿ ಎಂ. : ಕರ್ನಾಟಕ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 
2008. 


26. ಚಿನ್ನಸ್ತಾಮಿ ಸೋಸಲೆ ಎನ್‌. ವಸಾಹತು ಕಾಲಘಟ್ಟದ ಮೈಸೂರು ಸಂಸ್ಥಾನ, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2004. 


27. ಚೆನ್ನಕ್ಕ ಎಲಿಗಾರ : ಶಾಸನಗಳಲ್ಲಿ ಕರ್ನಾಟಕದ ಸ್ತೀ ಸಮಾಜ, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ, 1990. 


28. ಜವರೇಗೌಡ ದೇ. (ಸಂ) : ಕನ್ನಡ ಸಾಹಿತ್ಯ ಚರಿತ್ರೆ, ಸಂಪುಟ 1, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 


29. ಹಾ.ಮಾ.ನಾಯಕ (ಸಂ) : ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ 2, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1975. 


30. ಜಯದೇವ್‌ ಎಚ್‌.ಕೆ. : ಶಾಸನ ಮತ್ತು ಗದ್ಯ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು, 2000. 


31. ಜಯರಾಮ್‌ ವಿ. : ಕನ್ನಡ ಶಾಸನ ಸಾಹಿತ್ಯ, ಸಿಂಚು ಮಲಿಗಾಫ್‌, ಮೈಸೂರು, 2011. 
ಮೆ 


ಪತಿ: 


34. 


3 


Nn 


36. 


3%; 


3 


00 


29: 


40). 


4]. 


42. 


43. 


44. 


45. 


46. 


47. 


48. 


. ತಿಪ್ಪೇರುದಸ್ತಾಮಿ ಎಚ್‌. : ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಗೀತಾ ಬುಕ್‌ ಹೌಸ್‌, ಮ್ಲೆ 


379 


ತಮಿಳ್‌ ಸೆಲ್ಪಿ : ಗಂಗರ ಶಾಸನಗಳು ಒಂದು ಅಧ್ಯಯನ, ಕನ್ನಡ ಅಧ್ಯಯನ ಕೇಂದ, 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು, 2002. (ಅಪ್ರಕಟಿತ ಪಿಎಚ್‌.ಡಿ. 
ಮಹಾಪ್ರಬಂಧ) 


ತಾರಾನಾಥ ಎನ್‌.ಎಸ್‌. (ಸಂ) : ಶತಮಾನದ ಸಂಶೋಧನೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, 
ಬೆಂಗಳೂರು, 


pe) 
ಸೂರು, 


1968. 


ತಿಪ್ಪೇರುದಸ್ಟಾಮಿ ಎಚ್‌. (ಪ್ರ.ಸಂ.); ಲೇಖಕರು-ಡಾ.ಬಿ.ಶೇಕ್‌ ಅಲಿ; ಜಿ.ಆರ್‌.ರಂಗಸ್ಪಾಮಯ್ಯ; 
ದಕ್ಷಿಣ ಭಾರತದ ಇತಿಹಾಸ, ಕನ್ನಡ ಅಧ್ಯಯನ ಸಂಸ್ಥೆ: 1984. 


ದೇವರಕೊಂಡಾರೆಡ್ಡಿ : ಗಂಗರ ಶಿಲ್ಲಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, ಬೆಂಗಳೂರು, 
2008. 


. ದೇವರಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು, ಕನ್ನಡ ಸಾಹಿತ್ಯ ಪರಿಷತ್ತು 


ಬೆಂಗಳೂರು, 1994. 


ದೇಸಾಯಿ ಪಿ.ಬಿ. : ಕನ್ನಡ ನಾಡಿನ ಶಾಸನಗಳು, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 
1961. 


ನರಸಿಂಹಮೂರ್ತಿ ಎ.ವಿ. : ಕರ್ನಾಟಕ ಪುರಾತತ್ವ-ಕೆಲವು ಅಧ್ಯಯನಗಳು, ಕನ್ನಡ ಮತ್ತು 
ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು, 2010. 


ನವರಾತ್ರಿ : 1994 ದಸರಾ ಮಹೋತ್ಸವ ಸವಿಸಂಚಿಕೆ, ಕರ್ನಾಟಕ ಸರ್ಕಾರ, ಬೆಂಗಳೂರು, 
1994. 


ನಾಗರಾಜ್‌ ಡಿ.ಆರ್‌. : ಸಂಸ್ಕೃತಿ ಕಥನ, ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು, 2002. 
ನಾಗರಾಜಯ್ಯ ಹಂಪ : ಕರ್ನಾಟಕದ ಜಾತ್ರೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 
ನಾಗರಾಜರಾವ್‌ ಎಚ್‌.ಎಂ. : ಶಿವಶೋಧ, ರಚನಾ ಪ್ರಕಾಶನ, ಮೈಸೂರು, 2008. 


ನಾಗರಾಜರಾವ್‌ ಎಚ್‌.ಎಂ. : ಸುತ್ತೂರಿನ ಶಾಸನಗಳು, ಸಂಸ್ಕೃತಿ ಇಲಾಖೆ, ಭಾರತ ಸರ್ಕಾರ 
ಮತ್ತು ಜಗದ್ಗುರು ಶೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು, 2011. 


ನಾಗಯ್ಯ ಜೆ.ಎಂ. (ಸಂ: ಕಲ್ಯಾಣ ಚಾಲುಕ್ಕರ ಶಾಸನಗಳು: ಸಂಹುಟ-1: ಕುವೆಂಪು ಕನ್ನಡ 


ಅಧ್ಯಯನ ಸಂಸ್ಥೆ, ಮೈಸೂರು ವಶ್ವವಿದ್ಯಾನಿಲಯ, ಮೈಸೂರು, 


ನಾಗವರ್ಮ [ರಾಮಚಂದರಾವ್‌ ಕೆ. (ಸಂ.)] : ಛಂದೋಂಬುಧಿ, ಸಮಾಜ ಪುಸ್ತಕಾಲಯ, 
ಧಾರವಾಡ, 1971. 


ನಾಯಕ ಹಾ.ಮಾ.(ಸಂ) : ಕರ್ನಾಟಕ ವಿಷಯ ವಿಶ್ವಕೋಶ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 1979. 


380 


49. ನಿಂಗಣ್ಣ ಜಿ.ಸಿ. (ಸಂ) : ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ, ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ, 
ಗುಲ್ಬರ್ಗಾ, 2008. 


50. ನಿರಂಜನರಾಜ ಅರಸು ಎ.ಎನ್‌. : ಮುಮ್ಮಡಿ ಕೃಷ್ಣರಾಜ ಮಹೀಪಾಲ ವಂಶರತ್ನಾಕರ, 1993. 


51. ನೇಗಿನಹಾಳ ಎಂ.ಬಿ. : ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಮತ್ತು ಸಾಹಿತ್ಯಕ ಅಧ್ಯಯನ, 
ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 1982. 


52. ಪರಶಿವಮೂರ್ತಿ ಡಿ.ವಿ. (ಸಂ.): ಕನ್ನಡ ಶಾಸನಶಿಲ್ಲ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 
ಹಂಪಿ, 1999. 


53. ಪರಶಿವಮೂರ್ತಿ ಡಿ.ವಿ. (ಸಂ): ಪೇಬ್ನುಯ್ಯಲ್‌, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 
ಹಂಪಿ, 2010. 


54. ಪರಶಿವಮೂರ್ತಿ ಡಿ.ವಿ. (ಸಂ): ಕೃಷ್ಣದೇವರಾಯನ ಶಾಸನಗಳು - ಸಂಪುಟ 1, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ, 2010. 


55. ಪಂಚಮುಖಿ ಆರ್‌.ಎಸ್‌. : ಕರ್ನಾಟಕದ ಶಾಸನಗಳು, ಕನ್ನಡ ಸಂಶೋಧನಾ ಸಂಸ್ಥೆ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 1981. 


56. ಪುಟ್ಟಪ್ಪ ಕೆ.ಎ. (ಪ್ರಸಂ) : ಕನ್ನಡ ಕೈಪಿಡಿ, ಸಂಪಹುಟ-1, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 2000. 


57. ಬಸವರಾಜ ಕಲ್ಲುಡಿ : ಮಹಾಸತಿ ಆಚರಣೆ - ಒಂದು ಅಧ್ಯಯನ, ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು, 1985. 


58. ಬಸವರಾಜ ಸಬರದ : ಸಮುದಾಯ ಮತ್ತು ಸಂಸ್ಕೃತಿ, ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, 2002. 


59. ಬರಗೂರು ರಾಮಚಂದ್ರಪ್ಪ : ಸಂಸ್ಕೃತಿ ಮತ್ತು ಸೃಜನಶೀಲತೆ, ಸುನಾದ ಪ್ರಕಾಶನ, 
ಬೆಂಗಳೂರು, 1989. 


60. ಭಟ್ಟ ಜಿ.ಎಸ್‌. : ಗುಂಡ್ಲುಪೇಟೆ ತಾಲ್ಲೂಕು ದರ್ಶನ, ಐಬಿಎಚ್‌ ಪ್ರಕಾಶನ, ಬೆಂಗಳೂರು, 
1987. 


61. ಭಾರತೀ ಬಿ.ಆರ್‌. (ಸಂ) : ರಾಷ್ಟಕೂಟರ ಶಾಸನಗಳು: ಸಂಪುಟ-2: ಪ್ರಕಟಣೆ: ಕುವೆಂಪು 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 2013. 


62. ಮಂಜುನಾಥ ಎಂ.ಜಿ. ಗೋಪಾಲಕೃಷ್ಣರಾವ್‌ ಕೆ.ಜಿ. (ಸಂ) : ಮಾಧ್ವಮಠಗಳ ಶಾಸನಗಳು - 
ಸಂಪುಟ 1, ಜಗದ್ಗುರು ಶ್ರೀಮನ್ನದ್ಧ್ದಾಚಾರ್ಯ ಮೂಲಮಹಾಸಂಸ್ಥಾನ 
ಶ್ರೀರಾಘವೇಂದಸ್ಟಾಮಿಗಳವರ ಮಠ, ಮಂತ್ರಾಲಯ, 2004. 


63. ಮಂಜುನಾಥ ಎಂ.ಜಿ. : ಕನ್ನಡದ ಪ್ರಾಚೀನ ಶಾಸನಗಳು, ಕನ್ನಡ ಅಧ್ಯಯನ ಮತ್ತು 
ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು, 2010. 


64. ಮಂಜುನಾಥ ಎಂ.ಜಿ. : ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ, ಸುಮುಖ ಪ್ರಕಾಶನ, 
ಬೆಂಗಳೂರು, 2009. 


381 
65. ಮಂಜುನಾಥ ಎಂ.ಜಿ. : ಶಾಸನ ಪರಿಶೋಧನೆ, ಪ್ರಸಾದ್‌ ಏಜೆನ್ಸೀಸ್‌, ಮೈಸೂರು, 2008. 


66. ಮಂಜುನಾಥ ಎಂ.ಜಿ. ಜಿ.ಕೆ.ದೇವರಾಜಸ್ತಾಮಿ | ಕನ್ನಡ ಲಿಪಿ ವಿಕಾಸ, ಯುವಸಾಧನೆ, 
ಬೆಂಗಳೂರು, 2011. 


67. ಮಂಜುನಾಥ ಎಂ.ಜಿ. : ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಿಂಚು ಮಲ್ಪಿಗಾಫ್‌, 


ಮೈಸೂರು, 2009. 


68. ಮಂಜುನಾಥ ಎಂ.ಜಿ. : ಮಾಸ್ತಿಕಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು, ಪ್ರಸಾರಾಂಗ, 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು, 2011. 


69. ಮಂಜುನಾಥ ಸಿ.ಯು. : ಶಾಸನಗಳು ಮತ್ತು ಕರ್ನಾಟಕದ ಸಂಸ್ಕೃತಿ, ಚಿತ್ತಲಾ ಪ್ರಕಾಶನ, 
ಕುಪ್ಪಂ, 2012. 


70. ಮಂಜುಳಾ ಹುಲ್ಲಹಳ್ಳಿ : ನಂಜನಗೂಡು ತಾಲ್ಲೂಕು ಗ್ಯಾಸೆಟಿಯರ್‌, ಕರ್ನಾಟಕ ಗ್ಯಾಸೆಟಿಯರ್‌ 
ಇಲಾಖೆ, ಬೆಂಗಳೂರು, 2011. 


7. ಮಹಾದೇವಿಬಾಯಿ : ಚಾಮರಾಜನಗರ ಸುತ್ತಿನ ಲಂಬಾಣಿಗರ ಸಂಪ್ರದಾಯಗಳು, 2005. 


72. ಮೇವುಂಡಿ ಮಲ್ಲಾರಿ : ಕನ್ನಡ ನಾಡಿನ ಶಾಸನ ಕವಿಗಳು, ಪ್ರಶಿಭಾ ಗಂಥಮಾಲೆ, ಧಾರವಾಡ, 
1963. 


73. ಮೈಸೂರು ನಾಗರಾಜ ಶರ್ಮ: ಹೊಯ್ದಳ ಶಿಲ್ಪದಲ್ಲಿ ಶಿವ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 2010. 


74. ರಮೇಶ ಕೆ.ವಿ. : ಕರ್ನಾಟಕ ಶಾಸನ ಸಮಿಕ್ಷೆ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು. 


75. ರಹಮತ್‌ ತರೀಕೆರೆ : ಕರ್ನಾಟಕದ ನಾಥಪಂಥ, ಪಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2009. 


76. ರಹಮತ್‌ ತರೀಕೆರೆ : ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು, 
2008. 


77. ರಾಜಶೇಖರ್‌ ಪಿ.ಕೆ. : ಪಿರಿಯಾಪಟ್ಟಣ ತಾಲ್ಲೂಕು ಗ್ಯಾಸೆಟಿಯರ್‌, ಕರ್ನಾಟಕ ಗ್ಯಾಸೆಟಿಯರ್‌ 
ಇಲಾಖೆ, ಬೆಂಗಳೂರು, 2010. 


78. ರಾಜಶೇಖರ ಪಿಕೆ. (ಪ್ರ.ಸಂ): ಶಿವಸಂಪದ, ಶ್ರೀ ರಾಜೇಂದ್ರ ಪ್ರಿಂಟರ್ಸ್‌ ಅಂಡ್‌ ಪಬ್ಲಿಷರ್ಸ್‌, 


ಮೈಸೂರು 2001]. 


79. ರಾಜೇಂದಪ್ಪ ಎಸ್‌. : ತಿರುಮಕೂಡಲು ನರಸೀಷುರ ತಾಲೂಕು ಗ್ಯಾಸೆಟಿಯರ್‌, 
ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ, ಬೆಂಗಳೂರು, 2010. 


80. ರಾಮಕೃಷ್ಣ ಆರ್‌. : ತಿರುಮಕೂಡಲು ನರಸೀಪುರ ತಾಲ್ಲೂಕು ದರ್ಶನ, ಐಬಿಎಚ್‌ ಪ್ರಕಾಶನ, 
ಬೆಂಗಳೂರು, 1987. 


81. 


82. 


83. 


84. 


8 


Nn 


86. 


87. 


88. 


89. 


382 


ರಾಮಚಂದ್ರಗೌಡ ಹಿ.ಶಿ. (ಪ್ರಸಂ.): ಕನ್ನಡ ವಿಷಯ ವಿಶ್ವಕೋಶ- ಸಂಪುಟ 2; ಪ್ರಕಟಣೆ: 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು; 2007. 


ರಾಮಚಂದರಾವ್‌ ಎಸ್‌.ಕೆ. : ಕನ್ನಡ ನಾಡಿನ ಧಾರ್ಮಿಕ ಪರಂಪರೆ, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು, 1983. 


ರಾಮಚಂದ್ರರಾವ್‌ ಎಸ್‌.ಕೆ. : ಮೂರ್ತಿಶಿಲ್ಲ ನೆಲೆ ಹಿನ್ನೆಲೆ ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು, 1975. 


ರಾಮರತನ್‌ ಜಿ. : ಕನ್ನಡನಾಡಿನ ಅರಸು ಮನೆತನಗಳು, ಕನ್ನಡ ಅಧ್ಯಯನ ಮತ್ತು 
ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು, 2010. 


. ರಂಗಸ್ಪಾಮಯ್ಯ ಜಿ.ಆರ್‌. : ಕರ್ನಾಟಕದ ಸಂಕ್ಷಿಪ್ತ ಚರಿತ್ರೆ ಅನಂತ ಪ್ರಕಾಶನ, ಮೈಸೂರು, 


1992. 


ಲಕ್ಷ್ಮೀನಾರಾಯಣರಾವ್‌ ಎನ್‌. ಪಂಚಮುಖಿ ಆರ್‌.ಎಸ್‌. : ಕರ್ನಾಟಕದ ಅರಸು 
ಮನೆತನಗಳು, ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಲ, ಧಾರವಾಡ, 1946. 


ಲಿಂಗಯ್ಯ ಎಂಕೆ. : ಮೈಸೂರು ಒಂದು ಅಧ್ಯಯನ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 1982. 


ವಸು ಎಂ.ವಿ. (ಸಂ) : ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2001. 


ವಿಶ್ವೇಶ್ವರ ತೇ.ಸಿ. : ಕೃಷ್ಣರಾಜನಗರ ತಾಲೂಕು ಗ್ಯಾಸೆಟಿಯರ್‌, ಕರ್ನಾಟಕ ಗ್ಯಾಸೆಟಿಯರ್‌ 
ಇಲಾಖೆ, ಬೆಂಗಳೂರು, 2011. 


90. ವೃಷಭಕುಮಾರ್‌ : ಮೈಸೂರು ಜಿಲ್ಲೆಯ ಐತಿಹ್ಯಗಳು - ಒಂದು ಅಧ್ಯಯನ, ಕರ್ನಾಟಕ 


9]. 


ಜಾನಪದ ಅಕಾಡೆಮಿ, ಬೆಂಗಳೂರು, 2010. 


ವೆಂಕಟಾಚಲಶಾಸ್ತ ಟಿವಿ. : ಕರ್ನಾಟಕ ಗ್ರಾಮಸೂಚಿ ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು, 1985. 


92. ವೆಂಕಟೇಶ ಜೋಯಿಸ್‌ ಕೆ.ಜಿ. : ಕೆಳದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕನ್ನಡ ಸಾಹಿತ್ಯ 


93 


94. 


95. 


96. 


ಪರಿಷತ್ತು, ಬೆಂಗಳೂರು, 1996. 


ಶಾಮಸುಂದರ್‌ ಬಿ. : ಹುಣಸೂರು ತಾಲೂಕು ಗ್ಯಾಸೆಟಿಯರ್‌, ಕರ್ನಾಟಕ ಗ್ಯಾಸೆಟಿಯರ್‌ 
ಇಲಾಖೆ, ಬೆಂಗಳೂರು, 2011. 


ಶಾಮಾಶಾಸ್ತಿ ಆರ್‌. (ಸಂ): ಕಂಠೀರವ ನರಸರಾಜ ವಿಜಯ, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು, 1971. 

ಶಿರೂರ ಬಿ.ವಿ. : ಸಂಶೋಧನ ಸ್ವರೂಪ, ಅನ್ನಪೂರ್ಣ ಪ್ರಕಾಶನ, ಹುಬ್ಬಳ್ಳಿ, 2008. 
ಶಿವರಾಮು ಎಸ್‌., ಲಿಂಗರಾಜು ತಂಡಸನಹಳ್ಳಿ : ಗಂಗರು: ಚರಿತ್ರೆ ಮತ್ತು ಕೊಡುಗೆಗಳು, 
ಕರ್ನಾಟಕ ಸಂಘ, ಎಂ.ಎಲ್‌.ಶೀಕಂಠೇಗೌಡ ಸಂಶೋಧನ ಕೇಂದ್ರ, ಮಂಡ್ಯ, 2014. 


383 


97. ಶಿವಣ್ಣ ಕೆ.ಎಸ್‌. (ಸಂ.) : ಕಳಲೆ ಮನೆತನದ ವೀರಶೈವ ದಳವಾಯಿಗಳು, ಜಗದ್ಗುರು ಶ್ರೀ 
ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು, 1994. 


98. ಶಿವರುದಸ್ತಾಮಿ ಎಸ್‌.ಎನ್‌. : ಭಾರತದ ಇತಿಹಾಸ (ಆರಂಭದಿಂದ ಕ್ರಿ.ಶ.1200ರವರೆಗೆ), 
ಪೌರಸ್ತ್ಯ ಪ್ರಕಾಶನ, ತಿಪಟೂರು, 2004. 


99. ಶ್ರೀಕಂಠಶಾಸಿ ಎಸ್‌. : ಹೊಯಳ ವಾಸುಶಿಲ್ಲ ಪ್ರಸಾರಾಂಗ, ಮೈಸೂರು ವಿಶ್ರವಿದ್ಧಾನಿಲಯ, 
ಮು ಸಿ ಶ್‌ 5) ಷ್‌ 


ಮೈಸೂರು. 1965. 


100. ಶ್ರೀಕಂಠಶಾಸ್ತಿ ಎಸ್‌. : ಹುರಾತತ್ವಶೋಧನೆ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 


ಮೈಸೂರು. 1975. 


101. ಶ್ರೀನಿವಾಸ ರಿತ್ತಿ (ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾಕೋಶ, ಪ್ರಾಚ್ಯವಸ್ತು 
ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2000. 


102. ಶೇಕ್‌ ಅಲಿ ಬಿ, ರಂಗಸ್ಟಾಮಯ್ಯ ಜಿ.ಆರ್‌. : ದಕ್ಷಿಣ ಭಾರತದ ಇತಿಹಾಸ, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1984. 


103. ಶೇಠೆ ಬಿ.ಎಸ್‌. : ಕರ್ನಾಟಕದಲ್ಲಿ ಸತಿಪದ್ಧತಿ. ವೀರಶೈವ ಅಧ್ಯಯನ ಅಕಾಡೆಮಿ, ಬೆಳಗಾವಿ, 
199]. 


104. ಶೇಷಶಾಸ್ತೀ ಆರ್‌. : ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, 
2004. 


105. ಶೇಷಶಾಸ್ತೀ ಆರ್‌. : ಶಾಸನ ಪರಿಚಯ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು, 2005. 


106. ಶ್ರೀಕಂಠಶಾಸ್ತ್ರೀ ಎಸ್‌. : ಪುರಾತತ್ವ ಶೋಧನೆ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೆ 


ಮೈಸೂರು. 
107. ಶ್ರೀಮನ್ನಹಾಭಾರತ : ಭಾರತ ದರ್ಶನ ಪ್ರಕಾಶನ; 2008. 


108. ಸಿದ್ದಲಿಂಗಯ್ಯ : ಗ್ರಾಮದೇವತೆಗಳು, ಮೂಲಭಾರತಿ ಪ್ರಕಾಶನ, ಬೆಂಗಳೂರು. 


109. ಸುಂದರಂ ಆರ್‌.ವಿ.ಎಸ್‌., ತಾರಾನಾಥ ಎನ್‌.ಎಸ್‌. : ಸಂಶೋಧನ ಪಥ, ಪಸಾರಾಂಗ, 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 2006. 


110. ಸುಧಾಮಣಿ ಬಿ.ವಿ. : ಕಳಲೆ ರಾಜವಂಶ:ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸ-ಒಂದು 
ಅವಲೋಕನ: ಸಂಸ್ಥೃತಿ ಇಲಾಖೆ, ಭಾರತ ಸರ್ಕಾರ ಮತ್ತು ಜಗದ್ಗುರು ಶೀ ಶಿವರಾತ್ರೀಶ್ವರ 
ಗಂಥಮಾಲೆ, ಮೈಸೂರು: 2011. 


11. ಸೂರ್ಯನಾಥ ಯು. ಕಾಮತ್‌(ಸಂ): ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, ಭಾಗ-3, 
ಕರ್ನಾಟಕ ಸರ್ಕಾರ ಪ್ರಕಟಣೆ, ಬೆಂಗಳೂರು, 1986. 


112. ಸೂರ್ಯನಾಥ ಯು. ಕಾಮತ್‌(ಸಂ): ಭಾರತದ  ಗ್ಯಾಸೆಟಿಯರ್‌-ಕರ್ನಾಟಕ 
ರಾಜ್ಯ-ಕೊಡಗು ಜಿಲ್ಲೆ(ಪರಿಷ್ಣ್ಯಶ ಆವೃತ್ತಿ), 1992. 


113.ಹಂಪ ನಾಗರಾಜಯ್ಯ : ಚಂದ್ರಕೊಡೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 1997. 


114. 


115. 


116. 


384 


ಹಿರೇಮಠ ಬಿ.ಆರ್‌. : ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ, 1986. 


ಹಿರೇಮಠ ಆರ್‌.ಸಿ. : ಕನ್ನಡ ಶಾಸನ ಸಂಪದ, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ, 1974. 


ಹಿರೇಮಠ ಎಂ.ಎಸ್‌. : ಶಾಸನ ಪರಿಭಾಷೆ : ವಿದ್ಯಾನಿಧಿ ಪ್ರಕಾಶನ, ಗದಗ, 2005. 


ಶಾಸನ ಸಂಪುಟಗಳು 


ಎಪಿಗ್ರಾಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ : ಎಪಿಗ್ರಾಫಿಯಾ ಇಂಡಿಕ ಶಾಸನ ಸಂಪುಟಗಳು, 
ಎ.ಎಸ್‌.ಐ., ಭಾರತ ಸರ್ಕಾರ. 


ಎಪಿಗ್ರಾಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ : ಸೌತ್‌ ಇಂಡಿಯನ್‌ ಇನ್ಸ್‌ ಕ್ರಿಪ್ಪನ್ಸ್‌ ಸಂಪುಟಗಳು, 
ಎ.ಎಸ್‌.ಐ. ಭಾರತ ಸರ್ಕಾರ. 


ಗೋಪಾಲ್‌ ಬಾ.ರಾ., (ಸಂ.) : ಎಪಿಗ್ರಾಫಿಯಾ ಕರ್ನಾಟಿಕ, ಸಂಪುಟ-1, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1972. 


ಗೋಪಾಲ್‌ ಬಾ.ರಾ., (ಸಂ.) : ಎಪಿಗ್ರಾಫಿಯಾ ಕರ್ನಾಟಿಕ, ಸಂಪುಟ-3, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1975. 


ಗೋಪಾಲ್‌ ಬಾ.ರಾ., (ಸಂ.) : ಎಪಿಗ್ರಾಫಿಯಾ ಕರ್ನಾಟಿಕ, ಸಂಪುಟ-4, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1975. 


ಗೋಪಾಲ್‌ ಬಾ.ರಾ. (ಸಂ.) : ಎಪಿಗ್ರಾಫಿಯಾ ಕರ್ನಾಟಿಕ, ಸಂಪುಟ-5, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1975. 


ಗೋಪಾಲ್‌ ಬಾ.ರಾ., (ಸಂ.) : ಎಪಿಗ್ರಾಫಿಯಾ ಕರ್ನಾಟಿಕ, ಸಂಪುಟ-7, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1979. 


ನರಸಿಂಹಮೂರ್ತಿ ಎ.ವಿ. (ಸಂ) : ಎಪಿಗ್ರಾಫಿಯಾ ಕರ್ನಾಟಿಕ ಸಂಪುಟ-10, ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1997. 


ನಿಯತಕಾಲಿಕೆಗಳು 


ಇತಿಹಾಸ ದರ್ಶನ ಸಂಪುಟಗಳು, ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು. 


ಕ್ಟಾರ್ಟರ್ಲೀ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ (Q.J.M.S.), ಮಿಥಿಕ್‌ ಸೊಸೈಟಿ, 
ಬೆಂಗಳೂರು. 


ಕನ್ನಡ ಸಾಹಿತ್ಯ ಪರಿಷತ್ತತ್ರಿಕೆ. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 
ಕರ್ನಾಟಕ ಭಾರತಿ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


|) 


ಪ್ರಬುದ್ಧ ಕರ್ನಾಟಕ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


385 
. ಮಾನವಿಕ ಕರ್ನಾಟಕ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
. ಶಾಸನ ಅಧ್ಯಯನ ಸಂಪುಟಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


. ಶೋಧ ಭಾರತಿ, ಭಾರತೀ ಕನ್ನಡ ಅಧ್ಯಯನ ಮತ್ತು ಸಂಶೋಧನ ಕೇಂದ್ರ, ಭಾರತೀನಗರ, 
ಮದ್ದೂರು. 


. ಸಾಧನೆ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 

ಆಂಗ್ಲ ಭಾಷೆಯ ಗ್ರಂಥಗಳು 

. Desai P.B. : Jainism in South India & some Jaina Epigraphs, Jaina 
Samskriti Samrakshana Sangha, Solapur, 2001. 


. Gururajachar S. : Some aspects of economic and social life in Karnataka 
[A.D. 1000-1300], Prasaranga, University of Mysore, Mysore, 1974. 


. Hayavadana Rao C. : Mysore Gazetteer Vol. I-V, The Government Press, 
Bangalore, 1930. 


. Javare Gowda De. : Srikanthika, Dr.S.Srikantha Sastri Felicitation Volume, 
Geetha Book House, Mysore, 1973. 


. Krishna Murthy M.S. : The Nolambas, Prasaranga, University of Mysore, 
1980. 


. LIEUT. COLONEL MARK WILKS-HISTORY OF MYSOOR (1810) 
second edition, Goernment Branch Press, Mysore, 1930. 


. Mysore Achaeological Annual Reports [M.A.R.] 1986-1956. 


. Ramesh K.V. : Inscriptions of the Western Gangas, Indian Council of 
Historical Research, New Delhi, AGAM Prakashan, 1984. 


. RICE B.L. : MYSORE A Gazetteer compiled for Government, Vol-]1, 2 
& 3, Archibald Constable and Company, London, 1897. 


10. Rice B.L. : Mysore and Coorg from Inscriptions, Archibald Constable and 


Company, London, 1909. 


11. Sheik Ali B. : History of the Western Gangas, Prasaranga, University of 


Mysore, Mysore, 1976. 


12. Sheik Ali B. : The Hoysala Dynasty, Prasaranga, University of Mysore, 


Mysore, 1972. 


13. Shrinivas V. Padigar (Editor) : Inscriptions of the Chalukyas of Badami, 


Indian Council of Historical Research, Bangalore, 2010. 


386 


14. Suryanath U. Kamath (Editor) : Archaeology & Antiquities, The Mythic 
Society, 2009. 


15. Swamikannu Pillai L.D. : An Indian Ephemeris, Vol. T-IV, Government 
Press, Government of Madras, Madras, 1922. 


